ಶ್ರೀಕನಕದಾಸವಿರಚಿತ 


ಹರಿಭಕ್ಕಿಸ 


(ಮೂಲ, ಅನುವಾದ, ವಿವರಣೆ, ಪ್ರಸ್ತಾವನೆ, ಪರಿಶಿಷ್ಟ ಮೊದಲಾದವುಗಳ ಸಮೇತ) 


ಸಂಕಲನ, ಸಂಪಾದನೆ : eb ಸ ಸ 


ಡಾ. ವ್ಯಾಸನಕೆರೆ ಪ್ರಭಂಜನ್ಸಾಚೆ ಸ ಯ 


ಲ [oR ಸ ದ್ರ 


ಪ್ರಕಾಶನ : 
ಐತರೇಯ ಪ್ರಕಾಶನ ವ್ಯಾಸನಕೆರೆ 
ಶ್ರೀವ್ಯಾಸಮಧ್ವಸಂಶೋಧನ ಪ್ರತಿಷ್ಠಾನದ ಪ್ರಕಾಶನ ವಿಭಾಗ 
"ಪಾಜಕ', ೮೯/೨೪, ೩ನೇ ಮುಖ್ಯರಸ್ತೆ, ಮೌಂಟ್‌ಜಾಯ್‌ ಎಕ್‌ಟೆನ್ಷನ್‌, 
ಹನುಮಂತನಗರ, ಬೆಂಗಳೂರು - ೫೬೦ ೦೧೯. 


Haribhaktisira : Compiled by Vidyavacaspati, DarSanaratnam, 
Pravacanacarya, Sacchastravicaksanaratnam, Sastrapravacanakesari, 
Madhvamatavardhana, Vidvaccadaimani, Vedavidyavicaksana, Pandita- 
ramam, Vidyavandhi, Sacchastrapravacanapravina, Gitaratnakara, 
Tattvavicaspati, Jnanaratnakara {and Recipient of Karnataka State 
Sanskrit Award-1999 ಹಿ Karnataka Rajyotsava Award-2002, Sri 
೪1674/5072 Mahaprasasti of Sri Pcjavar Math, Udupi and Rashtrapati 
Award - 2005) Dr.Vyasanakere Prabhanjanacharya, M.A., Ph.D., D.Litt., 
F.L.B.R., F.U.W.A., Principal (೧16.), Govt. First ೮7೩6೦ College, K.R.Puram, 
Bangalore and Published by Aitareya 07೩83552೧2 Vyasanakere, Publication 
- wing of Sri VyasaMadhva 5೩75008272 Pratisthana(R), No.89/24, 
‘Pajaka’, Third Cross, Mount Joy Extension, Hanumanthanagar, Bangalore 
- 560019. Pages: 1೮% + 368 = 432 


Phone : (080) 26611011 ; 26602802. 


HARIBHAKTISARA 
ISBN NO. 978-93-81826-73-7 


Internet : www.yyasamadhwa.org 
E-mail : info@vyasamadhwa.orq 
© Dr. Wasanakere Prabhanjanacharya 


First Edition : 2017 


Price: Rs.220/- 


Typeset by : 
Sri Vyasa Madhva 52775068272 Pratisthana(Regd), 


Printed at : 
Vagartha, N.R. Colony, Bangalore, Ph: 22427677 


ವಿಷಯಾನುಕ್ರಮಣಿಕೆ 


ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ (ಮೂಲ ಪದ್ಯ) 


ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ (ಅರ್ಥಸಹಿತ) 


0೧. 
9೨. 
೦೩. 
೦೪. 
೦೫. 
ಹಿ, 
೦೭. 
೦೮. 
೦೯. 
೧೦. 


೧೧. 
೧೨. 
೧೩. 
೧೪. 
೧೫. 
೧೬. 
೧೭. 
೧೮. 
೧೯. 
೨೦. 
೨೧. 
ವಿ೨. 
೨೩. 
೨೪. 
೨೫. 
೨೬. 
೨೭. 
೨೮. 
೨೯. 
೩೦. 


ಮಂಗಲಾಚರಣ 
ಶ್ರೀರಾಮ-ಶ್ರೀಕೃಷ್ಣರು ನಮ್ಮ ರಕ್ಷಿಸಲಿ 
ತೈಜಗತ್ತಾವನ ರಕಿಸು 
w ಲ 
ಕಂಜಜನಯ್ಯ ರಕ್ಷಿಸು 
ಕ್ಲೀರವಾರಿಧಿಶಯನ ರಕ್ಷಿಸು 
ರವಿಕುಲಸೋಮ ರಕ್ಷಿಸು 
ವೇದಗೋಚರ ರಕ್ಷಿಸು 
ಮೋಕದಾಯಕ ರಕಿಸು 
೦ ೦ 
ಶಶಿರವಿನೇತ್ರ ರಕಿಸು 
[AY 
ಶ್ರೀನರಸಿಂಗ ರಕಿಸು 
ಲೈ 
ವೈಕುಂಠನಗರನಿವಾಸ ರಕ್ಷಿಸು 
ಮುಕುಂದ ರಕ್ಷಿಸು 
ಪುರಾಣಪುರೋಷತ್ತಮ ರಕ್ಷಿಸು 
ಅಗಣಿತಲೀಲ ರಕ್ಷಿಸು 
ಭವರೋಗವೈದ್ಯ ರಕಿಸು 
ಎ 
ಕ್ಲೇಮವಾರ್ತೆಯನರುಹಿ ರಕ್ಷಿಸು 
ಅಯೋಗಿಗಳ ಮಾತೇನು ರಕ್ಷಿಸು 
ಭಕ್ಕಿಸಾರದ ಚರಿತೆಯನು ರಚಿಸುವೆ 
ಸನ್ಮತಿಗಳಿಗೆ ಮಂಗಳವಿತ್ತು ರಕ್ಷಿಸು 
ನಾಮಾವಳಿ ಪೊಗಳಿಕೆಯಿತ್ತು ರಕ್ಷಿಸು 
ನಿಗಮತತಿ ಕಾಣದೆ ಬಳಲುತಿದೆ 
ಜ್ಞಾನೋದಯವನೆನಗಿತ್ತು ರಕ್ಷಿಸು 
ಪರಮಾತ್ಮನೀನೆಂದುಸುರುತಿವೆ 
ಹಬ್ಬಿಸಿದೆ ಪ್ರಾಣಿಗಳ ರಕ್ಷಿಸು 
ಜಂಗಮಸ್ಥಾವರ ಕುಟುಂಬಿಗ ರಕ್ಷಿಸು 
ಭವಸಾಗರದಿ ಮುಳುಗಿಸದೆ ರಕ್ಷಿಸು 
ಪರಾತ್ಚರ ವಸ್ತುವಲ್ಲವೆ ರಕ್ಷಿಸು 
ನಿನೊಳು ಜೈಸುವರು ಜಗದೊಳುಂಟೇ 
PR 
ವೈರವ ಮಾಡಿದವರಿಗೆ ರಕ್ಷಿಸು 
ಕೂಡಿದ ಕೆಲಸ ಉತ್ತಮವಾಯ್ತು 


೩೧. 
೩೨. 
೩೩. 
೩೪. 
೩೫. 
೩೬, 
೩೭. 
೩೮. 
೩೯. 
೪೦. 
೪೧. 
೪೨. 
೪೩. 
೪೪. 
೪೫. 
೪೬. 
೪೭. 
೪೮. 
೪೯. 
೫೦. 
೫೧. 
೫೨. 
೫೩. 
೫೪. 
೫೫. 
೫೬. 
೫೭. 
೫೮. 
ರ್ಜ. 


೬೦. 


೧-೨೮ 
೨೯- ೩೩೪ 
ಖರಹರಣವನು ಹಿಂಗಿಸಿದೆ ರಕ್ಷಿಸು ೧೨೦ 
ಮೆಚ್ಚಿಸಿದೆ ತ್ರಿಜಗವನೆಲ್ಲರಕ್ಷಿಸು ೧೨೨ 
ಬಲ್ಲಿದನು ನೀನಹುದು ರಕ್ಷಿಸು ೧೨೫ 
ಪರಮ ಸಾಹಸಿ ನೀನು ರಕ್ಷಿಸು ೧೨೭ 
ನಿನ್ನಾಯವನು ಬಲ್ಲವರುಂಟೆ ರಕ್ಷಿಸು ೧೩೧ 
ಬಾಂಧವರೊಳಗೆ ಕೀರ್ತಿಯ ರಕ್ಷಿಸು ೧೩೪ 
ನಿನ್ನಾಯವನು ನೀ ಬಲ್ಲೆರಕ್ಷಿಸು. ೧೩೭ 
ಲೋಕದೊಳೆಲ್ಲರೂ ಸರಿ ರಕ್ಷಿಸು ೧೪೦ 
ಜಗಕೆ ಪಾವನನಾದೆ ರಕ್ಷಿಸು ೧೪೨ 
ನೀ ಪತಿಕರಿಸೆ ಬಳಿಕಿನ್ನೇನು ರಕ್ಷಿಸು ೧೪೪ 
ಇಷ್ಟಬಾಂಧವ ನೀನು ರಕ್ಷಿಸು ೧೪೮ 
ನೀನೊಲಿದ ಬಳಿಕಿನ್ನು ರಕ್ಷಿಸು ೧೫೦ 
ಸದ್ಗುಣರನ್ನ ಸಿರಿಸಂಪನ್ನ ರಕ್ಷಿಸು ೧೫೪ 
ನಿನ್ನಂತೆ ಉದಾರಿಯಾವನು ರಕ್ಷಿಸು ೧೫೭ 
ಮಿಕ್ಕಾದವರಿಗುಂಟೇ ಕರುಣ ರಕ್ಷಿಸು ೧೬೧ 
ನೆರದವಗಿತ್ತೆ ಕೈವಲ್ಯವನು ರಕ್ಷಿಸು ೧೬೩ 
ಕುಜನರಿಗಿಲ್ಲ ಸದ್ಗತಿ ನೋಡಿ ರಕ್ಷಿಸು ೧೬೭ 
ಬಿರುದ ಬಿಡುವರೆ ತಂದೆ ರಕ್ಷಿಸು ೧೭೪ 
ನಿನ್ನ ಸಮಾನರುಂಟೇ ದೇವ ರಕ್ಷಿಸು ೧೭೭ 
ಪಾಪವ ಕಳೆದು ರಕ್ಷಿಸು ೧೮೨ 
ಮಮತೆಯಲಿ ರಕ್ಷಿನು ೧೮೪ 
ನಿನ್ನನು ಸೇರಿ ಓಲೈಸುವಳು ರಕ್ಷಿಸು ೧೮೭ 
ಜಗದಧ್ಯಕ್ಷ ರಕ್ಷಿಸು ೧೮೯ 
ನಿನ್ನಮತವಿಡಿದು ನಂಬಿದೆ ರಕ್ಷಿಸು ೧೯೧ 
ನಿನ್ನಸಮಾಗಮವ ಬಯಸುವೆ ರಕ್ಷಿಸು ೧೯೩ 
ಕಮಲಾಸನನ ಹಂಗೇಕೆ ರಕ್ಷಿಸು ೧೯೭ 
ನ್ನನು ಭಜಿಸುವವರ ರಕ್ಷಿಸು ೧೯೯ 
ನೀ ಕೊಂಚದವನೇ ರಕ್ಷಿಸು ೨೦೧ 
ತಳುವಿಲ್ಲರಕ್ಷಿಸು ೨೦೩ 
ಮನವೊಲಿದು ರಕ್ಷಿಸು ೨೦೫ 


IV 


೬೧. ನೀ ಗತಿ ಎಂದು ಬಿನೆ ೈಸಿದೆನು 
೬೨. ಕುಣಿಕೆಗಳ ನೀ ಬಿಡಿಸಿ ರಕ್ಷಿಸು 
೬೩. ಕಮಲಾಸನನ ಹಂಗೇಕೆ ರಕ್ಷಿಸು 
೬೪. ನಿಜರೂಪಿನಲಿ ಬಂದೊಲಿದು 
೬೫. ಸುಕರ್ಮವನಾದರಿಸಿ ರಕ್ಷಿಸು 
೬೬. ದೇಹದಲುಂಟಿ ಫಲಪ್ರರುಷಾರ್ಥ 
೬೭. ಭಕ್ತಿಗೆ ನೀನೆ ಕಾರಣ ರಕ್ಷಿಸು 
೬೮. ಕೀರ್ತಿಕಲಾಪವನು ನೀ ರಕ್ಷಿಸು 
೬೯. ಸುಕರ್ಮವೆಲ್ಲವು ನಿನ್ನದೆ ರಕ್ಷಿಸು 
೭೦. ಕೈಪಿಡಿದು ಮುದದಲಿ ರಕ್ಷಿಸು 
೭೬೧. ನಿನ್ನೊಳಗುಂಟೆ ನಿರ್ದಯ ರಕ್ಷಿಸು 
೭೨. ನೀನುದ್ದಂಡ ದೇವರದೇವ ರಕ್ಷಿಸು 
೭೩. ಮುಕ್ತಿಗೆ ಭಕ್ತಿ ಕಾರಣವು ರಕ್ಷಿಸು 
೭೪. ನೀನೀಗ ರಕ್ಷಿಸು 
೭೫. ನಮಗಾರು ಬಾಂಧವರು ರಕ್ಷಿಸು 
೭೬. ಭಕ್ತಿ ವಿರುದ್ಧವಾಗದವೋಲು ರ್ಷಿಸು 
೭೭. ಭಕ್ತಿಯೊಳಾಳಿ ಬದುಕುವುದುಚಿತ 
೭೮. ಮಾನವ ಸಾಹಸಿಯೆ ರಕ್ಷಿಸು 
೭೯. ಪಾಪವ ಕಳೆದು ಬಿಡುವುದು ರಕ್ಷಿಸು 
೮೦. ಅಂತಹರಣ ನಿನ್ನೊಳು ತೋರಿ 
೮೧. ತನುಸಂಚಾರವೀ ಬಗೆಯಾಯ್ತು 
೮೨. ಎಶ್ವವ್ಕಾಪಕನು ನೀನಹದು ರಕ್ಷಿಸು 
೮೩. ಬೀಜವೃಕ್ಷನ್ಯಾಯ ಭೇದಿಸುವರಾರು 
೮೪. ನಿನ್ನನಾಮದಿ ಜಗಕೆ ತೋರುತ್ತಿಹವು 
೮೫. ಕೊಂಪೆಯ ನೋಡಿ ನಂಬಿರಬಹುದೆ 
೮೬. ಇವರವರಾಗಬಲ್ಲರೆ ನೀನೆ ರಕ್ಷಿಸು 


ಪರಿಶಿಷ್ಟ - ೧: ಶ್ರೀಕನಕದಾಸರ ಸೂಕ್ತಿರೂಪದ ಕೀರ್ತನೆಗಳು 
ಪರಿಶಿಷ್ಟ - ೨: ಹರಿಭಕ್ತಿಸಾರ - ಪದ್ಯಾರ್ಧಾನುಕ್ರಮಣಿಕಾ 


೨೦೭ 
೨೧೨ 
೨೧೩ 
೨೧೬ 
೨೧೮ 
೨೨೩ 
೨೨೫ 
೨೨೮ 
೨೩೦ 
೨೩೨ 
೨೩೫ 
೨೩೭ 
೨೪೦ 
೨೪೧ 
೨೪೩ 
೨೪೭ 
೨೪೮ 
೨೫೧ 
೨೫೪ 
೨೫೭ 
೨೫೯ 
೨೬೫ 
೨೬೭ 
೨೬೯ 
೨೭೦ 
೨೭೨ 


೮೭. 
೮೮. 
೮೯. 
೯೦ 
೯೧. 
೯೨. 
೯೩. 
೯೪. 
೯೫. 
೯೬. 
೯೭. 
೯೮. 
೯೯. 


೧೦೪ 


ಅದರನುಕೂಲ ನಿನ್ನೊಳಗಿಹುದು 
ಮುತ್ತಿಗೆಯನಿದ ಪರಿಹರಿಸಿ ರಕ್ಷಿಸು 
ಬರಿ ದೂರು ಜೀವನಿಗುಂಟೆ ರಕ್ಷಿಸು 
. ಕೋಳು ಹೋಗದ ಮುನ್ನ ರಕ್ಷಿಸು 
ಬಳಿಕಲದರನುಕೂಲ ರಕ್ಷಿಸು 
ಪೂರ್ವದ ತೆತ್ತಿಗನು ರಕ್ಷಿಸು 
ಜ್ಞಾನದ ಕಣ್ಣು ದೃಷ್ಟಿಯನಿತ್ತು ರಕ್ಷಿಸು 
ಚಿಂತಾಯಕನೆ ಬಿಡಬೇಡ ರಕ್ಷಿಸು 
ನಿನ್ನಪದಯುಗ ಬಯಸುವೆ ರಕ್ಷಿಸು 
ಇದನಾರು ಮೆಚ್ಚುವರಕಟ ರಕ್ಷಿಸು 
ಬ್ರಹ್ಮಾಂಡನಾಯಕ ನೀನು ರಕ್ಷಿಸು 
ಮುನಿಕುಲವೃಂದಹೃದಯ ರಕ್ಷಿಸು 
ನೀನೆಲೆಸಿರಲು ಹೊಲೆಯುಂಟೆ ರಕ್ಷಿಸು ೩೦೧ 
೧೦೦. 
೧೦೧. 
೧೦೨. 
೧೦೩. 


ಪದ್ಯಾನುಕ್ರಮಣಿಕಾ 


೨೭೭ 
೨೭೮ 
೨೮೦ 
೨೮೨ 
೨೮೫ 
೨೮೬ 
೨೮೮ 
೨೯೦ 
೨೯೨ 
೨೯೪ 
೨೯೭ 
ರ್ಪಿಲ 


ನಿನ್ನನಾಮಸ್ಥರಣೆಯೊಂದೇ ಸಾಕು ೩೦೩ 
ಎಂಜಲುಂಟೇ ದೇವ ರಕ್ಷಿಸು ೩೧೨ 
ಕೃಪೆಮಾಡಿ ರಕ್ಷಿಸು ೩೧೫ 
ಫಲಶ್ರುತಿ ೩೧೭ 


. ಆದಿಕೇಶವನು ಒಲಿಯುವನು ೩೧೮ 
೧೦೫. 
೧೦೬. 
-೧೦೭. 
೧೦೮. 
೧೦೯. 


೩೨೦ 
೩೨೨ 
೩೨೩ 
೩೨೬ 
೩೨೮ 


ಚೆಲುವ ಚೆನ್ನಿಗರಾಯ ರಕ್ಷಿಸು 
ಫಲ ಕೈಸೇರುವುದು ಕೇಳ್ಗರಿಗೆ 
ರಕ್ಷಿಪನಾದಿಕೇಶವನು 
ಮಾಧವನು ಕರುಣಿಪನು 
ಕೇಶವಗೆ ಮಂಗಳಂ 


೧೧೦. ಮಂಗಳಂ ಚೆನ್ನಿಗರಾಯ ಕೇಶವಗೆ ೩೨೯ 


೧೧೧. 


sk ke sk ಶೇ 


ಚನ್ನಕೇಶವನೆ ಜಯಜಯ ೩೩೧ 
೩೩೫ 


೩೫೮ 


ಮುನ್ನುಡಿ 

ಹರಿದಾಸಸಾಹಿತ್ಯ ಕನ್ನಡ ಭಾಷೆಯನ್ನು ಶ್ರೀಮಂತಗೊಳಿಸಿದ ಅಪೂರ್ವ ಸಾಹಿತ್ಯ. 
ಕನ್ನಡ ಭಾಷೆಯ ಗೇಯತೆ, ಪ್ರಾಸಾದಿಕತೆಗಳಿಗೆ ಕನ್ನಡಿ ಹಿಡಿದ ಹಿರಿಮೆ ಇದರದು. 
ಇಂತಹ ಸಾಹಿತ್ಯವನ್ನು ಶ್ರೀಮಂತಗೊಳಿಸುವಲ್ಲಿ ದಾಖಲಾಗಿರುವ ಪ್ರಧಾನ ಹೆಸರುಗಳಲ್ಲಿ 
ಶ್ರೀಕನಕದಾಸರದು ಒಂದು. ದಾಸರಾಗಿ ಕವಿಗಳಾಗಿ, ಅನುಭಾವಿಗಳಾಗಿ 
ಶ್ರೀಕನಕದಾಸರು ನಾಡು-ನುಡಿಗಳಿಗೆ ಸಲ್ಲಿಸಿರುವ ಸೇವೆ ' ಅಗಾಧವಾದುದು, 
ಅಪೂರ್ವವಾದುದು. ಪ್ರಸ್ತುತ ಕೃತಿ ಶ್ರೀಹರಿಭಕ್ಕಿಸಾರ ಅವರ ರಚನೆ; ಈ ಹಿನ್ನೆಲೆ, 
ಜೀವನ, ಸಾಧನೆ ಮೊದಲಾದವುಗಳ ವಿವರವನ್ನು ಸಾಧಾರವಾಗಿ ಅರಿತುಕೊಳ್ಳುವುದು 
ಮನಸಿಗೆ ತೃಪ್ತಿಯನ್ನು ಬಾಳಿಗೆ ಬೆಳಕನ್ನು ನೀಡುವುದು. 


ಹರಿದಾಸಸಾಹಿತ್ಯ 


ದಾಸಸಾಹಿತ್ಯವು ವಿಶ್ವಸಾಹಿತ್ಯ ಕಂಡ ವಿನೂತನಬಗೆಯ ಸಾಹಿತ್ಯ. ಸಾಹಿತ್ಯದ 
ಶೈಲಿಯಲ್ಲಿ ಸಂಗೀತಮಾಧ್ಯಮದ ಮೂಲಕ ತತ್ತ ಒಪಸಾರಕ್ಕೆ ತೊಡಗಿದ್ದು ಇದರ 
ವೈಶಿಷ್ಟ್ಯ. ಸಂಗೀತದಿಂದಾಗಿ  ಕರ್ಣರಮಣೀಯವಾಗಿ, ಸಾಹಿತ್ಯದಿಂದಾಗಿ 
ಹೃದಯಸ್ಪರ್ಶಿಯಾಗಿ ತತ್ತ್ವಶ್ರೀಮಂತಿಕೆಯಿಂದಾಗಿ ಬುದ್ಧಿವಿಕಾಸಕ್ಕೆ ಕಾರಣವಾಗುವ 
ಅಪೂರ್ವತೆ ಇದರದು. ಅಧ್ಯಾತ್ಮವು ಜೀವನದ ಉಸಿರು ಎಂಬ ತಾತ್ವ್ವಿಕಮಹತ್ತ ವನ್ನು 
ಪಾಮರ ಜನರಿಗೂ ತಿಳಿಸಿಕೊಟ್ಟಿದ್ದು ಇದರ ಸಾಧನೆ. ಜಗತ್ತಿನೊಂದಿಗೆ ಜಗನ್ನಾಥನ 
ಚಿಂತನೆಯೂ ಜೀವನದ ಅತ್ಯಂತಪ್ರಮುಖ ಅಂಗ ಎಂಬ ಶಾಸ್ತ್ರಚಿಂತನೆಯನ್ನು 
ಬಗೆಬಗೆಯ ದೃಷ್ಟಾಂತಗಳಿಂದ ಮನಸ್ಸಿಗೆ ಮುಟ್ಟಿಸುವ ಇದರ ಪರಿ ಅದ್ಭುತವಾದುದು. 
ಲೌಕಿಕ- ಸೆಳೆತದಿಂದ ದೈವವಿಮುಖರಾಗಿದ್ದ ಜನಗಳನ್ನು ದೈವಸುಮುಖರಾಗಿಯೂ, 
ದೈವಭಕ್ತಿಯ ಗುಂಗಿನಲ್ಲಿ ಸಮಾಜವಿಮುಖರಾಗಿದ್ದ ಪಂಡಿತರನ್ನು 
ಸಮಾಜಸುಮುಖರನ್ನಾಗಿಯೂ ಮಾಡಿದ್ದು ಇದರ ಸಾಧನೆ. ಜನಸಾಮಾನ್ಯರನ್ನು 
ಜನಾರ್ದನನತ್ತ ಸೆಳೆಯುತ್ತಲೇ ಇದು ಜನಾರ್ದನನ ಭಕ್ತರನ್ನು ಜನತೆಯತ್ತ 
ಮುಖಮಾಡಿಸಿ, ಅಲ್ಲಿಯೂ ಜನಾರ್ದನನನ್ನು ಕಾಣುವ ಶಿಕ್ಷಣವನ್ನು ಪ್ರಸಾರ 
ಮಾಡಿದ್ದು ಇದರ ಹಿರಿಮೆ. ಸಂಗೀತದಿಂದಾಗಿ ಪಾಮರರನ್ನೂ ಸೆಳೆಯುವ ಇದು, 
ವಿಚಾರಪ್ರೌಢಿಮೆಯಿಂದಾಗಿ ಪಂಡಿತರಿಗೂ ಆಪ್ಯಾಯಮಾನ. ಅಧ್ಯಾತ್ಮವು ಮೂಲತಃ 
ಸಮಾಜಮುಖಿ ಎಂಬ ಗೀತೆಯ ಸಂದೇಶವನ್ನು ಮನವರಿಕೆ ಮಾಡಿಕೊಡುವಲ್ಲಿ 
ಇದರ ಸಾಧನೆ ಅಪೂರ್ವವಾದುದು. ಸಮಾಜದ ಎಲ್ಲವರ್ಗದ ಜನಕ್ಕೂ ಭಗವಂತನ 
ಮನೆಯ ಬಾಗಿಲು ತೆರೆದಿದೆ ಎಂಬ ಆಧ್ಯಾತ್ಮಿಕರಹಸ್ಯವನ್ನು ಮುಟ್ಟಿಸುವಲ್ಲಿ ಇದು 
ಸಾಧಿಸಿದ ಯಶಸ್ಸು ಅನನ್ಯವಾದುದು. ಮಧ್ವಸಿದ್ಧಾಂತದ ಮಟ್ಟಿಗಂತೂ ಇದು ಅದರ 
ಕನ್ನಡದ ಆವಿಷ್ಠರಣವೇ ಆಗಿದೆ. ಸಂಗೀತಕ್ಕೆ ಆಧ್ಯಾತ್ಮಿಕ ಸೊಗಡನ್ನು ತಂದುಕೊಟ್ಟಂತೆ 


vi ಶ್ರೀಕನಕದಾಸರ ಹರಿಭಕ್ತಿಸಾರ: ಮುನ್ನುಡಿ 


ಕನ್ನಡಭಾಷೆಗೆ ಪ್ರಾಸಾದಿಕತೆಯನ್ನು ಮೂಡಿಸಿ, ಭಕ್ತಿಯ ಹೊಳೆ ನಿತ್ಯಜೀವನದಲ್ಲಿ 
ಹರಿಯುವಂತೆ ಮಾಡಿದ್ದು ಇದರ ಹಿರಿಮೆ. ನಿಜ ಅರ್ಥದಲ್ಲಿ ದಾಸಸಾಹಿತ್ಯವು 
ಸರ್ವಮೂಲಗಳ ಗ್ರಂಥಗಳ ಕನ್ನಡಭಾಷೆಯ ಟಿಪ್ಪಣಿಸಾಹಿತ್ಯವಾಗಿದೆ. 


ಜಗತ್ತಿನಲ್ಲಿ ಅದರಲ್ಲೂ ನಮ್ಮ ಭಾರತಭೂಮಿಯಲ್ಲಿ ರೂಪುಗೊಂಡ ಭಕ್ತಿಪಂಥಗಳು 
ಅನೇಕ. ಅವುಗಳಲ್ಲಿ ಹೆಚ್ಚಿನವುಗಳಿಗೆ ಸೈದ್ಧಾಂತಿಕ ನೆಲೆಗಟ್ಟು ಕಂಡುಬರುವುದಿಲ್ಲ ತಮ್ಮ 
ಭಾವುಕತೆಯನ್ನಷ್ಟೇ ಆಧರಿಸಿ ಅದರಿಂದ ರೂಪುಗೊಂಡ ಭಾವನಾತ್ಮಕ ರಚನೆಗಳನ್ನೇ 
ಅವರ ಕೆಲವು ಅನುಯಾಯಿಗಳು ಸಿದ್ಧಾಂತವೆಂಬಂತೆ ಅನುಸರಿಸಿದರು. ಕೆಲವು 
ಭಕ್ತಿಪಂಥಗಳು ಶ್ರೀರಾಮ, ಶ್ರೀಕೃಷ್ಣ ಮೊದಲಾದ ಮಹಾವಿಷ್ಣುವಿನ ರೂಪವನ್ನು 
ಆರಾಧಿಸುವ ವೈಷ್ಣವಪಂಥಗಳಾದರೆ ಮತ್ತೆ ಕೆಲವು ಶೈವ ಮೊದಲಾದ ಪಂಥಗಳನ್ನು 
ಅನುಸರಿಸಿದವು. ಅವುಗಳಲ್ಲೂ ಹೆಚ್ಚಿನವು ಮೂಲಗ್ರಂಥಗಳನ್ನು ಅವಲಂಬಿಸದೇ 
ಅವುಗಳ ಬಗೆಗಿನ ತಮ್ಮ ಕಲ್ಪನೆಗಳನ್ನೇ ದರ್ಶನವೆಂಬಂತೆ ನಿರೂಪಿಸಿದವು. ಆದರೆ 
ಕರ್ನಾಟಕದ ಹರಿದಾಸ ಸಾಹಿತ್ಯವು ಮಧ್ವಸಿದ್ಧಾಂತದ ಕನ್ನಡ ಅವತರಣಿಕೆಯಂತೆ 
ರೂಪುಗೊಂಡ ದಾರ್ಶನಿಕ ಸಾಹಿತ್ಯವಾಗಿದೆ. 


ವಚನಸಾಹಿತ್ಯವನ್ನು ಒಳಗೊಂಡಂತೆ ಶೈವ ಮೊದಲಾದ ಇತರ ಸಕಲ ಭಕ್ತಿಪಂಥಗಳು 
ಆ ಆ ಪಂಥದ ದೇವತೆಗಳ ಹೊರತು ಇತರ ದೇವತೆಗಳ ಬಗ್ಗೆ ಅವರ ಮಾಹಾತ್ಚ್ಯವನ್ನು 
ಸಾರುವಂತಹ ಕೃತಿಗಳನ್ನು ನೀಡಿಲ್ಲ ವಿಷ್ಣು ಪಾರಮ್ಯವನ್ನಷ್ಟೇ ಸಾರುವ ಆಳ್ವಾರುಗಳ 
ಪ್ರಬಂಧಕೃತಿಗಳು ಸಹ ಇದಕ್ಕೆ ಹೊರತಾಗಿಲ್ಲ ಆದರೆ ಹರಿದಾಸಸಾಹಿತ್ಯ ಈ 
ದೃಷ್ಟಿಯಿಂದ ಅತ್ಯಂತ ವಿಭಿನ್ನವೆನ್ನಿಸುವುದು. ಮಹಾವಿಷ್ಣುವಿನ ಪಾರಮ್ಯವನ್ನೇ 
ಪ್ರಧಾನವಾಗಿ ಸಾರುವ ಇದು ಶಿವ, ದುರ್ಗೆ, ಗಣೇಶ ಮೊದಲಾದ ಇತರ ಸಕಲ 
ದೇವತೆಗಳ ಪುರಾಣೋಕ್ತವಾದ ಮಹಿಮೆಯನ್ನು ಸಾದರಪಡಿಸುವ ವಿಶಾಲದೃಷ್ಟಿಯನ್ನು 
ಹೊಂದಿದೆ. ಇದರಿಂದಾಗಿ ಇತರದೇವತೆಗಳ ಆರಾಧಕರಿಗೂ ಸಹ ಹರಿದಾಸಸಾಹಿತ್ಯ 
ಪ್ರಿಯವೆನ್ನಿಸುವಂಥಾಯಿತು. ಸಮಾಜದ ಎಲ್ಲವರ್ಗಗಳಿಗೂ ತಲುಪುವಂತಾಯಿತು. 


ಹರಿದಾಸರ ಸಂಚಾರವ್ಯಾಪ್ತಿಯೂ ಸಹ ಆಗಾಧವಾದುದು. ವಚನಕಾರರ ವ್ಯಾಪ್ತಿ 
ಶೈವಕೇಂದ್ರಗಳಿಗೆ ಸೀಮಿತಗೊಂಡರೆ ಆಳ್ವಾರುಗಳ ವ್ಯಾಪ್ತಿ ವೈಷ್ಣವಕೇಂದ್ರಗಳಿಗೆ 
ಸೀಮಿತವಾಯಿತು. ಆದರೆ ಹರಿದಾಸರು ಸಮಗ್ರ ಭಾರತವನ್ನು ಸಂಚರಿಸಿದರು. 
ವೈಷ್ಠವಕ್ಷೇತ್ರಗಳಂತೆ ಶೈವ ಮೊದಲಾದ ಇತರದೇವತಾಕ್ಷತ್ರಗಳನ್ನೂ ಸಂದರ್ಶಿಸಿದರು. 
ಆಲ್ಲಿನ ದೇವತೆಗಳನ್ನು ಕುರಿತು ಸೈದ್ಧಾಂತಿಕ ನೆಲೆಗಟ್ಟಿನಲ್ಲಿಯೇ ಅಸಂಖ್ಯಸ್ತೋತ್ರಗಳನ್ನು 
ರಚಿಸಿದರು. ಇದರಿಂದಾಗಿ ಆಯಾ ಕ್ಷೇತ್ರಗಳಲ್ಲಿನ ದೇವತೆಗಳ ಮಾಹಾತ್ಚ್ಯವು ಜನರಿಗೆ 
ತಿಳಿಯುವಂತಾಯಿತು. ಆಯಾ ಕ್ಷೇತ್ರಗಳ ಮಾಹಾತ್ಚ್ಯವೂ ಸಹ ಆನಾವರಣಗೊಳ್ಳು- 
ವಂತಾಯಿತು. ಹರಿದಾಸಸಾಹಿತ್ಯವು ಈ ನೆಲೆಯಲ್ಲಿಯೂ ಇತರ ಸಕಲ ಭಕ್ತಿಸಾಹಿತ್ಯ- 


ಹರಿದಾಸಸಾಹಿತ್ಯ vii 


ಗಳಿಗಿಂತ ವಿಭಿನ್ನವೆನಿಸಿದೆ. ಈ ದೃಷ್ಟಿಯಲ್ಲಿ ಸ್ಥಳಪುರಾಣಗಳ ಮಹತ್ತ ವನ್ನು 
ದಾಖಲಿಸುವ ಸಂದ ಮೊದಲಾದ ಪುರಾಣಗಳ ವೈಶಿಷ್ಠ ತ್ಚ್ಯವನ್ನು ಹರಿದಾಸಸಾಹಿತ್ಯ 
ಅನುಕರಿಸಿದೆ ಎಂಬುದು ಗಮನಾರ್ಹವಾದ ಸಂಗತಿ. 


ಕ್ಷೇತ್ರಗಳಂತೆ ನದಿಯೇ ಮೊದಲಾದ ಪುಣ್ಯತೀರ್ಥಗಳ ವರ್ಣನೆ ಇತರ 
ಭಕ್ತಿಪಂಥಗಳಲ್ಲಿ ಕಂಡುಬರುವುದು ತುಂಬಾ ಅಪರೂಪ. ಆದರೆ ಗಂಗೆ ಯಮುನೆ 
ಮೊದಲಾದ ನದಿಗಳನ್ನೊಳಗೊಂಡಂತೆ, ಭರತಖಂಡದ ಮಹಿಮೆಯನ್ನು 
ಪ್ರಾಮಾಣಿಕವಾಗಿ ದಾಖಲಿಸುವ ಕಾರ್ಯವು ಹರಿದಾಸಸಾಹಿತ್ಯದಿಂದ ನಡೆದಿದೆ. 
ಇದೂ ಸಹ ಹರಿದಾಸಸಾಹಿತ್ಯವನ್ನು ಇತರ ಭಕ್ಕಿಸಾಹಿತ್ಯಗಳಿಗಿಂತ ವಿಭಿನ್ನ ಎಂದು 
ಪರಿಗಣಿಸಲು ಕಾರಣವಾಗಿದೆ. 


ಶ್ರೀಹರಿಯ ಶ್ರೀಕೃಷ್ಣ ಶ್ರೀರಾಮ ಮೊದಲಾದ ಕೆಲವು ರೂಪಗಳನ್ನು ವಿಶೇಷವಾಗಿ 
ಆರಾಧಿಸುವ ಕೆಲವು ಭಕ್ತಿಪಂಥಗಳು ಮತ್ಸ್ಯ ಕೂರ್ಮ ನರಸಿಂಹ ಮೊದಲಾದ ಇತರ 
ಭಗವದವತಾರಗಳನ್ನು ಕುರಿತ ರಚನೆಗಳನ್ನು ಹೊಂದಿಲ್ಲ ಹರಿದಾಸಸಾಹಿತ್ಯ ಹಾಗಲ್ಲ 
ಶ್ರೀಹರಿಯ ಸಕಲ ರೂಪಗಳನ್ನು ಸಮಾನವಾಗಿ ಸ್ತುತಿಸುತ್ತಾ ಆವುಗಳ ಏಕತೆಯನ್ನು 
ಸಾರುವುದು. ಕೃಷ್ಣ ಹಯವದನ, ಕೇಶವ ಮೊದಲಾದ ರೂಪಗಳ ಆರಾಧಕರಾದ 
ಶ್ರೀವ್ಯಾಸರಾಜರು, ಶ್ರೀವಾದಿರಾಜರು, ಶ್ರೀಕನಕದಾಸರು ಶ್ರೀಹರಿಯ ಸಕಲರೂಪಗಳನ್ನು 
ಒಂದೇ ತೆರನಾಗಿ ಬಣ್ಣಿಸಿರುವುದು ಇದಕ್ಕೆ ನಿದರ್ಶನ. 


ಶ್ರೀಹರಿಯಂತೆ ಅವನ ಭಕ್ತರಾದ ಧ್ರುವ ಪ್ರಹ್ಲಾದ ಮೊದಲಾದವರನ್ನು ಹಾಡಿ 
ಹೊಗಳಿರುವುದು ಹರಿದಾಸಸಾಹಿತ್ಯದ ಮತ್ತೊಂದು ಹಿರಿಮೆ. ಇದರಲ್ಲೂ ಸಹ ಇತರ 
ಭಕ್ತಿ ಸಾಹಿತ್ಯದ ಕೊಡುಗೆ ಗಣನೆಗೆ ಬರುವಂತಹುದೇನಲ್ಲ 


ಜಗತ್ತಿನ ಸೃಷ್ಟಿ ಮೊದಲಾದವುಗಳ ಬಗ್ಗೆ ವಿಶೇಷವೆನ್ನಿಸುವ ಚಿಂತನೆ ಇತರ 
ಭಕ್ತಿಸಾಹಿತ್ಯದಲ್ಲಿ ಅಷ್ಟಾಗಿ ಕಂಡುಬರುವುದಿಲ್ಲ ಹರಿದಾಸಸಾಹಿತ್ಯದಲ್ಲಿ ಆ ಬಗ್ಗೆ ಅನೇಕ 
ಸಂಪುಟಗಳಿಗಾಗುವಷ್ಟು ಮಾಹಿತಿ ಲಭ್ಯವಿದೆಯೆಂಬುದು ಗಮನಿಸಲೇಬೇಕಾದ 
ಸಂಗತಿ. 
ವ್ರತ, ಉಪವಾಸಗಳನ್ನು ಕುರಿತ ಮಾಹಿತಿಯ ಬಗ್ಗೆಯೂ ಇತರ ಭಕ್ಕಿಸಾಹಿತ್ಯಗಳ 
ಕೊಡುಗೆ ನಗಣ್ಯವೆನ್ನಿಸುವಂತಹುದು. ಆದರೆ, ಹರಿದಾಸಸಾಹಿತ್ಯವು ಬಗೆಬಗೆಯ ಬಗ್ಗೆ 
ಅದರಲ್ಲೂ ಏಕಾದಶಿಯಂತ ಮಹಾವ್ರತದ ಬಗ್ಗೆ ನೀಡಿರುವ ಮಾಹಿತಿ 
ಅಪೂರ್ವವೆನ್ನಿಸುವಂಥಹುದು. 

ಹೀಗೆ ಹಲವಾರು ಕಾರಣಗಳಿಂದ ಹರಿದಾಸಸಾಹಿತ್ಯ ಇತರ ಸಕಲ ಭಕ್ತಿಪಂಥದ 
ಸಾಹಿತ್ಯಗಳಿಗಿಂತ ವಿಶಿಷ್ಠವೆನ್ನಿಸುವ ಸ್ಥಾನ ಪಡೆದುಕೊಂಡಿದೆ. 


Vili ಶ್ರೀಕನಕದಾಸರ ಹರಿಭಕ್ತಿಸಾರ: ಮುನ್ನುಡಿ 
ದಾಸಸಾಹಿತ್ಯದ ಹಿನ್ನೆಲೆ 


ಶ್ರೀಮಧ್ವಾಚಾರ್ಯರು(ಕ್ರಿ.ಶ.೧೨೦೦-೧೨೮೦) ವೇದಗಳು, ಉಪನಿಷತ್ತುಗಳು, 
ಭಗವದ್ಗೀತೆ, ಇತಿಹಾಸ ಪುರಾಣಗಳು ಮತ್ತು ಬ್ರಹ್ಮಸೂತ್ರಗಳು ಮೊದಲಾಗಿ 
ಸಕಲಮೂಲ- ಗ್ರಂಥಗಳ ಭಾವವನ್ನು ಮೂಲತಃ ಭಗವತ್ತರ ಎಂಬುದಾಗಿ ತೋರಿದ 
ಮಹನೀಯರು. ಮೂಲಗ್ರಂಥಗಳ ಭಾವವನ್ನು ಹಾಗೆ ಪ್ರತಿಪಾದಿಸಿದ ಅವರ 
ಗ್ರಂಥರಾಶಿ ಸರ್ವಮೂಲ ಎಂಬುದಾಗಿ ಮಾನ್ಯವಾಗಿದೆ. ಅದರ ಭಾವವನ್ನು 
ಶ್ರೀಪದ್ಧನಾಭತೀರ್ಥರು, ಶ್ರೀನರಹರಿತೀರ್ಥರು ಮತ್ತು ಶ್ರೀತ್ರಿವಿಕ್ರಮ- 
ಪಂಡಿತಾಚಾರ್ಯರು ಮೊದಲಾದ ಅವರ ಸಾಕ್ಷಾಚ್ಛಿಷ್ಯರು ಮತ್ತು ಅನಂತರ 
ಶ್ರೀಜಯತೀರ್ಥರು ತಮ್ಮ ಟಿಕಾಗ್ರಂಥಗಳಲ್ಲಿ ವಿವರಿಸಿದರು. ಶ್ರೀಜಯತೀರ್ಥರಂತೂ 
ತಮ್ಮ ಅನುಪಮಟಿಕಾಗ್ರಂಥಗಳಿಗಾಗಿ ಶ್ರೀಟೀಕಾಕೃತ್ಟಾದರೆಂದೇ ಪ್ರಸಿದ್ಧರಾಗಿರುವರು. 
ಅವರ ನ್ಯಾಯಸುಧೆ ಶ್ರೀಮದಾಚಾರ್ಯರ ಅನಂತರ ಇಡೀ ಪರಂಪರೆ ಕಂಡ 
ಮೇರುಕೃತಿ. ಅವರ ಟೀಕಾಗ್ರಂಥಗಳಿಗೆ ಟಿಪ್ಪಣಿ ರಚಿಸಿದ ಶ್ರೀಶ್ರೀಪಾದರಾಜರು, 
ಶ್ರೀವ್ಯಾಸರಾಯರು, ಶ್ರೀರಘೂತ್ತಮರು, ಶ್ರೀರಾಘವೇಂದ್ರರು ಮೊದಲಾದ 
ವಿದ್ವದ್ವಿಭೂತಿಗಳಿಂದ, ವ್ಯಾಸಸಾಹಿತ್ಯ ಅಪಾರವಾಗಿ ಬೆಳೆಯಿತು. ಸ್ವಮತಸ್ಥಾಫನೆ 
ಮತ್ತು ಪರಮತವಿಮರ್ಶೆಗಳ ಸಮಗ್ರತೆಯಿಂದಾಗಿ ಸಮಗ್ರ ಸಿದ್ದಾಂತದ ಪರಿಜ್ಞಾನಕ್ಕೆ 
ಈ ವ್ಯಾಸಸಾಹಿತ್ಯದ ಅಧ್ಯಯನ ಅನಿವಾರ್ಯ. 


ಆದರೆ ಭಾಷೆ ಹಾಗೂ ಮತಿಗಳ ಇತಿಮಿತಿಯಿಂದಾಗಿ ಎಲ್ಲರಿಗೂ ವ್ಯಾಸಸಾಹಿತ್ಯ 
ಸುಲಭವಾಗಿ ಎಟಕುವಂತಹುದಲ್ಲ ಶ್ರೀಮಂತರಂತೆ ಶ್ರೀಸಾಮಾನ್ಯನು ಹೇಗೋ 
ಹಾಗೆಯೇ ಪಂಡಿತರಂತೆ ಪಾಮರರೂ ಸಮಾಜದ ಘಟಕ; ಪುರುಷರಂತೆ ಸ್ಟೀಯರೂ 
ಸಹ; ಹಾಗೆಯೇ ಪಾಮರರ ಸಂಖ್ಯೆಯೇ ಯಾವ ಕಾಲಕ್ಕೂ ಹೆಚ್ಚಿನದು. ಅವರಲ್ಲೂ 
ಜಿಜ್ಞಾಸುಗಳಿರುತ್ತಾರೆ. ಅವರೂ ಶಾಸ್ತತತ್ತ ಗಳನ್ನು ಅರಿಯುವಂತಾಗಬೇಕು. 
ನಿತ್ಯಜೀವನದಲ್ಲಿ ಅವುಗಳನ್ನು ಅಳವಡಿಸಿಕೊಂಡು ನೆಮ್ಮದಿ ಪಡೆಯುವಂತಾಗಬೇಕು. 
ತಮ್ಮ ಯೋಗ್ಯತೆಗೆ ತಕ್ಕಂತೆ ವ್ಯಾಸಸಾಹಿತ್ಯದ ಶ್ರವಣಮನನಗಳಿಗೆ ತಮ್ಮನ್ನು 
ತೆರೆದುಕೊಳ್ಳುವಂತಾಗಬೇಕು. ಹಾಗೆ ತಿಳಿದದ್ದನ್ನು ಅಡಕವಾಗಿ ಮನನ ಮಾಡಲೂ 
ಸಾಧ್ಯವಾಗಬೇಕು; ತಮ್ಮ ಇತಿಮಿತಿಗಳಲ್ಲಿ ಅದರ ಪ್ರಸಾರಕಾರ್ಯದಲ್ಲೂ 
ತೊಡಗಿಸಿಕೊಳ್ಳುವಂತಾಗಬೇಕು. ಇದರಲ್ಲಿ ಭಾಷೆ ಮತ್ತು ಬುದ್ದಿಮತ್ತೆಗಳು ಎಂದೂ 
ಅಡ್ಡಿಯಾಗಕೂಡದು. ಅದಕ್ಕೆಂದು ಪ್ರಾದೇಶಿಕಭಾಷೆಗಳಲ್ಲೂಸಿದ್ದಾಂತದ ಪ್ರತಿಪಾದನೆ- 
ಯಾಗಬೇಕು. ಸರಕಾರ ಸಮಾಜದ ಯಾವ ಘಟಕವನ್ನೂ ಅಲಕ್ಷಿಸುವಂತಿಲ್ಲ 
ಅದರಂತೆಯೇ ಗುರುಪೀಠಗಳೂ ಸಹ. ಇಂತಹ ಪ್ರಾಮಾಣಿಕ ಕಾಳಜಿ ಇಲ್ಲದ ಯಾವ 
ಆಚಾರ್ಯನೂ ವಿಶ್ವಗುರುವಾಗಲಾರ. 


ದಾಸಸಾಹಿತ್ಯದ ಹಿನ್ನೆಲೆ ix 


ಶ್ರೀಮಧ್ವಾಚಾರ್ಯರು ನಿಜವಾದ ಆರ್ಥದಲ್ಲಿ ವಿಶ್ವಗುರುಗಳು. ಪಂಡಿತರಿಗೆ 
ತಲುಪುವ ಭಾಷ್ಯ, ಅನುವ್ಯಾಖ್ಯಾನಾದಿಗಳಂತಹ ಗ್ರಂಥಗಳನ್ನಲ್ಲದೆ ದ್ವಾದಶಸ್ತೋತ್ರ, 
ನಖಸ್ತುತಿ, ಕಂದುಕಸ್ತುತಿ, ಕೃಷ್ಣಾಮೃತಮಹಾರ್ಣವ, ಜಯಂತೀನಿರ್ಣಯ ಮೊದಲಾದ 
ಸ್ತೋತ್ರ ಉಪದೇಶರೂಪ ಕೃತಿಗಳನ್ನೂ ಮಹಾಭಾರತತಾತ್ಪರ್ಯನಿರ್ಣಯ, 
ಭಾಗವತತಾತರ್ಯ ಮೊದಲಾದ ಇತಿಹಾಸ ಪುರಾಣಗಳ ಭಾಷ್ಕಗಳನ್ನೂ ನೀಡಿ ಈ 
ಕೊರತೆಯನ್ನು ನೀಗಿಸಿದರು. ಅವರ ದ್ವಾದಶಸ್ಫೋತ್ರವಂತೂ ಸಿದ್ಧಾಂತದ ಪ್ರಸಾರದ ಎಲ್ಲ 
ಸಾಧ್ಯತೆಗಳನ್ನು ತೆರೆದಿಟ್ಟ ಮಹತ್ವಪೂರ್ಣ ಕೃತಿ. ಸಂಗೀತ, ಸಾಹಿತ್ಯ, ಸಿದ್ಧಾಂತ 
ಉಪದೇಶ, ಸ್ತೋತ್ರ ಮೊದಲಾಗಿ ಬಹುಮುಖದ ವೈವಿಧ್ಯ ಅದರದು. ಸ್ಫೋತ್ರರೂಪದ 
ಇಂತಹ ಸೈದ್ಧಾಂತಿಕ ಕೃತಿ ಜಗತ್ತಿನ ಬೇರಾವ ದರ್ಶನಕ್ಕೂ ಇಲ್ಲ ಪುರಾಣಕಾಲದಲ್ಲಿ 
ಬಳಕೆಯಲ್ಲಿದ್ದ ಭಗವಂತನನ್ನು ಸ್ತುತಿಸುವ ಕಾರ್ಯದಲ್ಲಿ ಪ್ರಾಕೃತಸಾಹಿತ್ಯಕ್ಕೆ ಅನಂತರ 
ದಿನಗಳಲ್ಲಿ ಈ ಕೃತಿಯ ಮೂಲಕ ಮರಳಿ ಚೈತನ್ಯ ನೀಡಿದ ಹಿರಿಮೆ ಆಚಾರ್ಯ 
ಶ್ರೀಮದ್ದರದು. 

ಇದರ ಮಹತ್ವವನ್ನು ಗುರುತಿಸಿ ಕನ್ನಡ ಭಾಷೆಯಲ್ಲಿ ಮಧ್ವಸಿದ್ಧಾಂತಪ್ರಸಾರಕ್ಕೆ 
ಚಾಲನೆ ಇತ್ತವರು ಅವರ ಸಾಕ್ಷಾತ್‌ ಶಿಷ್ಟರಾದ ಶ್ರೀನರಹರಿತೀರ್ಥರು. ಆವರು ಹಾಗೆ 
ಪ್ರಾರಂಭಿಸಿದ ಪರಂಪರೆಗೆ ಶ್ರೀಜಯತೀರ್ಥ(೧೩೬೭-೧೩೮೮)ರ ಕೊಡುಗೆಯೂ 
ಸೇರಿ ಅದು ಮತ್ತಷ್ಟು ದೃಢವಾಯಿತು. ಶ್ರೀಪಾದರಾಜ(೧೪೦೬-೧೫೦೪)ರ 
ಕಾಲದಲ್ಲಿ ಅದು ಇನ್ನಷ್ಟು ವ್ಯಾಪಕವಾಗಿ ಬೆಳೆಯಿತು. ಅವರ ಶಿಷ್ಕರಾದ 
ಶ್ರೀವ್ಯಾಸರಾಯ(೧೪೬೦-೧೫೩೯)ರಂತೂ ಕನ್ನಡ ಕೃತಿಗಳ ಜೊತೆಗೆ ಹರಿದಾಸ 
ಪಂಥವನ್ನೇ ನಿರ್ಮಿಸಿ ಶ್ರೀಪುರಂದರದಾಸ (೧೪೮೪-೧೫೬೪)ರನ್ನು ಅದರ ಅಧ್ಯಕ್ಷ- 
ರನ್ನಾಗಿಸಿದರು. ಶ್ರೀವಾದಿರಾಜ(೧೪೮೦-೧೬೦೦)ರ, ಶ್ರೀಕನಕದಾಸ (೧೫೦೯- 
೧೬೦೭)ರ ರಚನೆಗಳೂ ಸೇರಿ ಅದರ ವ್ಯಾಪ್ತಿ ಹೆಚ್ಚಿತು. ಶ್ರೀಪುರಂದರದಾಸರ ಮಕ್ಕಳ 
ಮೂಲಕ ಮುಂದುವರೆದ ಅದು ಮತ್ತೊಮ್ಮೆ ಬೆಳಗಿದ್ದು ಶ್ರೀರಾಘವೇಂದ್ರತೀರ್ಥರ 
ನೇತೃತ್ವದಲ್ಲಿ ಅವರ ಒಂದೆರಡು ಕೃತಿಗಳ ಸ್ಫೂರ್ತಿಯಲ್ಲೇ ಶ್ರೀವಿಜಯದಾಸರು 
(೧೬೮೨-೧೭೫೫), ಶ್ರೀಪ್ರಸನ್ನವೇಂಕಟದಾಸರು (೧೬೮೦-೧೭೫೨) ಅದರ 
ಧುರೀಣರೆನ್ನಿಸಿದರು. ಶ್ರೀಗೋಪಾಲದಾಸರು (೧೭೨೧-೧೭೬೨), ಶ್ರೀವಿಜಯ- 
ದಾಸರ ಶಿಷ್ಯವರ್ಗದಲ್ಲಿ ಪ್ರಧಾನರೆನ್ನಿಸಿದರೆ, ಅವರಿಬ್ಬರ ಕರುಣೆಯ ಕೂಸೇ 
ಶ್ರೀಜಗನ್ನಾಥದಾಸರು. ಶ್ರೀವಿಜಯದಾಸರ ಮತ್ತೊಬ್ಬ ಶಿಷ್ಯರಾದ ಮೋಹನದಾಸರ 
ಶಿಷ್ಯಪರಂಪರೆಯೂ ವ್ಯಾಪಕವಾಗಿ ಬೆಳೆಯಿತು. ಇದು ಸಂಕ್ಷಿಪ್ತವಾಗಿ ಸಾಹಿತ್ಯ, ಸಂಗೀತ 
ಮತ್ತು ಅಧ್ಯಾತ್ಮಗಳ ತ್ರಿವೇಣಿಸಂಗಮವಾದ ಹರಿದಾಸಸಾಹಿತ್ಯದ ಸ್ಥೂಲ ಇತಿಹಾಸ. 
ಕೇವಲ ಪಂಡಿತರ ಸ್ವತ್ತು ಎನ್ನಬಹುದಾಗಿದ್ದ ತತ್ವಜ್ಞಾನ ಜನಸಾಮಾನ್ಯರಿಗೂ 
ಎಟಕುವಂತಾಗುವಲ್ಲಿ ದಾಸಸಾಹಿತ್ಯದ ಪಾತ್ರ ಅತ್ಯಂತ ಗಣನೀಯವಾದುದು. ತಾತ್ತ್ವಿಕ 


x ಶ್ರೀಕನಕದಾಸರ ಹರಿಭಕ್ತಿಸಾರ: ಮುನ್ನುಡಿ 


ಪರಿಜ್ಞಾನದೊಂದಿಗೆ ಸದಾಚಾರ ಹಾಗೂ ಸತ್ಯಧರ್ಮಗಳ ಮಹತ್ತ್ವದ ಬಗ್ಗೆಯೂ ಸಹ 
ಹರಿದಾಸಸಾಹಿತ್ಯದಿಂದಾದ ಕ್ರಾಂತಿ ಸಾಮಾನ್ಯವಾದುದೇನಲ್ಲ ಅದರಿಂದಾಗಿ 
ಜನಸಾಮಾನ್ಯರಿಗೂ ಅದು ತಲುಪಿತು. 

ಹರಿದಾಸಸಾಹಿತ್ಯ ಕೀರ್ತನೆ, ಸುಳಾದಿ, ಉಗಾಭೋಗ, ಮೊದಲಾದ ಅನೇಕ 
ಪ್ರಾಕಾರಗಳನ್ನು ಹೊಂದಿರುವಂತೆ ವಿವಿಧಬಗೆಯ ಹರಿದಾಸರನ್ನು ಹೊಂದಿದೆ. 
ಶ್ರೀನರಹರಿತೀರ್ಥರು ಯತಿಗಳು ಪೀಠಾಧೀಶರೂ ಸ್ವತಃ ರಾಜ್ಯಪಾಲಿಸಿದ ವಿಶಿಷ್ಟ 
ಬಗೆಯ ಹರಿದಾಸರು. ಶ್ರೀಶ್ರೀಪಾದರಾಜರು, ಶ್ರೀವ್ಯಾಸರಾಜರು, ಶ್ರೀವಾದಿರಾಜರು 
ಹರಿದಾಸಸಾಹಿತ್ಯ ಕಂಡ ರಾಜತ್ರಯರು. ಯತಿಗಳೂ ಪೀಠಾಧೀಶರೂ ಸಂಸ್ಕ ತೆ 
ಗ್ರಂಥಕಾರರೂ ಆದ ಮೊದಲಾದ ಬಹುಬಗೆಯ ಹಿರಿಮೆ ಇವರದು. ಶ್ರೀಪುರಂದರ- 
ದಾಸರು ನವಕೋಟಿ ನಾರಾಯಣ ಖ್ಯಾತಿಯ ಅತ್ಯಂತ ಶ್ರೀಮಂತ ವರ್ಗದ ಪೊರ್ವ- 
ಜೀವನದ ಹರಿದಾಸರು. ಗ ೈಹಸ್ಥಶ್ರೇಖರರು. ಶ್ರೀ ವಿಜಯದಾಸರು ಪೂರ್ವಜೀವನದಲ್ಲಿ 
ಧನ ಹಾಗೂ ಜ್ಞಾನ ಎರಡರಿಂದಲೂ ವಂಚಿತರಾಗಿದ್ದವರು. ಶ್ರೀ ಗೋಪಾಲದಾಸರು 
ಕೋಟಿ ಗಾಯತ್ರೀಮಂತ್ರದ ಜಪದಿಂದಾಗಿ ದಾಖಲೆಯೆನ್ನಿಸುವ ಸಿದ್ಧಿ ಪಡೆದವರು. 
ಶ್ರೀಜಗನ್ನಾಥದಾಸರು ಅಪ್ರತಿಮವ್ಯಾಸಸಾಹಿತ್ಯದ ಧುರೀಣರಾಗಿದ್ದು ಹರಿಕಥಾ- 
ಮೃತಸಾರದಂತಹ ಕೃತಿರತ್ತವನ್ನು ನೀಡಿದಂತಹ ಮಹನೀಯರು. 


ಶ್ರೀಕನಕದಾಸರು” 

ಬಹುಮುಖ ಪ್ರತಿಭೆ ಹಾಗೂ ಸಾಧನೆಯ ಹಿರಿಯ ವ್ಯಕ್ತಿತ್ವ ಶ್ರೀಕನಕದಾಸರದು. 
ಬ್ರಾಹ್ಮಣರಲ್ಲದ ಇವರು ಮಾಧ್ವಬ್ರಾಹ್ಮಣ ವರ್ಗಕ್ಕೆ ಅತ್ಯಂತ ಸಂಪ್ರತಿಪನ್ನ 
ಜ್ಲಾನಿವರೇಣ್ಯರೆನಿಸಿದ್ದು ಮೊದಲ ದಾಖಲೆ. ಕುರುಬರಾಗಿ ಜನಿಸಿದ ಇವರು ಮುಂದೆ 
ಅರಸನಾಗುವ ಭಾಗ್ಯವನ್ನೂ ಕಂಡರು. ತಾರುಣ್ಯದಲ್ಲೇ ಒಮ್ಮೆ ಸ್ವಪ್ನ ಸೂಚನೆಯಂತೆ 
ಅಪಾರ ನಿಧಿ ಲಭಿಸಿ ತಿಮ್ಮಪ್ಪ ಎಂಬ ಹೆಸರಿನ ಇವರು ಕನಕಪ್ಪ ಎನಿಸಿದರು. 
ತಿರುಪತಿಯ ತಿಮ್ಮಪ್ಪನ ದಯೆಯಿಂದ ತಿಮ್ಮಪ್ಪ ಎನಿಸಿದ್ದರೆ ಕನಕ ಪ್ರಾಪ್ತಿಯ 
ಕಾರಣದಿಂದಾಗಿ ಕನಕಪ್ಪರಾದರು. ತಿಮ್ಮಪ್ಪ ಶ್ರೀಹರಿಯಾದರೆ ಕನಕದ ಅಭಿಮಾನಿ 
ದೇವತೆ ಮಹಾಲಕ್ಷ್ಮಿ ಎಂದರೆ ಶ್ರೀಲಕ್ಷ್ಮೀನಾರಾಯಣರಿಬ್ಬರ ಅನುಗ್ರಹವೂ ಇವರಿಗೆ 
ಲಭಿಸಿತು. ಅರಸನಾದಾಗ ಉತ್ತಮ ಆಳ್ವಿಕೆಗಾಗಿ ಜನಮನ್ನಣೆಯೂ ಲಭಿಸಿತು. ಆಗ 
ಒಮ್ಮೆ ಶತ್ರುಗಳೊಂದಿಗೆ ನಡೆದ ಕದನದಲ್ಲಿ ದೇಹಕ್ಕೆ ಬಿದ್ದ ಪೆಟ್ಟು ಚಿಂತನೆಯ ಕ್ರಮವನ್ನೇ 
ಬದಲಿಸಿತು. ದಾಸನಾಗು ಎಂದು ಶ್ರೀಹರಿಯೇ ಆದೇಶಿಸಿದಂತಾಯಿತು. ಮುಂದೆ 
ನಡೆದದ್ದು ಇತಿಹಾಸ. 


೧. ಶ್ರೀಕನಕದಾಸರ ಜೀವನ, ಕಾಲ, ಜಾತಿ, ಮತ ಹಾಗೂ ಕೃತಿ ಮೊದಲಾದವುಗಳ ವಿವರಗಳನ್ನು ನಮ್ಮ 
ಪ್ರಕಾಶನದ 'ಸಂತ-ಕವಿ-ಭಕ್ತ ಕನಕದಾಸರು' ಎಂಬ ಕೃತಿಯಲ್ಲಿಕೊಡಲಾಗಿದೆ. 


ಅರಸನಾಗಿ, ಕವಿಯಾಗಿ, ಸಂತನಾಗಿ, ಹರಿದಾಸನಾಗಿ ಶ್ರೀಕನಕದಾಸರು ಅಪೂರ್ವ 
ವ್ಯಕ್ತಿತ್ವದ ಮಹನೀಯರೆನ್ನಿಸಿದ್ದಾರೆ. ಕನಕದ ದಾಸರಾಗಿ ಜಗತ್ತಿನ ಬಹುಜನ ಇರುವುದು 
ರಹಸ್ಯವೇನಲ್ಲ ಆದರೆ ಕನಕದ ದಾಸ್ಯವನ್ನು ತೊರೆದು ಹರಿದಾಸರಾದ ಹಿರಿಮೆ ಈ 
ಶ್ರೀಕನಕದಾಸರದ್ದು ಶ್ರೀ ಪುರಂದರದಾಸರು ನವಕೋಟಿಯನ್ನು ತೊರೆದು 
ನಾರಾಯಣನ್ನು ಹಿಡಿದರೆ ಶ್ರೀಕನಕದಾಸರು ಕನಕವನ್ನು ತೊರೆದು ಅದರ 
ಅಧಿಪತಿಯಾದ ಶ್ರೀಹರಿಯ ದಾಸರಾದರು. ಶ್ರೀಕನಕದಾಸರ ಕೃತಿಗಳಲ್ಲಿ ಹೆಚ್ಚಿನವು 
ಮಾಧ್ವರ ನಿತ್ಯಪಠ್ಯದ ಭಜನೆಯ ಕೃತಿಗಳಾಗಿವೆ. ಅವರು ರಚಿಸಿದ ಕೇಶವನಾಮವಂತೂ 
ಮಾಧ್ವ ಮಹಿಳೆಯರ ಮಂತ್ರವೇ ಆಗಿದೆ. ಹರಿದಾಸ ಸಾಹಿತ್ಯದಲ್ಲಿ ಹತ್ತಾರು 
ಕೇಶವನಾಮಗಳಿದ್ದರೂ ಶ್ರೀಕನಕದಾಸರ ಈ ಕೇಶವನಾಮಕ್ಕೇ ಅಗ್ರಸ್ಥಾನ. ಶೈಲಿ, 
ತತ್ತ್ವ, ಭಕ್ಕಿ ಮೊದಲಾದ ಒಂದೊಂದು ಕಾರಣಕ್ಕೂ ಅಮೋಫವೆನ್ನಿಸುವ ಸಿದ್ಧಿಯ 
ಕೃತಿ ಈ ಕೇಶವನಾಮ. ಇದರ ಪಠನೆಯಿಂದ ಅಪಾರಸಿದ್ಧಿಯನ್ನು ಗಳಿಸಿದ ಅನೇಕ 
ಜನರನ್ನು ಇಂದೂ ಕಾಣಬಹುದು. 

ಶ್ರೀಕನಕದಾಸರು ದಾಸರಲ್ಲಿಕವಿಗಳು; ಕವಿಗಳಲ್ಲಿ ದಾಸರು. ಪಂಪ ಮೊದಲಾದವರು 
ಮಹಾಕವಿ ಎನ್ನಿಸಿದರೂ, ದಾಸರೆಂಬ ಖ್ಯಾತಿ ಪಡೆದಿಲ್ಲ ಹರಿದಾಸರು ಸಂತರೆಂದು 
ಮಾನ್ಯರಾಗಿದ್ದರೂ ಕವಿಗಳ ಸಾಲಿನಲ್ಲಿ ಗುರುತಿಸಲ್ಪಟ್ಟಿಲ್ಲ ಶ್ರೀಕನಕದಾಸರು ಎರಡೂ 
ಆಗಿದ್ದರು ಎಂಬುದು ವಿಶೇಷ ಪೂರ್ವ ಜೀವನದಲ್ಲಿ ಸಮರದಲ್ಲಿ ಕಾದಬಲ್ಲ 
ಕಲಿಯಾಗಿದ್ದ ಅವರು, ಮುಂದೆ ಮೋಹನತರಂಗಿಣಿಯಂತಹ ಕೃತಿಗಳನ್ನು ಬರೆಯಬಲ್ಲ 
ಕವಿಗಳಾದರು. ಮುಂಚೆ ಶಸ್ತ್ರ ಹಿಡಿದು ಕಾದಬಲ್ಲವರಾಗಿದ್ದ ಅವರು ಆ ಬಳಿಕ 
ಶಾಸ್ತ್ರತತ್ವ್ವಗಳನ್ನು ಹಾಡಬಲ್ಲ ಜ್ಞಾನಿಗಳೂ ಆದರು. ಪಂಪ ಮೊದಲಾದವರು ಎಂತಹ 
ಮಹಾಕವಿಗಳೇ ಆದರೂ, ನಿತ್ಯ ಜನಸಾಮಾನ್ಯರು ಹಾಡಬಲ್ಲಂತಹ ಕೃತಿಗಳನ್ನು ಕೊಟ್ಟವರ 
ಸಾಲಿಗೆ ಸೇರಿಲ್ಲ ಲಕ್ಷ್ಮೀಶ ಮೊದಲಾದವರು ಕೀರ್ತನೆಗಳನ್ನು ಬರೆದಿದ್ದರೂ, ಅವರ 
ಕೃತಿಗಳು ದಾಸರ ಭಜನೆಗಳಲ್ಲಿ ಸೇರಿಕೊಂಡಿಲ್ಲ ಸಂಗೀತಗಾರರಿಂದ ಹಾಡಲ್ಲಡುವುದೂ 
ಇಲ್ಲ ಆದರೆ, ಶ್ರೀಕನಕದಾಸರು ಹಾಗಲ್ಲ ಅವರು ಬರೆದ ಕೃತಿಗಳು ಭಜನೆಯಲ್ಲೂ 
ಸೇರಿವೆ, ಸಾಹಿತ್ಯದಲ್ಲೂ ಮೊಳಗಿವೆ; ಸಂಗೀತದಿಂದಲೂ ಬೆಳಗಿವೆ. ಮುಂಚೆ 
ಶಸ್ತ್ರಪಾಣಿಯಾಗಿದ್ದು ಆ ಬಳಿಕ ಶಾಸ್ತ್ರ ಶರಣಾದ ಅವರ ರೀತಿಯು ಮಧ್ವಸಿದ್ಧಾಂತದ 
ಅಪ್ರತಿಮ ಟೀಕಾಕೃತ್ವಾದರೆನ್ನಿಸಿದ ಶ್ರೀಜಯತೀರ್ಥರ ರೀತಿಯನ್ನು ಹೋಲುತ್ತದೆ. ಮುಂಚೆ 
ಅಪಾರ ಶ್ರೀಮಂತಿಕೆಯನ್ನು ಹೊಂದಿ, ಅ ಬಳಿಕ ಹರಿದಾಸರಾದವರಲ್ಲಿ ಅವರು ಮುಂಚೆ 
ನವಕೋಟಿ ನಾರಾಯಣನೆನ್ನಿಸಿ ಆ ಬಳಿಕ ದಾಸರೆಂದರೇ ಅವರೇ ಎನ್ನಿಸಿದ ಶ್ರೀಪುರಂದರ- 
ದಾಸರನ್ನು ಹೋಲುವುದು. ಶ್ರೀಪ್ರರಂದರಾಸರಂತೆ ಶ್ರೀಕನಕದಾಸರು ಸಹ ಲೌಕಿಕದಿಂದ 
ಅಲೌಕಿಕದ ಕಡೆಗೆ ಪೂರ್ಣವಾಗಿ ಹೊರಳಿದ ಸಂತರು ಎಂಬುದು ಸಹ ಗಮನಿಸಬೇಕಾದ 


xu ಶ್ರೀಕನಕದಾಸರ ಹರಿಭಕ್ತಿಸಾರ: ಮುನ್ನುಡಿ 


ಸಂಗತಿ. ಪಂಪ, ಕುಮಾರವ್ಯಾಸ, ಕುಮಾರವಾಲ್ಲೀಕಿ, ಲಕ್ಷ್ಮೀಶ ಮೊದಲಾದ ಬೇರಾವ 
ಮಹಾಕವಿಗಳಿಗೂ ದೊರೆಯದ ಜನಪ್ರಿಯತೆ ಶ್ರೀಕನಕದಾಸರಿಗೆ ಲಭಿಸಿರುವುದು ಅವರ 
ಅಪಾರ ಸಾಧನೆಗೆ ಸಂಕೇತ; ಅದಕ್ಕೆ ಅವರೆಲ್ಲರಲ್ಲಿ ಕಾಣದಾಗಿದ್ದ ಅಪಾರ ಭಗವದ್ಗಕ್ಕಿ 
ಮುಖ್ಯ ಕಾರಣ ಎನ್ನಬಹುದು. ಪಂಪ ಮೊದಲಾದವರು ಸಾಹಿತ್ಯ ಪ್ರಪಂಚದಲ್ಲಿ 
ಮಾನ್ಯರೆನ್ನಿಸಿದರೂ, ಸಮಾಜಸುಧಾರಣೆಯನ್ನು ತಮ್ಮ ಕೃತಿಗಳಿಂದ ಮಾಡಿದ 
ಶ್ರೀಕನಕದಾಸರಂತೆ ಸ್ಥ್ಮರಣೀಯರಾಗಿಲ್ಲ ಶ್ರೀಕನಕದಾಸರ ಕೃತಿಗಳು ಸಾಹಿತ್ಯ, ಸಂಗೀತ, 
ಶಾಸ್ತ್ರಮೊದಲಾದವುಗಳನ್ನು ಒಳಗೊಂಡಿದ್ದಂತೆ ಅಪಾರವಾದ ಸಾಮಾಜಿಕ ಕಳಕಳಿಯನ್ನು 
ಹೊಂದಿದ್ದುದು ಇದಕ್ಕೆ ಕಾರಣ ಎಂದು ತಿಳಿಯಬಹುದು. 


ದಾಸರಲ್ಲೂ ಕೀರ್ತನೆಗಳಿಗೆ ಶ್ರೀಪುರಂದರದಾಸರು ಪ್ರಸಿದ್ಧರಾದರೆ, ಶ್ರೀವಿಜಯ- 
ದಾಸರು ಸುಳಾದಿದಾಸರೆಂದೇ ಪ್ರಸಿದ್ಧ ಮುಂಡಿಗೆ ದಾಸರೆಂಬ ವಿಶಿಷ್ಟವಾದ ಹಿರಿಮೆ 
ಶ್ರೀಕನಕದಾಸರದು. ಶ್ರೀವ್ಯಾಸರಾಜರು, ಶ್ರೀಪುರಂದರದಾಸರ ಕೃತಿಗಳನ್ನು 
ಪುರಂದರೋಪನಿಷತ್‌ ಎಂದು ಆದರಿಸಿದ ವಿಷಯ ಸುಪ್ರಸಿದ್ಧ ಇದು 
ಶ್ರೀಪುರಂದರದಾಸರ ಸಹವರ್ತಿಗಳು, ಶ್ರೀವ್ಯಾಸರಾಜರ ಶಿಷ್ಯರೂ ಆದ ಸಂತ 
ಶ್ರೀಕನಕದಾಸರ ಕೃತಿಗಳಿಗೂ ಸಹ ಅನ್ವಯಿಸಿ ಅವರ ಕೃತಿಗಳು ಕನಕೋಪನಿಷತ್‌ 
ಎಂದು ಮಾನ್ಯವಾಗುವವು. ಒಂದು ದೃಷ್ಟಿಯಲ್ಲಿ ಹರಿದಾಸಸಾಹಿತ್ಯ ಕನ್ನಡದ 
ಉಪನಿಷತ್ಸಾಹಿತ್ಯವೇ ಆಗಿದೆ ಎನ್ನಬಹುದು. 

ಶ್ರೀಕನಕದಾಸರು ಕರ್ನಾಟಕದ ಪ್ರಮುಖ ಹರಿದಾಸರಲ್ಲಿ ಒಬ್ಬರು. ಜ್ಞಾನ 
ಯೋಗಿಗಳಲ್ಲಿ ಸನಕಮುನಿಯಂತೆ, ಕರ್ಮಯೋಗಿಗಳಲ್ಲಿ ಜನಕರಾಜನಂತೆ ಹರಿ- 
ದಾಸರಲ್ಲಿ ಶ್ರೀಕನಕದಾಸರು ಅನೇಕ ಕಾರಣಗಳಿಂದ ಗಮನಾರ್ಹರೆನ್ನಿಸಿಕೊಂಡಿದ್ದಾರೆ. 


ಚಾತುರ್ವರ್ಣ್ಯಪದ್ಧತಿಯ ಚೌಕಟ್ಟಿನಲ್ಲಿ ಶೂದ್ರವರ್ಗದ ಒಂದು ಒಳಪಂಗಡಕ್ಕೆ 
ಸೇರಿದವರಾದ ಇವರ ಸಾಧನೆ ವೈದಿಕಪ್ರಪಂಚದಲ್ಲಿ ಮಾನ್ಯತೆ ಗಳಿಸಿದ್ದು ಇತಿಹಾಸ. 
ಕಾಗಿನೆಲೆ, ಬಾಡ, ವಿಜಯನಗರ, ತಿರುಪತಿ ಮತ್ತು ಉಡುಪಿ ಇವರ ಪ್ರಮುಖ 
ಕಾರ್ಯಕ್ಷೇತ್ರಗಳು. 


ಶ್ರೀಕನಕದಾಸರ ಪೂರ್ವಜೀವನ ಪ್ರಚಲಿತ ಕಥೆಯಂತೆ ಒಂದು ಕಾಲದಲ್ಲಿ ಧನ 
ಕನಕಾದಿಗಳಿಂದ ತುಂಬಿತ್ತು. ಒಂದರ್ಥದಲ್ಲಿ ಅವುಗಳಿಗೆ ದಾಸರೇ ಆಗಿಬಿಟ್ಟಿದ್ದ 
ಅವರು ಸ್ವತಃ ಭಗವಂತನೇ ತನ್ನ ದಾಸನಾಗಲು ಕರೆಯಿತ್ತಾಗಲೂ ಮೊದಲು ಅಷ್ಟಾಗಿ 
ಗಮನಿಸಲಿಲ್ಲವಂತೆ. ಕೊನೆಗೂ ಒಂದು ಹಂತದಲ್ಲಿ ಭಗವಂತನ ಕರೆ ಅವರ 
ಹೃದಯವನ್ನುಮುಟ್ಟಿತು. ಕನಕನಾಯಕರೆನಿಸಿದ್ದ ತಿಮ್ಮಪ್ಪನಾಯಕ ಧನ-ಕನಕಗಳನ್ನೆಲ್ಲಾ 
ತೊರೆದು ಶ್ರೀಕನಕದಾಸರಾದರು. ಮೊದಲು ಕನಕಕ್ಕೆ ದಾಸರಾಗಿದ್ದ ಅವರು ಅನಂತರ 


ಶ್ರೀಕನಕದಾಸರು ೫11 


ಕನಕನನ್ನೇ ದಾಸನನ್ನಾಗಿ ಮಾಡಿಕೊಂಡರು. ತಮ್ಮ ಜೀವನದಲ್ಲಿ ಮತ್ತೆಂದೂ ಅದಕ್ಕೆ 
ವಶವಾಗದಂತೆ ಬದುಕಿದರು. ಭಗವಂತನನ್ನು ""ಈಶ'' ಎಂದು ತಿಳಿದ ಅವರಿಗೆ ಬಂದ 
ಧನ್ಯತೆ ಕನಕನಾಯಕರಾಗಿದ್ದಾಗ ಎಂದೂ ಬಂದಿರಲಿಲ್ಲ: "ಬದುಕಿದೆನು ಬದುಕಿದೆನು 
ಭವ ಎನಗೆ ಹಿಂಗಿತು 1 ಪದುಮನಾಭನ ಪಾದದೊಲುಮೆ ಎನಗಾಯಿತು'. 
ಒಂದರ್ಥದಲ್ಲಿ ಅವರು ಮೊದಲೂ ಕನಕದಾಸರು. ಅನಂತರವೂ ಕನಕದಾಸರು. 
ಮೊದಲ ಅರ್ಥದಲ್ಲಿ ಕನಕದಾಸರಾಗುವ ಜನ ಲೋಕದಲ್ಲಿ ಬಹಳವಾಗಿ ಸಿಕ್ಕುತ್ತಾರೆ, 
ಎರಡನೆಯ ಅರ್ಥದಲ್ಲಿ ಕನಕದಾಸರಾಗುವುದು ಮಾತ್ರ ಶ್ರೀಕನಕದಾಸರಂಥವರಿಗೇ 
ಹೀಗೆ ಕನಕದ ದಾಸ್ಯವನ್ನು ತೊರೆದು ಭಗವಂತನ ದಾಸ್ಯದತ್ತ ಧಾವಿಸಿದ್ದೇ 
ಶ್ರೀಕನಕದಾಸರ ಪ್ರಮುಖ ಜೀವನಾದರ್ಶ. "ಕನಕದಾಸರು ಮೂಲತಃ ನಿರಕ್ಷರ 
ಕುಕ್ಷಿಗಳು. ಹರಿದಾಸರಾಗುತ್ತಲೇ ಕವಿಗಳಾಗಿ ಬದಲಾಗಿ ಬಿಟ್ಟರು'' ಎಂಬ ಭಾವನೆ 
ಜನಗಳಲ್ಲಿ ಪ್ರಚಾರದಲ್ಲಿದೆ. ಆದರೆ ಶ್ರೀಕನಕದಾಸರ ಪ್ರಮುಖ ಕೃತಿಗಳಲ್ಲಿ ಒಂದಾದ 
ಮೋಹನತರಂಗಿಣಿಯಿಂದ ವ್ಯಕ್ತವಾಗುವಂತೆ ಅವರು ಹರಿದಾಸರಾಗುವ ಮುನ್ನವೇ 
ಮಹಾಕವಿಗಳಾಗಿದ್ದರು. ಉದ್ದಾಮಪಂಡಿತರಾಗಿದ್ದರು, ಅವರ ಮೋಹನತರಂಗಿಣಿ 
ಒಂದು ಉತ್ತಮ ಶ್ರೇಣಿಯ ಮಹಾಕಾವ್ಯ. ಅದು ಅವರು ಹರಿದಾಸ ದೀಕ್ಷೆ 
ಸ್ವೀಕರಿಸುವ ಮುನ್ನ ಬರೆದ ಕೃತಿ ಎನ್ನಲು ಅದರಲ್ಲಿ ಕಂಡುಬರುವ 
ರಾಮಾನುಜಾಚಾರ್ಯರ ಉಲ್ಲೇಖ ಸಾಕ್ಷಿಯಾಗಿದೆ. ಹರಿದಾಸರ ಪರಮತತ್ವಗಳಲ್ಲಿ 
ಹರಿಸರ್ವೋತ್ತಮತ್ವದಂತೆ ವಾಯು ಜೀವೋತ್ತಮತ್ವವೂ ಸೇರಿದೆ. ಅದರಂತೆ ಅವರಿಗೆ 
ಶ್ರೀಮಧ್ವಾಚಾರ್ಯರೇ ಮುಖ್ಯಗುರುಗಳು. ಶ್ರೀಮದ್ವರ ಹೆಸರೇ ಎತ್ತದ 
ಮೋಹನತರಂಗಿಣಿ ಅವರ ಪೂರ್ವಜೀವನದ ರಚನೆ ಎನ್ನುವುದು ಸ್ಪಷ್ಟ ಅವರು 
ಹರಿದಾಸರಾದ ನಂತರ ಶ್ರೀಮದ್ವರ ಪರಮಗುರುತ್ವವನ್ನು ಒಪ್ಪಿಕೊಂಡಿದ್ದಕ್ಕೆ 
""ಪರಮಪದವೀವ ಗುರು ಮುಖ್ಯಪ್ರಾಣ'', ''ಅಂಧಂತಮಸ್ಸು ಮತ್ತಿನ್ಯಾರಿಗೆ” 
ಮೊದಲಾದ ಕೃತಿಗಳು ಸಾಕ್ಷಿಯಾಗಿವೆ. ಭಗವದ್ಧಕ್ಚಿ, ವಿಷಯವಿರಕ್ಕಿಗಳು 
ಹರಿದಾಸಸಾಹಿತ್ಯದ ಮತ್ತೊಂದು ಅಸಾಧಾರಣಲಕ್ಷಣ. ಆದರೆ ಮೋಹನ- 
ತರಂಗಿಣಿಯಲ್ಲಿ  ಭಕ್ತಿರಸಕ್ಕಿಂತ ಶೃಂಗಾರರಸಕ್ಕೇ ಹೆಚ್ಚಿನ ಪ್ರಾಧಾನ್ಯ. ಈ 
ಕಾರಣದಿಂದಲೂ ಅದು ಅವರ ಪೂರ್ವಜೀವನದ ರಚನೆ ಎಂದು ಸ್ಥಿರಪಡುತ್ತದೆ. 


ಮೋಹನತರಂಗಿಣಿಯಂತಹ ಉತ್ತಮ ಮಹಾಕಾವ್ಯವೊಂದನ್ನು "ರಚಿಸಿದ ಪ್ರೌಢ- 
ಚೇತನ ಹರಿದಾಸದಿಳ್ಷೆಗೆ ಶರಣಾದದ್ದು ಅವರ ಶೃಂಗಾರ ಪ್ರಧಾನವಾದ ದೃಷ್ಟಿ ಭಕ್ತಿ- 
ಮಯವಾಗಿ ಪರಿವರ್ತನವಾಗಿದ್ದಕ್ಷೆ ದ್ಯೋತಕ. ಒಂದು ಕ್ಷೇತ್ರದಲ್ಲಿ ಅಸಾಮಾನ್ಯಸಿದ್ಧಿಯನ್ನು 
ಕಂಡ ಚೇತನಕ್ಕೆ ಮತ್ತೊಂದು ಆದರ್ಶ ಒಪ್ಪಿಗೆಯಾಗುವುದು ಅಷ್ಟಾಗಿ ಕಂಡು ಬರದ 


XIV ಶ್ರೀಕನಕದಾಸರ ಹರಿಭಕ್ತಿಸಾರ: ಮುನ್ನುಡಿ 


ಒಂದು ವಿಶಿಷ್ಟ ಮನೋಧರ್ಮ. ಅನೇಕ ಸಮಕಾಲೀನ ಕವಿಗಳು ಕಾವ್ಯ 
ಬರೆಯುವುದಕ್ಕಿಂತ ತಾವು ಹಿಡಿದ ಪಂಥವನ್ನೇ ಸರಿ ಎಂದು ಸಾಧಿಸುವುದರಲ್ಲೇ ಉಳಿದ 
ಆಯುಷ್ಯ ಕಳೆಯುವ ಕೆಲವು ನಿದರ್ಶನಗಳು ಇದಕ್ಕೆ ಪುಷ್ಟಿಯೀಯುತ್ತವೆ. ಆದರೆ ಸಾಧಿ 
ಸಿದ್ಧಕ್ಷಿಂತ ಉತ್ತಮಗುರಿ ಗೋಚರಿಸಿದಾಗ ಒಂದು ಪರಿಪಕ್ವಚೇತನ ಮೊದಲ ದೃಷ್ಟಿಯನ್ನು 
ಬದಲಿಸಿಕೊಳ್ಳುವುದು ಹೇಗೆ ಆರೋಗ್ಯಕರ ಎನ್ನಲು ಇದು ಸಾಕ್ಷಿ ಶೃಂಗಾರದಲ್ಲಿ 
ಸಾರ್ಥಕ್ಯ ಕಾಣುವ ದೃಷ್ಟಿ ಭಗವಂತನ ಸರ್ವೋತ್ತಮತ್ವದಲ್ಲಿ ಆನಂದ ಕಾಣುವ ಹಂತ 
ತಲುಪಿದ್ದು ಅವರು ಹಿಡಿದ ಪ್ರಗತಿಪಥಕ್ಕೆ ಸೂಚಿ. 

ಇದು ಒಂದರ್ಥದಲ್ಲಿ ಹರಿದಾಸದೀಕ್ಷೆ ತಂದುಕೊಡುವ ಅನನ್ಯಸಾಧಾರಣ 
ಸಿದ್ಧಿಯೂ ಆಗಿದೆ. 


ಹರಿದಾಸಸಾಹಿತ್ಯದ ಭೀಷ್ಠರೆನಿಸಿದ ಶ್ರೀಪುರಂದರದಾಸರೂ ಸಹಾ ಹೀಗೆಯೆ 
ನವಕೋಟಿ ಸಂಪತ್ತನ್ನು ತೊರೆದು ನಾರಾಯಣನತ್ತ ಧಾವಿಸಿದ ಹಿರಿಯಚೇತನ 
ಎಂಬುದನ್ನು ಇಲ್ಲಿ ಸ್ಥರಿಸಿಕೊಳ್ಳಬಹುದು. ಶೃಂಗಾರ ಭೋಗಕ್ಕೆ ಸೀಮಿತವಾದರೆ, 
ವೈರಾಗ್ಯ - ಭಕ್ತಿಭಾವಗಳು ತ್ಯಾಗದತ್ತ ಸೆಳೆಯುತ್ತವೆ. ಭೋಗದ ಆನಂದ ಕ್ಷಣಿಕವಾದರೆ, 
ತ್ಯಾಗದ ಆನಂದ ಶಾಶ್ವತವಾದುದು. ಶೃಂಗಾರಕ್ಕೆ ಉದ್ವೇಗದ ಅಪಾಯವಿದ್ದರೆ, 
ತ್ಯಾಗಕ್ಕೆ ಉಲ್ಲಾಸದ ಹಿರಿಮೆ ಇದೆ. ಇದರ ಹಿನ್ನಲೆಯಲ್ಲಿ ಶ್ರೀಕನಕದಾಸರ ಬದಲಾದ 
ಜೀವನ ಮೌಲ್ಯದ ಮಹತ್ವ ಅರಿವಾಗುತ್ತದೆ. 

ಸೋಸಲೆಯ ಶ್ರೀವ್ಯಾಸರಾಜರು ಮತ್ತು ಸೋದೆಯ ಶ್ರೀವಾದಿರಾಜರು ಬಾಡದ 
ಶ್ರೀಕನಕದಾಸರ ಜೀವನವನ್ನು ರೂಪಿಸುವಲ್ಲಿ ಪ್ರಧಾನ ಪಾತ್ರ ವಹಿಸಿದ ಇಬ್ಬರು 
ಮಹನೀಯರು. ಇದರಲ್ಲಿ ಶ್ರೀವಾದಿರಾಜರು ಶ್ರೀವ್ಯಾಸರಾಜರ ಶಿಷ್ಯರು ಸಹ ಆಗಿದ್ದರು 
ಎಂಬುದು ವಿಶೇಷ. ಶ್ರೀವ್ಯಾಸರಾಜರು ತಮ್ಮ ಪ್ರತಿಭೆ ಪಾಂಡಿತ್ಯಗಳಿಂದ 
ದ್ವೈತವೇದಾಂತದ ಇತಿಹಾಸದಲ್ಲಿ ಮುನಿತ್ರಯರಲ್ಲೊಬ್ಬರೆಂದು ಪರಿಗಣಿತರಾಗಿರುವ 
ಮಹನೀಯರು. ತಮ್ಮ ವೈದುಷ್ಯದಿಂದ ಪರವಾದಿಗಳಿಗೆ ಸಿಂಹಸ್ವಪ್ನವಾಗಿ, ಜ್ಞಾನ- 
ಪಿಪಾಸುಗಳ ಪಾಲಿಗೆ ಕಾಮಧೇನುಸದೃಶರಾಗಿ ಬಾಳಿದವರು. ವಿಜಯೀಂದ್ರ- 
ತೀರ್ಥರಂತಹ ವ್ಯಾಸಸಾಹಿತ್ಯದ ಧುರೀಣರನ್ನೂ ಪುರಂದರದಾಸರಂತಹ ದಾಸ- 
ವರೇಣ್ಯರನ್ನೂ ರೂಪಿಸಿದ ಇವರ ಗರಡಿಯಿಂದ ಹೊರಬಂದವರು ಶ್ರೀಕನಕದಾಸರು 
ಎಂಬಲ್ಲಿ ಅವರ ಹಿರಿಮೆಯ ಮತ್ತೊಂದು ಮುಖ ಅಡಗಿದೆ. ಶೂದ್ರನೊಬ್ಬ 
ಹರಿದಾಸನಾಗುವಲ್ಲಿ ಅವರು ವಹಿಸಿದ ದೀಕ್ಷೆ ಅಸಾಧಾರಣವಾದುದು. ಶ್ರೀಕನಕ- 
ದಾಸರಿಗೆ ದಾಸದೀಕ್ಷೆಯಿತ್ತ ಗುರುಗಳಾಗಿ ಮಾತ್ರವಲ್ಲದೇ ಅವರ ಹಿರಿಮೆಯನ್ನು 
ಸಮಾಜಕ್ಕೆ ತಿಳಿಸಿಕೊಡುವಲ್ಲಿಯೂ ಶ್ರೀವ್ಯಾಸರಾಜರು ವಹಿಸಿದ ಶಾಸ್ತ್ರೀಯ ರೀತಿ 
ಆದರ್ಶಪ್ರಾಯವಾದುದು. 


ಶ್ರೀಕನಕದಾಸರು ಚ 


ಸೋದೆಯ ಶ್ರೀವಾದಿರಾಜರು ಶ್ರೀಕನಕದಾಸರ ಮೇಲೆ ಪ್ರಭಾವ ಬೀರಿದ 
ಮತ್ತೊಬ್ಬ ಮಹನೀಯರು. ಬ್ರಾಹ್ಮಣೇತರನೊಬ್ಬನನ್ನು ಉಡುಪಿಗೆ ಆಹ್ವಾನಿಸಿ 
ಶ್ರೀಕೃಷ್ಣನ ಸೇವೆಗೆ ಅವಕಾಶ ಮಾಡಿಕೊಟ್ಟಿದ್ದರಲ್ಲಿ ಅವರು ವಹಿಸಿದ ಪಾತ್ರ ತುಂಬಾ 
ಹಿರಿದು. ಉಡುಪಿಗೆ ಬಂದು ಹೋಗುವ ಜನಕ್ಕೆ ಲೆಕ್ಕವಿಲ್ಲ, ಆದರೆ ಶ್ರೀಕನಕದಾಸರಂತೆ 
ಉಡುಪಿಯಲ್ಲಿ ಇತಿಹಾಸ ಮಾಡಿದ ವ್ಯಕ್ತಿಗಳು ಮಾತ್ರ ಬಹಳ ವಿರಳ. ಉಡುಪಿ 
ಎಂದರೆ ""ಕನಕನ ಕಿಂಡಿ'' ಎಂಬುದು ಸಾಮಾನ್ಯ ಯಾತ್ರಿಕನಿಗೂ ತಿಳಿದಿರುವ ಮಾತು 
ಎಂದರೆ ಶ್ರೀಕನಕದಾಸರ ಉಡುಪಿಯ ಸಂಬಂಧ ಮನವರಿಕೆಯಾದೀತು. 
ಉಡುಪಿಯಲ್ಲಿ ಶ್ರೀಕನಕದಾಸರ ಸ್ಮಾರಕವಾಗಿ ಕನಕನ ಕಿಂಡಿ ಮಾತ್ರವಲ್ಲದೆ ಅಂಬಲಿಯ 
ನೈವೇದ್ಯ ಮೊದಲಾದವುಗಳು ಉಳಿದುಕೊಂಡಿವೆ. ಅನೇಕ ತಾಡವಾಲೆಗಳಲ್ಲಿ ಅವರ 
ಉಡುಪಿಯ ವಾಸ ದಾಖಲಾಗಿದೆ. ಯುಕ್ತಿಮಲ್ಲಿಕೆಯಂತಹ ಗ್ರಂಥರತ್ನವನ್ನು ರಚಿಸಿದ 
ಬುದ್ಧಿಗೆ ಅಬ್ರಾಹ್ಮಣನ ಭಗವದ್ಧಕ್ಕಿಯನ್ನು ಗುರುತಿಸುವ ಹೃದಯವಂತಿಕೆ ಇದ್ದದರಲ್ಲಿ 
ಆಶ್ಚರ್ಯವೇನಿಲ್ಲ 


ಹೀಗೆ ಇಬ್ಬರು ರಾಜರ ನಡುವೆ ತಮ್ಮ ಜೀವನ ರೂಪಿಸಿಕೊಂಡ ಕನಕದಾಸರು 
ನಮ್ಮೆಲ್ಲರ ವಿಷಯದಾಸ್ಯವನ್ನು ಬಿಡಿಸಬಲ್ಲಂತಹ ಆದರ್ಶ ಬಾಳನ್ನು ಬಾಳಿದರು. ಈ 
ಇಬ್ಬರೂ ಮೂಲತಃ ಕನ್ನಡದಲ್ಲಿ ಕ್ರಮವಾಗಿ ವಿಟ್ಯಲಪದವಿರದ "ಸಿರಿಕೃಷ್ಣ' “ಹಯವದನ 
ಎಂಬ ಅಂಕಿತಗಳಿಂದ ನೂರಾರು ಕೃತಿಗಳನ್ನು ರಚಿಸಿದ ಶ್ರೇಷ್ಠಹರಿದಾಸರಾಗಿ ಸಹ 
ಮಾನ್ಯವಾಗಿದ್ದಾರೆ. ಈ ಇಬ್ಬರ ಬಗ್ಗೆಯೂ ಶ್ರೀಕನಕದಾಸರು ರಚಿಸಿರುವ ಒಂದು 
ಕೃತಿಯೂ ಉಪಲಬ್ಧವಿಲ್ಲೆಂಬುದು ಸೋಜಿಗ ಆದರೆ ಶ್ರೀವ್ಯಾಸರಾಯರು ಗುರುಗಳು 
ಎನ್ನಲು, ಶ್ರೀವಾದಿರಾಜರು ಇವರ ಮೇಲೆ ಪ್ರಭಾವ ಬೀರಿದ್ದರು ಎನ್ನಲು ಇತಿಹಾಸವೂ, 
ಹರಿದಾಸಸಾಹಿತ್ಯಪರಂಪರೆಯೂ ಪ್ರಬಲ ಆಧಾರವಾಗಿವೆ ( "ತ್ರಿವಿಕ್ರಮದಾಸಸ್ಯ ದಾಸ - 
ಮೋಹನತರಂಗಿಣಿ). 

ಈ ಇಬ್ಬರೂ ರಾಜರು - ಆದರೆ ಶ್ರೀಕನಕದಾಸರು ದಾಸರು. ಆದರೆ ಈ 
ಮೂವರೂ ಹರಿದಾಸರು ಹೌದು; ಇನ್ನೊಂದರ್ಥದಲ್ಲಿ ಈ ಮೂವರು ವಿಷಯಗಳ 
ಮೇಲೆ ವಿಜಯ ಸಾಧಿಸಿದ ರಾಜರೂ ಹೌದು. ಇಂತಹ ವೈಶಿಷ್ಟ್ಯವನ್ನು ಭಗವಂತನನ್ನು 
ನಂಬಿ ಬಾಳು ಸಾಗಿಸಬಲ್ಲ ಹಿರಿಯ ಚೇತನಗಳಷ್ಟೇ ಸಾಧಿಸಬಹುದು. ಹಾಗಲ್ಲದವರು 
ಜೀವನಪೂರ್ತಿ ಉಳಿಯುವುದು ವಿಷಯಗಳ ದಾಸರಾಗಿ ಮಾತ್ರ. 

ಉಡುಪಿಯ ಶ್ರೀಕೃಷ್ಣ ಶ್ರೀಕನಕದಾಸರಿಗೆ ಒಲಿದು ಅಸಾಮಾನ್ಯ ರೀತಿಯಲ್ಲಿ ದರ್ಶನ- 
ವಿಶ್ವ ಎಂಬುದು ಇತಿಹಾಸ. ಶ್ರೀಕೃಷ್ಣನನ್ನು ತಾವು ಇದ್ದಲ್ಲಿಂದಲೇ ಕಂಡದ್ದು ಕನಕದಾಸರ 
ಆದರ್ಶ. ಇದು ಒಂದರ್ಥದಲ್ಲಿ ಭಗವದ್ಗೀತೆ ಉಪದೇಶಿಸಿದ ನಿಷ್ಕಮಕರ್ಮದ 
ಪ್ರತೀಕವೇ ಆಗಿದೆ: “ಸ್ವೇ ಸ್ವೇ ಕರ್ಮಣ್ಯಭಿರತಃ ಸಿದ್ಧಿಂ ವಿಂದತಿ ಮಾನವಃ”. 


೫೪1 ಶ್ರೀಕನಕದಾಸರ ಹರಿಭಕ್ತಿಸಾರ: ಮುನ್ನುಡಿ 


ಒಳಗೆ ವಿಷಯಾಕಾಂಕ್ಷೆ ತುಂಬಿಕೊಂಡವರು ಎಲ್ಲಿಗೆ ಹೋದರೂ ಭಗವಂತ 
ಕಾಣಲಾರ. ಮನಸ್ಸಿನಲ್ಲಿ ಭಗವಂತನ ಚಿಂತನೆ ಇದ್ದರೆ ಇದ್ದಲ್ಲೇ ಅವನ ದರ್ಶನ ಸಾಧ್ಯ 
ಎಂಬ ಇಲ್ಲಿಯ ತತ್ತ್ವ ""ಸಂಗ್ರಹವೇದಾಂತ''ವೇ ಆಗಿದೆ. 


ಎದುರೇ ನಿಂತು ಸಹ, ಕೃಷ್ಣನನ್ನು ಕಾಣದೇ ಅವನಿಗೆ ತೊಡಿಸಿದ ಕನಕಮಯ 
ಆಭರಣಗಳನ್ನು ಮಾತ್ರವೇ ಕಂಡು ಬರುವ ಜನ ಇದನ್ನು ಅರಿತಾಗಲೇ ಜೀವನ 
ಹೊನಾದೀತು. 


a 


ಅವರಿಗೆ ಕಲ್ಲಿನ ಗೋಡೆ ಅಡ್ಡವಾಗಿತ್ತು. ಆದರೆ ಅವರ ಮನಸ್ಸಿಗೆ ಕಾಮ 
ಕ್ರೋಧಗಳ ತೆರೆ ಇರಲಿಲ್ಲ. ಅದಕ್ಕೇ ಅವರಿಗೆ ಕೃಷ್ಣ ಕಾಣಿಸಿದ. ನಮಗೆ ಕಲ್ಲಿನ 
ಗೋಡೆಯು ಅಡ್ಡ ಇಲ್ಲದೇ ಹೋದರೂ ಮನಸಿಗೆ ಕಾಮಾದಿಗಳ ತೆರೆ ಮುಸುಕಿಯೇ 
ಇರುತ್ತದೆ. ಅದಕ್ಕೇ ಭಗವಂತ ನಮಗೆ ಕಾಣದೇ ಹೋಗುತ್ತಾನೆ. ನಮ್ಮ ಕಣ್ಣೆದುರು 
ಕೃಷ್ಣ ಇದ್ದರೂ ಮನಸ್ಸಿನ ಎದುರು ವಿಷಯಗಳು ತುಂಬಿರುತ್ತವೆ. ಅವರಿಗೆ ಎದುರು 
ಗೋಡೆಯಾದರೂ ಒಳಗೆ ಭಗವಂತನದೇ ಚಿಂತೆ. ಆದ್ದರಿಂದ ನಾವು ದೇವರನ್ನು 
ಕಾಣದಿದ್ದಲ್ಲಿ ಆಶ್ಚರ್ಯವಿಲ್ಲ; ಅವರು ದೇವರನ್ನು ಕಂಡಿದ್ದರಲ್ಲೂ ಆಶ್ಚರ್ಯವಿಲ್ಲ 


ಶ್ರೀಕೆನಕದಾಸರು ಕನ್ನಡ ಸಾಹಿತ್ಯದ ದೊಡ್ಡ ಹೆಸರುಗಳಲ್ಲೊಂದು. ಹರಿದಾಸ- 
ಸಾಹಿತ್ಯದಲ್ಲಂತೂ ಅವರದು ಶ್ರೀಪುರಂದರದಾಸರದು ಹೇಗೋ ಹಾಗೆ. 


ಹರಿದಾಸಸಾಹಿತ್ಯದಲ್ಲೂ ಸಾಮಾಜಿಕ ಜಾಗೃತಿಗೆ ಕಾರಣವಾಗುವ ನೀತಿಬೋಧಕ 
ಕೃತಿಗಳನ್ನು ರಚಿಸಿರುವವರಲ್ಲಿ ಶ್ರೀಪುರಂದರದಾಸರಷ್ಟೇ ಪ್ರಭಾವಿ ಎನ್ನಿಸಿರುವವರು 
ಶ್ರೀಕನಕದಾಸರು. ದಂಡಕ ಪ್ರಾಕಾರವನ್ನೂ ಸಹ ಶ್ರೀಪಾದರಾಜರ ಅನಂತರ 
ಅಳವಡಿಸಿಕೊಂಡವರು ಶ್ರೀಕನಕದಾಸರೊಬ್ಬರೆ ಎನ್ನಬಹುದು. 


ಮೋಹನತರಂಗಿಣಿಯಲ್ಲಿ ಸುಜ್ಞಾನವಧೂಟಿಯು ಕವಿಯನ್ನು ಕುರಿತು "ವಿಷ್ಣು 
ಭಕ್ತಿನಂದನಕಲಕಂಠ"” (೨/೨) ಎಂಬುದಾಗಿ ಮಾಡಿರುವ ಸಂಶೋಧನೆ 
ಶ್ರೀಕನಕದಾಸರ ಹಿರಿಮೆಯನ್ನು ವಿಶಿಷ್ಟರೀತಿಯಲ್ಲಿ ಸಾರುವುದು. ಇದು 
ಶ್ರೀಕನಕದಾಸರು ಶ್ರೇಷ್ಠ ಕವಿ ಮಾತ್ರವಲ್ಲದೇ ಉತ್ತಮ ಗಾಯಕರೂ ಆಗಿದ್ದರು ಎಂಬ 
ವಿಶೇಷಾಂಶವನ್ನು ಸೂಚಿಸುವುದು. 


೧. "ವಿಷ್ಣುಭಕ್ತಿನಂದನಕಲಕಂಠ' ಎಂದರೆ, ವಿಷ್ಣುಭಕ್ತಿ ಎಂಬ ನಂದನವನದ ಕೋಗಿಲೆ ಎಂದರ್ಥ; ಇದಕ್ಕೆ 
ವಿಷ್ಣುಭಕ್ತಿಯ ಪ್ರಸಾರದ ಮೂಲಕ ಆನಂದವನ್ನು ನೀಡುವ ಕೋಗಿಲೆಯ ಕಂಠದವರು ಎಂಬ 
ಅರ್ಥವನ್ನೂ ಮಾಡಬಹುದು. ಇದು ಲಕ್ಷ್ಮೀಶ ಕವಿಯ "ಕರ್ನಾಟಕವಿಚೂತವನಚೈತ್ರ' ಎಂಬ 
ಬಿರುದನ್ನು ಹೋಲುವಂತಿದೆ. ಲಕ್ಷ್ಮೀಶನ ಪ್ರಸಿದ್ಧಿ ಕಾವ್ಯಪ್ರಪಂಚದಲ್ಲಾದರೆ, ಕನಕದಾಸರ ಪ್ರಸಿದ್ಧಿ 
ಎಷ್ಟುಭಕ್ತಿಯ ಪ್ರಸಾರದಲ್ಲಾಯಿತು ಎಂಬುದು ವಿಶೇಷ 


ಶ್ರೀಕನಕದಾಸರಮುಖ್ಯಕಾರ್ಯಕ್ಷೇತ್ರಗಳುಹಾಗೂಸಂಚಾರ ೫೪11 


ಹರಿದಾಸರಲ್ಲಿ ಶ್ರೀಕನಕದಾಸರು ತುಂಬಾ ಪ್ರತ್ಯೇಕವಾಗಿ ಕಾಣುವರು. 
ನರಹರಿತೀರ್ಥರನ್ನೊಳಗೊಂಡಂತೆ ಇತ್ತೀಚಿನ ದಾಸರವರೆಗಿನ ಸಕಲ ಹರಿದಾಸರು ಸಹ 
ಕವಿಗಳಾಗಿ ಗುರುತಿಸಿಕೊಂಡವರಲ್ಲ ಅವರ ಕೃತಿಗಳಲ್ಲಿ ಕಾವ್ಯಾಂಶವಿರುವುದು 
ನಿಜವಾದರೂ ಸಹ ಮೂಲತಃ ಕಾವ್ಯರಚನೆ ಅವರ ಉದ್ದೇಶವಾಗಿರಲಿಲ್ಲ 
ದಾಸಸಾಹಿತ್ಯದ ಬೃಹತೃತಿ ಎನ್ನಿಸಿದ ಹರಿಕಥಾಮೃತಸಾರವು ಸಹ ಭಕ್ಕಿಪ್ರತಿಪಾದಕ 
ಶಾಸ್ತಕ್ರತಿಯೇ ಹೊರತು ಕಾವ್ಯಪ್ರಾಕಾರಕ್ಕೆ ಸೇರುವಂತಹುದಲ್ಲ ಆದರೆ, 
ಶ್ರೀಕನಕದಾಸರು ಮೊದಲಿಗೆ ಶ್ರೇಷ್ಠ ಕವಿಗಳೇ ಆಗಿದ್ದವರು. ಅವರ ಮೋಹನತರಂಗಿಣಿ 
ಅವರ ಕಾವ್ಯಪ್ರತಿಭೆಗೆ ಹಿಡಿದ ಕನ್ನಡಿ. ಅಂತಹ ಕೇವಲ ಕಾವ್ಯಕೃತಿ ಹರಿದಾಸಸಾಹಿತ್ಯದಲ್ಲಿ 
ಮತ್ತೊಂದು ಕಾಣುವುದಿಲ್ಲ 

ಶ್ರೀವಾದಿರಾಜರ ಸ್ವಪ್ನಪ , ಗುಂಡಕ್ರಿಯೆ, ವೈಕುಂಠವರ್ಣನೆ, ಲಕ್ಷ್ಮೀಶೋಭಾನೆ 
ಮೊದಲಾದವುಗಳಲ್ಲಿ ಕಾವ್ಯಾಂಶ ಕಂಡುಬಂದರೂ ಮೂಲತಃ ಅವು ಶಾಸ್ತ್ರಕೃತಿಗಳೇ 
ಹೊರತು ಕಾವ್ಯಕೃತಿಗಳಲ್ಲ 


ಶ್ರೀಕನಕದಾಸರು ಶ್ರೀಪುರಂದರದಾಸರಂತೆ ವಾಗ್ಗೇಯಕಾರರೆಂದು ಹೆಸರಾದವರಲ್ಲ 
ಅವರ ಕೃತಿಗಳನ್ನು ಶ್ರೇಷ್ಠ ಸಂಗೀತಗಾರರು ರಾಗತಾಳಗಳಿಗನುಗುಣವಾಗಿ ಹಾಡಲು 
ಸಾಧ್ಯವಿದೆಯಾದರೂ ಶ್ರೀಕನಕದಾಸರವು ಮೂಲತಃ ಸಂಗೀತಕ್ಕಾಗಿ ರಚಿತವಾದ 
ಕೃತಿಗಳಾಗಿರಲಿಲ್ಲ ಶ್ರೀಪುರಂದರದಾಸರಂತೆ ಮಾಯಾಮಾಳವಗೌಡ ಮೊದಲಾದ 
ರಾಗಗಳ ಆವಿಷ್ಯಾರ ಶ್ರೀಕನಕದಾಸರಿಂದ ನಡೆದಿಲ್ಲ ಇತರ ದಾಸರ ಕೃತಿಗಳು ನೇರ 
ಕಾವ್ಯ ಹೇಗಲ್ಲವೋ ಹಾಗೆ ಶ್ರೀಕನಕದಾಸರ ಕೃತಿಗಳು ನೇರ ಸಂಗೀತ ಕೃತಿಗಳಲ್ಲ ಆದರೆ, 
ಹರಿದಾಸಸಾಹಿತ್ಯಕ್ಕೆ ಸಂದ ಕೊಡುಗೆಗಳಾಗಿ ರಚಿತವಾದ ಶ್ರೀಕನಕದಾಸರ ಕೃತಿಗಳು 
ಗುಣಮಟ್ಟದಲ್ಲಿ  ಶ್ರೀಪುರಂದರದಾಸರ ಕೃತಿಗಳಿಗೆ ಸರಿಸಾಟಿಯಾಗಿವೆ. 
ಶ್ರೀಪುರಂದರದಾಸರಷ್ಟು ಅಪಾರಸಂಖ್ಯೆಯ ಕೃತಿರಚನೆ ಅವರದಾಗಿರಲಿಲ್ಲ ಅವುಗಳ 
ವಿಷಯವ್ಯಾಪ್ತಿಯೂ ಅವಕ್ಕಿಲ್ಲ ಆದರೆ, ರಚಿತವಾದ ಸಕಲ ಕೃತಿಗಳೂ ಸಹ 
ಯೋಗ್ಯತೆಯಲ್ಲಿ ಉನ್ನತಮಟ್ಟದವಾಗಿದ್ದು ಭಾಷೆ, ಭಾವ ಹಾಗೂ ತತ್ತ್ವ - ಮೂರರ 
ತ್ರಿವೇಣಸಂಗಮವಾಗಿದ್ದು ದಾಸಸಾಹಿತ್ಯಕ್ಕೆ ಅಮರವೆನ್ನಿಸುವಂತಹ ಅಪೂರ್ವ 
ಕೊಡುಗೆಗಳಾಗಿ ಸಂದಿವೆ. 

ಶ್ರೀಕನಕದಾಸರ ಮುಖ್ಯ ಕಾರ್ಯಕ್ಷೇತ್ರಗಳು ಹಾಗೂ ಸಂಚಾರ 

ಬಂಕಾಪುರದ ಬಳಿಯ ಬಾಡ ಶ್ರೀಕನಕದಾಸರ ಮೂಲಸ್ಥಳ. ಅವರ 


ತಂದೆ-ತಾಯಿಗಳಾದ ಬೀರಪ್ಪ-ಬಚ್ಚಮ್ಮನವರು ಬಹುಕಾಲ ನೆಲೆಸಿದ್ದ ಸ್ಥಳ. ಅಲ್ಲಿಯ 
ಶ್ರೀಕೇಶವ ಹಾಗೂ ರಂಗನಾಥ ಶ್ರೀಕನಕದಾಸರ ಆರಾಧ್ಯ ದೇವತೆಗಳು. ಮುಂದೆ ಹಾವೇರಿ 


xviii ಶ್ರೀಕನಕದಾಸರ ಹರಿಭಕ್ತಿಸಾರ: ಮುನ್ನುಡಿ 


ಬಳಿಯ ಕಾಗಿನೆಲೆಗೆ ಅವರ ಕಾರ್ಯಕ್ಷೇತ್ರ ಬದಲಾಯಿತು. ಬಾಡದ ಆದಿಕೇಶವನನ್ನು 
ಸಹ ಅವರು ಸ್ವಪ್ನದಲ್ಲಿ ಲಭಿಸಿದ ದೇವರ ಪ್ರೇರಣೆಯಿಂದ ಕಾಗಿನೆಲೆಯಲ್ಲಿ 
ಪ್ರತಿಷ್ಠಾಪಿಸಿದರು. ಕಾಗಿನೆಲೆಯಲ್ಲಿ ಆ ಮುನ್ನ ಇದ್ದದ್ದು ಪ್ರಧಾನವಾಗಿ ಶ್ರೀಲಕ್ಷ್ಮೀನರಸಿಂಹ 
ದೇವಸ್ಥಾನ. ಆದಿಕೇಶವನ ಆಗಮನದಿಂದಾಗಿ ನರಸಿಂಹಾದಿಕೇಶವಕ್ಷೇತ್ರ ಎಂದು ಆ ಬಳಿಕ 
ಪ್ರಸಿದ್ಧವಾಯಿತು. ಅದರ ಸುತ್ತಲಿನ ಕುಮ್ಮೂರು, ಇಂಗಳಗುಂದಿ ಶ್ರೀಕನಕದಾಸರಿಗೆ 
ಆತ್ಯಂತ ಪ್ರಿಯವಾದ ಸ್ಥಳಗಳು. ಕಾಗಿನೆಲೆಯಂತೂ ಅವರ ತುಂಬಾ ಮುಖ್ಯವಾದ 
ಕಾರ್ಯಕ್ಷೇತ್ರವೇ ಆಯಿತು. ಪ್ರಧಾನವಾಗಿ ಕಾಗಿನೆಲೆಯಾದಿಕೇಶವ ಅಂಕಿತವಾಗಿಯೇ 
ಅವರ ಬಹುಪಾಲು ಕೃತಿಗಳು ರಚಿತವಾಗಿವೆ. ಕೊನೆಗೆ ಅವರು ನಿರ್ಯಾಣ ಹೊಂದಿದ್ದು 
ಸಹ ಕಾಗಿನೆಲೆಯಲ್ಲಿಯೇ ಎಂದು ಪ್ರಸಿದ್ಧಿ ಇಂದಿಗೂ ಸಹ ಶ್ರೀಕನಕದಾಸರ ಸಮಾಧಿ 
ಎಂಬುದಾಗಿ ಅಲ್ಲಿಯೇ ತೋರಿಸುವರು. ಕನಕದಾಸರಿಗಿಂತ ಮುಂಚಿತವಾಗಿ ಒಂದು 
ರಾಜಕೀಯ ಕ್ಷೇತ್ರವೆಂಬುದಾಗಿ ಶಾಸನಗಳಲ್ಲಿ ವರ್ಣಿತವಾದ ಕಾಗಿನೆಲೆ ಶ್ರೀಕನಕದಾಸರ 
ಆರಾಧ್ಯದೇವತೆಯಾದ ಶ್ರೀಕೇಶವನಿಂದಾಗಿ ಒಂದು ಪುಣ್ಯಕ್ಷೇತ್ರವಾಗಿ ಪ್ರಸಿದ್ಧಿ 
ಪಡೆಯಿತು. 

ಬಂಕಾಪುರ ಶ್ರೀಕನಕದಾಸರ ಅನೇಕ ಕೃತಿಗಳಲ್ಲಿ ಪ್ರಸ್ತಾಪಿತವಾಗಿರುವ ಸ್ಥಳ. 
ಅದರಲ್ಲಿ ಅವರು ಅಂಕಿತವಾಗಿ ಹಾಡಿರುವ ಬಂಕಾಪುರದ ಕೇಶವನ ವಿಗ್ರಹವನ್ನು 
ಇಂದೂ ಕಾಣಬಹುದು; ಅವರು ಸ್ತುತಿಸಿರುವ ನರಸಿಂಹದೇವರ ದೇವಸ್ಥಾನವು 
ಬಂಕಾಪುರದಲ್ಲಿದೆ. 

ಕದರಮಂಡಲಗಿ ಶ್ರೀಕನಕದಾಸರಿಗೆ ಪ್ರಿಯವಾದ ಮುಖ್ಯಕ್ಷೇತ್ರಗಳಲ್ಲಿ ಮತ್ತೊಂದು. 
ಅಲ್ಲಿಯ ಕಾಂತೇಶ ಎಂಬ ಹೆಸರಿನ ಆಂಜನೇಯನನ್ನು ಅವರು ಬಹಳವಾಗಿ 
ಕೊಂಡಾಡಿರುವರು. ಬಹುಕಾಲ ಅವರು ಅಲ್ಲಿ ನೆಲೆಸಿದ್ದರು ಎಂದು ಸಹ 
ಹೇಳುವುದುಂಟು. ಅವರ ಮೋಹನತರಂಗಿಣಿ ಕೃತಿಯ ರಚನೆ ಆದದ್ದು ಈ 
ಕದರಮಂಡಲಗಿ ಕ್ಷೇತ್ರದಲ್ಲಿಯೇ ಎಂದು ಪ್ರತೀತಿ. ಇಂದಿಗೂ ಆ ಕ್ಷೇತ್ರದಲ್ಲಿ 
ಶ್ರೀಕನದಾಸರ ಪ್ರಸಿದ್ಧಿ ಬಹಳವಾಗಿಯೇ ಇದೆ. 

ಶ್ರೀಕನಕದಾಸರ ಅನಂತರದ ಮುಖ್ಯ ಕಾರ್ಯಕ್ಷೇತ್ರ ಹಂಪಿ. ವಿಜಯನಗರ 
ಸಾಮ್ರಾಜ್ಯದ ಕೇಂದ್ರಸ್ಥಾನವಾಗಿ ಹಂಪಿ ಲೋಕವಿಖ್ಯಾತವಾದ ಕ್ಷೇತ್ರ. ಶ್ರೀಕನಕದಾಸರು 
ತಮ್ಮ ಡಣಾಯಕಪದವಿಯಲ್ಲಿದ್ದಾಗ ಅನೇಕ ಬಾರಿ ಅದನ್ನು ಸಂದರ್ಶಿಸಿದ್ದರು. ಅವರ 
ದಾಸದೀಕ್ಷೆಯ ಕೇಂದ್ರವು ಸಹ ಹಂಪಿಯೇ ಆಯಿತು. ಅಲ್ಲಿಯ ಶ್ರೀವ್ಯಾಸರಾಜರು 
ಅವರ ದೀಕ್ಷಾ ಗುರುಗಳು. ಶ್ರೀವ್ಯಾಸರಾಜರ ಪರಮಪ್ರಿಯ ಶಿಷ್ಕರಲ್ಲೊಬ್ಬರಾಗಿ 
ಶ್ರೀಕನಕದಾಸರು ಅನೇಕ ವರ್ಷಗಳ ಕಾಲ ಅಲ್ಲಿಯೇ ನೆಲೆಸಿದ್ದರು. 
ಶ್ರೀವ್ಯಾಸರಾಜರೊಂದಿಗೆ ನಿಕಟ ಸಂಪರ್ಕಕ್ಕೆ ಕಾರಣವಾದ ವ್ಯಾಸಸಮುದ್ರ, ಅಲ್ಲಿಯ 


ಶ್ರೀಕನಕದಾಸರಮುಖ್ಯಕಾರ್ಯಕ್ಷೇತ್ರಗಳುಹಾಗೂಸಂಚಾರ XIX 


ಕೋಣನತೂಬಿನಿಂದಾಗಿ ತುಂಬಾ ಪ್ರಸಿದ್ಧವಾಗಿದೆ. ಶ್ರೀವ್ಯಾಸರಾಜರ ಕ್ಷೇತ್ರಗಳೆನ್ನಿಸಿದ 
ಬನ್ನೂರು, ಸೋಸಲೆ, ಟಿ. ನರಸೀಪುರ ಮೊದಲಾದವುಗಳಲ್ಲೂ ಶ್ರೀಕನಕದಾಸರ 
ಸಂಚಾರ ನಡೆದಿತ್ತು. ಶ್ರೀರಂಗಪಟ್ಟಣ, ನಂಜನಗೂಡು ಮೊದಲಾದವುಗಳನ್ನು ಅವರು 
ಅನೇಕ ಬಾರಿ ಸಂದರ್ಶಿಸಿದ್ದರು. ಲೋಕವಿಖ್ಯಾತವಾದ ತಿರುಪತಿ ಅವರ ಮತ್ತೊಂದು 
ಪ್ರಧಾನ ಕಾರ್ಯಕ್ಷೇತ್ರ. ಆ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಶ್ರೀಕನಕದಾಸರ ಅನೇಕ 
ಮಹಿಮೆಗಳು ಪ್ರಸಿದ್ದಿಯಲ್ಲಿವೆ. ಪಂಢರಪುರ, ಜೈಪುರ, ಮಧುರೆ, ಗಯಾ, ಪ್ರಯಾಗ, 
ಕಾಶಿ ಮೊದಲಾದ ಸ್ಥಳಗಳನ್ನೂ ಅವರು ಸಂದರ್ಶಿಸಿದ್ದರು. ಅವರ ಮೋಹನತರಂಗಿಣಿ 
ಕೃತಿಯಲ್ಲಿ ಕಾಶಿವಿಶ್ವನಾಥನ ಉಲ್ಲೇಖವಿದೆ. ಅವರು ಜೈಪುರವನ್ನು ಸಂದರ್ಶಿಸಿದ 
ದಾಖಲೆಯಾಗಿ ಕನಕ ವೃಂದಾವನ ಎಂಬ ಸ್ಥಳ ಅಲ್ಲಿದೆ. ಬೇಲೂರು ಶ್ರೀಕನಕದಾಸರ 
ಮತ್ತೊಂದು ಪ್ರಿಯವಾದ ಪುಣ್ಯಕ್ಷೇತ್ರ. ಕೇಶವನಾಮ, ಹರಿಭಕ್ತಿಸಾರ ಮೊದಲಾದ 
ಅನೇಕ ಕೃತಿಗಳು ಅವರು ಆ ಕ್ಷೇತ್ರದಲ್ಲಿ ನೆಲೆಸಿದ್ದಾಗ ರಚಿತವಾದ ಕೃತಿಗಳು. ಅಲ್ಲಿಯ 
ಚನ್ನಕೇಶವ ಅವರ ಕಾಗಿನೆಲೆಯಾದಿಕೇಶವನಂತೆ ಅವರಿಗೆ ಅತ್ಯಂತ ಪ್ರಿಯ ದೈವ. 
ಶ್ರೀಕನಕದಾಸರ ಜೀವನದಲ್ಲಿ ದೈವಸಾಕ್ವಾತ್ಕಾರಕ್ಕೆ ಅವಕಾಶ ನೀಡಿದ ಶ್ರೇಷ್ಠ 
ಪುಣ್ಯಕ್ಷೇತ್ರ ಉಡುಪಿ”. ಶ್ರೀಮನ್ಹಧ್ವಾಚಾರ್ಯರಿಂದ ಪ್ರತಿಷ್ಠಿತವಾದ ಶ್ರೀಕೃಷ್ಣನಿಂದಾಗಿ 
ಉಡುಪಿಯ ಪ್ರಸಿದ್ಧಿ ಅಪಾರವಾದುದು. ಅಲ್ಲಿಯ ಅನಂತಾಸನ, ಚಂದ್ರಮೌಳೀಶ್ವರ 
೧. ಉಡುಪಿಶ್ಟೇತ್ರವನ್ನು ಶ್ರೀಕನದಾಸರು ಸಂದರ್ಶಿಸಿದರೆನ್ನಲು ಅನೇಕ ಪುರಾವೆಗಳಿವೆ. ಬಹಳ 
ಮುಖ್ಯವಾಗಿ ಲೋಶಪ್ರಸಿದ್ಧವಾದ ಕನಕನಕಿಂಡಿ ಅತಿ ಮುಖ್ಯವಾದಂತಹ ಪುರಾವೆ. ಕನಕನಕಿಂಡಿಯ 
ಬಳಿ ಇರುವ ಕನಕ ಕುಟೀರ ಎಂಬ ಸ್ಥಳ ಅವರು ಅನೇಕ ದಿವಸಗಳ ಕಾಲ ನೆಲೆಸಿದ್ದ ಸ್ಥಳ ಎಂದು 
ಪ್ರತೀತಿ. ಉಡುಪಿಯ ಶ್ರೀಕೃಷ್ಣನಿಗೆ ಪ್ರತಿನಿತ್ಯ ಸಲ್ಲುತ್ತಿರುವ ಅಂಬಲಿ ಹಾಗೂ ರೊಟ್ಟಿಗಳ ನೈವೇದ್ಯ 
ಕನಕದಾಸರ ಅಲ್ಲಿಯ ವಾಸಕ್ಕೆ ಸಂಕೇತ ಎನ್ನುವಂತಿದೆ. ಕನಕಗೋಪುರ, ಕನಕಮಂಟಪ ಮೊದಲಾದ 
ಇನ್ನೂ ಕೆಲವು ಸ್ಥಳಗಳು ಅವರ ಸ್ಥಾರಕವಾಗಿ ಉಡುಪಿಯಲ್ಲಿ ಕಂಡುಬರುವವು. ಶ್ರೀಕನಕದಾಸರ 
ಉಡುಪಿಯ ವಾಸಕ್ಕೆ ದಾಖಲೆಯಾಗಿ ಜನಪದ ಹಾಡುಗಳೂ ದೊರೆಯುವವು: 
ಉಡುಪಿಯ ಹರಿಗೆ ತಾ ಮಿಗಿಲಾದ 


ಕೀರುತಿ ತುಂಬ್ಯಾನ ಕೀರುತಿ ಬರದಾನ ॥ - ಜನಪದ ತ್ರಿಪದಿ (ಪರಿಶಿಷ್ಟ-೧, ಪು.೩೩೯ 
ಹರಿಗೆ ಹರಿಯ ತಿಳಿದವನೋ 

ಉಡುಪಿಯ ಹರಿಯ ಗೆದ್ದವನೋ | 

ತಿರುಪತಿ ತಿಮ್ಮಪ್ಪನ ಮಾತಾಡಿಸಿದನೋ 

ಉಡುಪಿಯ ಕೃಷ್ಣನ ದರ್ಶನ ಪಡೆದವನೋ॥ - ಏಕತಾರಿ ಹಾಡು (ಪರಿಶಿಷ್ಟ-೧, ಪು.೩೪೧) 
ಉಡುಪಿಯ ಹರಿಯ ತಿರುಗಿಸ್ಯಾನೋ ಹಿಂದಕ 


ತಿರುಪತಿ ತಿಮ್ಮಪ್ಪಮಾತಾಡ್ಯಾನೋ ಮುಂದಕ ॥ - ಗೀಗೀಪದಗಳು (ಪರಿಶಿಷ್ಟ-೧, ಪು.೩೪೨) 
ಕನಕದಾಸ ಚರಿತ್ರೆ ಎಂಬ ೧೯೧೩ರಲ್ಲಿ ಪ್ರಕಟವಾದ ಕೃತಿಯಲ್ಲೂ ಶ್ರೀಕನಕದಾಸರ ಉಡುಪಿಯ 
ಸಂದರ್ಶನದ ವಿವರಗಳು ದಾಖಲಾಗಿವೆ (ಪು. ೫೮-೬೬). 


೫೫ ಶ್ರೀಕನಕದಾಸರ ಹರಿಭಕ್ತಿಸಾರ: ಮುನ್ನುಡಿ 


ಮೊದಲಾದ ತೀರ್ಥದೇವತೆಗಳೊಂದಿಗೆ ಸುತ್ತಮುತ್ತಲಿನ ಅನೇಕ ಕ್ಷೇತ್ರಗಳನ್ನು 
ಶ್ರೀಕನದಾಸರು ಸಂದರ್ಶಿಸಿದ್ದರು. 


ಕನಕಗಿರಿ, ಮೇಲುಕೋಟೆ, ಚನ್ನಪಟ್ಟಣದ ಬಳಿಯ ಮಳೂರು 
ಮೊದಲಾದವುಗಳನ್ನು ಸಹ ಅವರು ಸಂದರ್ಶಿಸಿದ್ದರು. ಕಂಕನವಾಡಿ, ಕಂಕನಾಡಿ, 
ಕನಕಪುರ, ಕನಕನೂರು, ಕನಕನಮರಡಿ ಮೊದಲಾದ ಅನೇಕ ಕ್ಷೇತ್ರಗಳು ಅವರ 
ಹೆಸರಿನಿಂದಲೇ ಪ್ರಸಿದ್ಧವಾಗಿರುವುದು ಗಮನಾರ್ಹವಾದ ಸಂಗತಿ. 


ಮಾದೇವಪುರದ ಬಳಿಯ ಕಾವೇರಿ ನದಿಯನ್ನು ಅವರು ಬಾಳೆಎಲೆಯೊಂದರ 
ಮೇಲೆ ಕುಳಿತು ದಾಟಿದ್ದರು ಎಂದು ಪ್ರತೀತಿ ಉಂಟು. ಹಿರೇಕೆರೂರು ತಾಲ್ಲೂಕಿನ 
ತುಂಗಭದ್ರಾ ತೀರದ ಹಳ್ಳೂರು ಇವರಿಂದ ಸಂದರ್ಶಿತವಾದ ಮತ್ತೊಂದು ಕ್ಷೇತ್ರ. ಅಲ್ಲಿ 
ಇವರು ವಿಶ್ರಾಂತಿ ಪಡೆಯುತ್ತಿದ್ದ ಸ್ಥಳ ಕನಕರಾಯನ ಕಟ್ಟೆ ಎಂದು ಪ್ರಸಿದ್ಧವಾಗಿದೆ. 
ಬಿಳಿಗಿರಿ ರಂಗನಬೆಟ್ಟದ ಬಳಿಯಲ್ಲಿ ಶ್ರೀಕನಕದಾಸರ ಗುಹೆ ಎಂಬ ಸ್ಥಳವೊಂದಿದ್ದು 
ಶ್ರೀಕನಕದಾಸರು ಆ ಸ್ಥಳದಲ್ಲಿ ಧ್ಯಾನಸ್ಥರಾಗಿ ಕುಳಿತುಕೊಳ್ಳುತ್ತಿದ್ದರು ಎನ್ನುವುದುಂಟು. 
ಶ್ರೀರಂಗಪಟ್ಟಣದ ಬಳಿಯ ಮಹದೇವಪುರದಲ್ಲಿ ಶ್ರೀಲಕ್ಷಿ ಕ್ಲೀನರಸಿಂಹದೇವರ ಉದ್ಧವ 
ವಿಗ್ರಹವೊಂದಿದ್ದು ಅಲ್ಲಿ ನದಿಯ ಬಳಿ ಇರುವ ಶ್ರೀ ಕನಕದಾಸರ ಬಂಡೆ ಅವರ 
ಧ್ಯಾನಸ್ಥಳ ಎಂದು ಪ್ರಸಿದ್ಧವಾಗಿದೆ. ಅಲ್ಲಿ ಈಗಲೂ ವರ್ಷಕ್ಕೊಮ್ಮೆ "ಶ್ರೀಕನದಾಸರ 
ಹಬ್ಬ ಎಂಬುದಾಗಿ ಉತ್ಸವವನ್ನು ಪ್ರತಿವರ್ಷ ಆಚರಿಸುವರು 


ಶ್ರೀಕನಕದಾಸರ ಸಾಮಾಜಿಕ ಕಳಕಳಿ 


ಶ್ರೀಕನಕದಾಸರ ಅಪೂರ್ವ ಜೀವನದಲ್ಲಿ ಅವರು ಡಣಾಯಕ 
ಪದವಿಯಲ್ಲಿದ್ದಾಗಲೇ ಅವರ ಜನಪರ ಕಳಕಳಿ ಪ್ರಕಟಗೊಂಡಿದೆ. ಆ ಮುನ್ನವೇ ಒಮ್ಮೆ 
ತಮಗೆ ದೊರೆತ ಅಪಾರ ಕನಕರಾಶಿಯನ್ನು ಜನಹಿತಕಾರ್ಯಗಳಿಗೆ ಉಪಯೋಗಿಸುವ 
ಮೂಲಕ ತಮ್ಮ ಸಾಮಾಜಿಕ ಕಳಕಳಿಯನ್ನು ಮರೆದಿದ್ದರು. ಆ ಬಳಿಕವೂ ದೇವಸ್ಥಾನ 
ನಿರ್ಮಾಣ, ಕೆರೆ-ಕುಂಟೆಗಳ ನಿರ್ಮಾಣದ ಮೂಲಕ ಲೋಕಹಿತ ದೃಷ್ಟಿಯನ್ನು 
ಮೆರೆದರು. ಅವರಿಗೆ ಸಹಜವಾಗಿಯೇ ಬಂದಿದ್ದ ಆ ಗುಣ ಸಂಪತ್ತು ಅಧಿಕಾರಗಳ 
ಮೂಲಕ ಮತ್ತಷ್ಟು ವಿಶಾಲವಾಗಿ ಪಸರಿಸಿತು. ಅಂತಹ ಕಾಳಜಿಯನ್ನು ಅವರ 
ಕೃತಿಗಳಲ್ಲೂ ಸಹ ವಿಶೇಷವಾಗಿ ಕಾಣಬಹುದು. 


ಶ್ರೀಕನಕದಾಸರು ಮೂಲತಃ ಭಕ್ತಕವಿ, ಸಂತಕವಿ. ಭಗವಂತನನ್ನು 
ಚಿಂತಿಸುವುದರಲ್ಲಿಯೇ ಭಕ್ತರ ಜೀವನದ ಬಹುಪಾಲು ಕಳೆಯುವುದು ಸಹಜ. 
ಭಕ್ತಿಯ ಪರಿಪಾಕ ಪಡೆದ ಹಿರಿಯ ಅನುಭಾವಿಗಳಂತೂ ಭಗವಂತನೇ ಪ್ರಪಂಚ. 
ಆದರೆ, ಹರಿದಾಸರು ಉನ್ನತ ಸ್ವರದ ಅನುಭಾವಿಗಳಾದರೂ, ಸಮಾಜದ ಬಗ್ಗೆ ಅಪಾರ 


ಶ್ರೀಕನಕದಾಸರ ಸಾಮಾಜಿಕ ಕಳಕಳಿ 20 


ಕಳಕಳಿಯನ್ನು ಹೊಂದಿದ್ದ ಉದಾರಿಗಳು. ಭಗವದ್ಧಕ್ಕಿ ಮೊದಲಾದವುಗಳ ಬಗ್ಗೆ 
ಸಮಾಜವನ್ನು ಎಚ್ಚರಿಸುತ್ತಲೆ ದೇವರ ಹೆಸರಿನಲ್ಲಿ ಧರ್ಮದ ಹೆಸರಿನಲ್ಲಿ ಸಮಾಜದಲ್ಲಿ 
ಮನೆಮಾಡಿರುವ ಭ್ರಷ್ಟಾಚಾರ, ಅಸೂಯೆ, ದ್ವೇಷ ಮೊದಲಾದವುಗಳನ್ನು ಉಗ್ರವಾಗಿ 
ಟೀಕಿಸುತ್ತಲೆ ಅವರನ್ನು ಸನ್ಮಾರ್ಗದಲ್ಲಿ ತರಲು ಪ್ರಯತ್ನಿಸಿದರು. ವಿಶೇಷವಾಗಿ 
ಅಧಿಕಾರಿವರ್ಗವನ್ನು ಎಂದರೆ, ಆಳುವ ವರ್ಗವನ್ನು ಅದರಂತೆ, ಪಂಡಿತವರ್ಗವನ್ನು 
ಅವರು ಭ್ರಷ್ಟಾಚಾರದ ಕಾರಣದಿಂದ ನಿರ್ದಾಕ್ಷಿಣ್ಯವಾಗಿ, ನಿಷ್ಠುರವಾಗಿ ಟೀಕಿಸಲು 
ಹಿಂಜರಿಯಲಿಲ್ಲ ಆ ಸಮಯದ ಸಂಸ್ಕೃತ ಸಾಹಿತ್ಯದಲ್ಲಿ ಈ ಬಗೆಯ ವಿಮರ್ಶೆ 
ಅಷ್ಟಾಗಿ ನಡೆದಂತೆ ಕಾಣುವುದಿಲ್ಲ ಜನಸಾಮಾನ್ಯರಿಗೆ ನಿಲುಕದ ಭಾಷೆಯಾದ ಸಂಸ್ಕೃತ 
ಸಹಜವಾಗಿಯೇ ಸಾಮಾಜಿಕ ಎಚ್ಚರವನ್ನು ಸಮಾಜದಲ್ಲಿ ಉಂಟುಮಾಡಲು ಅಷ್ಟಾಗಿ 
ಪ್ರಯತ್ನಿಸಲಿಲ್ಲ ಇತ್ತೀಚಿನ ದಿನಗಳಲ್ಲಂತೂ ಇದು ಹೆಚ್ಚು ಸತ್ಯ. ಕಾಳಿದಾಸಾದಿ ಕವಿಗಳ 
ಹೆಸರಾಂತ ಕೃತಿಗಳು ಸಹ ಕಾವ್ಯಪ್ರೇಮಿಗಳ ಹೊರತು ಸಾಮಾಜಿಕವಾದ ಸಮರ್ಥ 
ಪ್ರಭಾವವನ್ನು ಉಂಟುಮಾಡುವಲ್ಲಿ ಸ್ಥಾನ ಗಳಿಸಿಲ್ಲ ಹಾಗೆ ನೋಡಿದರೆ ಮಹಾಭಾರತ, 
ರಾಮಾಯಣಗಳಂತಹ ಮೂಲಕೃತಿಗಳನ್ನು ಹೊರತುಪಡಿಸಿ ಅನಂತರ ಕಾಲದ ಸಂಸ್ಕೃತ 
ಸಾಹಿತ್ಯದ ಬಹುಭಾಗ ಸಮಾಜಸುಧಾರಣೆಯತ್ತ ಅಷ್ಟಾಗಿ ಗಮನ ಹರಿಸಿಲ್ಲ ಎಂದೇ 
ಹೇಳಬಹುದು. ಪ್ರಾದೇಶಿಕ ಭಾಷೆಯಲ್ಲಿ ರಚಿತವಾದ ಸಾಹಿತ್ಯದಲ್ಲೂ ಸಂತ 
ಸಾಹಿತ್ಯವಷ್ಟೆ ಈ ಬಗ್ಗೆ ಗಮನಹರಿಸಿತ್ತು. ಕೇವಲ ಸಾಮಾಜಿಕ ದೃಷ್ಟಿಯಿಂದ 
ಸುಧಾರಣೆಯ ಬಗ್ಗೆ ಜಾಗೃತಿ ಉಂಟುಮಾಡಿದ ಸರ್ವಜ್ಞನ ವಚನ, ಸೋಮೇಶ್ವರ 
ಶತಕ ಮೊದಲಾದ ಕೃತಿಗಳು ಸಹ ನಿತ್ಯ ಬಳಕೆಯ ಕೃತಿಗಳಾಗಿ ಜನಮಾನಸವನ್ನು 
ಮುಟ್ಟಲಿಲ್ಲ, ಆ ಬಗ್ಗೆ ಯಶಸ್ಸನ್ನು ಗಳಿಸಿದ್ದು ವಚನ ಸಾಹಿತ್ಯ ಹಾಗೂ ದಾಸಸಾಹಿತ್ಯ ಈ 
ಎರಡು ಮಾತ್ರ. ವಚನ ಸಾಹಿತ್ಯ ವ್ಯವಸ್ಥೆಯ ವಿರುದ್ಧವೇ ಸಮರ ಸಾರಿದ ಕಾರ್ಯವನ್ನು 
ಮಾಡಿದರೆ, ವ್ಯವಸ್ಥೆಯೊಳಗಿದ್ದುಕೊಂಡೇ ಅದನ್ನು ಸರಿಪಡಿಸುವ ಕಾರ್ಯದಲ್ಲಿ 
ತೊಡಗಿದ್ದು ದಾಸಸಾಹಿತ್ಯ. ಇಂದಿಗೂ ಸಹ ಭಗವದ್ಧ್ಭಕ್ತಿಯ ಬಗ್ಗೆ ಸಮಾಜದಲ್ಲಿ ಎಚ್ಚರ 
ನೀಡಿದ ಸಾಹಿತ್ಯ ಎಂಬಷ್ಟೇ ಪ್ರಧಾನವಾಗಿ ಜನಮಾನಸದಲ್ಲಿ ಸತ್ಯಧರ್ಮಗಳ 
ಮಹತ್ವವನ್ನು ತಿಳಿಸುತ್ತಾ ಮಾನವೀಯ ಮೌಲ್ಯಗಳನ್ನು ಸಾರಿದ ಮೌಲಿಕ ಸಾಹಿತ್ಯ 
ಎಂಬ ಹಿರಿಮೆಯನ್ನು ದಾಸಸಾಹಿತ್ಯ ಉಳಿಸಿಕೊಂಡಿದೆ. ತೀರಾ ಕೆಳಹಂತದ 
ಪಾಮರವರ್ಗದಲ್ಲೂ ಸಹ ದಾಸಸಾಹಿತ್ಯ ಜನರಪಾಲಿಗೆ ಅಪೂರ್ವ 
ಮಾರ್ಗದರ್ಶಿಕೆಯಾಗಿ ಇಂದಿಗೂ ಮನ್ನಣೆಗೆ ಪಾತ್ರವಾಗಿದೆ. 

ಶ್ರೀಕನಕದಾಸರು, ಶ್ರೀಪುಂದರದಾಸರು ಮೊದಲಾದವರಂತೆ ಸಾಮಾಜಿಕ ನೀತಿಯ 
ಅನೇಕ ಕೃತಿಗಳನ್ನು ರಚಿಸಿದ ಹಿರಿಮೆಯನ್ನು ಹೊಂದಿರುವರು. ಅವರ ಕೃತಿಗಳಲ್ಲಿ 
ಶೇಕಡಾ ೩೦ರಷ್ಟು ಸಂಖ್ಯೆಯ ಕೃತಿಗಳು ಸಾಮಾಜಿಕ ಕಳಕಳಿಯನ್ನೇ ನೇರವಾಗಿ 
ಉದ್ದೇಶಿಸಿವೆ ಎಂಬುದು ಇದನ್ನು ಸ್ಪಷ್ಟಪಡಿಸುವುದು. ಸೂಕ್ತಿಸ್ವರೂಪದ ಅನೇಕ 


೫೫11 ಶ್ರೀಕನಕದಾಸರ ಹರಿಭಕ್ತಿಸಾರ: ಮುನ್ನುಡಿ 


ಕೃತಿಗಳು ಅವರ ರಚನೆಗಳಾಗಿದ್ದರೆ, ಅವರ ಇತರ ಅನೇಕ ಕೃತಿಗಳಲ್ಲೂ ಸೂಕ್ತಿ ರೂಪದ 
ವಚನಗಳು ಹೇರಳವಾಗಿ ದೊರೆಯುವವು?, ಇದರಿಂದಾಗಿ ಇಂತಹವರು ಕೇವಲ 
ಯಶಸ್ವಿ ಜೀವನವನ್ನು ಬಾಳಿದವರು ಮಾತ್ರವಾಗಿಯಲ್ಲದೆ, ಯಶಸ್ವೀಜೀವನದ 
ಮಾರ್ಗದರ್ಶಕರಾಗಿಯು ಸಹ ಇತಿಹಾಸದ ಪುಟಗಳಲ್ಲಿ ದಾಖಲಾಗಿರುವರು. ಅವರ 
"ಎಲ್ಲಿಂದ ಬಂದೆ ಮುಂದೆತ್ತ ಪಯಣ ಇಲ್ಲಿ ನಿನಗೆಷ್ಟು ದಿನವಾಲಸ್ಕ ಮರುಳೆ' ಎಂಬ 
ಕೃತಿ ಆತ್ಮವಿಮರ್ಶೆಗೆ ನೀಡುವ ಎಚ್ಚರ ಅದ್ಭುತಾದದ್ದು ಅದರಂತೆ "ತಲ್ಲಣಿಸದಿರು 
ಕಂಡ್ಯ ತಾಳು ಮನವೆ ಎಂಬ ಕೃತಿ ಎಂತಹ ಹತಾಶ ಜೀವನಕ್ಕೂ ಸಹ ಬದುಕಿನ ಬಗ್ಗೆ 
ಭರವಸೆಯನ್ನು ಹುಟ್ಟಿಸುವ ಅಪೂರ್ವ ಕೃತಿ. “ತೊರೆದು ಜೀವಿಸಬಹುದೆ ಹರಿನಿನ್ನ 
ಚೆರಣಗಳ' ಎಂಬ ಜನಮಾಸದಲ್ಲಿ ಭಗವತ್ಯಜ್ಞೆಯನ್ನು ಜಾಗೃತಗೊಳಿಸುವ ಕೃತಿ 
ಅನನ್ಯವೆನ್ನಿಸುವುದು. “ಈಶ ನಿನ್ನ ಚರಣ ಭಜನೆ' ಎಂಬ ಅವರ ಕೇಶವನಾಮದ ಕೃತಿ 
ಭಗವಂತನ ಸ್ತೋತ್ರಕ್ಕೆ ಮಹಾದ್ವಾರದಂತಿದೆ. ಒಟ್ಟಾಗಿ ಅವರ ಹೆಸರಿನಲ್ಲಿ 
ಪ್ರಖ್ಯಾತವಾಗಿರುವ ಕನಕನಕಿಂಡಿ ಶ್ರೀಕೃಷ್ಣನ ದರ್ಶನಕ್ಕೆ ಸಾಧನವೆನಿಸಿರುವಂತೆ, ಅವರ 


ಲ'ಣ ಕ 


ಕೃತಿಗಳೆಲ್ಲ ಜೀವನ ದರ್ಶನಕ್ಕೆ ಅವಶ್ಯವೆನ್ನಿಸಿರುವ ಕನಕ ತೋರಿದ ಕಿಂಡಿಗಳೇ ಆಗಿವೆ 


ಲ್ರ 


ಕ್ರ 
ಎನೆಬಹುದು". 


ಶ್ರೀಕನಕದಾಸರ ಪವಾಡಗಳು 


ಅನೇಕ ಸಂತರ ಬಗ್ಗೆ ದೊರೆಯುವಂತೆ ಶ್ರೀಕನಕದಾಸರ ಬಗ್ಗೆಯೂ ಸಹ ಅನೇಕ 
ಪವಾಡಗಳು ಕೇಳಿಬರುವುದುಂಟು. ಕವಿಗಳು ಮೊದಲಾದವರ ಬಗ್ಗೆ ಇಂತಹ 
ಪವಾಡಗಳು ಕೇಳಿಬರುವುದು ತುಂಬಾ ಕಡಿಮೆ. ಕೆಲವರ ಬಗ್ಗೆಯಂತೂ ಇಲ್ಲವೇ ಇಲ್ಲ 
ಎನ್ನಬಹುದು. ಸಂತರ ಬಗ್ಗೆ ಮಠಾಧೀಶರ ಬಗ್ಗೆ ಸಾಮಾನ್ಯವೆನ್ನುವಷ್ಟು ಅಪಾರ 
ಸಂಖ್ಯೆಯಲ್ಲಿ ಕೇಳಿಬರುತ್ತಿರುತ್ತವೆ. ಅನೇಕ ಸಲ ಒಂದೇ ತೆರನಾದ ಪವಾಡಗಳು 
ಭಿನ್ನ-ಭಿನ್ನ ಪಂಗಡದ ಭಿನ್ನ-ಭಿನ್ನಕಾಲದ ಸಂತರ ಬಗ್ಗೆಯೂ ಕೇಳಿಬರುವುದು ಸಹ 
ಸಾಮಾನ್ಯವೇ ಆಗಿದೆ. ಕೇಳಿಬರುವ ಇಂತಹ ಪವಾಡಗಳನ್ನೆಲ್ಲ ನಿಜವೆಂದು 
೧. ಅವುಗಳಲ್ಲಿ ಕೆಲವನ್ನು ಶ್ರೀಕನಕದಾಸರ ಸೂಕ್ತಿಗಳು ಎಂಬ ಶಿರ್ಷಿಕೆಯಲ್ಲಿ ಪರಿಶಿಷ್ಟ-೧ರಲ್ಲಿ 

ಕೊಡಲಾಗಿದೆ. 


೨. ಶ್ರೀಕನಕದಾಸರ ಈ ಕೆಳಗಿನ ಮಾತು ಆಳುವ ಜನರೇ ಭ್ರಷ್ಟಾಚಾರಕ್ಕೆ ತೊಡಗಿದಾಗ ಉಂಟಾಗುವ 
ಸಾಮಾಜಿಕ ಅನರ್ಥಕ್ಕೆ ಕನ್ನಡಿ ಹಿಡಿಯುವಂತಿದೆ: 
ಕಳುವಿನ ಒಡವೆಯ ಒಡೆಯಗೆ ಪಾಲೀವ 
ಕಳು ಭಂಟ ಕನ್ನವ ಕೊರೆಯುತ್ತಿರೆ 
ಕಳವು ಮಾಡಿದನೆಂದ ಹಿಡಿದೆಳೆತಂದರೆ 
ತಳವಾರನೇನು ಮಾಡುವನೋ ಕೇಳಲೋ ಹರಿ॥ 


ಶ್ರೀಕನಕದಾಸರ ಪವಾಡಗಳು 20111 


ತಿಳಿಯಬೇಕಿಲ್ಲ ಅದರಂತೆ ಅಂತಹ ಎಲ್ಲ ಪವಾಡಗಳನ್ನು ಸಹ ಸುಳ್ಳು ಎಂದು ಸಹ 
ತಿಳಿಯಬೇಕಿಲ್ಲ ನಿಖರವಾದ ದಾಖಲೆಗಳು ಲಭಿಸಿದಾಗ ಅಂತಹ ಪವಾಡಗಳನ್ನು 
ಸಲ್ಲದ ಕಾರಣವನ್ನು ಮುಂದಿಟ್ಟು ಸುಳ್ಳು ಎಂದು ಹೇಳುವುದು ಸಹ ವಿಮರ್ಶೆ 
ಎನ್ನಿಸಲಾರದು. 

ಕೇವಲ ಪವಾಡಗಳಿಂದಲೇ ವ್ಯಕ್ತಿಯ ಹಿರಿಮೆಯನ್ನು ಅಳೆಯುವುದು ಶಾಸ್ತ್ರೀಯ 
ಪದ್ಧತಿ ಅಲ್ಲ ಎಂದು ಬ್ರಹ್ಮಸೂತ್ರಗಳು ಸಾರಿವೆ. ವ್ಯಕ್ತಿ ಅಥವಾ ಮತದ ಹಿರಿಮೆಗೆ 
ಕೇವಲ ಪವಾಡಗಳು ಎಂದೂ ಸಹ ಮಾನದಂಡವಾಗಕೂಡದು ಎಂಬುದೇ ಶಾಸ್ತ್ರಗಳ 
ಸಂದೇಶ. ಲೋಕ ಹಿತದಲ್ಲಿ ಪರ್ಯವಸಾನವಾಗದ ಯಾವುದೇ ಪವಾಡವನ್ನು ಸಹ 
ನಿಜವಾದ ಸಾಧನೆಯೆಂದು ಕರೆಯಲಾಗದು. ಜನತೆಯ ಬದುಕಿಗೆ ಅಗತ್ಯವಾದ 
ಅನ್ನ ನೀರು, ಆರೋಗ್ಯ ಹಾಗೂ ಜ್ಞಾನ ಇವುಗಳ ಪ್ರಾಪ್ತಿಗೆ ನೆರವು ನೀಡುವಲ್ಲಿ 
ಉಪಯುಕ್ತವೆನ್ನಿಸುವ ಸಾಧನೆಯೇ ನಿಜವಾದ ಪವಾಡ. ಎಂದರೆ, ಮಳೆ, ಬೆಳೆಗಳ 
ಮೂಲಕ ಜನರಿಗೆ ಹಿತವನ್ನುಂಟುಮಾಡುವುದು. ರೋಗ-ರುಜಿನಗಳನ್ನು 
ಪರಿಹರಿಸುವುದು, ಅಜ್ಞಾನ-ಮೂಢನಂಬಿಕೆಗಳನ್ನು ತೊರೆಯುವಂತೆ ಮಾಡುವುದು 
ನಿಜವಾದ ಪವಾಡ ಎನ್ನಬೇಕು. ಇಂದಿಗೂ ಶ್ರೀರಾಘವೇಂದ್ರಸ್ವಾಮಿಗಳಂತಹವರು 
ಮಾಡುತ್ತಿರುವ ಪವಾಡಗಳು ಹೆಚ್ಚಾಗಿ ಜನರಿಗೆ ಹಿತವಾಗುವ ಇಂತಹ ಕಾರ್ಯಗಳ 
ಮೂಲಕ ಜೀವನದಲ್ಲಿ ಭರವಸೆಯನ್ನುಂಟುಮಾಡುವಂತಿರುವವು. ಎಂಬುದು 
ಗಮನಿಸಬೇಕಾದ ಸಂಗತಿ. ಪುರಾಣಗಳಲ್ಲಿದಾಖಲಾಗಿರುವ ಭಗವಂತನ ಮಹಿಮೆಗಳು 
ಶಿಷ್ಟರ ರಕ್ಷಣೆ ಹಾಗೂ ದುಷ್ಟರ ಶಿಕ್ಷಣೆಗೆ ಮೀಸಲಾದವು. ಅದೇ ತೆರನಾಗಿ ಇದ್ದಲ್ಲಿ 
ಮಾತ್ರ ಭಕ್ತರ ಪವಾಡಗಳಿಗೂ ಸಹ ಅರ್ಥ ಬರಲು ಸಾಧ್ಯ. ವೈಜ್ಞಾನಿಕ ಸಾಧನೆ 
ಸಾಮಾನ್ಯರಿಗೆ ಪವಾಡವೆನ್ನಿಸಿದರೆ, ತತ್ತ್ವಜ್ನಾನಿಯ ಸಾಧನೆ ವಿಜ್ಞಾನಕ್ಕೂ 
ಪವಾಡವೆನ್ನಿಸಬಹುದು. ವಿಜ್ಞಾನದ ಹಿಂದೆ ವ್ಯವಸ್ಥಿತವಾದ ಪ್ರಯೋಗಸಿದ್ಧವಾದ ತತ್ತ್ವ 
ಇರುವಂತೆ ತತ್ತ್ವಜ್ಞಾನದ ಹಿಂದೆ ಶಾಸ್ತ್ರಸಿದ್ಧವಾದ ಹಿನ್ನೆಲೆ ಇದ್ದೇ ಇರುತ್ತದೆ. ಯೋಗಿಗಳ 
ಬಗ್ಗೆ ಕೇಳಿಬರುವ ಅಣಿಮಾದಿ ಅಷ್ಟಸಿದ್ಧಿಗಳು ಇದಕ್ಕೆ ನಿದರ್ಶನ. ಏನೇ ಆದರೂ, 
ನಿಜವಾದ ಪವಾಡವನ್ನು ನಿರ್ಧರಿಸಿ ಹೇಳುವುದು ಅಷ್ಟು ಸುಲಭವಾದ ವಿಚಾರವೇನಲ್ಲ 
ಕೇವಲ ಪವಾಡಗಳಿಂದ ಒಬ್ಬ ವ್ಯಕ್ತಿಯ ಯೋಗ್ಯತೆಯನ್ನು ನಿರ್ಣಯಿಸುವುದು ಸಾಧು 
ಎನ್ನಿಸದು. ಅವರ ಹಿರಿಮೆ ಇತರ ಮೂಲಗಳಿಂದ ಸಿದ್ಧವಾದಾಗ ಇಂತಹ ಪವಾಡಗಳು 
ಅವಕ್ಕೆ ಹೆಚ್ಚಿನ ಮೆರುಗನ್ನು ನೀಡಬಹುದು ಮಾತ್ರ. 

ಶ್ರೀಕನಕದಾಸರ ಬಗ್ಗೆ ಇರುವ ಪವಾಡಗಳಲ್ಲಿ ಕೆಲವಾದರು ಸಹ ರೋಚಕ ಹಾಗೂ 


ನಂಬಲರ್ಹ ಎಂಬುದು ಮಾತ್ರ ಗಮನಿಸಬೇಕಾದ ಸಂಗತಿ. ಅವುಗಳು ಇಂದ್ರಜಾಲ, 
ಮಹೇಂದ್ರಜಾಲಗಳಂತೆ ಕೇವಲ ರೋಚಕತೆಯನ್ನು ಮಾತ್ರ ಹೊಂದಿರದೆ ಜೀವನಕ್ಕೆ 


XXIV ಶ್ರೀಕನಕದಾಸರ ಹರಿಭಕ್ತಿಸಾರ: ಮುನ್ನುಡಿ 


ಬೆಳಕನ್ನು ಚೆಲ್ಲುವ ತಾತ್ವ್ವಿಕ ಹಿನ್ನೆಲೆಯನ್ನು ಹೊಂದಿರುವುದು ಗಮನಾರ್ಹ. ಅವರ 
ಮುಂಡಿಗೆಗಳ ಚಮತ್ಕಾರದಂತೆ ಅವರ ಪವಾಡಗಳಲ್ಲೂ ಸಹ ರೋಚಕತೆ ಇರುವುದು 
ಮುಖ್ಯ. "ನಾನು ಹೋದರೆ ಹೋದೆನು', "ಹಿಂದಿನವರಿಗೆ ಮುಂದೆ, ಮುಂದಿನವರಿಗೆ 
ಹಿಂದೆ ಎಂಬ ಅವರ ಮುಂಡಿಗೆಯಂತಹ ಮಾತುಗಳು ನಿಜವಾದ ತತ್ತ ಆದದ 
ಹಿನ್ನೆಲೆಯ ವಾಜ್ಜಯ ಪವಾಡಗಳೇ ಆಗಿವೆ. 


ಜನನದ ಪವಾಡ : 

ಬೀರಪ್ಪ- ಬಚ್ಚಮ್ಮ ದಂಪತಿಗಳಿಗೆ ಸಂಪತ್ತು, ಅಧಿಕಾರ, ಗೌರವ ಮೊದಲಾದ ಸಕಲ 
ಸಮೃದ್ಧಿ ಇದ್ದರೂ, ಸಂತತಿ ಇಲ್ಲದ ಕೊರಗು ಮಾತ್ರ ಉಳಿದುಕೊಂಡಿತ್ತು. 
ಗುರುಹಿರಿಯರ ಮಾತನ್ನು ಕೇಳಿ ಅದಕ್ಕಾಗಿ ಸಂತತಿ ಪ್ರಾಪ್ತಿಗೆಂದು ತಿರುಪತಿಯ 
ಶ್ರೀನಿವಾಸನನ್ನು ಆರಾಧಿಸಿದರು. ಅವರ ವಯಸ್ಸು ಆಗಲೇ ಮಧ್ಯವಯಸನ್ನು 
ಮೀರಿತ್ತು. ಭಗವಂತನ ದಯೆಯಿಂದ ಗರ್ಭಿಣಿಯಾಗಿ ಬಚ್ಚಮ್ಮ ಗಂಡುಮಗುವಿಗೆ 
ಜನ್ಮವಿತ್ತಳು. ಶ್ರೀನಿವಾಸನ ಕೃಪೆಯ ಸ್ಮರಣೆಗಾಗಿ ತಿಮ್ಮಪ್ಪ ಎಂದೇ ಹೆಸರಿಟ್ಟರು. ಹೀಗೆ 
ಅವರ ಜನನವು ಸಹ ದೈವಿಕ ಹಿನ್ನೆಲೆಯಲ್ಲಿಯೇ ನಡೆದುದು ವಿಶೇಷ 
ಕನಕಪ್ರಾಪ್ತಿಯ ಹಿರಿಮೆ : 


ಶ್ರೀಕನಕದಾಸರ ಪವಾಡಗಳಲ್ಲಿ ಮೊದಲನೆಯದು ಅವರಿಗೆ ಅಪಾರವಾದ ಕನಕದ 
ರಾಶಿ ದೊರೆತದ್ದು ಎನ್ನಬಹುದು. ಕಿರಿಯವಯಸಿನಲ್ಲಿರುವಾಗಲೇ ಅವರೊಮ್ಮೆ 
ಕಾರಣಾಂತರದಿಂದ ಒಂದೆಡೆ ಭೂಖನನವನ್ನು ಮಾಡಿಸುತ್ತಿದ್ದಾಗ ಅಲ್ಲಿ ಏಳು 
ಕೊಪ್ಪರಿಗೆಯಷ್ಟು ನಿಧಿ ಅವರಿಗೆ ಗೋಚರಿಸಿತು. ಆ ಕಾಲದ ಪದ್ಧತಿಯಂತೆ ಅದನ್ನು 
ಅವರು ತೆಗೆದುಕೊಂಡು ಜೀರ್ಣವಾಗಿದ್ದ ಅನೇಕ ಪ್ರಾಚೀನ ದೇವಸ್ಥಾನಗಳನ್ನು 
ಜೀರ್ಣೋದ್ಧಾರ ಮಾಡಿಸಿದರು. ಜನರ ಹಿತಕ್ಕಾಗಿ ಕೆರೆ, ಬಾವಿಗಳನ್ನು 
ನಿರ್ಮಾಣಮಾಡಿಸಿದರು. ಬಡಬಗ್ಗರಿಗೆ ದಾನವಾಗಿತ್ತರು. “ಜನರಿಗೆ ಅದೆಲ್ಲ ಅಚ್ಚರಿಯ 
ಸಂಗತಿಯಾಗಿ ಕಂಡಿತು. ಕನಕರಾಶಿಯನ್ನು ಕಂಡ. ಅಪೂರ್ವತೆ ಹಾಗೂ ಅದನ್ನೆಲ್ಲ 
ಸ್ವಾರ್ಥಕ್ಕಾಗಿ ಬಳಸದೆ ಕೇವಲ ಜನತೆ ಹಾಗೂ ಜನಾರ್ದನನಿಗಾಗಿ ವಿನಿಯೋಗಿಸಿದ 
ನಿಸ್ಪೃಹತೆ, ಔದಾರ್ಯ ಅವರನ್ನು ವಿಸ್ಮಯಪಡಿಸಿತು. ಕನಕದರಾಶಿಯ ದರ್ಶನದೊಂದಿಗೆ 
ಕನಕದಂತಿದ್ದ ಅವರ ವ್ಯಕ್ತಿತ್ವದ ಪರಿಚಯವೂ ಆಗಿ ಅಂದಿನಿಂದ ಜನ ಅವರನ್ನು ಕನಕ, 
ಕನಕಪ್ಪ ಕನಕನಾಯಕ ಎಂದು ಕರೆಯತೊಡಗಿದರು. ಹೀಗೆ ತಿಮ್ಮಪ್ಪ ಕನಕಪ್ಪ 
ಎಂದಾಗುವಂತಾಯಿತು. 
ದೈವಾನುಗ್ರಹದಿಂದ ದಾಸತ್ವಪ್ರಾಪ್ತಿ ಸ 

ಯುದ್ಧದಲ್ಲಿ ಕನಕನ ಸಾಮರ್ಥ್ಯ ಅಪಾರವಾಗಿತ್ತು. ಅವನ ಶಕ್ತಿಸಾಮರ್ಥ್ಯವನ್ನು 
ಗುರುತಿಸಿದ ಜನ ಸೇನೆಯಲ್ಲಿ ಕನಕ ನೆರೆದನೆಂದರೆ ಶತ್ರುಗಳ ಎದೆ ನಡುಗುವುದು 


ಶ್ರೀಕನಕದಾಸರ ಪವಾಡಗಳು ಸ; 


ಎಂಬ ಕೀರ್ತಿಗೆ ಪಾತ್ರನಾದ. ಆಗ ನಡೆದ ಕೆಲವು ಯುದ್ಧಗಳಲ್ಲಿ ಯಶಸ್ಸನ್ನು ಗಳಿಸಿದ. 
ಆಗೊಮ್ಮೆ ಶತ್ರುಗಳೊಂದಿಗೆ ನಡೆದ ಘೋರ ಸಂಗ್ರಾಮದಲ್ಲಿ ಕನಕ ಶತ್ರುಗಳ ಸಂಚಿಗೆ 
ei ಹಿಂದಿನಿಂದ ಬಿದ್ದ ಶತ್ರುಗಳ ಪೆಟ್ಟು ಕನಕನನ್ನು ಘಾಸಿಗೊಳಿಸಿತು. 

-ಕೈಗಳೊಂದಿಗೆ ತಲೆಗೂ ಪೆಟ್ಟು ತಾಗಿ ಮೂರ್ಛಿತನಾಗಿ ನೆಲಕ್ಕೊರಗಿದ. 
pie ದಿಕ್ಕಾಪಾಲಾಗಿ ಓಡಿಹೋದರು. ನಿಧಿಯೊಂದು ಲಭಿಸಿದಂತೆ ಶತ್ರುಗಳು 
ಊರನ್ನು ಕೊಳ್ಳೆಹೊಡೆಯಲು ಧಾವಿಸಿದರು. ಅನಾಥನಾಗಿ ಬಿದ್ದಿದ್ದ ಕನಕನಿಗೆ 
ಭಗವಂತನ ವಾಣಿ ಕೇಳಿಸಿತು. "ನಾನು ಹೇಳುತ್ತಲೇ ಇರುವೆ ನನ್ನ ದಾಸನಾಗು 
ದಾಸನಾಗು ಎಂದು; ಈಗಲಾದರೂ ದಾಸನಾಗುವೆಯಾ? ಹಾಗಾದಲ್ಲಿ ನಿನಗೆ ರಕ್ಷಣ 
ನೀಡುವೆನು'; ಕನಕ ಸಮ್ಮತಿಸಿದ. ಎಚ್ಚೆತ್ತ ಕನಕ ಒಳಗಿನಿಂದಲೂ ಎಚ್ಚೆತ್ತ. ಚಿಕ್ಕಂದಿನಿಂದ 
ಇದ್ದ ಭಗವಂತನ ಕಡೆಗಿನ ತುಡಿತ ಹೆಚ್ಚಾಯಿತು. ದಾಸನಾಗಲು ಹೊರಟೇಬಿಟ್ಟ 
ಅರಸರ ದಾಸ್ಯದಿಂದ ಸಾಧಿಸಲಾಗದ್ದನ್ನು ಭಗವಂತನ ದಾಸ್ಯದಿಂದ ಸಾಧಿಸುವ ದೀಕ್ಷೆ 
ಅವನದಾಯಿತು. ಡಣಾಯಕನಾಗಿ ಜನರನ್ನಾಳಿದ ಅವರು ಮುಂದೆ ಹರಿದಾಸರಾಗಿ 
ಜನಮಾನಸದಲ್ಲಿ ನೆಲೆಸುವಂತಾದದ್ದು ಇಂತಹ ಅಪೂರ್ವ ದೈವಾನುಗ್ರಹದಿಂದ. 
ದುರ್ಜನರೊಂದಿಗೆ ಹೋರಾಡುವ ಅವರ ಶೌರ್ಯ, ದುಷ್ಟತನದೊಂದಿಗೆ 
ಹೋರಾಡುವ ಆಧ್ಯಾತ್ಮಿಕ ಶಕ್ತಿಯಾಗಿ ಪರಿವರ್ತಿತವಾಯಿತು. ಅಧ್ಯಾತ್ಮದ ದಾಸ್ಯ 
ಲೌಕಿಕದ ಅಧಿಕಾರಕ್ಕಿಂತ ಹೆಚ್ಚು ಶಕ್ಕಿಯುತ ಎಂಬುದನ್ನು ಜಗತ್ತಿಗೆ ತೋರುವ 
ಧೀಮಂತ ವ್ಯಕ್ತಿಯಾಗಿ ಅವರು ರೂಪುಗೊಂಡರು. 


ಶ್ರೀವ್ಯಾ ಸರಾಜರಿಂದ ದೊರೆತ ವಿಶಿಷ್ಟ ಮನ್ನಣೆ : ಕ 


ಶ್ರೀವ್ಯಾ ಸರಾಜರಿಂದ ದೀಕ್ಷೆ ಪಡೆದ ಶ್ರೀಕನಕದಾಸರ ಸಾಧನೆ ಅಪೂರ್ವವೆನ್ನಿಸಿತು. 
ಶ್ರೀವ್ಯಾಸರಾಜರ ಪ್ರಿಯ ಶಿಷ್ಕರಲ್ಲಿ ಒಬ್ಬರಾಗುವ ಹಿರಿಮೆ ಅವರದಾಯಿತು. 
ತೀರ್ಥವನ್ನು ಕೊಡುವಾಗ ಶ್ರೀಕನಕದಾಸ ರನ್ನು ಆದರದಿಂದ ಹತ್ತಿರ ಕರೆದು 
೧ತ್ರೀರ್ಥಕೊಡುವಷ್ಟು ವಿಶೇಷ ಪ್ರೀತಿಯನ್ನು Nes ಮೇಲೆ ಶ್ರೀವ್ಯಾಸರಾಜರು 
ತೋರಿಸಿದರು. ಮೇರು ವ್ಯಕ್ತಿತ್ವದ ಶ್ರೀವ್ಯಾಸರಾಜರು ವಿದ್ವಾಂಸರ ಪ್ರತಿಭೆಯನ್ನು 
ಮೆಚ್ಚುಗೆಯ ಸೂಚಕವಾಗಿ ಒಮ್ಮೆ ತಲೆಯಾಡಿಸುವುದು ಸಹ ನೂರು 
೧. ಕನಕದಾಸನ ಮೇಲೆ ದಯಮಾಡಲು ವ್ಯಾಸ- 

ಮುನಿ ಮಠಿಕರೆಲ್ಲರು ದೂರುತಿಹರೊ ॥ 

ತೀರ್ಥವನು ಕೊಡುವಾಗ ಕನಕನ್ನಕರೆಯೆನಲು 

ಧೂರ್ತರಾಗಿದ್ದ ವಿದ್ವಾಂಸರೆಲ್ಲ 


ಸಾರ್ಥಕವಾಯಿತು ಇವರ ಸನ್ಯಾಸಿತನವನೆಲ್ಲ 
ಪೂರ್ತ್ಯಾಗಲೆಂದು ಯತಿ ನಗುತಲಿಹನು ॥ - ಶ್ರೀಪುರಂದರದಾಸರು 


2೪1 ಶ್ರೀಕನಕದಾಸರ ಹರಿಭಕ್ತಿಸಾರ: ಮುನ್ನುಡಿ 


ಮೇರುಪರ್ವತಗಳಷ್ಟು ಬೆಲೆಬಾಳುವುದು ಎಂಬ ಪ್ರಸಿದ್ಧಿ ಪಡೆದಿತ್ತು”. ಅಂತಹ 
ಶ್ರೀವ್ಯಾಸತೀರ್ಥರ ಪರಮಾಪ್ತರ ಸಾಲಿನಲ್ಲಿ ಗುರುತಿಸಲ್ಪಟ್ಟದ್ದು ಶ್ರೀಕನಕದಾಸರ 
ಮಹತ್ತಾಧನೆಗಳಲ್ಲೊಂದು. 


ಆದಿಕೇಶವನನ್ನು ಕಾಗಿನೆಲೆಗೆ ಸಳಾಂತರಿಸಿದ ಪ್ರಸಂಗ : 
pS ೦ 


ಶ್ರೀಕನಕದಾಸರ ತಾರುಣ್ಯದಲ್ಲೊಮ್ಮೆ ಅವರ ಆರಾಧ್ಯದೈವ ಬಾಡದ ಆದಿಕೇಶವ 
ಸ್ವಪ್ನದಲ್ಲಿ ದರ್ಶನವಿತ್ತು, "ತನ್ನನ್ನು ಕಾಗಿನೆಲೆಗೆ ಕರೆದೊಯ್ದು ಪ್ರತಿಷ್ಠಾಪಿಸಲು' ಆದೇಶ 
ನೀಡಿದನಂತೆ... ಕೂಡಲೆ ಶ್ರೀಕನಕದಾಸರು ಮೇಲೆದ್ದು ದೇವಸ್ಥಾನದಲ್ಲಿದ್ದ 
ಆದಿಕೇಶವನನ್ನು ತಾವೊಬ್ಬರೆ ಕಿತ್ತು ಹೆಗಲಮೇಲೆ ಹೊತ್ತುಕೊಂಡು ಕಾಗಿನೆಲೆಗೆ 
ಧಾವಿಸಿದರಂತೆ. ಕಾಗಿನೆಲೆ ಬಾಡದಿಂದ ಸುಮಾರು ೨೦ ಕಿ.ಮೀ. ಗಿಂತ ಹೆಚ್ಚು 
ದೂರದ್ದು ಅಷ್ಟು ದೂರದವರೆಗೆ ಅವರು ಒಬ್ಬರೇ ಆ ಮೂರ್ತಿಯ ಭಾರವನ್ನು 
ಧರಿಸಿ ಸಾಗಿದ್ದು ಅಚ್ಚರಿಯ ಸಂಗತಿಯೇ ಆಗಿತ್ತು. ಆದರೆ, ಬಾಡದ ಜನ ಆ 
ಮೂರ್ತಿಯನ್ನು ಅಲ್ಲಿಂದ ಪಲ್ಲಟಗೊಳಿಸುವ ಕಾರ್ಯಕ್ಕೆ ಒಪ್ಪಿಗೆ ಸೂಚಿಸದೆ, 
ಶ್ರೀಕನಕದಾಸರನ್ನು ಹಿಡಿದು ಮೂರ್ತಿಯನ್ನು ಹಿಂದಕ್ಕೆ ತರಲೆಂದು ದೊಡ್ಡ ಗುಂಪಿನಲ್ಲಿ 
ಹಿಂಬಾಲಿಸಿ ನಡೆದರಂತೆ. ಆಗ ಬಾಡ ಹಾಗೂ ಬಂಕಾಪುರಗಳಿಗೆ ಬೆಂಕಿ ಹತ್ತಿದ ದೃಶ್ಯ 
ಆ ಜನತೆಗೆ ಕಂಡು, ಅವರೆಲ್ಲ ಅದನ್ನು ಆರಿಸಲೆಂದು ಪುನಃ ಬಾಡದತ್ತ ಸಾಗಿದರಂತೆ. 
ಹಾಗೆ ತೆರಳಿದ ಜನರಿಗೆ ನಿಜಕ್ಕೂ ಅಲ್ಲಿ ಯಾವುದೇ ಬೆಂಕಿ ಬಿದ್ದ ಪ್ರಸಂಗ ಇರಲೇ ಇಲ್ಲ 
ಎಂಬುದು ತಿಳಿಯಿತು. ಆಗ ಅವರಿಗೆ ಅದು ಸ್ವತಃ ಆದಿಕೇಶವನು ಶ್ರೀಕನಕದಾಸರಿಗೆ 
ನೀಡಿದ ಆದೇಶ ಎಂಬುದು ಮನವರಿಕೆಯಾಗಿ ಶ್ರೀಕನಕದಾಸರ ಆ ಕಾರ್ಯಕ್ಕೆ 
ಸಹಕಾರ ನೀಡಿದರು ಎಂದು ಪ್ರತೀತಿ. ಹೀಗೆ ಭಗವಂತನಿಗೆ ಅತ್ಯಂತ ಪ್ರಿಯಭಕ್ತರಾದದ್ದು 
ಶ್ರೀಕನಕದಾಸರ ಹಿರಿಮೆ. 


ಪ್ರಾಮಾಣಿಕ ಬಾಳ್ವೆಯ ರಹಸ್ಯವನ್ನು ಬಿಚ್ಚಿಟ್ಟ ಬಾಳೆಹಣ್ಣಿನ ಪ್ರಸಂಗ : 


ಶ್ರೀವ್ಯಾಸರಾಜರು ಶ್ರೀಕನಕದಾಸರ ನಿಜ ಯೋಗ್ಯತೆಯನ್ನು ಮಠದಲ್ಲಿನ ಪಂಡಿತಂ- 
ಮನ್ಯರಾದ ಕೆಲವರಿಗೆ ತಿಳಿಸಿಕೊಡಲೆಂದು ಉಪಾಯವೊಂದನ್ನು ಹೂಡಿದರು. ಕನಕನ 
ಸಮೇತ ಅವರನ್ನೆಲ್ಲ ಕರೆದು ಅವರ ಕೈಯಲ್ಲಿ ಬಾಳೆಹಣ್ಣುಗಳನ್ನಿರಿಸಿ ಅವನ್ನು ಯಾರೂ 
ಇಲ್ಲದ ಸ್ಥಳದಲ್ಲಿ ಮೆದ್ದು ಬನ್ನಿರೆಂದು ಆದೇಶವಿತ್ತರು. ಆ ವಿದ್ವಾಂಸರೆಲ್ಲ ಊರ 
ಹೊರಗೆ ಹೋಗಿ ತಮಗೆ ಸರಿ ಎಂದು ತೋಚಿದ ಏಕಾಂತಸ್ಥಳದಲ್ಲಿ ಅದನ್ನು ತಿಂದು 
೧. ಶ್ಲಾಘಾಕಂಪನಮೇಕಮೇವ ಶಿರಸಃ ಶ್ರೀವ್ಯಾಸಯೋಗೀಶಿತುಃ | 
ಮೇರೂಣಾಂ ಶತಮರ್ಹತಿ ಕ್ಲಿತಿತಲೇ ವಿದ್ಯಾ ಸುವಿದ್ಯಾವತಾಮ್‌ ॥ 
- ಸೋಮನಾಥಕವಿ (ಶ್ರೀವ್ಯಾಸಯೋಗಿ ಚರಿತ ೧/೧೪) 


ಶ್ರೀಕನಕದಾಸರ ಪವಾಡಗಳು 2೦೮೫11 


ಮರಳಿದರು. ಅದನ್ನು ಶ್ರೀವ್ಯಾಸರಾಜರಿಗೆ ವರದಿ ಮಾಡಿದರು ಸಹ. ಕನಕ ಮಾತ್ರ 
ತನಗೆ ಯಾರೂ ಇಲ್ಲದ ಆ ಏಕಾಂತಸ್ಥಳ ತೋರಲೇ ಇಲ್ಲ ಎಂದು ಬಾಳೆಹಣ್ಣನ್ನು 
ವ್ಯಾಸತೀರ್ಥರ ಮುಂದಿರಿಸಿದ. ಶರೀರದಲ್ಲಿ ಶಬ್ದ ವಾಕ್‌ ಮೊದಲಾದವುಗಳಲ್ಲಿ ಸಕಲ 
ಇಂದ್ರಿಯಗಳಲ್ಲಿ ತತ್ತ್ವಾಭಿಮಾನಿ ದೇವತೆಗಳು ತುಂಬಿರುವಾಗ ಯಾರೂ ಇರದ ಸ್ಥಳ 
ದೊರೆಯುವುದು ಹೇಗೆ? ಅಂತಹ ಸ್ಥಳ ದೊರೆಯದೇ ಇರುವಾಗ ಅ ಹಣ್ಣನ್ನು ತಾನು 
ತಿನ್ನುವುದಾದರೂ ಹೇಗೆ? ಎಂದು ವಿವರಿಸಿದ. ಶ್ರೀವ್ಯಾಸರಾಜರು ಕೂಡಲೇ 
ವಿದ್ವಾಂಸರಿಗೆ ತಿಳಿಸಿದರು; ಜ್ಞಾ ನವು ಕೋಡಗನ ಕೈಯಲ್ಲಿನ ಮಾಣಿಕ್ಯದಂತಾಗಬಾರದು, 
ಕೋಣನ ಮುಂದೆ ನುಡಿಸಿದ ಕಿನ್ನರಿಯಂತಾಗಬಾರದು, ಕಿವುಡನ ಮುಂದೆ ಬಾರಿಸುವ 
ಕೊಳಲನಾದವಾಗಬಾರದು, ಕುರುಡನ ಮುಂದೆ ಕನ್ನಡಿ ಹಿಡಿದಂತಾಗಬಾರದು. ಈ 
ಕನಕನ ಮಾತನ್ನು ` ಕೇಳಿದಿರಾ. ಇವರ ಮಹಿಮೆಯನ್ನು ಮೂಢಜನರು 
ಅರಿಯಲಾದೀತೆ. ಇಡೀ ನಾಡನ್ನೇ ಹುಡುಕಿದರು ಇಂತಹ ಅನುಸಂಧಾನದ 
ವ್ಯಕ್ತಿಯನ್ನು ಕಾಣಲು ಸಾಧ್ಯವಿಲ್ಲ ಪಂಡಿತರ ಮುಖ ನಾಚಿಕೆಯಿಂದ ಜೋತು 
ಬಿದ್ದವು. ಸರ್ವತ್ರ ಭಗವಂತ ನೆಲೆಸಿರುವನು. , ಅವನ ಆಜ್ಞಾಧಾರಕರಾದ 
ತತ್ತ್ವಾಭಿಮಾನಿದೇವತೆಗಳು ನೆಲೆಸಿರುವರು. ಪ್ರತಿಯೊಬ್ಬನ, ಪ್ರತಿಯೊಂದು 
ಕಾರ್ಯವನ್ನು ಪ್ರತಿಕ್ಷಣದಲ್ಲೂ ಅವರೆಲ್ಲ ಗಮನಿಸುತ್ತಿರುವರು ಎಂಬ ಶಾಸ್ತ್ರಶತ್ರ್ವವನ್ನು 
ಕನಕ ನಿತ್ಯಜೀವನದಲ್ಲಿ ಅಳವಡಿಸಿಕೊಂಡಿದ್ದ ರೀತಿ ವಿದ್ವಾಂಸರಿಗೆ ಪಾಠವೆಂದೆನಿಸಿತು. 
ನಿಜವಾದ ವೇದಾಂತ ಎಂದರೆ ಇದೇ; ಕೇಳುವುದು ಒಂದು ಭಾಗ- ವಾದರೆ ಅದನ್ನು 
ಅನುಷ್ಠಾನಕ್ಕೆ ತಂದು ಅನುಭವಾರೂಢವನ್ನಾಗಿಸಿಕೊಳ್ಳುವುದು ನಿಜವಾದ ಸಾಧನೆ. 
ಇದರಲ್ಲಿ ಕನಕ ಕಂಡ ಯಶಸ್ಸು ಅನುಪಮವಾಗಿತ್ತು. ಇದು ಶ್ರೀಮದಾಚಾರ್ಯರ 
"ಶಾಸ್ಪಾರ್ಥಯುಕ್ತಾನುಭವಃ ಪ್ರಮಾಣಂ ತೂತ್ತಮಂ ಮತಮ್‌ ॥' ಎಂಬ ಬ್ರಹ್ಮಸೂತ್ರ- 
ಭಾಷ್ಯದ ಮಾತನ್ನು ಜ್ಞಾಫಿಸುವ ಸಂದೇಶ. ಅಲ್ಲದೆ ಪ್ರತಿಯೊಬ್ಬನ ಪ್ರತಿಕಾರ್ಯಕ್ಕೂ, 
ಪ್ರತಿಕ್ಷಣದಲ್ಲೂ ೧೨ ಸಾಕ್ಟಿಗಳಿರುವರು ಎಂಬ ಮಹಾಭಾರತದ ವಾಕ್ಕಕ್ಕೂ ಇದು 
ನಿದರ್ಶನ: 

ಆದಿತ್ಯಚಂದ್ರಾವನಲೋಕನಿಲಶ್ಚ 

ದ್ಯೌ ಭೂಮಿರಾಪೋ ಹೃದಯಂ ಮನಶ್ಚ । 

ಅಹಶ್ಚ ರಾತ್ರಿಶ್ಚ ಉಭೇ ಚ ಸಂಧ್ಯೇ 

ಧರ್ಮಶ್ಚಜಾನಾತಿ ನರಸ್ಯ ವೃತ್ತಮ್‌ ॥ 

ಪಂಡಿತರು ಬರೀ ಇದನ್ನು ಕೇಳಿದವರಾಗಿದ್ದರೆ, ಕನಕ ಅದನ್ನು ತಿಳಿದವನಾಗಿದ್ದ 

ತಿಳಿದು ನಡೆದವನಾಗಿದ್ದೆ'. 


೧. ಮರುದಿನ ಅವರವರ ಪರೀಕ್ಷಿಸಬೇಕೆಂದು 
ಕರೆದು ವಿದ್ವಾಂಸರ ಕನಕಸಹಿತ 


xxvii ಶ್ರೀಕನಕದಾಸರ ಹರಿಭಕ್ತಿಸಾರ: ಮುನ್ನುಡಿ 
ಕೈಯೊಳಗಿದ್ದುದನ್ನು ಗುರುತಿಸಿದ ದಿವೃದ್ಧಪ್ಪಿ: 


ಇನ್ನೊಂದು ಪ್ರಸಂಗ ವಿದ್ವಾಂಸರ ಪರಿಕ್ಷೆ ಶ್ರೀವ್ಯಾಸರಾಜರಿಂದ ಮತ್ತೊಮ್ಮೆ 
ನಡೆಯಿತು. ತುಂಬಿದ ಸಭೆಯಲ್ಲಿ ತಮ್ಮ ಮುಷ್ಟಿಯನ್ನು ಮುಂದೆ ಮಾಡಿ ಘೋಷಿಸಿದರು; 
"ನನ್ನ ಮುಷ್ಟಿಯಲ್ಲಿರುವುದೇನು ಹೇಳಿರಿ? ನೋಡೋಣ' ಪಂಡಿತರಿಗೆ ಆಶ್ಚರ್ಯವೆನ್ನಿಸಿತು. 
ತಮಗೆ ತೋಚಿದನ್ನು ಹೇಳತೊಡಗಿದರು. ಅವರ ಉತ್ತರವನ್ನು ಶ್ರೀವ್ಯಾಸರಾಜರು 
ಒಪ್ಪಲಿಲ್ಲ. ಕೊನೆಗೆ ಕನಕನ ಸರದಿ ಬಂತು; ಕೂಡಲೇ ಕನಕ ಹೇಳಿದ. "ಈತನೀಗ 
ವಾಸುದೇವನು' ಎಂದರೆ, ಆವರ ಕೈಯಲ್ಲಿದ್ದದ್ದು ವಾಸುದೇವ ಸಾಲಿಗ್ರಾಮ. ಕನಕನ 


ದಿವ್ಯದೃಷ್ಟಿ ಪಂಡಿತರನ್ನು ದಿಗ್ಸಾಂತಿಗೊಳಿಸಿತು, ಅವರ ಕಣ್ಣನ್ನು ತೆರೆಸಿತು. ಕನಕ ಹೇಳಿದ 
ಉತ್ತರಮಾತ್ರವಲ್ಲದೇ ಅದನ್ನು ಹೇಳಿದ ರೀತಿಯು ಸಹ ಅದ್ಭುತವಾಗಿತ್ತು; ಕನಕನ 
ಮುಂಡಿಗೆಗಳಲ್ಲಿ ಅದೂ ಒಂದಾಗಿದೆ. 


ತ್ವರಿತದಲಿ ಕರದಲ್ಲಿಕದಳಿಫಲವನೆ ಕೊಟ್ಟು 
ಯಾರಿರದ ಸ್ಥಳದಲ್ಲಿ ಮೆದ್ದು ಬನ್ನಿರೆನಲು ॥ 
ಊರ ಹೊರಗೆ ಹೋಗಿ ಬ್ಯಾರೆಬ್ಯಾರೆ ಕುಳಿತು 
ತ್ವರಿತದಿಂ ಮೆದ್ದು ವಿದ್ವಾಂಸರೆಲ್ಲ 
ತೋರಲಿಲ್ಲವು ಎನಕೆ ಏಕಾಂತಸ್ಥಳವೆನುತ 
ಸಾರಿ ಕದಳಿಫಲವ ತಂದು ಮುಂದಿಟ್ಟ! 
ಡಿಂಬದೊಳು ಶಬ್ದವಾಗಾದಿ ಶ್ರೋತ್ರಗಳಲ್ಲಿ 
ಇಂಬಾಗಿ ತ್ತ್ವೇಶರೆಲ್ಲತುಂಬಿಹರು 
ತಿಂಬುವುದು ಹ್ಯಾಂಗೆನುತ ವ್ಯಾಸರಾಯರ ಕೇಳೆ 
ಸಂಭ್ರಮದಲವರೆಲ್ಲಕುಳಿತು ಕೇಳಿದರು ॥ 
ಮಾಣಿಕವು ಕೋಡಗನ ಕೈಯಲ್ಲಿಇದ್ದಂತೆ 
ಕೋಣನಿದಿರಿಗೆ ಕಿನ್ನರಿ ಮೀಟಿದಂತೆ 
ವೇಣುಧ್ವನಿ ಬಧಿರನ ಬಳಿ ಮಾಡಿದಂತೆ ಕಣ್ಣು 
ಕಾಣದವನಿಗೆ ಕನ್ನಡಿಯ ತೋರಿದಂತೆ ॥ 
ನೋಡಿದಿರ ಈ ಕನಕನಾಡುವ ಮಾತುಗಳ 
ಮೂಢಜನರರಿಯಬಲ್ಲರೆ ಮಹಿಮೆಯ 
ನಾಡಾಡಿಯಂತೆಯೇ ಮಾಡಿಬಿಟ್ಟರು ಇವಗೆ 
ನಾಡೆಲ್ಲಹುಡಕಿದರು ಈಡಾರ ಕಾಣೆ ॥ - ಶ್ರೀಪುರಂದರದಾಸರು 
ಐಕಾಂತದಿ ತಿನಲು ಆ ಕದಳಿಫಲ ಕೊಡೆ 
ತಾ ಕೈಲಿ ಹಿಡಿದು ಕುಳಿತ 
ಏಕೆನಲು ಸರ್ವತ್ರ ಶ್ರೀಕಾಂತ ತಾ ವ್ಯಾಪ್ತ 
ನಾಕಾಣೆನೇಕಾಂತ - ಜ್ಞಾ ಧಿ ಸಂತ ॥ ದ ಗಡದಿನ್ನಿ ಶೇಷವಿಠಲದಾಸರು 
೧. ಈತನೀಗ ವಾಸುದೇವನು ಲೋಕದೊಡೆಯ 
ಈತನೀಗ ವಾಸುದೇವನು 


॥ ಪ॥ 


ಶ್ರೀಕನಕದಾಸರ ಪವಾಡಗಳು XXIX 


ನಾನು ಹೋದರೆ ಹೋದೇನು: 

ಒಮ್ಮೆ ತುಂಬಿದ ಸಭೆಯಲ್ಲಿ ಶ್ರೀವ್ಯಾಸರಾಜರು ಪಂಡಿತರ ಮುಂದೆ ಮತ್ತೊಂದು 
ಸಮಸ್ಯೆಯನ್ನು ಇಟ್ಟರು. ಮೋಕ್ಟಕ್ಕೆ ಹೋಗುವವರು ಯಾರು? ಹೆಚ್ಚು ಜನರ ಉತ್ತರ 
ನಾನು, ನಾನು ಎಂಬುದೇ ಆಗಿತ್ತು. ವಿದ್ವಾಂಸರ ಅಹಂಕಾರದ ಪರಿ ಅದಾಗಿತ್ತು. 
ಕೊನೆಗೆ ಕನಕನನ್ನು ಕೇಳಿದಾಗ ಕನಕ ಉತ್ತರಿಸಿ "ನಾನು ಹೋದರೆ ಹೋಗಬಹುದು'. 
ಪಂಡಿತರ ಕೋಪಕ್ಕೆ ಮಿತಿ ಇಲ್ಲದಂತಾಯಿತು. ತಮ್ಮಂತಹ ಪಂಡಿತಾಗ್ರೇಸರರಿರುವಾಗ 
ತಾನು ಮಾತ್ರ ಮೋಕ್ಸಕ್ಕೆ ಹೋಗಬಲ್ಲೆ ಎಂದರೆ ಅವರಾರು ಹೋಗುವುದಿಲ್ಲ 


ಈತನೀಗ ವಾಸುದೇವ ಈ ಸಮಸ್ಯ ಲೋಕದೊಡೆಯ 

ದಾಸಗೊಲಿದು ತೇರನೇರಿ ತೇಜಿ ಪಿಡಿದು ನಡೆಸಿದಾತ ॥ ಅ. ಪ॥ 
ದನುಜೆಯಾಳ್ನನಣ್ಣನಯ್ಯನ ಪಿತನ ಮುಂದೆ ಕೌರವೇಂದ್ರ 

ನನುಜೆಯನಾಳಿದವನ ಶಿರವ ಕತ್ತರಿಸುತ 

ಅನುಜೆಯಾಳಿದವನ ಬೆಂಕಿ ಮುಟ್ಟದಂತೆ ಕಾಯ್ದ ರುಗ್ಗ- 

ನನುಜೆಯಾಳಿದವನ ಮೂರ್ತಿಯನ್ನುನೋಡಿರೊ ॥೧॥ 
ನರನ ಸುತನರಣ್ಯದಲ್ಲಿಗಿರಿಯೊಳ್ನಿಂತು ತನ್ನರೋಷದಿ | 

ಶರಗಳನ್ನು ತೀಟುತಿಪ್ಪನ ಯೋಚಿಸಿ 

ಭರದಲವನ ಕರದು ಕುರುಹ ತೋರಿ ಪತ್ರವನ್ನು ಹಾರಿಸಿದವನ 

ಶಿರವನ್ನು ಛೇದಿಸಿದ ದೇವ ಕಾಣಿರೋ ॥೨॥ 
ಸೃಷ್ಟಿಕರ್ತಗೆ ಮಗನಾದವನಿಗಿಷ್ಟಭೂಷಣ ಅಶನವಾದನ 

ಜ್ಯೇಷ್ಠಪುತ್ರಗೆ ವೈರಿ ತೊಡೆಯ ಛೇದಿಸೆಂದು ಬೋಧಿಸಿ 

ಕಷ್ಟವನ್ನು ಕಳೆದು ಭಕ್ತರಿಷ್ಠವನ್ನುಕಾದು ಉ- 

ತೃಷ್ಟ ಮಹಿಮನಾದ ದೇವ ಕಾಣಿರೋ nan 
ಕ್ರೂರವಾದ ಫಣಿಪಬಾಣ ತರಣಿಜಾನು ನಿರೀಕ್ಷಿಸ್ಕಾಗ 

ವೀರನೆಚ್ಚಯೆಸುಗೆ ಒಪ್ಪುದನ್ನು ಕಕ್ಕಿಸಿ 

ಧಾರಿಣಿಯ ಪದದೊಳೌಕಿ ಚರಣಭಜಕ ನರನ ಕಾಯ್ದ 

ಭಾರಕರ್ತನಾದ ದೇವನೀತ ಕಾಣಿರೊ ॥೪॥ 
ವ್ಯೋಮಕೇಶನಿಪ್ಪದೆಸೆಯ ಮಹಾಮಹಿಮೆಯುಳ್ಳ 

ಸಾಮಜವನೇರಿ ಬರುವ ಶಕ್ತಿಯನೀಕ್ಷಿಸಿ 

ಪ್ರೇಮದಿಂದ ಉರಮನೊಡ್ಡಿ ಡಿಂಗರಿಗನ ಕಾಯ್ದಸಾರ್ವ- 

ಭೌಮ ಬಾಡದಾದಿಕೇಶವನ್ನ ನೋಡಿರೊ ॥೨॥ 
- ಶ್ರೀಪುರಂದರದಾಸರ “ಕನಕದಾಸನ ಮೇಲೆ ದಯಮಾಡಲು' ಕೃತಿಯಲ್ಲೂ ಸಹ ಈ ವಿವರ 
ದಾಖಲಾಗಿದೆ: 

ಕರದಲ್ಲಿಮೂರ್ತಿಯನು ಪಿಡಿದು ಕೇಳುತ್ತಿರಲು 

ಅರಿಯದಜ್ಜಾ _ನದಲಿ ಪೇಳುತಿರಲು 

ತ್ವರದಿ ಕನಕನು ಬಂದು ವಾಸುದೇವನ ರೂಪ 

ಪರಬೊಮ್ಮ ಪುರಂದರವಿಠಲನೆಂದು ಪೇಳಿದನು ॥ - ಶ್ರೀಪುರಂದರದಾಸರು 


XXX ಶ್ರೀಕನಕದಾಸರ ಹರಿಭಕ್ತಿಸಾರ: ಮುನ್ನುಡಿ 


ಎಂದಾಯಿತಲ್ಲ ಎಂತಹ ಅಹಂಕಾರ, ಎಂತಹ ಉದ್ದಟತನ. ಶ್ರೀವ್ಯಾಸರಾಜರಂತಹ 
ಗುರುಗಳಿರುವಾಗ ಅವರ ಮುಂದೆ ಈ ಮಾತೆ. ಜ್ಞಾನಿವರೇಣ್ಯರಾದ ಶ್ರೀವ್ಯಾಸರಾಜರು 
ನಗುತ್ತಾ ಕನಕನಿಗೆ ಹೇಳಿದರು. "ಕನಕ ನಿನ್ನ ಮಾತಿನ ಅರ್ಥವನ್ನು ನೀನೆ ಇವರಿಗೆ 
ವಿವರಿಸು'. ಶ್ರೀಕನಕದಾಸರು ಕೂಡಲೇ ಹೇಳಿದರು "ನಾನು ಮೋಕ್ಷಕ್ಕೆ ಹೋಗುವ 
ಎಚಾರವನ್ನು ಇಲ್ಲಿ ಪ್ರಸ್ತಾಪಿಸಿಲ್ಲ ಪ್ರತಿಯೊಬ್ಬರಿಗೂ ಮೋಕ್ಷಕ್ಕೆ ತೆರಳುವ ಅರ್ಹತೆ 
ಏನು ಎಂಬುದನ್ನು ಮಾತ್ರ ತಿಳಿಸಿದ್ದೇನೆ. ನಾನು ಎಂದರೆ ಅಹಂಕಾರ; ಅಹಂಕಾರ 
ಅದರಂತೆ ಮಮಕಾರಗಳನ್ನು ತೊರೆದವರಿಗೆ ಮಾತ್ರವೇ ಮೋಕ್ಸಕ್ಟೆ ಹೋಗಲು ಸಾಧ್ಯ 
ಎಂಬುದು ನನ್ನ ಭಾವ. ಭಗವದ್ಗೀತೆಯ “ನಿರ್ಮಮೋ ನಿರಹಂಕಾರಃ ಸ ಶಾಂತಿಮಧಿ 
ಗಚ್ಚತಿ' ಎಂಬ ಮಾತಿನ ಭಾವವನ್ನು ಕನಕ ಹೇಳಿದ ರೀತಿ ಒಂದು ಮುಂಡಿಗೆಯೇ 
ಆಗಿತ್ತು. ಮನಸಿನಲ್ಲೇ ಮಂಡಿಗೆ ತಿನ್ನುತ್ತಿದ್ದ ಜನಕ್ಕೆ ಈ ಮುಂಡಿಗೆಯ ಭಾವ ಮಂಡೆ 
ಬಾಗಿಸುವಂತೆ ಮಾಡಿತು. 

ಜನತೆಗಾದ ಜನಾರ್ದನನ ದರ್ಶನ : 


ಶ್ರೀಕನಕದಾಸರು ಅಪರೋಕ್ಷಜ್ಞಾನಿ ಎಂದು ಈ ಪ್ರಸಂಗಗಳಿಂದ ಜನರಿಗೆ 
ಅರಿವಾಗತೊಡಗಿತು. ಹಾಗಿದ್ದಲ್ಲಿ ತಮಗೂ ದೇವರು ಕಾಣುವಂತೆ ಅವರು ಮಾಡಲಿ 
ಎಂದು ಪಂಡಿತಮಂಡಲಿ ತಮ್ಮ ಬಯಕೆಯನ್ನು ಗುರುಗಳಾದ ವ್ಯಾಸತೀರ್ಥರ 
ಮುಂದೆ ಇರಿಸಿತು. ಶ್ರೀವ್ಯಾಸರಾಜರು ಕೂಡಲೆ ಕನಕನಿಗೆ ಅವರ ಅಪೇಕ್ಷೆಯನ್ನು 
ತಿಳಿಸಿದರು. ಕನಕ ಅದಕ್ಕೆ ಸಮ್ಮತಿಸಿದ. ಮಾರನೆಯ ದಿನ ಪೂಜೆಯ ವೇಳೆಗೆ 
ಕಾಣಿಸಿಕೊಳ್ಳಲು ಭಗವಂತನನ್ನು ಪ್ರಾರ್ಥಿಸುವುದಾಗಿ ತಿಳಿಸಿದ. ಮಾರನೆಯ ದಿನ ಆ 
ಸಮಯ ಒದಗಿತು. ಜನರೆಲ್ಲಭಗವಂತನನ್ನು ಕಾಣಲು ಕಾತರಿಸುತ್ತಿದ್ದರು. ಆ ವಿಷಯ 
ಎಲ್ಲೆಡೆ ಹರಡಿದ್ದರಿಂದ ಸಾಗರದಂತೆ ಜನತೆ ಸೇರಿತ್ತು. ಪೂಜಾ ಸ್ಥಳಕ್ಕೆ ನಾಯಿಯೊಂದು 
ಭರದಿಂದ ನುಗ್ಗಿಬಿಟ್ಟಿತು. ಪಂಡಿತರಿಂದ ಪ್ರಾರಂಭಿಸಿ ಎಲ್ಲರೂ ಮೈಲಿಗೆ-ಮೈಲಿಗೆ 
ಎಂದು ಕೂಗಾಡತೊಡಗಿದರು. ಕೆಲವರಂತೂ ಅದರ ಮೇಲೆ ಸಿಕ್ಕಿದ್ದನ್ನು ಎಸೆದು 
ಓಡಿಸಲು ಪ್ರಯತ್ನಿಸಿದರು. ನಾಯಿ ಕಾಣೆಯಾಯಿತು. ಕಾದ ಜನ ಭಗವಂತ ಬರಲೇ 
ಇಲ್ಲ ಎಂದು ಶ್ರೀಕನಕದಾಸರನ್ನು ಆಕ್ಷೇಪಿಸಿದರು. ಆಗ ಶ್ರೀಕನಕದಾಸರು ನುಡಿದು 
“ಭಗವಂತ ಬಂದಿದ್ದ ಆದರೆ, ನೀವೆಲ್ಲ ಗುರುತಿಸದೇ ಓಡಿಸಿದ್ದರಿಂದ ಮರೆಯಾದ' 
ಆಗಷ್ಟೇ ಜನಕ್ಕೆ ತಿಳಿದದ್ದು "ನಾಯಿ ರೂಪದಲ್ಲಿ ಬಂದಿದ್ದು ಭಗವಂತನೇ' ಎಂಬುದು. 
ಈ ಪ್ರಕರಣದ ಮೂಲಕ ಕನಕದಾಸರು ದೇವರನ್ನು ಕಾಣುವ ಪರಿಯನ್ನು ಶಾಸ್ತ್ರೀಯ 
ರೀತಿಯಲ್ಲಿ ತಿಳಿಸಿದ್ದರು. ಭಗವಂತ ಎಲ್ಲೆಡೆಯೂ ಇರುವನು, ಅವನ ಸನ್ನಿಧಾನವಿರದ 
ಚರಾಚರ ವಸ್ತುವೇ ಇಲ್ಲ ಅದನ್ನು ಕಾಣುವ ದೃಷ್ಟಿ ಮಾತ್ರ ನಮ್ಮದಾಗಬೇಕು. ಇದು 


ಶ್ರೀಕನಕದಾಸರ ಪವಾಡಗಳು 2೦ 


ಗೀತೆಯಲ್ಲಿ ಬಂದಿರುವ ಭಗವಂತನ ಮಾತಿನ ಅರ್ಥವೇ ಆಗಿದೆ. ವಸ್ತುಗಳು ಬೇರೆ 
ಆಗಿದ್ದರೂ ಅವುಗಳಲ್ಲಿ ನೆಲೆಸಿರುವ ಭಗವಂತ ಮಾತ್ರ ಒಬ್ಬನೇ ಅಗಿರುವನು. ಅವನು 
ಸದಾ ಒಂದೇ ತೆರನಾಗಿರುವನು ಎಂದು ಇದರ ಅರ್ಥ”. ಹೀಗೆ ಶಾಸ್ತ್ರ ಓದಿದ 
ಪಂಡಿತರು ಕಾಣಲಾಗದ್ದನ್ನು ಶ್ರೀಕನಕದಾಸರು ತಮ್ಮ ಅನುಭವದಿಂದ ಹೇಳುತ್ತಿದ್ದರು. 
ಆಗಲೇ ಅವರು "ಡೊಂಕುಬಾಲದ ನಾಯಕರೆ ನೀವೇನೂಟ ಮಾಡಿದಿರಿ*' ಎಂದು 
ಹಾಡಿದರು ಎಂದು ಐತಿಹ್ಯ. 


ಆ ಬಳಿಕ ಶ್ರೀವ್ಯಾಸರಾಜರು ಶ್ರೀಕನಕದಾಸರಿಗೆ ಇನ್ನೊಮ್ಮೆ ಹಾಗೆ ದೇವರನ್ನು 
ತೋರಿಸಲೆಂದು ಅಲ್ಲಿಯ ಜನರ ಪರವಾಗಿ ತಿಳಿಸಿದರು. ಅದಕ್ಕೆ ಶ್ರೀಕನಕದಾಸರು 
ಸಮ್ಮತಿಸಿ, ಪುನಃ ದೇವರನ್ನು ಪ್ರಾರ್ಥಿಸಿದರು. ಮತ್ತೊಂದು ದಿನ ಪೂಜೆಯ ಕಾಲದಲ್ಲಿ 
ಘಟಸರ್ಪವೊಂದು ಸರಸರನೆ ಅಲ್ಲಿಗೆ ಹರಿದುಬಂದಿತು. ಭೀತರಾದ ಜನರು ಅಲ್ಲಿಂದ 
ಪಲಾಯನಗೈದರು. ಅದರ ಅರ್ಥವನ್ನು ತಿಳಿದಿದ್ದ ಶ್ರೀವ್ಯಾಸರಾಜರು ಅದಕ್ಕೆ ಕ್ಷೀರದ 
ನೈವೇದ್ಯವನ್ನು ಮಾಡಿ ಆರತಿ ಬೆಳಗಿದರು. ಆ ಬಳಿಕವೆ ಜನರಿಗೆ ಸರ್ಪರೂಪದಲ್ಲಿ 
ಭಗವಂತನೇ ಆಗಿಮಿಸಿದ್ದ ಎಂದು ತಿಳಿದದ್ದು ಹೀಗೆ ಭಗವಂತನೊಂದಿಗೆ ಆಪ್ತತೆಯನ್ನು 
ಬೆಳೆಸಿಕೊಂಡಿದ್ದು ಶ್ರೀಕನಕದಾಸರ ಪ್ರಮುಖ ಸಾಧನೆಯಾಗಿತ್ತು. 
ತಿರುಪತಿಯಲ್ಲಿ ತೋರಿದ ಮಹತಿ : 

ಒಮ್ಮೆ ಶ್ರೀಕನಕದಾಸರು ತಿರುಪತಿ ಯಾತ್ರೆಗೆ ತೆರಳಿದ್ದರು. ಆಗಲೆ ಅವರ ಹೆಸರು 
ಪ್ರಸಿದ್ಧವಾಗಿತ್ತು. ಅವರು ಅಲ್ಲಿಗೆ ಬರುವ ವಿಚಾರವು ಸಹ ಅಲ್ಲಿಯ ಅಧಿಕಾರಿಗಳಿಗೆ 
ಸಂಬಂಧಿಸಿದವರಿಂದ ತಿಳಿದು ಬಂದಿತ್ತು. ಅವರೆಲ್ಲ ಅವರನ್ನು ಸ್ವಾಗತಿಸಲು ಕಾತರದಿಂದ 
ಸಕಲ ಸಿದ್ಧತೆಗಳೊಂದಿಗೆ ಕಾಯುತ್ತಿದ್ದರು. ಶ್ರೀಕನಕದಾಸರು ಅಲ್ಲಿಗೆ ತೆರಳಿದರು. ಇವರೇ 
ಶ್ರೀಕನಕದಾಸರೆಂದು ಗುರುತಿಸದ ಅವರು ಅವರನ್ನು ಶ್ರೀಕನಕದಾಸರು ಎಲ್ಲಿ 
ಬರುತ್ತಿರುವರು ಎಂದು ಪ್ರಶ್ನಿಸಿದರಂತೆ. ಕೂಡಲೆ ಅವರು ಉತ್ತರಿಸಿದರು; "ಮುಂದೆ 
ಹೋಗುವವರಿಗೆ ಹಿಂದೆ, ಹಿಂದೆ ಬರುವವರಿಗೆ ಮುಂದೆ”. ಅರ್ಥವಾಗದ ಆ ಜನ ತಮ್ಮ 


೧. ವಿದ್ಯಾವಿನಯಸಂಪನ್ನೇ ಬ್ರಾಹ್ಮಣೇ ಗವಿ ಹಸ್ತಿನಿ | 


ಶುನಿ ಚೈವ ಶ್ವಪಾಕೇ ಚ ಪಂಡಿತಾಃ ಸಮದರ್ಶಿನಃ॥ - ಗೀತಾ (೫/೧೮) 
೨. ವ್ಯಾಸರಾಯರು ಪೇಳೆ ಶ್ರೀಶನ್ನಕರೆಯಲು 

ತಾ ಶ್ವಾನನಾಗಿ ಬಂದ 

ಭೂಸುರರು ಹೊಡೆದಟ್ಟಿಶೇಷರೂಪದಿ ಕರೆದೆ 

ಆ ಸರ್ಪ ಕಂಡೋಡಿದರು - ನಿಜ ಮೂಢರು ॥ - ಶ್ರೀಗಡದಿನ್ನಿ ಶೇಷವಿಠಲದಾಸರು 


೩ ಈ ಕೃತಿ ಶ್ರೀಪುರಂದರದಾಸರದು ಎಂದೂ ಪ್ರತೀತಿ ಇದೆ. 
೪. "ಸಾಧನೆಯಲ್ಲಿ ಮುಂದುವರೆದವರನ್ನು ತಾವು ಅನುಸರಿಸುವರು; ತಮ್ಮ ಸಾಧನೆಗಾಗಿ ತಮ್ಮ 
ಅನುಯಾಯಿಗಳಾಗಿ ಬರುವವರಿಗೆ ದಾರಿ ತೋರುವವರು' ಎಂಬ ಇನ್ನೊಂದು ಸ್ವರಸರಾದ 


XXXII ಶ್ರೀಕನಕದಾಸರ ಹರಿಭಕ್ತಿಸಾರ: ಮುನ್ನುಡಿ 


ಪ್ರತೀಕ್ಷೆಯನ್ನು ಮುಂದುವರೆಸಿದರು. ಆಮೇಲೆ ತಿಳಿಯಿತು”ಅವರೇ ಶ್ರೀಕನಕದಾಸರೆಂದು. 
ಆ ಜನ ಅರ್ಥಮಾಡಿಕೊಳ್ಳದೆ ಸೋತಿದ್ದರು. ಮುಂದೆ ಬರುವವರಿಗೆ ಹಿಂದೆ, ಹಿಂದೆ 
ಬರುವವರಿಗೆ ಮುಂದೆ ಎಂದರೆ ಅವರೇ ಎಂದು ಅರ್ಥವಲ್ಲವೇ? ಎಂದು ಆ ಬಳಿಕವಷ್ಟೇ 
ಅವರಿಗೆ ಅದು ತಿಳಿದದ್ದು ಶ್ರೀಕನಕದಾಸರ ಈ ಮಾತಿಗೆ ಮತ್ತೊಂದು ಒಳಅರ್ಥವೂ 
ಇದ್ದಿತು. ಹಿಂದೆ ಇರುವವರಿಗೆ ಎಂದರೆ, ವಿಹಿತಸಾಧನೆಯನ್ನು ಮಾಡಿಕೊಳ್ಳದೆ ಹಿಂದೆ 
ಇರುವವರಿಗೆ ಮುಂದೆ ಎಂದೂ, ಮುಂದೆ ಇರುವವರಿಗೆ ಎಂದರೆ, ಸಾಧನೆಯಲ್ಲಿ 
ಮುಂದೆ ಸಾಗಿದವರಿಗೆ ಹಿಂದೆ ಎಂದೂ ಅರ್ಥ. ಎಂದರೆ, ಬಗೆಬಗೆಯ ಸಾಧಕರಿದ್ದು 
ಅವರ ಸಾಧನೆ ಅವರದ್ದೇ ಆಗಿರುವುದರಿಂದ ಅದಕ್ಕಾಗಿ ಅಹಂಕಾರ ಪಡುವುದು ತರವಲ್ಲ 
ಎಂದು ಅದರ ಅರ್ಥ. ಇದು ಶ್ರೀಕನಕದಾಸರ ಅಪೂರ್ವ ವಿನಯೋಕ್ತಿಯೂ ಆಗಿತ್ತು. 
ಆಗೊಮ್ಮೆ ತಿಮ್ಮಪುನೊಂದಿಗೆ ಶ್ರೀಕನಕದಾಸರು ಮಾತನಾಡಿದರು ಎಂದೂ 
ಹೇಳುವುದುಂಟು". 
ರಥ ಮುಂದೆ ಸಾಗಿದ ಪವಾಡ : 

ತಿರುಪತಿಯ ಬ್ರಹ್ಮೋತ್ತವಕಾಲದಲ್ಲೊಮ್ಮೆ ಶ್ರೀಕನಕದಾಸರು ಅಲ್ಲಿಗೆ ತೆರಳಿದ್ದಾಗ 
ಇವರನ್ನು ಗುರುತಿಸದ ಅಲ್ಲಿಯ ಅಧಿಕಾರಿಗಳು ರಥ ಎಳೆಯುವ ಅವಕಾಶವನ್ನು 
ಕಲಿಸಲಿಲ್ಲ ಆಗ, ಎಷ್ಟೇ ಜನರು ಎಳೆದರೂ ಸಹ ಆ ರಥವು ಮುಂದೆ ಸಾಗದೇ ದೃಢವಾಗಿ 
ನೀತುಬಿಟ್ಟಿತಂತೆ ಕೊನೆಗೂ ಅದು ಕನಕದಾಸರಿಗಾದ ಅಪಮಾನದ ಫಲ ಎಂದು 
ಸಂಬಂಧಿಸಿದವರು ತಿಳಿದುಕೊಂಡು, ಶ್ರೀಕನಕದಾಸರ ಬಳಿಗೆ ತೆರಳಿ ಕ್ಷಮೆ ಯಾಚಿಸಿ 
ರಥವನ್ನು ಎಳೆಯಲು ಕೇಳಿಕೊಂಡರಂತೆ. ಕೂಡಲೇ ಶ್ರೀಕನಕದಾಸರು "ಬಾರೋ ಭಾಗ್ಯದ 
ನಿಧಿಯೇ' ಎಂಬ ಕೃತಿಯನ್ನು ರಚಿಸಿ, ಪ್ರಾರ್ಥಿಸಿ ತೇರನ್ನೆಳೆದಾಗ ಅದು ಕೂಡಲೆ ಸರಸರನೆ 
ಮುಂದೆ ತೆರಳಿತಂತೆ. ಶ್ರೀಹರಿಯು ಭಕ್ತವತ್ಸಲ, ಶ್ರೀಕನಕದಾಸರು ನೈಜ ಭಕ್ತರು ಎಂಬುದಕ್ಕೆ 
ಇದೊಂದು ನಿದರ್ಶನ. 
ಧನಕನಕದ ರಾಶಿಯನ್ನು ತೊರೆದ ಅಪೂರ್ವ ವೈರಾಗ್ಯ : 

ಮೇಲಿನ ಘಟನೆಯಿಂದ ಶ್ರೀಕನಕದಾಸರ ಹಿರಿಮೆ ಜನತೆಗೆ sw ಅವರೆಲ್ಲ 
ಅವರನ್ನು ದೈವೀ ಸಂಪತ್ತಿನವರು ಎಂದು ವಿಶೇಷವಾಗಿ ಆದರಿಸಿದರು. ಆಗೊಮ್ಮೆ 
ಭಕ್ತರ ಕನಸ ಸನಲ್ಲಿ ಕಾಣಿಸಿಕೊಂಡ ಶ್ರೀವೇಂಕಟೇಶ್ವರ "ತನಗೆ ನೀಡಲು ತಂದ 
ಕಾಣಿಕೆಗಳನ್ನೆಲ್ಲ ಕನಕದಾಸರಿಗೆ ಒಪ್ಪಿಸಿದರೆ ಅದು "ತನಗೆ ತಲುಪುವುದು' ಎಂದು 
ಸೂಚನೆ ನೀಡಿದನ ತೆ. ಅದರಂತೆ ಜನ ಕಾಣಿಕೆಗಳನ್ನೆಲ್ಲ ಶಿ ಶ್ರೀಕನಕದಾಸರ ಮುಂದೆ 


ಅರ್ಥವು ಇದರಲ್ಲಿ ಅಡಗಿದೆ. ಇದು ಶ್ರೀಕನಕದಾಸರ ಅಪಾರ ವಿನಯ ಹಾಗೂ ಅಪಾರ 
ಆತ್ಮವಿಶ್ವಾಸ ಸಗಳಿಗೆ ಅಪೂರ್ವ ನಿದರ್ಶನ. 
೧. ತಿರುಪತಿ ತಿಮ್ಮಪ್ಪ ಮಾತಾಡ್ಯಾನೋ ಮುಂದಕಾ - ಗೀಗೀಪದ( ರಿಶಿಷ್ಟ-೧, 


ಪ ಪು.೩೪೨) 
ತಿರುಪತಿ ತಿಮ್ಮಪ್ಪನ ಮಾತಾಡಿಸಿದನು ಏಕತಾರಿ ಹಾಡು (ಪರಿಶಿಷ್ಟ-೧, ಪು. ೩೪೧) 


ಶ್ರೀಕನಕದಾಸರ ಪವಾಡಗಳು oxi 


ಸುರಿಯತೊಡಗಿದರಂತೆ. . ಅದು ದೊಡ್ಡ ರಾಶಿಯಾಗಿ ಬೆಳೆದಾಗ ಶ್ರೀಕನಕದಾಸರು 
ಮನಸ್ಸಿನಲ್ಲಿಯೇ ಭಗವಂತನನ್ನು ವಿಶೇಷವಾಗಿ ಆರಾಧಿಸಿ ಅವನಿಗೆ ಸಮರ್ಪಿಸಲು 
ಕೂಡಲೇ ಅದೆಲ್ಲ ಕಾಣೆಯಾಗಿ ಶ್ರೀನಿವಾಸನ ಮುಂದೆ ಕಾಣಿಸಿಕೊಂಡಿತಂತೆ. ಸ್ವತಃ 
ಕನಕ ಎಂಬ ಹೆಸರಿನ ಅವರ ವಿಶಿಷ್ಟವಾದ ಗುಣ, ಕನಕವನ್ನೂ ಸಹ ಆಶಿಸದ ಅವರ 
ವೈರಾಗ್ಯ ಅವರ ಮೇಲಿನ ಪೂಜ್ಯತೆಗೆ ಮತ್ತೊಂದು ಕಾರಣವಾಗಿಬಿಟ್ಟಿತು. 


ನದಿ ದಾಟಿದ ಮಹಿಮೆ : 


ಶ್ರೀರಂಗಪಟ್ಟಣದ ಬಳಿಯ ಮಾದೇವಪುರ ಎಂಬ ಕಾವೇರೀ ನದಿಯ ತೀರದ 
ಹಳ್ಳಿಯೊಂದರ ಬಳಿ ಒಮ್ಮೆ ನದಿ ದಾಟುವ ಪ್ರಸಂಗ ಶ್ರೀಕನಕದಾಸರಿಗೆ ಬಂದಿತ್ತು. ಆ 
ಸಮಯದಲ್ಲಿ ಅಲ್ಲಿಯ ಅಂಬಿಗರು ದಾಸರಿಗೆ ಅವಮಾನ ಪಡಿಸಿ ಕೆಳಕ್ಕೆ ಇಳಿಸಿದರಂತೆ. 
ಆಗ ಶ್ರೀಕನಕದಾಸರು ಅವರಿಗೆ "ಸಾವಿರ ಗಳಿಸಿದರೂ ಸಂಜೆಗೆ ಲಯವಾಗಲಿ, 
ನಳ್ಳಿಗುಳ್ಳೆಯಂತೆ ಮಕ್ಕಳಾಗಲಿ' ಎಂದು ಶಾಪವಿತ್ವರಂತೆ. ಮುಂದೆ ತೋಟವೊಂದರ 
ಒಡೆಯನೊಬ್ಬನು ಬಾಳೆ ಎಲೆಯನ್ನು ಕೊಡದಿದ್ದಾಗ, ಅವನಿಗೂ ಬಾಳೆ ಬೆಳೆದರು ಫಲ 
ಕೊಡದಿರಲಿ ಎಂದು ಶಪಿಸಿದರಂತೆ. ಅವರ ಶಾಪ ಸತ್ಯವಾಗಿ ಇಂದಿಗೂ ಅಲ್ಲಿ ಹಾಗೆ 
ನಡೆದಿದೆ ಎನ್ನುವರು. ಮುಂದೆ ಅವರು ಬಾಳೆ ಎಲೆ ಮೇಲೆ ಕುಳಿತೆ ನದಿಯನ್ನು 
ದಾಟಿದರು ಎಂದು ಪ್ರತೀತಿ”, ಶ್ರೀಕನಕದಾಸರ ಬಾಯಲ್ಲಿ ಶಾಪವಚನ ಬರುವ ಸಂಭವ 
ಇಲ್ಲ ಆದರೆ, ವಿನಾಕಾರಣವಾಗಿ ಇತರರನ್ನು ಅವಮಾನಿಸುವ ಜನಗಳಿಗೆ ಪಾಠ 
ಕಲಿಸಲೆಂದು ಅಂತಹ ಮಹನೀಯರು ಹೀಗೆ ಶಾಪ ನೀಡುವುದುಂಟು. ಎಂದರೆ, ಅವರ 
ಶಾಪವಚನವು ಸಹ ಲೋಕಕಲ್ಯಾಣದ ಉದ್ದೇಶವನ್ನು ಹೊಂದಿರುವುದೇ ಹೊರತು, 
ಕೇವಲ ಕೇಡುಬಯಸುವಂತಹ ಕ್ದುಲ್ಲಕ ಉದ್ದೇಶದಿಂದ ಕೂಡಿರುವುದಿಲ್ಲ ಇದರಿಂದ 
ಸೌಮ್ಯತೆ ಜ್ಞಾನಿಗಳಿಗೆ ಅಗತ್ಯವಾದರೂ, ಪ್ರಸಂಗ ಒದಗಿದಾಗ ನಿಷ್ಕುರವಾಗಿಯೂ 
ನಡೆದುಕೊಳ್ಳಬೇಕು ಎಂಬ ಸಂದೇಶವು ತಿಳಿಯುವುದು. 


ಆನೆಯನ್ನು ನಿಗ್ರಹಿಸಿದ ಕೌಶಲ : 


ಶ್ರೀಕನಕದಾಸರ ಪ್ರಯಾಣ ಒಮ್ಮೆ ನಂಜನಗೂಡಿನ ಕಡೆಗೆ ಸಾಗಿತ್ತು. ದಾರಿಯಲ್ಲಿ 
ಒಂದು ವಿಚಿತ್ರವಾದ ಪ್ರಸಂಗ; ನೂರಾರು ಜನ ಗಾಬರಿಯಿಂದ ಓಡಿಬರುತ್ತಿದ್ದರು. ಆ 
ಕಡೆಗೆ ಆಗಮಿಸುತ್ತಿದ್ದ ಶ್ರೀಕನಕದಾಸರನ್ನು ಕುರಿತು - "ಸ್ವಾಮಿ ತಾವ್ಯಾರೋ 
೧. ಅಲ್ಲಿಇಂದಿಗೂ ಇದರ ಕುರುಹಾಗಿ ಅಂಬಿಗರೇ ಕಟ್ಟಿದ ಪುಟ್ಟಕನಕನ ಗುಡಿ, ಶ್ರೀಕನಕದಾಸರು ಸ್ನಾನ 
ಮಾಡಿದರೆಂದು ಹೇಳುವ ಕನಕನ ಕಲ್ಲುಹಾಗೂ ಅದರ ಮೇಲೆ ಮೂಡಿರುವ ಬಾಳೆಲೆಯ ಗುರುತು 
- ಇಷ್ಟನ್ನು ಅಲ್ಲಿಯ ಜನ ತೋರಿಸುವರು. ಆ ಕಲ್ಲಿಗೆ ಪೂಜೆ ಸಲ್ಲಿಸಿದರೆ ಎಂತಹ ಚರ್ಮರೋಗವು 
ವಾಸಿಯಾಗುವುದೆಂದು ಅಲ್ಲಿಯ ಜನರ ನಂಬಿಕೆ. ಇಂದಿಗೂ ಅಲ್ಲಿಯ ಅಂಬಿಗ ಕುಲದವರು 
ಶ್ರೀಕನಕದಾಸರ ಹಬ್ಬವನ್ನಾಚರಿಸುತ್ತಾರೆ ಎಂದೂ ಹೇಳುವರು. 


XXXIV ಶ್ರೀಕನಕದಾಸರ ಹರಿಭಕ್ತಿಸಾರ: ಮುನ್ನುಡಿ 


ತಿಳಿಯದು, ಕೂಡಲೇ ಹಿಂದಿರುಗಿ ಆನೆಯೊಂದು ಮದವೇರಿ ಇತ್ತ ಧಾವಿಸುತ್ತಿದೆ; 
ಅದರ ನಿಯಂತ್ರಣ ಯಾರಿಗೂ ಸಾಧ್ಯವಾಗದೇ ಹೋಗಿದೆ, ಸ್ವಲ್ಪ ತಡವಾದರೂ 
ಅಪಾಯ ತಪ್ಪಿದ್ದಲ್ಲ. ಎಂದು ಹೇಳಿ ಓಡತೊಡಗಿದರು. ಶ್ರೀಕನಕದಾಸರು ಆ 
ಮಾತಿನಿಂದ ವಿಚಲಿತರಾಗಲಿಲ್ಲ ಅಲ್ಲಿಂದ ಬೇರೆಡೆಗೆ ತೆರಳಲೂ ಇಲ್ಲ ನಿಶ್ಚಿಂತೆಯಿಂದ 
ಅದೇ ದಾರಿಯಲ್ಲಿ ಮುಂದೆ ಸಾಗಿದರು. ಆನೆ ಧಾವಿಸಿ ಬಂದೇ ಬಿಟ್ಟಿತು. 
ಶ್ರೀಕನಕದಾಸರು ಕೂಡಲೇ ಅದನ್ನು ತಮ್ಮ ಕೈಯಿಂದ ಸ್ಪರ್ಶಿಸಿದರು. ಎಂತಹ 
ಆಶ್ಚರ್ಯ! ಕೂಡಲೇ ಆನೆ ಶಾಂತವಾಯಿತು; ಅವರ ಮುಂದೆ ನಿಂತು ಸೊಂಡಿಲನ್ನು 
ಮುಂದೆ ಮಾಡಿ ಅವರನ್ನು ಮೇಲೆ ಎತ್ತಿ ತನ್ನ ಮೇಲೆ ಕೂರಿಸಿಕೊಂಡು ಬಿಟ್ಟಿತು. ಅದರ 
ಮೇಲೆ ಕುಳಿತೇ ಶ್ರೀಕನಕದಾಸರು ದೇವಸ್ಥಾನಕ್ಕೆ ತೆರಳಿದರು. ಜನರಿಗೆ ಆಶ್ಚರ್ಯವೋ 
ಆಶ್ಚರ್ಯ. ಮದ್ವಾನೆಯನ್ನು ಹಾಗೆ ಮಂತ್ರಮುಗ್ಗವನ್ನಾಗಿಸಿದ ಅವರ ಸಾಮಥ್ಯ ೯ಕ್ಕೆ 
ಜನ ಮಣಿದರು. ಅದರ ರಹಸ್ತ [ವನ್ನು ಕೇಳಲು ಬಯಸಿದಾಗ ತಿಳಿಸಿದರು. "ಭಗವಂತ 
ಎಲ್ಲೆಡೆ ಇರುವನು, ಅವನನ್ನು 'ನಂಬಿದವರನ್ನು ಎಂದೂ ಕೈಬಿಡನು; ಆನೆಯಲ್ಲಿರುವ 
ಭಗವಂತನನ್ನು ನಾನು ಸ್ತುತಿಸಿದೆ; ಅವನು ಆನೆಯ ಮದವನಿಳಿಸಿದ; ತನ್ನ ಬಳಿಗೆ 
ನನ್ನನ್ನು ಕರೆಸಿಕೊಂಡೆ'. ಶ್ರೀಕನಕದಾಸರ ತತ್ತ ಎನ್ಲೌನದ ಪರಿಪಾಕ ಅಚ್ಚರಿ 
ಹುಟ್ಟಿಸುವಂತಹುದು': 


೧. ಶ್ರೀಕನಕದಾಸರ ಈ ಕೆಳಗಿನ ಪದದಲ್ಲಿ ಈ ಪ್ರಸಂಗದ ಸೂಚನೆಯನ್ನು ಗುರುತಿಸಬಹುದು: 
ಆನೆಯ ನೋಡಿರಯ್ಯ ನೀವೆಲ್ಲರೂ 
ಆನಂದ ಪಡೆಯಿರಯ್ಯ ಸ ॥ ಪ॥ 
ತಾನು ತನ್ನವರೆಂಬ ಮಾನವರ ಸಲಹಿದ | ಅ.ಪ.॥ 
ಪಾಂಡುಚಕ್ರೇಶನ ಸುತಗೆ ಒಲಿದ ಆನೆ। 
ಕಡುಗಲಿಮಾಗಧನ ಒರಸಿದಾನೆ ॥ 
ಹಿಂಡುಗೋವಳರೊಳು ಹಿರಿಯನ ಕಳೆಯದಾನೆ। 
ಲಂಡರಿಗೆ ಎದೆಗೊಡುವ ಪುಂಡ ಆನೆ ॥೧॥ 
ಬಾಲಕನ ನುಡಿಕೇಳಿ ಖಳನ ಸೀಳಿದಾನೆ । 
ಪಾಲುಂಡು ವಿದುರನ ಸಲಹಿದಾನೆ ॥ 
ಲೋಲಾಕ್ಲಿಯ ಮಾನಭಂಗಕ್ಕೊದಗಿದಾನೆ । 
ಖೂಳ ಶಿಶುಪಾಲನ ಸೀಳಿದಾನೆ 2M 
ಅಜಮಿಳನಿಗೆ ನಿಜಪದದಿಯ ಕೊಟ್ಟಾನೆ 
ಕುಜನರೆಲ್ಲರನು ವರ್ಜಿಸಿದಾನೆ ॥ 
ಅಜಪಿತ ಕಾಗಿನೆಲೆಯಾದಿಕೇಶವನೆ । 
ತ್ರಿ(ಶ್ರೀ)ಜಗವಲ್ಲಭ ತಾನು ಭಜಕರ ವಶವಾನೆ MEW (ಪು. ೮೦) 
- ಇದರಂತೆ "ಆನೆ ಬರುತಾದೆ ನೋಡಮ್ಮ] ಮದ್ದಾನೆ ಬರುತಾದೆ' ಹಾಗೂ "ಆನೆ ಬಂದಿದೆ ಇದಿಗೋ 


ಮದ್ದಾನೆ ಎಂಬ ಇನ್ನೆರಡು ಕೀರ್ತನೆ ಗಳು ಸಹ ಉಪಲಬ್ಬದಿದ್ದು ಅವು ಸಹ ಈ ಘಟನೆಯ 
ಪ್ರಾಮಾಣ್ಯಕ್ಕೆ ಸಾಕ್ಷಿಯಂತಿವೆ. 


ಶ್ರೀಕನಕದಾಸರ ಪವಾಡಗಳು 2೦ರ 


ಪದ್ಧಪುರಾಣದ ಉತ್ತರಖಂಡದಲ್ಲಿ ಬರುವ ಗೀತೆಯ ೧೬ನೇ ಅಧ್ಯಾಯದ 
ಫಲಶ್ರುತಿಯ ಕಥೆ ಇದೇ ತೆರನಾಗಿದೆ. ರಾಜಧಾನಿಯೇ ಮದವೇರಿದ: ಆನೆಯಿಂದ 
ಕಂಗೆಟ್ಟಿದ್ದಾಗ ಅಲ್ಲಿಗೆ ಆಗಮಿಸಿದ ವಾಸುದೇವ ಎಂಬ ಬ್ರಾಹ್ಮಣ ಅದರ ಮೇಲೆ 
ಮಂತ್ರವೊಂದನ್ನು ಪಠಿಸಿ ನೀರನ್ನು ಪ್ರೋಕ್ಟಿಸುತ್ತಲೇ ಅದರ ಮದವಿಳಿದು ಶಾಂತವಾದ 
ಕಥೆ ಅಲ್ಲಿದೆ. ತನ್ನ ಆ ಶಕ್ತಿಗೆ ಆ ಬ್ರಾಹ್ಮಣ ನೀಡಿದ ಉತ್ತರ ಇದೇ ತೆರನಾಗಿತ್ತು. ಭಗವಂತನ 
ಮಹಿಮೆಯನ್ನು ಬಣ್ಣಿಸುವ ಭಗವದ್ಗೀತೆಯ ಹದಿನಾರನೆಯ ಅಧ್ಯಾಯದ ನಿತ್ಯ 
ಪಠನೆಯಿಂದಾಗಿ ಅಂತಹ ಸಿದ್ಧಿ ತನಗೆ ಲಭಿಸಿದೆ ಎಂಬುದು ಅವನ ಉತ್ತರವಾಗಿತ್ತು. 
ಶ್ರೀಕನಕದಾಸರ ಕಥೆ ಇಂತಹುದೇ ಆಗಿದೆ. ಶ್ರೀಮದ್ಭಾಗವತದ ಸಪ್ತಮಸ್ಸಂಧದಲ್ಲಿ ಬರುವ 
ಪ್ರಹ್ಲಾದನ ಕಥೆಯಲ್ಲೂ ಇಂತಹ ಪವಾಡಗಳ ಸರಮಾಲೆ ಕಾಣುವುದು. ವಿಷಸರ್ಪ, 
ಮದ್ದಾನೆ, ಕಾಡ್ಗಿಚ್ಚು ಮೊದಲಾದ ಹಿರಣ್ಯಕಶಿಪು ಒಡ್ಡಿದ ಎಲ್ಲ ಅಪಾಯಗಳಿಂದಲೂ 
ಪ್ರಹ್ಲಾದ ಅನಾಯಾಸದಿಂದ ಪಾರಾದ ಘಟನೆಯು ಸಹ ಈ ಬಗೆಯದೇ ಆಗಿದೆ. 
ಕುಮ್ಮೂರಿನಲ್ಲಿ ವೇಂಕಟೇಶ್ವರ ಪ್ರತಿಷ್ಠಾಪನೆ : 

ಪ್ರತಿವರ್ಷವೂ ಬ್ರಹ್ಮೋತ್ತವದ ಕಾಲಕ್ಕೆ ತಿರುಪತಿಗೆ ತೆರಳಿ ಶ್ರೀವೇಂಕಟೇಶನನ್ನು 
ಸಂದರ್ಶಿಸುವುದು ಶ್ರೀಕನಕದಾಸರ ವಿಶಿಷ್ಟಕಾರ್ಯಗಳಲ್ಲೊಂದಾಗಿತ್ತು. ಮುಂದೊಮ್ಮೆ 
ವೃದ್ಧಾಪ್ಯದಲ್ಲಿ ಅವರಿಗೆ ಅಷ್ಟು ದೂರದ ಪ್ರಯಾಣ ಸಾಧ್ಯವಾಗದ ಸನ್ನಿವೇಶ ಒದಗಿತು. 
ಆಗೊಮ್ಮೆ ಸ್ನಾನಕ್ಕೆಂದು ಕೆರೆಗೆ ನಡೆದಿದ್ದಾಗ "ನಾನು ಬರುತ್ತೇನೆ, ಕರೆದುಕೊಂಡು 
ಹೋಗು' ಎಂಬ ಧ್ವನಿ ಅವರ ಕಿವಿಗೆ ಕೇಳಿಸಿತಂತೆ. ಸುತ್ತಲೂ ಹುಡುಕಿ ನೋಡಿದಾಗ 
ತಾವು ಬಟ್ಟೆ ಒಗೆಯುತ್ತಿದ್ದ ಕಲ್ಲಿನ ತಳಭಾಗದಿಂದ ಆ ಧ್ವನಿ. ಬಂದಂತಾಗಿತ್ತು ಎಂಬುದು 
ತಿಳಿಯಿತು. ಕೂಡಲೇ ಅದನ್ನು ಎತ್ತಿ ನೋಡಿದಾಗ ಸುಂದರ ಚನ್ನಕೇಶವಮೂರ್ತಿ 
ಗೋಚರಿಸಿತು. ಅದನ್ನು ತಂದು ಶ್ರೀಕನಕದಾಸರು ಕಾಗಿನೆಲೆಯ ಸಮೀಪದ 
ಇಂಗಳಗುಂದಿಯಲ್ಲಿ ಪ್ರತಿಷ್ಠಾಪಿಸಿದರು. ಅದರಂತೆ ಇನ್ನೊಮ್ಮೆ ತಿಮ್ಮಕೇಶವನು ಸಹ 
ಅಂತಹುದೇ ಸೂಚನೆ ನೀಡಿದಾಗ ಶ್ರೀಕನಕದಾಸರು ಅದಕ್ಕಾಗಿ ಕಾಯತೊಡಗಿದರು. 
ಆಗ ತಿರುಪತಿಯ ಕಡೆಯಿಂದ ಸಾಗಿಬಂದ ಅತ್ಯಂತ ಪ್ರಕಾಶಮಾನವಾದ ಜ್ಯೋತಿಯು 
ಕಾಣಿಸಿತು. ಅದು ಮುಂದೆ ಕಾಗಿನೆಲೆಯ ಬಳಿಯ ಕುಮ್ಮೂರಿನ ಚಿಕ್ಕ ಬೆಟ್ಟವನ್ನೇರಿತು. 
ತಾನು ಅಲ್ಲಿ ನೆಲೆಸಿರುವೆನೆಂಬ ಸೂಚನೆಯನ್ನು ಭಗವಂತ ನೀಡಿದ. ಆ ಸ್ಥಳ ಮುಂದೆ 
ತಿಮ್ಮಕೇಶವ ದೇವಸ್ಥಾನ ಎಂದು ಪ್ರಸಿದ್ಧವಾಗಿ ಜನರ ಆರಾಧನೆಗೆ ಪಾತ್ರವಾಯಿತು. 


ಪಾತ್ರೆ ತೊಳೆಯುವಾಗಲೂ ತತ್ವ್ವದರ್ಶನ : 

ಶ್ರೀಕನಕದಾಸರ ಚಿಂತನೆಯ ಶುದ್ಧಿಯನ್ನು ಸಾರಲೆಂದು ಶ್ರೀವ್ಯಾಸರಾಜರು ಹೂಡಿದ 
ಉಪಾಯಗಳಲ್ಲಿ ಇನ್ನೊಂದು ಹೀಗಿದೆ. ಒಮ್ಮೆ ಅವರು ಮಠದ ಪ್ರತಿಷ್ಠಿತ ಪಂಡಿತರಿಗೂ, 
ಶ್ರೀಕನಕದಾಸರಿಗೂ ತಂಬಿಗೆಗಳನ್ನು ನೀಡಿ ಅದನ್ನು ಸ್ವಚ್ಛವಾಗಿ ತೊಳೆದುಕೊಂಡು ಬರಲು 


XXXVI ಶ್ರೀಕನಕದಾಸರ ಹರಿಭಕ್ತಿಸಾರ: ಮುನ್ನುಡಿ 


ಹೇಳಿದರು. ಅದರಲ್ಲಿ ಹೆಚ್ಚಿನ ಜನ ಹೊರಗೆ ಮಾತ್ರ ರುಗರುಗಿಸುವಂತೆ ಪಾತ್ರೆಗಳನ್ನು 
ತೊಳೆದು ತಂದು ಗುರುಗಳ ಮುಂದಿರಿಸಿದರು. ಶ್ರೀಕನಕದಾಸರು ತೊಳೆದ ಪಾತ್ರೆ ಮಾತ್ರ 
ಅಷ್ಟಾಗಿ ಹೊಳೆಯುತ್ತಿರಲಿಲ್ಲ ಉಳಿದ ಪಂಡಿತರಿಗೆ ಗೆಲುವು ತಮ್ಮದೇ ಎಂದು ಒಳಗೊಳಗೆ 
ಖುಷಿ ಶ್ರೀವ್ಯಾಸರಾಜರು ಹೊಳೆಯುತ್ತಿದ್ದ ನೂರಾರು ಪಾತ್ರೆಗಳನ್ನೂ ಶ್ರೀಕನಕದಾಸರು 
ತಂದಿಟ್ಟ ಪಾತ್ರೆಯನ್ನೂ ಗಮನಿಸಿ ಶ್ರೀಕನಕದಾಸರನ್ನು ಕುರಿತು ಕಾರಣ ಕೇಳಿದರು. 
ಶ್ರೀಕನಕದಾಸರು ಕೂಡಲೇ ಉತ್ತರಿಸಿದರು. ತಮ್ಮ ಪಾತ್ರೆ ಹೊರಗೆ ಹಾಗೆ ಕಂಡರೂ ಒಳಗೆ 
ಶುದ್ಧವಾಗಿದೆ ಎಂಬುದನ್ನು ಪ ಪರೀಕ್ಷಿಸಲು ಕೇಳಿಕೊಂಡರು. ಹಾಗೆ ಮಾಡಿದ ವ್ಯಾಸರಾಜರು, 

ಉಳಿದವರು ತೊಳೆದ ಪಾತ್ರೆಗಳನ್ನು ಪರೀಕ್ಷಿಸಿದಾಗ ಅವರು ಮಾಡಿದ ವಂಚನೆ ತಿಳಿಯಿತು. 

ಶ್ರೀಕನಕದಾಸರು ನುಡಿದರು. ಅಂತರಂಗ ಶುದ್ಧಿ ಹಾಗೂ ಬಹಿರಂಗ ಶುದ್ಧಿ ಎರಡೂ 
ಪಾವಿತ್ರ್ಯಕ್ಕೆ ಮುಖ್ಯ ಅದರಲ್ಲೂ ಅಂತರಂಗ ಶುದ್ಧಿ ಹೆಚ್ಚು ಪ್ರಧಾನ. ಹಾಲು 
ಮೊದಲಾದವುಗಳನ್ನು ಸಂಗ್ರಹಿಸುವ ಪಾತ್ರೆ ಒಳಗೆ ಶುದ್ಧದಿಲ್ಲದಿದ್ದಲ್ಲಿ ಅದರೊಳಗಿನ 
ಪದಾರ್ಥಗಳು ಕೆಟ್ಟು ಹಾಳಾಗುವವು. ಅದರಂತೆ ಮನಃ ಶುದ್ದಿಯಿಲ್ಲದವನ ಸಾಧನೆ 
ವ್ಯರ್ಥವಾಗುವುದು ಎಂಬ ಅವರಿಂದ ಪ್ರಕಟಗೊಂಡ ತತ್ತ್ವ ಎಲ್ಲರಗೂ ಪಾಠವಾಯಿತು. 

ಇಂದು ಸಮಾಜದಲ್ಲಿ ಭಡಯುತ್ತಿರುವುದು ಹಾಗೆಯೇ. ತೋರಿಕೆಗೆ ಆಚಾರವಂತರಂತೆ 
ಕಾಣುವ ಹೆಚ್ಚಿನವರು ಅಂತರಂಗದಲ್ಲಿ ಅನಾಚಾರಿಗಳಾಗಿರುವುದು ಗುಟ್ಟಿನ 

ಸಂಗತಿಯೇನಲ್ಲ ದಾಸಸಾಹಿತ್ಯದ "ಆಚಾರವಿಲ್ಲದ ನಾಲಿಗೆ, "ನಗೆಯು ಬರುತಿದೆ, 

"ಉದರವೈರಾಗ್ಯವಿದು' ಮೊದಲಾದ ಅನೇಕ ಕೃತಿಗಳು ಇಂತಹ ಆಷಾಢಭೂತಿತನವನ್ನು 

ಕಟುವಾಗಿ ಟೀಕಿಸಿವೆ. ಶ್ರೀಜಗನ್ನಾಥದಾಸರ ಹರಿಕಥಾಮೃತಸಾರದ ಒಂದು ಪದ್ಯ ಈ 

ಪ್ರಸಂಗದ ವಿಶ್ಲೇಷಣೆಯಂತಿದೆ.. 


ಮಾರಿರೋಗವನ್ನು ಪರಿಹರಿಸಿದ ಯೋಗಸಿದ್ದಿ: ಕ 


ಉಡುಪಿಯ ಯಾತ್ರಾ ಪ್ರಸಂಗದಲ್ಲಿ ) ತೀರ್ಥ ಪುರವೆಂಬ ಹಳ್ಳಿಯಲ್ಲಿ ನಡೆದ ಘಟನೆ. 
ಶ್ರೀಕನಕದಾಸರು ಆ ಗಾನ! ಬರುವ. ವೇಳೆಗೆ ಅಲ್ಲಿ ಮಾರಿರೋಗವು ವ್ಯಾಪಕವಾಗಿ 
ಹರಡಿ ಜನರೆಲ್ಲ ನ, ಪರಿತಪಿಸುತ್ತಿದ್ದರು. ಶ್ರೀಕನಕದಾಸರ ಸಿದ್ಧಿಯ ಬಗ್ಗ ಕೇಳಿದ 
ಜನ, ಕೂಡಲೆ 'ಅವರ ಬಳಿಗೆ ತೆರಳಿ ಮಾಂಬಾಡಿ ಉಪಕ್ರಮದಿಂದ ಪಾರು ಮಾಡಲು 
ಕೇಳಿಕೊಂಡರಂತೆ. ಕೂಡಲೇ ಶ್ರೀಕನಕದಾಸರು ಚ. ರಸದಲ್ಲಿ ತುಳಸೀದಳಗಳನ್ನು 


೧. ಬೆಳಗಿದ್ದೂಜಿಯು ನೋಳರಿಗೆ ಥಳ- 
ಥಳಿಸುತಲಿ ಕಂಗೊಳಿಸುವಂದದಿ 
ತೊಳೆದು ದೇಹವ ನಾಮಮುದ್ರೆಗಳಿಂದಲಂಕರಿಸಿ | 
ಒಲಿಸಿ ನಿತ್ಯ ಕುತರ್ಕ ಯುಕ್ತಿಗ- 
ಳಲವಬೋಧರ ಶಾಸ ಕ್ರಮರ್ಮವ 
ತಿಳಿಯದಿಹ ನರ ಬರಿದೆ ಇದರೊಳು ಶಂಕಿಸಿದರೇನು ॥ - ಹರಿಕಥಾಮೃತಸಾರ (೧೫/೨೨) 


ಶ್ರೀಕನಕದಾಸರ ಪವಾಡಗಳು 70೮೮/11 


ಹಾಕಿ ಶ್ರೀಹರಿಯನ್ನು ಪರಿಪರಿಯಾಗಿ ಪ್ರಾರ್ಥಿಸಿ, ರೋಗತಪ್ಪರೆಲ್ಲ ಅದನ್ನು ಪಾನ 
ಮಾಡಲು ತಿಳಿಸಿದರು. ಹಾಗೆ ಮಾಡುತ್ತಲೇ ಅವರೆಲ್ಲರೂ ರೋಗಮುಕ್ತರಾಗಿ 
ಮುಂಚಿನಂತೆ ಆರೋಗ್ಯಯುಕ್ತರಾದರಂತೆ”. ಹೀಗೆ ಅವರು ಸಾವಿರಾರು ಜನರನ್ನು 
ಉದ್ಧರಿಸಿದ ಕರುಣಾಳುಗಳು. ಯೋಗಸಿದ್ಧಿಯನ್ನು ಹೀಗೆ ಲೋಕಲ್ಯಾ ಣಕ್ಕೆ € ಉಪಯೋಗಿ 
ಸಿದ "ಓರಿಮೆ ಅವರದಾಯಿತು. ಅನೇಕ ಜನ ಯೋಗಿಗಳ ಸೋಗಿನಲ್ಲಿ 'ಜನರಿಗೆ ವಂಚನೆ 
ಮಾಡಿ, ದ್ರೋಹ ಬಗೆಯುವುದು ಇಂದಿನ ದಿನಗಳಲ್ಲಿ ಸ ಸಾಮಾನ್ಯಮ್ಗೌಸಿದೆ. ಜನರನ್ನು 
ವಂಚಿಸುವುದು ಜನಾರ್ದನನು ಮೆಚ್ಚದ ಅತ್ಯಂತ ಹೇಯವಾದ ಕಾರ್ಯ. ಆರ್ತ ಜನರ 
ನೋವನ್ನು ಪರಿಹರಿಸುವುದೇ ಜನಾರ್ದನನ "ಸೇವೆ ಎಂಬ ಶಾಸ್ತ್ರದ ಸಂದೇಶವನ್ನು ಹೀಗೆ 
ತಮ್ಮ ಜೀವನದುದ್ದಕ್ಕೂ ಶ್ರೀಕನಕದಾಸರು ತಮ್ಮ ಯೋಗಸಿದ್ಧಿಯಿಂದ ತೋರಿಸಿಕೊಟ್ಟರು”, 
ಮಾನಸಪೂಜೆಯ ಸಿದ್ದಿ: ಕ್ಯ 

ಶ್ರೀಕನಕದಾಸರ ಮಾನಸಪೂಜೆಯ ಹಿರಿಮೆಯನ್ನು ಸಾರುವ ಮತ್ತೊಂದು ಪ್ರಸಂಗ 
ಹೀಗಿದೆ. ಉಡುಪಿಯಲ್ಲಿದ್ದಾಗ ಒಮ್ಮೆ ಅವರು ಶ್ರಿ ಶ್ರೀಕೃಷ್ಣನ ಗುಡಿಯ ಹೊರವಲಯದಲ್ಲಿ 
ಸಂಚರಿಸುತ್ತಿದ್ದಾಗ ಶ್ರೀಕೈ ಪನ ನೈವೇದ್ಯಕ್ಕೆಂದು ಬ ಮಾಡುವವರು ಬಸಿದ ಗಂಜಿ 
ಹೊರಕೆ ಬೀಳುತ್ತಿತ್ತು. ಇದನ್ನು ಕಂಡ ಶ್ರೀಕನಕದಾಸರು ಕೂಡಲೇ ಅದನ್ನು ಕೃಷ ಕೃಷ್ಣಾರ್ಪಣ 
ಜ್‌ ಬಿಟ್ಟರು. ಆ ಬಳಿಕ “.್ಲವೇದ್ಯಕಾಲಕ್ಕೆ ಯತಿಗಳು ಅದು ಆಗಲೇ ನಿವೇದಿತ 
ಎಂಬುದನ್ನು ಗಮನಿಸಿ ಕಾರಣ ಹುಡುಕಿದಾಗ, ಶ್ರೀಕನಕದಾಸರು ಮಾಡಿದ ಕಾರ್ಯ 
ತಿಳಿದು, ಅವರ ಉಪಾಸನೆಯ ಮಟ್ಟವನ್ನು ತಿಳಿದು ಸಂತೋಷಪಟ್ಟು ಅವರನ್ನು 
ಅಭಿನಂದಿಸಿದರು ಎಂದು ಪ್ರತೀತಿ. ಶ್ರೀವಿಜಯದಾಸರ ಸುಳಾದಿಯೊಂದರ 
“ಜತೆಯಲ್ಲಿ ಇದರ ಸೂಚನೆ ಕಾಣಬಹುದು: 

ಅಚ್ಯುತಗರ್ಪಿತವೆಂದು ದಾಸರೆನಲು ಕಲ- 
ಗಚ್ಚು ಕುಡಿದ ಕಾಣೋ ವಿಜಯವಿಠಲ ಮೆಚ್ಚಿ॥ 


ಶ್ರೀಕೃಷ್ಣನ ಅಪೂರ್ವಸಂದರ್ಶನದ ಸಿದ್ದಿ: 
ಶ್ರೀಕನಕದಾಸರ ಸಾಧನೆಯ ಉತ್ತುಂಗವೆಂದರೆ, ಉಡುಪಿಯ ಶ್ರೀಕೃಷ್ಣನ ಅಪೂರ್ವ 
ಸಂದರ್ಶನ. ಒಬ್ಬ ವ್ಯಕ್ತಿಯ ಸ್ಮರಣೆಗಾಗಿ ಕಿಂಡಿಯೊಂದು ಬರ್ಮಾ ಸರ! 


೧. ಇದು ಶ್ರೀಕನಕದಾಸರನ್ನು ಕುರಿತ ರಾಮಲಿಂಗಕವಿಯ ಕನಕದಾಸರ ಚರಿತ್ರೆ ಎಂಬ ಕೃತಿಯಲ್ಲಿ 
ದಾಖಲಾಗಿರುವ ಮಹಿಮೆ. 

೨. ಐಜಿ ವೇಂಕಟರಾಮಾಚಾರ್ಯರೆಂಬ ಹೆಸರಿನಿಂದ ದಿಗ್ಗಂತಿ ಪಂಡಿತರಾಗಿದ್ದ ಮಹನೀಯರು 
ಮುಂದೆ ವಾಸುದೇವವಿಠಲ ಅಂಕಿತದಿಂದ ಹರಿದಾಸರೂ ಆಗಿ ಪ್ರಸಿದ್ಧರಾದವರು; ಅವರು ಸಹ 
ಒಮ್ಮೆತಮ್ಮ ಪ್ರಾಂತದಲ್ಲಿ, ಮಾರಿ ಬೇನೆ ಕಾಣಿಸಿಕೊಂಡಾಗ ಇದೇ ರೀತಿಯಾಗಿ "ಅಂಜಿಸುವುದ್ಯಾಕಮ್ಮ 
ಕಂಜೋದ್ಧವನಮ್ಮ ಎಂಬ ಕೃತಿಯೊಂದನ್ನು ರಚಿಸಿ ದೇವಿಯನ್ನು ಪ್ರಾರ್ಥಿಸಿಕೊಂಡಾಗ ಆ ಪ್ರಾಂತ 
ಮಾರಿ ಬೇನೆಯಿಂದ ಬಿಡುಗಡೆ ಕಂಡಿತು ಎಂದು ಹೇಳುವುದುಂಟು. 


3೦೮೧೫111 ಶ್ರೀಕನಕದಾಸರ ಹರಿಭಕ್ತಿಸಾರ: ಮುನ್ನುಡಿ 


ಸಾಮಾನ್ಯ ಸಂಗತಿಯೇನಲ್ಲ ಶ್ರೀಕನಕದಾಸರು ತಮ್ಮ ಉಡುಪಿಕ್ಷೇತ್ರದ ಸಂದರ್ಶನದ 
ಸಂದರ್ಭದಲ್ಲಿ ಶ್ರೀಕೃಷ್ಣನನ್ನು ವಿಶಿಷ್ಟ ರೀತಿಯಲ್ಲಿ ದರ್ಶನ ಮಾಡುವ ಬಯಕೆ ಹುಟ್ಟಿತು. 
ಶ್ರೀಕೃಷ್ಣ ಅವರ ಬಯಕೆಯನ್ನು ಪೂರೈಸಿ ಅನುಗ್ರಹಿಸಿದ. ಆ ಕಥೆಯ ಸಾಂಕೇತಿಕಾರ್ಥ 
ಮಾತ್ರ ಅತ್ಯಂತ ಮಾರ್ಮಿಕವಾದುದು. ಭಕ್ತನು ಭಗವಂತನನ್ನು ತನ್ನೆಡೆಗೆ 
ತಿರುಗಿಸಿಕೊಳ್ಳುವುದು ಎಂದರೆ ಅನುಗ್ರಹೋನ್ನುಖನನ್ನಾಗಿಸಿಕೊಳ್ಳುವುದು ಎಂದರ್ಥ. 
ಇದಕ್ಕೆ ಅಗತ್ಯವಾದದ್ದು ಪರಿಪಕ್ವ ಭಕ್ತಿ; ಅದು ಶ್ರೀಕನಕದಾಸರಿಗೆ ಸಿದ್ಧಿಸಿತ್ತು. ಭಗವಂತನನ್ನು 
ನೋಡುವ ಪ್ರಯತ್ನ ಭಕ್ತನದು. ಆದರೆ, ಅನುಗ್ರಹಿಸಿ ದರ್ಶನ ನೀಡುವುದು ಭಗವಂತನ 
ಕರುಣೆಗೆ ಸೇರಿದ್ದು ಶ್ರೀಕನಕದಾಸರಿಗೆ ಅಂತಹ ವಿಶೇಷ ಕರುಣೆ ಲಭಿಸಿತ್ತು ಎಂಬುದು 
ಅದರ ಒಟ್ಟು ತಾತ್ಪರ್ಯ. ಶ್ರೀಕೃಷ್ಣನನ್ನು ಎದುರಿಗೆ ನೋಡುವಾಗಲೂ ಮನಸ್ಸನ್ನು 
ಎಲ್ಲಿಯೋ ಇರಿಸಿದ್ದವರಿಗೆ ಕೃಷ್ಣ ವಿಮಖನೇ ಸರಿ. ಆದರೆ, ಗೋಡೆ ಅಡ್ಡ ಇದ್ದಾಗಲೂ 
ಕೃಷ್ಣನತ್ತಲೇ ಗಮನಹರಿಸಿದ ಶ್ರೀಕನಕದಾಸರಿಗೆ ಶ್ರೀಕೃಷ್ಣ ದರ್ಶನ ನೀಡಿದ. ಇದರಲ್ಲಿ ಎದ್ದು 
ಕಾಣುವ ಭಕ್ತನ ಏಕಾಗ್ರತೆಯು ಭಗವಂತನ ದರ್ಶನಕ್ಕೆ ಸಾಧನ ಎಂಬ ಅಂಶ. 
ಶ್ರೀಕನಕದಾಸರು ಭಕ್ತರಿಗೆಲ್ಲ ಆದರ್ಶವಾಗಿ ಕಾಣುವುದು ಈ ಹಿನ್ನೆಲೆಯಲ್ಲಿ ಬಗೆಯಲ್ಲಿ 
ವಿಷಯ ತುಂಬಿಕೊಂಡವನಿಗೆ ಯಾವ ಕ್ಷೇತ್ರಕ್ಕೆ ಹೋದರೂ ಭಗವಂತನು ಕಾಣಲಾರ. 
ಆದರೆ, ಬಗೆಯಲ್ಲಿ ಭಗವಂತನನ್ನು ಹೊಂದಿದವರಿಗೆ ಅವರಿದ್ದಲ್ಲಿಯೇ ದರ್ಶನ 
ನೀಡುವನು ಎಂಬುದು ಇಲ್ಲಿಯ ಪವಾಡದ ದರ್ಶನ ಎನ್ನಬಹುದು. 
ನಿರ್ಯಾಣದ ಪವಾಡ : 

ಶ್ರೀಕನಕದಾಸರ ಜನನದಂತೆ ಅವರ ನಿರ್ಯಾಣವು ಸಹ ಒಂದು ಪವಾಡವೇ 
ಆಯಿತು. ೯೦ ಮೀರಿದ ಪ್ರಾಯದಲ್ಲೂ ಅವರ ಆರೋಗ್ಯ ಉತ್ತಮವಾಗಿಯೇ 
ಇದ್ದಿತು. ಕಣ್ಣು ಕೈ, ಕಾಲು, ಕಿವಿಗಳನ್ನೊಳಗೊಂಡಂತೆ ಸಕಲ ಇಂದ್ರಿಯಗಳೂ 
ಪಟುವಾಗಿಯೇ ಇದ್ದವು. ಚಿಕ್ಕಂದಿನಲ್ಲಿ ಮಾಡಿದ ಶಸ್ತ್ರಾಭ್ಯಾಸಾದಿಗಳಿಂದಾಗಿ 
ಹುರಿಕಟ್ಟಿದ ದೇಹ ಮುಂದೆ ಅಧ್ಯಾತ್ಮ ಚಿಂತನೆಯಿಂದಾಗಿ ಪರಿಪಕ್ವವಾದ ಮನಸ್ಸು 
ಇವೆರಡರಿಂದಾಗಿ ಅವರ ಆರೋಗ್ಯ ಸಾಮಾನ್ಯವಾಗಿ ಜ್ಞಾನಪ್ರಪಂಚದಲ್ಲಿ ಕೃಷಿ 
ಮಾಡಿದವರಿಗೆ ಹೇಗೋ ಹಾಗೆ ಉತ್ತಮವಾಗಿಯೇ ಇದ್ದಿತು. ಅವರು ದೇಹ 
ತೊರೆಯುವ ಮುನ್ನ ಶ್ರೀಪುರಂದರದಾಸರು ತಿರುಪತಿಯ ಶ್ರೀನಿವಾಸನ ಸನ್ನಿಧಿಗೆ 
ನೀಡಲೆಂದು ಒಪ್ಪಿಸಿದ್ದ ಅವರ ತಂಬೂರಿಯನ್ನು ತಿರುಪತಿಯ ಭಂಡಾರದಲ್ಲಿಟ್ಟರಂತೆ. 
ತಮ್ಮ ಏಕತಾರ ತಂಬೂರಿಯನ್ನು ಹಾಗೂ ದಂಡವನ್ನು ಶ್ರೀನಿವಾಸನ ಗರ್ಭಗೃಹದ 
ಪ್ರವೇಶದ್ವಾರದ ಮೇಲ್ಭಾಗದಲ್ಲಿ ಇರಿಸಿದರಂತೆ. ಬಳಿಕ ಕಾಗಿನೆಲೆಗೆ ಬಂದು 
ಗರ್ಭಗುಡಿಯೊಳಗೆ ತೆರಳಿ ಶ್ರೀಹರಿಯ ಸೇವೆಯನ್ನು ಪೂರೈಸಿ ನಿರ್ಯಾಣ 


೧. ಶ್ರೀಕನಕದಾಸರು ವೈಕುಂಠಯಾತ್ರೆ ಮಾಡಿದ್ದು ತಿರುಪತಿಯಲ್ಲಿ ಎಂದು ಕೆಲವರು, ಕಾಗಿನೆಲೆಯಲ್ಲಿ 
ಎಂದು ಕೆಲವರು, ಕದರಮಂಡಲಗಿ ಎಂದು ಮತ್ತೆ ಕೆಲವರು ಹೇಳುವರು. ಕದರಮಂಡಲಗಿಯಲ್ಲಿ 


ಶ್ರೀಕನಕದಾಸರು ಮತ್ತು ಮಧ್ವಸಿದ್ಧಾಂತ ಸ 2೮೮1 


ಹೊಂದಿದರಂತೆ. ಅದ್ಭುತವೆನ್ನಿಸುವ ನಿರ್ಯಾಣ ಶ್ರೀಕನಕದಾಸರದಾಗಿತ್ತು. ಶ್ರೀಹರಿಯ 
ಅನುಗ್ರಹದಿಂದ ಜನಿಸಿದ ಅವರು ಶ್ರೀಹರಿಪದವನ್ನೇ ಸೇರಿದರು. 

ಹೀಗೆ ಅನೇಕ ಪವಾಡಗಳು ಶ್ರೀಕನಕದಾಸರಿಗೆ ಸಂಬಂಧಿಸಿದಂತೆ ಪ್ರಚಾರದಲ್ಲಿವೆ. 
ಇಂತಹ ಪವಾಡಗಳನ್ನು ಅಸಂಭಾವಿತ ಎಂದು ತಳ್ಳಿ ಹಾಕುವ ಜನರೂ ಇರುವರು. ಅದಕ್ಕೆ 
ಕಾರಣವಿಲ್ಲ ಇದರಲ್ಲಿ ಕೆಲವು ಪವಾಡಗಳು ಐತಿಹಾಸಿಕವಲ್ಲದಿದ್ದರೂ ಸಹ ಅವುಗಳಿಂದ 
ತಿಳಿದು ಬರುವ ಸಂದೇಶ ತುಂಬಾ ತಾತ್ತಿ ವಾಗಿರುತ್ತದೆ. ಆ ಅಂಶವನ್ನು ಗ್ರಹಿಸುವುದರಲ್ಲಿ 
ವಿವೇಕವಿದೆ. ಶ್ರೀಮನ್ಮಧ್ವಾಚಾರ್ಯರ ಮಹಾಭಾರತತಾತ್ವರ್ಯನಿರ್ಣಯದಲ್ಲಿನ "ಶಿಕ್ಪಾ 
ಗ್ರಾಹ್ಯಾ ನಾರ್ಥಾಃ ಕಥಂಚನ (೨೨/೩೮೫) ಎಂಬುದಾಗಿ ಮಹಾಭಾರತದ 
ಉಪಾಖ್ಯಾನಗಳ ಬಗ್ಗೆ ಬಂದಿರುವ ಮಾತು ಇಂತಹ ಜ್ಞಾನಿಗಳ ಪವಾಡಗಳಿಗೂ 
ಅನ್ವಯಿಸುತ್ತದೆ. 


ಶ್ರೀಕನಕದಾಸರು ಮತ್ತು "ಮಧ್ವಸಿದ್ಧಾಂತ 
ಇಡಿ ಎ 


ಶ್ರೀಮಧ್ವಾಚಾರ್ಯರ ಮತದ ಮೇಲೆ ಪೂರ್ಣ ಶ್ರದ್ಧೆಯಿರಿಸಿ ಶ್ರೀಕನಕದಾಸರು 
ಆ ಮತವನ್ನು ಅನುಸರಿಸಿದವರು ಎಂಬುದಕ್ಕೆ ಅನೇಕ ಆಧಾರಗಳಿವೆ. 
ಮೊದಲನೆಯದಾಗಿ ಅವರು ಶ್ರೀವ್ಯಾಸರಾಜರ ಶಿಷ್ಠರಾದವರು ಎಂಬುದು. 
ಶ್ರೀವ್ಯಾಸರಾಜರ ಶಿಷ್ಯರಾಗಿ ಅವರ ಬಳಿಯಲ್ಲಿ ಅನೇಕ ದಿವಸಗಳ ಕಾಲ ನೆಲೆಸಿದ್ದರು. 
ಆ ಕಾಲದಲ್ಲಿಅವರಿಗೆ ಶ್ರೀವಾದಿರಾಜರು ಹಾಗೂ ಶ್ರೀಪುರಂದರದಾಸರ ನಿಕಟಸಂಪರ್ಕ 
ಒದಗಿತು. ಹೀಗಾಗಿ ಮಾಧ್ವ ತತ್ತ್ವದ ಪರಿಜ್ಞಾನ ಹಾಗೂ ಅದರ ಅನುಷ್ಠಾನ ಅವರಿಗೆ 
ಸಾಧ್ಯ ವಾಯಿತು”. 

ಬ ಜಾತಾ ಅವರು ಶ್ರೀವಾಯುದೇವರ ಅವತಾರ ಎಂಬುದಾಗಿ 
ತಮ್ಮ ಅನೇಕ ಕೃತಿಗಳಲ್ಲಿ ಸ್ಪಷ್ಟವಾಗಿ ಸ್ತುತಿಸಿದ್ದಾರೆ. 


ಶ್ರೀಕನಕದಾಸರ ಕುಟಿಯೊಂದು ಇದೆ. ಆದರೆ, ಶ್ರೀಕನಕದಾಸರ ಸಮಾಧಿ ಎಂದು ಪ್ರಸಿದ್ಧವಿರುವುದು 
ಕಾಗಿನೆಲೆಯಲ್ಲಿಯೇ. ಆದ್ದರಿಂದ ಅವರ ನಿರ್ಯಾಣ ಸ್ಥಳ ಕಾಗಿನೆಲೆ ಎಂಬುದೇ ಸೂಕ್ತ. 

೧. ಶ್ರೀಕನಕದಾಸರು ತಮ್ಮ ಜೀವನದ ಮೊದಲ ಹಂತದಲ್ಲಿ ರಾಮಾನುಜ ಪಂಥದ 
ಅನುಯಾಯಿಗಳಾಗಿದ್ದವರು; ಮುಂದೆ ಶ್ರೀವ್ಯಾಸರಾಜರ ಶಿಷ್ಯತ್ವವನ್ನು ಹೊಂದಿದ ಮೇಲೆ 
ಶ್ರೀಮಧ್ವಾಚಾರ್ಯರ ಸಿದ್ಧಾಂತವನ್ನು ಅನುಸರಿಸಿ ವೈಷ್ಣವದೀಕ್ಷೆಯನ್ನು ಪಡೆದರು. ಇದರ ಬಗ್ಗೆ ಹೆಚ್ಚಿನ 
ವಿವರಗಳಿಗೆ ನಮ್ಮ ಪ್ರಕಾಶನದ "ಸ ಸಂತ-ಕವಿ-ಭಕ್ತ ಕನಕದಾಸರು' ಎಂಬ ಕೃತಿಯನ್ನು ನೋಡಬಹುದು. 

೨. "... ಅವರು (ಶ್ರೀಕನಕದಾಸರು ) ಐತಿಹಾಸಿಕವಾಗಿ ದಾಸ ಸನಂಪ್ರದಾಯಕ್ಕೆ ಸೇರುತ್ತಾರೆ ಹಾಗೂ 
ಮಾಧ್ವರು ಇದನ್ನು ತಮ್ಮ ಸಂಪ್ರದಾಯವಾಗಿ ಉಳಿಸಿಕೊಂಡು ಬಂದಿದ್ದಾರೆ; ಜೊತೆಗೆ “ಅವರ ಸ ಸತಿ 
ಹಾಗೂ ಕೃತಿಗಳನ್ನುಕೂಡಾ' - ಕನಕನ ಸುತ್ತಮುತ್ತ; ಸಂಕಥನಗಳ ಜಿಜ್ಜಾ ಸೆ (ಪ್ರ: ಮಂಗಳೂರು 

ವಿಶ್ವವಿದ್ಯಾನಿಲಯ; ಪು. ೩೩) 

೩. "ಕದರಮಂಡಲಗಿಯ ಕರುಣಿ ಹನುಮರಾಯ' ಎಂಬ ಪದದಲ್ಲಿ "ಮುಖ್ಯಪ್ರಾಣನಾಥ' ಎಂದು 
ಕರೆದಿರುವುದು ಗಮನಾರ್ಹ. ಮುಖ್ಯಪ್ರಾಣ ಎಂಬ ಪದಮಾಧ್ವರುವಾಯುದೇವರಿಗೆ ಅನ್ವಯಿಸಿ 
ಹೇಳುವ ಪದವಾಗಿದೆ. 


xl ಶ್ರೀಕನಕದಾಸರ ಹರಿಭಕ್ತಿಸಾರ: ಮುನ್ನುಡಿ 


ಶ್ರೀಮಧ್ವಾಚಾರ್ಯರ ಜೀವೋತ್ತಮರಾದ ವಾಯುದೇವರ ತೃತೀಯಾವತಾರ 
ಎಂಬುದು ಮಧ್ವಮತದ ಮತ್ತೊಂದು ಮುಖ್ಯ ಪ್ರಮೇಯ. ಶ್ರೀಕನಕದಾಸರ ಅನೇಕ 
ಕೃತಿಗಳಲ್ಲಿ ಈ ವಿಷಯ ಸ್ಪಷ್ಟವಾಗಿಯೇ ಬಂದಿದೆ": 


> ಎಷ್ಟುಪೊಗಳಲಿ ನಾನು ಎನ್ನೊಡೆಯ ನಿಮ್ಮವಿ- 

ಶಿಷ್ಟಮಹಿಮೆಗಳನು ಸುಜನರಿಗೆ ಬಂದ 

ಕಷ್ಟವಳಿಯಲೈ ನೀ ಸುರಕಾಮಧೇನು ಪ 
ವಿಷ್ಣುವೆ ಪರಮದೈೆವವೆಂದು ದುಷ್ಟರಾಕ್ಷಸರನ್ನುಕೊಂದೆ 

ಸೃಷ್ಟಿಸಿ ಪಾಲಿಪ ಶ್ರೀರಾಮರಮೇಶ 

ಇಷ್ಟಭಕ್ತರೊಳು ಶ್ರೇಷ್ಠನೆಂದೆನಿಸಿದೆ ॥ ಅ.ಪ.॥ 
ತಾಯಿಯಪ್ಪಣೆಗೊಂಡು ಸೇವೆಗೆ ರಘುಪತಿ 

ರಾಯನಲ್ಲಿನಿಂದು ತನ್ನಾನಿಮ್ಠಾತ್ಮ ಸುಖ 

ಬಯಸೆನೆಂದು ಶ್ರೀ ಹರಿಗೆ ನುಡಿಬಂದು 

ಕಾಯಬೇಕು ಸುಗ್ರೀವನನೆನುತಲಿ 

ತೋಯಜಾಕ್ಷಗೆನೆ ಪೇಳಿ ವಾಲಿಯನು 

ಪಾಯದಿಂದಲಿ ಕೊಲ್ಲಿಸಿ ರವಿಜಗೆ ಸ- 

ಹಾಯ ಮಾಡಿದೆ ವಾಯುತನಯ WO 


ಕಡಲ ಬೇಗನೆ ಹಾರಿ ಶ್ರೀರಾಮರ 
ಮಡದಿಗುಂಗುರವ ಕೊಟ್ಟು ಅಲ್ಲಿದ್ದದನುಜರ 
ಹೊಡೆದು ಬಲು ಹಂತಕಾರಿ ಮಾಡಿದೆ ಶೌರಿ 
ಒಡೆಯಗೆ ವಾರ್ತೆಯ ಪೇಳಿ ಶೀಘ್ರದಿ 

ನಡೆಸಿ ಸೈನ್ಯವ ದಶಮುಖನ ಶಿರವ 


೧. ಕನಕರು ರಚಿಸಿದ "ಹರಿಭಕ್ಕಿಸಾರ', "'ರಾಮಧಾನ್ಯಚರಿತೆ, "ನಳಚರಿತೆ, 'ಮೋಹನತರಂಗಿಣಿ' ಮತ್ತು 
"ನರಸಿಂಹಸ್ತವ' ಕಾವ್ಯಗಳ ಮೂಲಕ ಮಾಧ್ವಮತ ತತ್ತ್ವವನ್ನು ಪ್ರಚುರಪಡಿಸಿದರು. 

- ಬಯಲು ಆಲಯದೊಳಗೊ (ಪು. ೧೯) 
ತಿಮ್ಮಪ್ಪನಂತಹ ಶೂದ್ರ ಹಿನ್ನೆಲೆಯಿಂದ ಬಂದ ವ್ಯಕ್ತಿಯೊಬ್ಬ ಮಧ್ವಮತ ಸಿದ್ಧಾಂತಕ್ಕೆ ಬ್ರಾಹ್ಮಣ 
ಪರಿಸರಕ್ಕೆ ಸಲ್ಲುವಂತಾದದ್ದುಬ್ರಾಹ್ಮಣ ಪಂಡಿತ ಮಂಡಳಿಯ ನಡುವೆಕುಳಿತುಕಲಿಯುವಂತಾದದ್ದು 
ಅವರ ಜತೆಯಾಗಿಯೇ, ಅವರು ಬರೆದ ಕೀರ್ತನೆ ಸಾಹಿತ್ಯವನ್ನು ಬರೆದದ್ದು ಅವರಿಗಿಂತ ಮುಂದೆ 
ಹೋಗಿ ನಾಲ್ಕು ಕಾವ್ಯಗಳನ್ನು ರಚಿಸುವಂತಾದದ್ದುಮಹತ್ವದ ಮಾತಾಗಿದೆ. 

- ಆತ್ಮಯಾವ ಕುಲ(ಪ್ರ.ಸಂಪಾದಕರು: ಕೆ. ರೇವಣಪ್ಪ ಸಂಪಾದಕರು: ಡಾ. ಜಗನ್ನಾಥ ಆರ್‌ 
ಗೇನಣ್ಣವರ; ಪ್ರ: ಕಾಗಿನೆಲೆ ಅಭಿವೃದ್ಧಿ ಪ್ರಾಧಿಕಾರ; ತೃತೀಯಾವ್ಪತ್ತಿ ೨೦೧೫; ಪು. ೩೧) 


೨. ಪು. ೬೪; ಶ್ರೀಕನಕಸಾಹಿತ್ಯದರ್ಶನ-೪; ಪ್ರ: ಕನ್ನಡ ಮತ್ತು ಸಂಸ್ಕೃತಿ ನಿರ್ದೇಶನಾಲಯ, ಕರ್ನಾಟಕ 
ಸರ್ಕಾರ. 


ಶ್ರೀಕನಕದಾಸರು ಮತ್ತು ಮಧ್ವಸಿದ್ಧಾಂತ xl 


ನೊಡೆಸಿದಾಕ್ಷಣ ಲೋಕಮಾತೆಯ 
ನೊಡಗೂಡಿಸಿದೆ ಶ್ರೀವಾಸುದೇವರಿಗೆ Il ೨ 1 


ಮೂರು ರೂಪವ ತಾಳಿ ಮಹಾಯೋಗ್ಯರುಗಳಿಗೆ 

ಸಾರ ತತ್ತ ನ ಪೇಳ್ಗೆ ಶರಣು ಹೊಕ್ಕ ಮನುಜರ 

ಘೋರ ದುರಿತವ ಸೀಳ್ದೆ ಧೀರ ತನು 

ಧುರದುಂಡಿ ಹನುಮಯ್ಯ ಸೇವಿಸಿದ ನಿ 

ಮ್ಹಂಘ್ರಿ ಕಮಲವ ದೂರ ಮಾಡದೆ ಎನ್ನ ಸಲಹಯ್ಯ 
ಕರುಣಾವಾರಿಧಿಯೆ ನೀವೆನ್ನಗಲೆ 

ಕಾಗಿನೆಲೆಯಾದಿಕೇಶವ ಮುತ್ತತ್ತಿ ದೊರೆಯೆ 1೩॥ 


ಟಟ 


೨ಶರಣು ಶರಣು ಶರಣು ದಶರಥ ರಾಮದೂತಗೆ | ಪ॥ 
ಶರಣು ಕುರುಕುಲಲಾಧೀಶಗೆ 

ಶರಣು ವೈಷ್ಣವ ಮತ ವಿಲಾಸಗೆ | 

ಶರಣು ಮುಖ್ಯಪ್ರಾಣಗೆ ॥ ಅ.ಪ॥ 
ವಾರಿಧಿಯನು ವೇಗದಿ ದಾಟಿ ವನವ ಕಿತ್ತಿದಾತಗೆ 

ಮೇರೆಯಿಲ್ಲದೆ ಅಸುರರ ಸಂಹರಿಸಿದ ರಣಶೂರಗೆ 

ವಾರಿಜಾಕ್ಷಿ ಸೀತಾದೇವಿಗೆ ವರದ ಮುದ್ರಿಕೆಯನಿತ್ತಗೆ 

ಧೀರತನದಲಿ ಅಕ್ಷಕುಮಾರನ ಪ್ರಾಣವನು ಕೊಂಡಗೆ 1೧॥ 
ರಾಜಸೂಯವ ರಚಿಸಬೇಕೆಂದು ರಾಜರ ಸೀಳಿದಾತಗೆ 

ರಾಜಮುಖಿಯಳ ರಕ್ಷಿಸಿ ಮೃಗರಾಜಗೆ ಒಲಿದಾತಗೆ 

ತ್ರಿಜಗವಂದಿತ ದೇವಗೆ ಸಜ್ಜನರ ಪ್ರಿಯ ಎನಿಪಗೆ 

ರಾಜ ಧರ್ಮಗೆ ಅನುಜನಾದಗೆ ರಾಜಪೂಜಿತ ರಾಜಗೆ | ೨ 
ಧಾರಿಣಿಯೊಳು ದುರ್ವಾದಿ ದೈತ್ಯರ ಗಂಟಲಗಾಣವಾದಗೆ 
ದುರ್ವಾದಿಗಳ ಪತಿಯಾದಗೆ 

ಮೂರೇಳು ಮತವನೆಲ್ಲಮುರಿದ ಧೀರ ಮದ್ದರಾಯಗೆ 

ಸಾರ ತತ್ತ ಎಗಳನೆಲ್ಲ ಶೋಧಿಸಿ ಸೂರೆ ಮಾಡಿದಾತಗೆ 

ಊರ್ವಿಯೊಳು ವರ ಪರದೇವತಾದಿಕೇಶವ ದೊರೆ ದಾಸಗೆ ॥1೩। 


"ವಾಯುದೇವರನ್ನು ದ್ವೇಷಿಸುವವರಿಗೆ ದುರ್ಗತಿ ಖಚಿತ' ಎಂಬ ಮಧ್ವಸಿದ್ಧಾಂತದ 
ಪ್ರಮೇಯ ಶ್ರೀಕನಕದಾಸರ ಕೃತಿಯಲ್ಲಿ ತುಂಬಾ ಸ್ಫುಟವಾಗಿಯೇ ನಿರೂಪಿತ- 


೧. ಶ್ರೀಕನಕದಾಸರ ಕೇಶವನಾಮವು ಶ್ರೀಮಧ್ವಾಚಾರ್ಯರ ದ್ವಾದಶಸ್ತೋತ್ರದ "ಕೇಶವ ಕೇಶವ ಶಾಸಕ 
ವಂದೇ' ಎಂಬ ೬ನೇ ಅಧ್ಯಾಯದ ವಿವರಣೆಯೇ ಆಗಿದೆ. 
೨. ಪು.೨೭, ಕನಕಸಾಹಿತ್ಯದರ್ಶನ-೪; ಪ್ರ: ಕನ್ನಡ ಮತ್ತು ಸಂಸ್ಕೃತಿ ನಿರ್ದೇಶನಾಲಯ, ಕರ್ನಾಟಕ ಸರ್ಕಾರ. 


21 ಶ್ರೀಕನಕದಾಸರ ಹರಿಭಕ್ತಿಸಾರ: ಮುನ್ನುಡಿ 


ವಾಗಿರುವುದು ಅವರ ಮಾಧ್ವದೀಕ್ಷೆಗೆ ಮತ್ತೊಂದು ಪ್ರಬಲ ಪುರಾವೆ": 


೨ ಅಂಧಂತಮಸು ಇನ್ನಾರಿಗೆ ಗೋ- 
ವಿಂದನ ನಿಂದಿಸುವರಿಗೆ 1 ಪ॥ 
ಸಂದೇಹವಿಲ್ಲಸಾರಿಸಾರಿಗೆ ವಾಯು- 
ನಂದನನ ವಂದಿಸದವರಿಗೆ ॥ ಅ.ಪ॥ 
ಮಾತುಮಾತಿಗೆ ಹರಿಯ ನಿಂದಿಸಿ ಸ- 
ರ್ವೋತ್ತಮ ಶಿವನೆಂದು ವಾದಿಸಿ 
ಧಾತುಗ್ರಂಥಗಳೆಲ್ಲತೋರಿಸಿ ವೇ- 
ದಾಂತ ಪ್ರಮಾಣಗಳ ಹಾರಿಸಿ 
ಸೋತು ಸಂಕಟಪಟ್ಟುಘಾತಕ ಒಡಲೊಳಗಿಟ್ಟು 
ನೀತಿ ಹೇಳುವ ಕೆಟ್ಟ ಜಾತಿಗಳಿಗಲ್ಲದೆ WO 1 
ಮೂಲಕವತಾರಕ್ಕೆ ಭೇದವು - ಮುಖ್ಯ- 
ಶೀಲ ಪಂಡಿತರೊಳಗೆ ಅತಿವಾದವು 
ಲೀಲಾ ಸಾದೃಶ್ಯವ ತೋರುತ - ಲಿಂಗ- 
ಭಂಗವಿಲ್ಲದ ದೇಹ ಹಾರುತ 
ಮೂಲ ಗುರುವು ಕುಂತೀಬಾಲನೆನ್ನದೆ ವೃಥಾ 
ಶೀಲಗೆಟ್ಟಂಥ ಖೂಳರಿಗಲ್ಲದೆ ಮತ್ತೆ ॥೨॥ 
ವ್ಯಾಸರ ಮಾತುಗಳಾಡುತ ವಿ- 
ಶ್ವಾಸ ಘಾತಕತನ ಮಾಡುತ 
ದೋಷವೆಂದರೆ ನುಡಿ ಕೇಳದೆ ಸಂ- 
ತೋಷವೆಂದರೆ ನೋಡಿ ಬಾಳದೆ 
೧. ಆಸ್ತಪ್ತಾತ್ಯುತ್ಕಟತ್ವಿಟ್‌ -ಪ್ರಕಟಕಟಕಟ-ಧ್ವಾನಸಂಘಟ್ಟನೋದ್ಯ- 
ದ್ವಿದ್ಯುದ್ವೂಢಸ್ಫುಲಿಂಗ-ಪ್ರಕರವಿಕಿರಣೋ-ತ್ಕಾ ಎಥಿತೇ ಬಾಧಿತಾಂಗಾನ್‌ | 
ಉದ್ಧಾಢಂ ಪಾತ್ಯಮಾನಾ -ತಮಸಿ ತತ ಇತಃ- ಕಿಂಕರೈಃ ಪಂಕಿಲೇತೇ 
ಪಂಕ್ವಿರ್ಗ್ರಾವ್ಲಾಂ ಗರಿಮ್ಣಾ- ಗ್ಲಪಯತಿ ಹಿ ಭವ-ದ್ವೇಷಿಣೋ ವಿದ್ವದಾದ್ಯ ॥ 
ಕುತ್ಕಾಮಾನ್‌ ರೂಕ್ನರಕ್ಷೋ-ರದಖರನಖರ-ಕ್ಷುಣ್ಣವಿಕ್ಷೋಭಿತಾಕ್ಷಾನ್‌ 
ಆಮಗ್ನಾನಂಧಕೂಪೇ -ಕ್ಷುರಮುಖಮುಖರೈಃ -ಪಕ್ಷಿಭಿರ್ವಿಕ್ಟತಾಂಗಾನ್‌ । 
ಪೂಯಾಸ್ಫಬೂತ್ರವಿಷ್ಠಾ-ಕೃಮಿಕುಲಕಲಿಲೇ -ತತ್ಯ ಣಕ್ಕಿಪ್ತಶಕ್ಷಾ 
ದ್ಯಸ್ತವ್ರಾತಾರ್ದಿತಾಂಸ್ರ-ದ್ಹಿಷೆ ಉಪಜಿಹತೇ- ವಜ್ರಕಲ್ಪಾ ಜಲೂಕಾಃ ॥ 
- ಶ್ರೀಹರಿವಾಯುಸ್ತುತಿ (೧೧,೧೩) 


೨. ಪು. ೧೮೯; ಕನಕಸಾಹಿತ್ಯದರ್ಶನ-೪; ಪ್ರ: ಕನ್ನಡ ಮತ್ತು ಸಂಸ್ಕೃತಿ ನಿರ್ದೇಶನಾಲಯ, ಕರ್ನಾಟಕ 
ಸರ್ಕಾರ. 


ಶ್ರೀಕನಕದಾಸರು ಮತ್ತು ಮಧ್ಧಸಿದ್ದಾಂತ xliii 


ಶೇಷಶಯನ ನಾ ಆದಿಕೇಶವರಾಯನ 
ದಾಸರೊಡೆಯ ಮಧ್ದದ್ದೇಷಿಗಳಿಗಲ್ಲದೆ TEU 


ಮೇಲುಕೋಟೆ, ಶ್ರೀರಂಗಪಟ್ಟಣ ಮೊದಲಾದ ಅನೇಕ ಸ್ಥಳಗಳಿಗೆ ಮಾದ್ವರು 
ಹಾಗೂ ಮಾಧ್ವೇತರರು ಆದ ಸಂತರು ಜ್ಞಾನಿಗಳು ಸಂದರ್ಶನ ಮಾಡಿದ 
ನಿದರ್ಶನಗಳು ವಿಪುಲವಾಗಿ ದೊರೆಯುವವು. ಆದರೆ, ಶ್ರೀವೈಷ್ಣವ ಪಂಥದ 
ಪರಮದೀಕ್ಷೆಯ ಅಂತಹ ಯಾವ ಪ್ರಧಾನ ಸಂತರೂ ಸಹ ಉಡುಪಿಯ ಶ್ರೀಕೃಷ್ಣನನ್ನು 
ಸಂದರ್ಶಿಸಿದ ದಾಖಲೆ ಕಂಡುಬರುವುದಿಲ್ಲ ಆದರೆ, ಶ್ರೀಕನಕದಾಸರು ಉಡುಪಿಯ 
ಶ್ರೀಕೃಷ್ಣನ ವಿಶೇಷಾನುಗ್ರಹಕ್ಕೆ ಪಾತ್ರವಾಗಿದ್ದ ವಿವರ ಅವರ ಸಾಧನೆಯ ಶಿಖರ ಎಂದೇ 
ಪ್ರಖ್ಯಾತ. ಮಾಧ್ವರಲ್ಲಿ ಉಡುಪಿಯಾತ್ರೆ, ಶ್ರೀಕೃಷ್ಣನ ಸಂದರ್ಶನ ಜೀವನದ 
ಪರಮಸಿದ್ಧಿಗಳಲ್ಲಿ ಒಂದು ಎಂದು ಪರಿಗಣಿತವಾಗಿದೆ. ಅದನ್ನು ಮಹಾತಪಸ್ಸಿನಂತೆ 
ಸಾಧಿಸಿದ ಶ್ರೀಕನಕದಾಸರು ಪೂರ್ಣಮಾಧ್ವದಿಕ್ಷೆಯವರು ಎಂಬುದಕ್ಕೆ ಮತ್ತೊಂದು 
ಪ್ರಬಲ ಪುರಾವೆ. 

ರಾಮಾನುಜಮತದ ದಶಾವತಾರದ ಪರಿಕಲ್ಪನೆಯಲ್ಲಿ ಬುದ್ಧ ಪರಿಗಣಿತನಾಗಿಲ್ಲ 
ಬದಲಾಗಿ ಬಲರಾಮ ಪರಿಗಣಿತನಾಗಿರುವನು. ಎಂದರೆ, ಅವರ ನಿರೂಪಣೆಯಂತೆ 
ಮತ ಶ್ರ ಕೂರ್ಮ, ವರಾಹ, ನಾರಸಿಂಹ, ವಾಮನ, ಪರಶುರಾಮ, ದಾಶರಧಿರಾಮ, 
ಬಲರಾಮ, ಕೃಷ್ಣ ಹಾಗೂ ಕಲ್ಕಿ - ಇವು ಮಹಾವಿಷ್ಣುವಿನ ದಶಾವತಾರಗಳು. ಆದರೆ, 
ಮಧ್ವಸಿದ್ದಾಂತದಲ್ಲಿ ಬಲರಾಮ ದಶಾವತಾರದಲ್ಲಿ ಪರಿಗಣಿತನಾಗಿಲ್ಲ ಅಲ್ಲಿ 
ಒಭಂತ್ತನೆಯ ಅವತಾರವಾಗಿ ಪರಿಗಣಿತನಾಗಿರುವುದು "ಬುದ್ಧ. 
ಶ್ರೀಮಧ್ವಾಚಾರ್ಯರ ಮಹಾಭಾರತತಾತ್ಸರ್ಯನಿರ್ಣಯದಲ್ಲಿ ಈ ವಿಷಯ 
ವಿವರವಾಗಿ ನಿರೂಪಿತವಾಗಿದೆ. ಅವರ ದ್ವಾದಶಸ್ತೋತ್ರ ಕೃತಿಯಲ್ಲಿ ೭ನೆಯ ಹಾಗೂ 
೯ನೆಯ ಸ್ತೋತ್ರಗಳು ದಶಾವತಾರ ಸ್ತೋತ್ರಗಳಾಗಿದ್ದು ಅವುಗಳಲ್ಲಿ ಬುದ್ಧನ ಸ್ತೋತ್ರವೇ 
ಬಂದಿದೆ. ದಶಾವತಾರವನ್ನು ಶ್ರೀಕನಕದಾಸರ ಕೃತಿಗಳು ಅಪಾರ ಸಂಖ್ಯೆಯಲ್ಲಿದ್ದು 
ಅವುಗಳಲ್ಲೆಲ್ಲ ದಶಾವತಾರದಲ್ಲಿ ಪರಿಗಣಿತನಾಗಿರುವುದು ಬುದ್ಧನ ಹೊರತು 


೧. ಉಟ್ಟದ್ದುಬಿಟ್ಟುತಾ ನಿಂತಿಹನೆ - ರಂಗ (ರಂಗನೆಂಥವನೆಂಥವನೆಲೆ) 
ಸಾಧಿಸಿ ತ್ರಿಪುರರ ಗೆಲಿದವನೆ - (ಗೋವಿಂದ ಹರಿ ಗೋವಿಂದ) 
ಬತ್ತಲೆ ನಿಂತಹವನೆಂದೆನೆ - ತೇಜಿಯನೇರಿ (ನಿನ್ನ ನಾನೇನಂದೆನೊ) 
ಭಂಡನಂದದಿ ಪುಂಡರೀಕಾಕ್ಷನು 
ಕಂಡಕಂಡಲ್ಲಿಗೆ ತಿರುಗ್ಯಾನ್ಜ್ಯಾ 
ಕಂಡ ಕಂಡಲ್ಲಿಗೆ ತಿರುಗಿ ತ್ರಿಪುರ 
ಹೆಂಡಿರನೆಲ್ಲ ಕೆಡಿಸ್ಕಾನ್ಸ್ಯಾ I (ದ್ಯಾವಿ ನಮ್ಮದ್ಯಾವರು ಬಂದಾರು) 
ಪತಿವ್ರತೆಯರ ವ್ರತವಳಿಯಬೇಕೆನುತಲಿ 
ಅತಿಶಯದಿ ತ್ರಿಪುರದ ಸ್ವ್ರೀಯರ 


೫11% ಶ್ರೀಕನಕದಾಸರ ಹರಿಭಕ್ತಿಸಾರ: ಮುನ್ನುಡಿ 


ಬಲರಾಮನಲ್ಲ ರಾಮಾನುಜರನ್ನು ಪ್ರಸ್ತಾಪಿಸುವ ಅವರ ಮೋಹನತರಂಗಿಣಿಯಲ್ಲಿ 


ನುತ ಬೌದ್ಧ ರೂಪದಿ ಬಹು ಭಂಗಪಡಿಸಿದ 

ರತಿಪತಿಪಿತನೆಂಬ ಮಾಸಾಳಮ್ಮ॥ (ತಾಳಲ್ಲಲ್ಲಲಲ್ಕೊ) 

ಕಥೆಯನು ನಿರ್ಮಿಸಿ ಪತಿವ್ರತೆಯರ ಘನ 

ವ್ರತಗಳ ಕೆಡಿಸಿದ ಗೋವಿಂದ 

ಜತೆಯಗಲದ ಪುರತ್ರಿತಯ ಗೆಲಿದು ದೇ- 

ವತೆಗಳ ಸಲಹಿದೆ ಗೋವಿಂದ ॥ (ಪರಮ ಪುರುಷ ಹರಿ ಗೋವಿಂದ) 
ರಮಣಿಯರ್ಗೊಲಿದು ಬತ್ತಲೆ ನಿಂತೆ ಗೋವಿಂದ | (ಗೋವಿಂದ ಸಲಹೆನ್ನನು) 
ಸಾಧಿಸಿ ತ್ರಿಪುರರ ಗೆಲಿದವನೆ - ಪ್ರತಿ- ॥ (ರಾಮ ಗೋವಿಂದ ಹರೇ) 
ಮೂಗ್ರಾಮ ಮುರಿದು............ i (ಈತನೇನೆ ನಿನ್ನಮಗನು) 

ಉಟ್ಟಿದ್ದ ವಸ್ತವ ಬಿಸುಡುತಿದೆ - ತನ್ನ॥ (ಮಗುವಿನ ಮರುಳಿದು) 

ಇತ್ತ ಬಾರೆಂದೆನಲು ಬತ್ತಲೆ ನಿಲ್ಲುತಿದೆಕೊ (ಮಗುವ ತಡೆಯಬಾರದೆ ಮಾನಿನಿಯರು) 
ಮೂರು ಪುರದಬಲೆಯರ ವ್ರತಗಳನೆ ಕೆಡಿಸಲಿಕೆ 

ಬೇರೊಂದು ಅಶ್ವತ್ಥವೃಕ್ಚವಾಗಿ 

ನಾರಿಯರ ವ್ರತಭಂಗಗೆಯ್ಯಲಾ ದೆಸೆಯಿಂದ 

ಊರುತ್ತಯವದು ತಿರುಗುವುದು ನಿಲ್ಲಲಾಗ 

ನೀರ ಮಸ್ತಕದಲಿ ಧರಿಸಿದನ ಕರವಿಲ್ಲ 

ನಾರಿಯೊಳು ನಾರಾಯಣಾಸ್ನವಾಗಿ 

ಘೋರತನವೆತ್ತ ತ್ರಿಪುರದ ಕೀಲ ಪರಿದ ಮದ- 

ನಾರಿಸಖ ಬುದ್ಧನೆ ಶರಣೆಂಬೆನು ॥ (ನೋಡಯ್ಯ ನಿನ್ನ ದಾಸರ) 

ನಾರಿಯರ ಚೆಲ್ಲಿಕೆಯ ನೋಡಿ ತೆರೆದೆಯೊ ಬಾಯ ॥ (ಏನು ಕಾರಣ ಬಾಯಿ ತೆರೆದಿ) 
ದಿಗಂಬರ ವೇಷವ ತಾಳ್ಞ!। (೧) 

ಮೈಮೇಲ್ಲೇಣರವೆ ಇಲ್ಲ! (೨) 

ಬತ್ತಲೆ ನಿಂದು........... ॥(೩) (ನಾರಾಯಣನೆ ಈತ-ನಾರಿ ಒಳ್ಳೆಯ) 

ಕೊಂದು ತ್ರಿಪುರಾಸುರರ ಅವರ ಸತಿಯರ ಕೆಡಿಸಿ (ಯಾದವಗಿರಿವಾಸನಹುದೋ) 
ಲೀಲೆಗೋಹುಗ ಬಂದು ನಿರ್ವಾಣದಲಿ ನಿಂದು । 

ಅ ಲಜ್ಜೆಗಾಗಿ ತಲೆ ಬಾಗಿ ಮಲಗಿದೆಯೊ ॥ (ಯಾಕೆ ನೀನಿಲ್ಲಿ ಪವಡಿಸಿದೆ ಹರಿಯೆ) 
ಪುರತ್ರಯ ವಧುಗಳ ಗೆಲಿದಗೆ ಮಂಗಳ ॥ (ಅಂಬುಜದಳಾಕ್ಚಗೆ ಮಂಗಳ) 
ಪುರತ್ರಯ ವಧು ವ್ರತವಳಿದಗೆ ಮಂಗಳಂ ॥ (ಮಂಗಳಂ ಸರ್ವಜೀವ ರಕ್ಷಕಗೆ) 


[A 
ಪರಮಪತಿವ್ರತೆಯರ ಮಾನಭಂಜನ 
ತುರಗವಾಹನ ಪವಿತ್ರಾಂಗ 
ಸುರಪತಿ ಮುಖ್ಯದೇವೋತ್ತುಂಗ ಜಯತು ಶ್ರೀ- 
ವರ ತೈಜಗದಂತರಂಗ ॥ 
ಪಿಷ್ಪಲದೊಳಗಿರ್ದ ಪತಿವ್ರತೆಯರ ಗೆದ್ದು 
ಮುಪ್ಪರಗೊಂಡ ಮಾಧವನ 


- ಮೋಹನ ತರಂಗಿಣಿ (೫/೧೦) 


ಶ್ರೀಕನಕದಾಸರು ಮತ್ತು ಮದ್ವಸಿದ್ದಾಂತ xlv 


ಬಂದಿರುವ ದಶಾವತಾರ ನಿರೂಪಣೆಯಲ್ಲೂ ಬುದ್ಧನ ಉಲ್ಲೇಖವೇ ಇರುವುದು ಸಹ 
ಗಮನಾರ್ಹ. ಇದು ಶ್ರೀಕನಕದಾಸರ ಮಾಧ್ವದೀಕ್ಷೆಯನ್ನು ಸ್ಫುಟಪಡಿಸುವ ಮತ್ತೊಂದು 
ಅಂಶ. 


ಶ್ರೀಹರಿಯ ನಾಮಗಳಲ್ಲಿ "ಹರಿ' ಎಂಬ ನಾಮಕ್ಕೆ ಶಬ್ದಕ್ಕೆ ಮಧ್ವಮತದಲ್ಲಿ 
ವಿಶೇಷವಾದ ಮಹತ್ವವಿದೆ. "ಶ್ರೀಗುರುಭ್ಯೋನಮಃ ಹರಿ ಓಂ' ಎಂಬ ಮಾಧ್ವರ ಸಕಲ 
ಕಾರ್ಯಾರಂಭದ ಮಾತು ಇದಕ್ಕೆ ಉತ್ತಮ ನಿದರ್ಶನ. ಹರಿ ಎಂಬುದು ಬಿಂಬರೂಪ 
ದರ್ಶನಕ್ಕಿಂತ ಮುಂಚಿತವಾಗಿ ಪ್ರತಿಯೊಬ್ಬ ಸಾಧಕನಿಗೆ ಉಪಾಸನೆಗೆ ವಿಹಿತವಾದ 
ಶ್ರೀಹರಿಯ ರೂಪ. ಹರಿಕಥಾಮೃತಸಾರ ಎಂಬ ಶ್ರೀಜಗನ್ನಾಥದಾಸರ ಕೃತಿಯ ಹೆಸರು 
ಇದಕ್ಕೆ ಸೂಚಕ. ಶ್ರೀಕನಕದಾಸರ ಹೆಚ್ಚಿನ ಕೃತಿಗಳಲ್ಲಿ ಹರಿ ಎಂಬ ನಾಮದ ಉಚ್ಚಾರಣೆ 
ಬಹಳವಾಗಿ ಕಂಡುಬರುವುದು (ನೊಂದೆ ಹರಿಯೆನ್ನದೆ ಇತ್ಯಾದಿ). ಹರಿಭಕ್ತಿಸಾರ 
ಎಂಬ ಕೃತಿಯಂತೂ ಪ್ರಸಿದ್ಧವೇ ಇದೆ". 

ದೇವತಾತಾರತಮ್ಯವು ಮಧ್ವಸಿದ್ಧಾಂತದ ಪ್ರಧಾನಪ್ರಮೇಯಗಳಲ್ಲೊಂದು'; 
ಆನಂದ ಸಾಮ್ಯವನ್ನು ಹೇಳುವ ಶ್ರೀರಾಮಾನುಜ ಸಿದ್ಧಾಂತ ಈ ತತ್ತ್ವವನ್ನು 
ಅಂಗೀಕರಿಸಿಲ್ಲ ಅದರೆ, ಶ್ರೀಕನಕದಾಸರ ಕೃತಿಗಳಲ್ಲಿ ತಾರತಮ್ಯ ತತ್ತ ದನ ಸ್ಫುಟವಾಗಿ 
ನಿರೂಪಿತವಾಗಿರುವುದು, ಅವರು ಅನುಸರಿಸಿದ್ದು ಮಧ್ವಸಿದ್ಧಾಂತವನ್ನೇ ಹೊರತು 
ರಾಮಾನುಜಸಿದ್ಧಾಂತವನ್ನಲ್ಲ ಎಂಬುದಕ್ಕೆ ಮತ್ತೊಂದು ಪುರಾವೆ... 


ಅಪ್ಪಣೆವಡೆದು ಬಿತ್ತರಿಸುವ ಕೃತಿ ಜೇನು 

ತುಪ್ಪದ ತೋರಿಯಾಗಲೆರಿಯ ॥ - ಮೋಹನತರಂಗಿಣಿ (೧೮/೧) 
೧. ಶ್ರೀಕನಕದಾಸರು ರಾಮಾನು ಪಂಥದ ಅನುಯಾಯಿಗಳಾಗಿದ್ದಾಗಲೂ, ಅವರ ಮತವನ್ನು 

ಪೂರ್ಣವಾಗಿ ಅನುಸರಿಸುತ್ತಿರಲಿಲ್ಲ ಎಂಬುದಕ್ಕೆ, ಅವರ ಮೋಹನ ತರಂಗಿಣಿ ಕೃತಿಯಲ್ಲಿ 

ಕಂಡುಬರುವ ಶಿವ, ಪಾರ್ವತಿ, ಗಣೇಶ ಮೊದಲಾದವರ ಸ್ತೋತ್ರಗಳು ಸಾಕ್ಷಿಯಾಗಿವೆ 

(ಮೋಹನತರಂಗಿಣಿ ಪದ್ಯಗಳು-೧,೮,೧೦,೧೨). ರಾಮಾನುಜ ಪಂಥದಲ್ಲಿ ಶಿವ ಹಾಗೂ ಅವ 

ಪತ್ನಿ ಪುತ್ರರಾದ ಪಾರ್ವತಿ, ಗಣೇಶ, ಸೃಂದರ ಬಗ್ಗೆ ಪೂಜ್ಯ ಭಾವವಿಲ್ಲ ಆದ್ದರಿಂದ ಶ್ರೀಕನಕದಾಸರು 

ಅವರ ಸಿದ್ಧಾಂತವನ್ನು ಪೂರ್ಣವಾಗಿ ಆ ಕಾಲದಲ್ಲೂ ಒಪ್ಪಿರಲಿಲ್ಲಎಂಬುದು ಸ್ಫುಟಪಡುವುದು: 
೨. ವಂದೇ ವಿಷ್ಣುಂ ನಮಾಮಿ ಶ್ರಿಯಮಥ ಚ ಭುವಂ ಬ್ರಹ್ಮವಾಯೂ ಚ ವಂದೇ 

ಗಾಯತ್ರೀಂ ಭಾರತೀಂ ತಾಮಪಿ ಗರುಡಮನಂತಂ ಭಜೇ ರುದ್ರ ದೇವಮ್‌ । 

ದೇವೀರ್ವಂದೇ ಸುಪರ್ಣೀಮಹಿಪತಿದಯಿತಾಂ ವಾರುಣೀಮಪ್ಯುಮಾಂ ತಾ- 

ಮಿಂದ್ರಾದೀನ್‌ ಕಾಮಮುಖ್ಯಾನಪಿ ಸಕಲಸುರಾಂಸ್ಥದ್ದುರೂನ್‌ ಮದ್ಗುರೂಂ ಶ್ವ॥ 

- ತಾರತಮೃಸ್ಟೋತ್ರ 

೩. ಬಲ್ಲವರೆ ಬಲ್ಲರು ಎಲ್ಲವರರಿಯರು | 

ಫುಲ್ಲಲೋಚನ ಪರಬ್ರಹ್ಮನೆಂಬುದನು ॥ ಪ॥ 

ಅಜನು ಅಧಿಕ ಬಲ್ಲ ಅನಲಸ್ನೇಹಿತ ಬಲ್ಲ! 

ಗಜಚರ್ಮಾಂಬರ ಬಲ್ಲಗರುಡ ಬಲ್ಲ! 


೫1೪] ಶ್ರೀಕನಕದಾಸರ ಹರಿಭಕ್ತಿಸಾರ: ಮುನ್ನುಡಿ 


ಕಾಗಿನೆಲೆ ಶ್ರೀಕನಕದಾಸರ ಪ್ರಧಾನವಾದ ಕಾರ್ಯಕ್ಷೇತ್ರ. ಅಲ್ಲಿ ಆದಿಕೇಶವ ಅವರ 
ಆರಾಧ್ಯದೈವ ಹಾಗೂ ಅವರ ಕೃತಿಗಳ ಅಂಕಿತನಾಮ. ಅಂತಹ ಆದಿಕೇಶವನನ್ನು ಅವರ 
ಕಾಗಿನಲೆಯಲ್ಲಿ ಪ್ರತಿಷ್ಠುಪನೆ ಮಾಡಿಸಿದ್ದು ಅವರ ಗುರುವರ್ಯರಾದ ಮಾಧ್ವಯತಿ 
ಶ್ರೀವ್ಯಾರಾಜರಿಂದಲೇ ಎಂಬುದು ಸುಪ್ರಸಿದ್ಧ ಅದರಂತೆ ಕಾಗಿನೆಲೆಯ ದೇವಸ್ಥಾನದ 
ಆವರಣದಲ್ಲಿಯೇ ಮಾಧ್ವಪೀಠವೊಂದಾದ ಉಡುಪಿಯ ಭಂಡಾರಕೆರೆ ಮಠದ 
ಶ್ರೀರಾಜವಂದ್ಯತೀರ್ಥರು ಎಂಬ ಯತಿಗಳ ವೃಂದಾವನವೊಂದಿದ್ದು ಅದಕ್ಕೆ 
ನಿತ್ಯಪೂಜೆಯ ವ್ಯವಸ್ಥೆಯೂ ಇದೆ. ಇದೂ ಸಹ ಶ್ರೀಕನಕದಾಸರ ಮಾಧ್ವದಿಕ್ಷೆಗೆ 
ಪೂರಕವೆನ್ನಿಸುವ ಅಂಶ. 
ಮಧ್ವಮತದ ಬಗ್ಗೆ ಬಹಳ ಸ್ಪಷ್ಟವಾಗಿಯೇ ಇದು ತಾರಕವಾದ ಮತ ಎಂಬ 

ಅವರ ಉಗಾಭೋಗ ಇನ್ನಷ್ಟು ಸ್ಫುಟವಾಗಿ ಅವರು ಮಾಧ್ವವೈಷ್ಠವದಿಕ್ಷೆ ಹೊಂದಿದಕ್ಕೆ 
ಪುರಾವೆಯಾಗುವುದು: 

ಮಧುವಿನಂತಹ ಮತ ಮಧ್ವಮತ 

ಅದ ನಂಬಿದವರಿಗೆ ದುರಿತಹತ 

ಶಾಸ್ತ್ರಸಮೃತವಾದ ಆನಂದಮತ 

ಇದ ನಂಬಿ ನಡೆವನೆ ಬಹುಪೂತ 

ಹರಿಸರ್ವೋತ್ತಮ ಎನುವ ಮತ 

ವಾಯುಜೀವೋತ್ತಮನು ಇರುವ ಮತ 

ಶಾಸ್ವಾರ್ಥಗಳ ತಿಳಿಪ ಮತ 

ಸೂತ್ರಾರ್ಥಗಳ ಪೇಳ್ವಮತ 

ಕನಕನು ನಂಬಿ ನಡೆವ ಮತ 

ಆದಿಕೇಶವಗೆ ಇದು ಸಮೃತ॥ 


ಶ್ರೀಕನಕದಾಸರ ಸ್ಥಾರಕವಾಗಿ ಉಡುಪಿಯ ಶ್ರೀಕೃಷ್ಣಮಠದಲ್ಲಿ ಇಂದೂ ಸಹ 
ಶ್ರೀಕೃಷ್ಣದೇವರಿಗೆ ಗಂಜಿ ನೈವೇದ್ಯದ ಪದ್ಧತಿ ಉಳಿದುಕೊಂಡು ಬಂದಿದೆ. ಕನಕದಾಸರಿಗೆ 
ವಿಶಿಷ್ಠಾದ್ವೈತಸಂಪ್ರದಾಯದಲ್ಲಿ ಆ ರೀತಿಯ ಯಾವುದೇ ಸ್ಥಾರಕ ಉಳಿದುಕೊಂಡು 
ಬಂದಿಲ್ಲ ಇದು ಶ್ರೀಕನಕದಾಸರು ಮಾಧ್ವರೆಂಬುದಕ್ಕೂ ಮಾಧ್ವರು ಅವರನ್ನು 
ತಮ್ಮವರು ಎಂದು ಗುರುತಿಸಿಕೊಂಡಿರುವುದಕ್ಕೂ ಉತ್ತಮ ನಿದರ್ಶನ. 

ಭುಜಗೇಶ್ವರನು ಬಲ್ಲ ಭೂರಿಲೋಚನ ಬಲ್ಲ| 

ತ್ರಿಜಗಾಧಿಪತಿ ತ್ರಿವಿಕ್ರಮನೆಂಬುದನು ॥೧॥ 

- ಇಲ್ಲಿಮೊದಲು ಅಜ, ಆ ಬಳಿಕ ಅನಲಸ್ನೇಹಿತನೆಂದರೆ ವಾಯು ಅನಂತರ ಗಜಚರ್ಮಾಂಬರನಾದ 


ಶಿವ ಹಾಗೂ ಗರುಡ, ಭುಜಗೇಶ್ವರನಾದ ಶೇಷ ಭೂರಿಲೋಚನ ಎನಿಸಿದ ಇಂದ್ರ. ಹೀಗೆ 
ದೇವತಾತಾರತಮ್ಯ ಕ್ರಮ ಮಧ್ಯ ಸಿದ್ಧಾಂತಕ್ಕೆ ಸಂಪೂರ್ಣ ಅನುಗುಣವಾದುದು. 


ಶ್ರೀಕನಕದಾಸರು ಮತ್ತು ಮಧ್ಧಸಿದ್ದಾಂತ xlvii 


ಶ್ರೀಕನಕದಾಸರ ಕೃತಿಗಳನ್ನು ತಮ್ಮ ನಿತ್ಯ ಪಾರಾಯಣದ ಕೃತಿಗಳಲ್ಲಿ ವಿಶಿಷ್ಟಾದ್ವೈತ 
ಸಂಪ್ರದಾಯದ ಯಾರು ಅಳವಡಿಸಿಕೊಂಡ ದಾಖಲೆ ಇಲ್ಲ ಆದರೆ, ಮಾಧ್ವರ 
ಮನೆಮನೆಗಳಲ್ಲಿ ಶ್ರೀಕನಕದಾಸರ ಅನೇಕ ಕೃತಿಗಳು ನಿತ್ಯ ಪಠ್ಯವಾಗುತ್ತಿವೆ. ಹಿಂದೆ 
ಹೇಳಿದಂತೆ ಅವರ "ಈಶ ನಿನ್ನ ಚರಣ ಭಜನೆ' ಕೃತಿ ಹಾಗೂ "ತನು ನಿನ್ನದು ಜೀವನ 
ನಿನ್ನದು, "ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೊ', "ದಾಸನಾಗೋ ಭವಪಾಶ 
ನೀಗೋ' ಮೊದಲಾದ ಅನೇಕ ಕೃತಿಗಳು ಇದಕ್ಕೆ ನಿದರ್ಶನ. ಶ್ರೀಕನಕದಾಸರು 
ಕೊಂಡಾಡಿರುವ ಬಂಕಾಪುರದ ನರಸಿಂಹ ಹಾಗೂ ಕಾಗಿನೆಲೆಯಾದಿಕೇಶವ ದೇವರಿಗೆ 
ಇಂದೂ ಸಹ ಮಾಧ್ವರದೇ ಪೂಜೆ. ಶ್ರೀಕನಕದಾಸರ ಕೃತಿಗಳಾದ ಹರಿಭಕ್ತಿಸಾರ 
ಮೊದಲಾದವುಗಳ ಪ್ರವಚನವು ಸಹ ಮಾಧ್ವಮಠಗಳಲ್ಲಿ ನಡೆಯುತ್ತಿರುವುದು 
ಗಮನಾರ್ಹವಾದ ಸಂಗತಿ. 

ತಿರುಪತಿಯ ದಾಸಸಾಹಿತ್ಯಪ್ರಾಜೆಕ್ಸ್‌ ಪ್ರಕಾಶನಪಡಿಸಿರುವ ಮಾಧ್ವಹರಿದಾಸರ 
ಚಿತ್ರಗಳಲ್ಲಿ ಶ್ರೀಕನಕದಾಸರಿಗೂ ಸ್ಥಾನವಿದೆ. ಕರ್ನಾಟಕ ಸರ್ಕಾರ ಮೊದಲಾದ ಅನೇಕ 
ಸಂಸ್ಥೆಗಳು ಇತ್ತೀಚಿನ ದಿನಗಳಲ್ಲಿ ಸ್ಥಾಪಿಸಿರುವ ಶ್ರೀಕನಕದಾಸರ ಯಾವುದೇ ಶಿಲ್ಪಗಳಲ್ಲೂ 
ಸಹ ಅವರ ಹಣೆಯ ಮೇಲೆ ಮಾಧ್ವ ವೈಷ್ಣವ ಲಾಂಛನವಿದೆಯೇ ಹೊರತು 
ವಿಶಿಷ್ಟಾದ್ವೈತಿಗಳ ತ್ರಿಪುಂಡ್ರ ಲಾಂಛನವಲ್ವ 

ಮಧ್ವಪರಂಪರೆಯ ಮಹಿಪತಿದಾಸರ ಪುತ್ರ ಕೃಷ್ಣರಾಯರೆಂಬವರು ರಚಿಸಿರುವ 
ಕೃತಿಯೊಂದರಲ್ಲಿ ಶ್ರೀಕನಕದಾಸರ ಹೆಸರು ದಾಖಲಾಗಿದ್ದು ಅವರು ಪರಂಪರೆಯಿಂದ 
ಅಂಗೀಕೃತರಾದವರು ಎಂಬುದಕ್ಕೆ ಸಾಕ್ಚಿಯಾಗುವುದು. ಅದರಂತೆ ಅನಂತರದ 
ವರಗಡದಿನ್ನಿಶೇಷವಿದ್ಗಲದಾಸರು ಶ್ರೀಕನಕದಾಸರನ್ನು ಕುರಿತು ಒಂದು ಪೂರ್ಣ 
ಕೃತಿಯನ್ನೇ ರಚಿಸಿರುವುದು, ವೈಷ್ಣವ ದಾಸಪರಂಪರೆ ಅವರನ್ನು ಅಂಗೀಕರಿಸಿದೆ 


೧. ಶ್ರೀವಿಜಯದಾಸರ ಕೃತಿಯೊಂದರಲ್ಲಿ “ಸುಜನಶಿರೋಮಣಿ' ಎಂಬುದಾಗಿ ಶ್ರೀಕನಕದಾಸರ 
ಪ್ರಸ್ತಾಪವಿರುವುದು. ಅವರು. ದಾಸಪರಂಪರೆಯಲ್ಲಿ ಗುರುತಿಸಲ್ಪಟ್ಟಿದ್ದವರು. ಎಂಬುದಕ್ಕೆ 
ಪೋಷಕವಾದ ಶ್ರೇಷ್ಠ ಪುರಾವೆ: 
ವಿಜಯೀಂದ್ರ ವಾದಿರಾಜ ಮೊದಲಾದ 
ನಿಜವರ ಶಿಷ್ಯರುಗಳು 
ವ್ರಜಕೆ ಶಾಸ್ಪಾರ್ಥವನು ಬೋಧಿಸುತ 
ದ್ವಿಜಕುಲ ಸಂಭವರಾದ ಪುರಂದರ 
ಸುಜನ ಶಿರೋಮಣಿ ಕನಕ ಪ್ರಮುಖ 
ಪೂಜಿತ ಪದಯುಗಳಾಂಬುಜ ಯತಶಿಶೇಖರ 
ವಿಜಯಸಾರಥಿಯು ಪ್ರಸನ್ನವಾಗಲೆಂದು..... ॥ - ಶ್ರೀವಿಜಯದಾಸರು 
ಮಹಿಪತಿದಾಸರ ಪುತ್ರರಾದ ಕಾಖಂಡಕಿ ಕೃಷ್ಣರಾಯರ ಕೃತಿಯೊಂದರಲ್ಲೂ ಸಹ ಕನಕದಾಸರ 
ಉಲ್ಲೇಖ ಬಂದಿದ್ದು ಅದರಲ್ಲಿ ಕನಕದಾಸರನ್ನು ಸಂತಮತಿ, ಹರಿಭಕ್ತಿ ಉಲ್ಲಾಸಕರ ಎಂಬ 


xlviii ಶ್ರೀಕನಕದಾಸರ ಹರಿಭಕ್ತಿಸಾರ: ಮುನ್ನುಡಿ 


ಎಂಬುದಕ್ಕೆ ಮತ್ತೊಂದು ಫುರಾವೆಯಾಗಿದೆ. ಶ್ರೀವಿಜಯದಾಸರ ಕೃತಿಯೊಂದರಲ್ಲಿ 
ಬಂದಿರುವ 'ಸುಜನಶಿರೋಮಣಿಕನಕ್‌' ಎಂಬ ಮಾತಂತೂ ಶ್ರೀಕನಕದಾಸರ 
ಮಾಧ್ವದೀಕ್ಷೆಗೆ ಸ್ಪಷ್ಟ ನಿದರ್ಶನ. ಹರಿದಾಸ ಲಕ್ಷಣವನ್ನು ತಿಳಿಸುವ ಹರಿದಾಸ- 


ವಿಶೇಷಣಗಳಿಂದ ಉಲ್ಲೇಖಿಸಿರುವುದು ಗಮನಾರ್ಹ: 

ನೆನೆದು ನಮಿಸುವೆ ನಾನನುದಿನ ಹರಿಪದ- 

ವನಜ ಮಧುಪರಾದ ಅನುಭವ ಶರಣರ 

ನೆರೆತಾಳಪಾಕರ ಸಂತಮತಿ ಕನಕರ ಹರಿಭಕ್ತಿ ಉಲ್ಲಾಸಕರ - ಕಾಖಂಡಕಿ ಕೃಷ್ಣರಾಯರು 

“ಯತಿಗಳೊಳು ಪ್ರಖ್ಯಾತರಾಗಿಹ ವಿಜಯೀಂದ್ರನಾಮಕರಾದ ಯೋಗೀಶ್ವರರು 

ಶ್ರೀನಿವಾಸರ ಪೆಸರ ಧರಿಸಿದ ಶಿಷ್ಯರೂ ಮೂವರು ಸೇವೆಯನು ಸಲಿಸುತ್ತಲಿರ್ದರು - 

ಪುರಂದರಕನಕನುವಾದಿರಾಜರು ಬಳಿಯೊಳಿರ್ದರು ರಾಜರನುದಿನ ಬಂದು ಕಾಣುವರು ॥' 
- ರಾಘವೇಂದ್ರಪ್ಪಕವಿ (ಸಾರಸ್ವತಪರಿಣಯ) 

ಶ್ರೀಗಡದಿನ್ನಿ ಶೇಷವಿಠ್ವಲ ದಾಸರ ಕೃತಿಯಂತು ಪ್ರತ್ಯೇಕವಾಗಿ ಕನಕದಾಸರ ಪ್ರಶಂಸೆಯೇ ಆಗಿದೆ: 

ಕನಕದಾಸರ ಪಾದ ವನಜವ ಸ್ಮರಿಸುವ 

ಮನುಜರೆ ಪರಮ ಧನ್ಯರು ॥ ಪ॥ 

ಹನುಮಾಂತರ್ಗತ ಜನಕಜೆರಮಣನ 

ಘನ ಜ್ಞಾನ ಭಕುತಿ ಕೊಡುವ ಭಾವ ಕಡಿವ ॥ ಅ.ಪ. ॥ 

ಆಶಿಸಿದಾಗೀವೆ ಸೊಸಿಲಿ ದರ್ಶನ 

ದಾಸ ನೀನಾಗೇಳೆಂದು 

ಶ್ರೀಶನೆ ಬೆಂಬತ್ತಿ ದಾಸದೀಕ್ಷೆಯ ಕೊಡಿಸಿ 

ತಾ ಸೇವೆ ಕೊಂಡವನ - ನಿಜ ಜವನ WOM 

ವ್ಯಾಸರಾಯರು ಪೇಳೆ ಶ್ರೀಶನ್ನ ಕರೆಯಲು 

ತಾ ಶ್ವಾನನಾಗಿ ಬಂದ 

ಭೂಸುರರು ಹೊಡೆದಟ್ಟಿ ಶೇಷರೂಪದಿ ಕರೆದೆ 

ಆ ಸರ್ಪ ಕಂಡೋಡಿದರು - ನಿಜ ಮೂಢರು ॥ ೨ ॥ 

ಏಕಾಂತದಿ ತಿನಲು ಆ ಕದಳಿಫಲ ಕೊಡೆ 

ತಾ ಕೈಲಿ ಹಿಡಿದು ಕುಳಿತ 

ಏಕೆನಲು ಸರ್ವತ್ರ ಶ್ರೀಕಾಂತತಾ ವ್ಯಾಪ್ತ 

ನಾ ಕಾಣೆನೇಕಾಂತ - ಜ್ಞಾನಿ ಸಂತ 1೩॥ 

ಭಕ್ತಿ ಸಾರವ ಕಥೆ ಪದ್ಯೋಕ್ತಿಗಳ ನುಡಿದು 

ಕಿತ್ತೆಸೆದ ಮೂಢ ರೂಢಿ 

ಯುಕ್ತವಾದಾನಂದ ಉಕ್ತಿಗಳಿಗನುಸರಿಸಿ 

ಭಕ್ತಿಲಿ ಗೋವಿಂದನ - ಭಜಸಿರೆಂದನ Yu 

ಹೀನಜನೆಂದು ದೇವಸ್ಥಾನದಿಂದಟ್ಟಲು 

ಮಾನವಂತರನೆ ತೊರೆದ 

ಮಾನಿ ವರಗಡದಿನ್ನಿ ಶೇಷವಿಠ್ಕಲ ಭಕ್ತಗೆ 

ತಾನೊಲಿದು ದರ್ಶನವಿತ್ತ - ಹಿಂದಿರುಗುತ್ತ ॥ ೫॥ -ಗಡದಿನ್ನಿ ಶೇಷವಿಠ್ಯಲದಾರು 


ಶ್ರೀಕನಕದಾಸರು ಮತ್ತು ಮಧದ್ಧಸಿದ್ದಾಂತ xlix 


ಸುಳಾದಿಯನ್ನು ಬರೆದ ಶ್ರೀವಿಜಯದಾಸರು ಮಾಡಿರುವ ಆ ಉಲ್ಲೇಖ ತುಂಬಾ 
ಪ್ರಮುಖವೆನ್ನಿಸುವಂತಹುದು. 


ಪೂರ್ಣವಾಗಿ ವೈಷ್ಣವದೀಕ್ಷೆಯನ್ನು ಹೊಂದಿ ಮಧ್ವಮತದ ಸಕಲ ತತ್ತ ಗಳನ್ನು 
ಸಹ ನಿಷ್ಠೆಯಿಂದ ಪರಿಪಾಲಿಸುವ ಭಕ್ತರನ್ನು ಮಾತ್ರವೇ .ಮಾಧ್ವಪರಂಪರೆ ತನ್ನ 
ಗುರುಪರಂಪರೆಯಲ್ಲಿ ಸೇರಿಸಿಕೊಳ್ಳುವುದು. ಅದಿಲ್ಲವಾದಲ್ಲಿ ಸಾಹಿತ್ಯ, ಸಂಗೀತ 
ಮೊದಲಾದ ಎಷ್ಟೇ ಕಾರಣಗಳಿದ್ದರೂ, ಅವುಗಳನ್ನು ಅದು ಮೆಚ್ಚಿಕೊಳ್ಳುವುದೇ 
ಹೊರತು, ತನ್ನ ಪರಂಪರೆಯಲ್ಲಿ ಮಾನ್ಯ ಮಹನೀಯರಲ್ಲಿ ಪರಿಗಣಿಸದು. ಆದರೆ, 
ಶ್ರೀಕನಕದಾಸರನ್ನು ಮಾಧ್ವ ಪರಂಪರೆ ಆದರದಿಂದ ತನ್ನವರಂತೇ ಕಂಡು ಗೌರವಿಸುತ್ತಾ 
ಬಂದಿರುವುದು ಅವರು ಪೂರ್ಣಮಾಧ್ವದೀಕ್ಷೆಯನ್ನು ಪಡೆದವರಾಗಿದ್ದರು ಎಂಬುದಕ್ಕೆ 
ಜ್ವಲಂತ ನಿದರ್ಶನ ಎನ್ನಬಹುದು”. 


ಶ್ರೀಕನಕದಾಸರು ಶ್ರೀಮನ್ಮಧ್ವಾಚಾರ್ಯರನ್ನು ಗುರುಗಳೆಂದು ಅಂಗೀಕರಿಸಿ ಅವರ 
ಮತವನ್ನು ಪೂರ್ಣವಾಗಿ ಅನುಸರಿಸಿದ್ದಕ್ಕೆ ದಾಖಲೆಯಾಗಿ ಅನೇಕ ಕೃತಿಗಳು 
ಉಪಲಬ್ಧವಿವೆ. ಅವುಗಳಲ್ಲಿ ಕೆಲವು ಹೀಗಿವೆ: 


೨ ಜಯಮಂಗಲಂ ನಿತ್ಯ ಶುಭಮಂಗಲಂ 

ವಾತಜಾತನು ಆಗಿ ಖ್ಯಾತಿಯಲಿ ಮೆರೆದಗೆ 

ಸೇತುವೆಯ ಭರದಿಂದ ಲಂಘಿಸಿದಗೆ 

ಸೀತೆಯನು ವಂದಿಸುತೆ ಉಂಗುರವನಿತ್ತವಗೆ 

ದೈತ್ಯಪುರವನು ಭರದಲುರಿಸಿದವಗೆ HO 


ವಸುಧೆಯಲಿ ಕುಂತಿನಂದನನಾಗಿ ಉದಿಸಿದಗೆ 

ಕುಸುಮವನು ತಂದು ದ್ರೌಪದಿಗಿತ್ತಗೆ 

ಕುಶಲತನದಲಿ ಕೌರವಾದಿಗಳ ಸಂಹರಿಸಿ- 

ದಸಹಾಯ ವೀರ ಶ್ರೀ ಭೀಮಸೇನನಿಗೆ I ೨॥ 


ಮಧ್ಯಗೃಹದಾತನಾ ಸತಿಯಲ್ಲಿ ಉದಿಸಿದಗೆ 
ಬೌದ್ದ ಚಾರ್ವಾಕ ಮಾಯ್ಗಳ ಜರಿದಗೆ 


೧. ಶ್ರೀಕನಕದಾಸರ ಕೀರ್ತನೆಗಳನ್ನು ಪ್ರಪ್ರಥಮಬಾರಿಗೆ ಪ್ರತ್ಯೇಕವಾಗಿ ಪ್ರಕಾಶನಪಡಿಸಿದ 
ಶ್ರೀಮನ್ಮದ್ವಸಿದ್ಧಾಂತ ಗ್ರಂಥಾಲಯ ಉಡುಪಿ ಪ್ರಮುಖ ಮಾಧ್ವಸಂಸ್ಥೆಗಳಲ್ಲೊಂದು. ಅದರಂತೆ, 
ಶ್ರೀಕನಕದಾಸರ ಕೃತಿಗಳನ್ನು ಪ್ರತ್ಯೇಕವಾಗಿ ತನ್ನ ಹರಿದಾಸಕೀರ್ತನ ತರಂಗಿಣಿ ಸಂಪುಟಗಳಲ್ಲಿ 
ಪ್ರಕಾಶನಪಡಿಸಿದ ಬೆಂಗಳೂರಿನ ಸುಬೋಧ ಪ್ರಕಟನಾಲಯವು ಸಹ ಮಾದ್ವರ ನೇತೃತ್ವದ ಸಂಸ್ಥೆ 

೨. ಪು: ೭೯; ಕನಕಸಾಹಿತ್ಯದರ್ಶನ-೪; ಪ್ರ: ಕನ್ನಡ ಮತ್ತು ಸಂಸ್ಕೃತಿ ನಿರ್ದೇಶನಾಲಯ, ಕರ್ನಾಟಕ 
ಸರ್ಕಾರ. 


ಶ್ರೀಕನಕದಾಸರ ಹರಿಭಕ್ತಿಸಾರ: ಮುನ್ನುಡಿ 


ಮಧ್ವಶಾಸ್ತ್ರವನೆಲ್ಲ ಸಜ್ಜನರಿಗೊರೆದಗೆ 

ಮುದ್ದು ಶ್ರೀಆದಿಕೇಶವನ ಭಜಕನಿಗೆ Wa 
ಪರಮಪದವಿಯನೀವ ಗುರುಮುಖ್ಯ ಪ್ರಾಣನ 
ಧರೆಯೊಳಗುಳ್ಳ ಮಾನವರೆಲ್ಲಭಜಿಸಿರೊ ॥ಪ॥ 
ಅಂದು ತ್ರೇತಾಯುಗದಿ ಹನುಮನಾಗವತರಿಸಿ 

ಬಂದು ದಾಶರಥಿಯ ಪಾದಕೆರಗಿ 

ಸಿಂಧುವನು ದಾಂಟಿ ಮುದ್ರಿಕೆಯಿತ್ತು ದಾನವರ 

ವೃಂದಪುರ ದಹಿಸಿ ಚೂಡಾಮಣಿಯ ತಂದವನ 1೧॥ 
ದ್ವಾಪರಯುಗದಲಿ ಭೀಮಸೇನನೆನಿಸಿ 

ಶ್ರೀಪತಿಯ ಪಾದ ಕಡುಭಜಕನಾಗಿ 

ಕೋಪಾವೇಶದಲಿ ದುಶ್ಯಾಸನನ ಸೀಳಿ 

ಭೂಪನ ಜಲದೊಳಗೆ ಕರೆಕರೆದು ಜರೆದವನ ॥ ೨॥ 


ಕಲಿಯುಗದಲಿ ತುರೀಯಾಶ್ರಮವನೆ ಧರಿಸಿ 

ಕಲುಷದ ಮಾಯಿಗಳನೆ ಸೋಲಿಸಿ 

ಖಲವಾದ ಮಧ್ವಮತವನು ಬಲಿದೆನಿಸಿ ಕಾಗಿ- 
ನೆಲೆಯಾದಿಕೇಶವನೆ ಪರದೈವವೆಂದವನ TENT 
ಅರಿತು ಭಜಿಪರ್ಯಾರಯ್ಯ ರಂಗಯ್ಯ ನಿನ್ನ ॥ ಪ॥ 
ಸಿರಿದೇವಿಯು ಕಿರುಬೆರಳಲ್ಲಿರುವ ಸೊಬಗನ್ನು 
ಅರಿಯಲಾರಳೊ ದೇವ i ಅ॥ 
ಇಂದಿರಾದೇವಿಯು ಅರಿಯಲಾರಳು ದೇವ- 
ಬೃಂದಾರಕರೆಲ್ಲನಿಂದು ಯೋಚಿಪರು ಆ- 

ನಂದತೀರ್ಥರ ಮತದೊಳಗೆ ಬಂದವರೆಲ್ಲ 

ಎಂದಿಗಾದರು ಪರಮಾನಂದ ಪೊಂದುವರು Nex 
ಮಾನವರಲಿ ಹೀನವರ್ಗ ತುಂಬಿಹುದೊ 


. ಪು: ೭೫; ಕನಕಸಾಹಿತ್ಯದರ್ಶನ-೪; ಪ್ರ: ಕನ್ನಡ ಮತ್ತು ಸಂಸ್ಕೃತಿ ನಿರ್ದೇಶನಾಲಯ, ಕರ್ನಾಟಕ 
ಸರ್ಕಾರ. 


. ಪು.೧೭೭,; ಕನಕಸಾಹಿತ್ಯದರ್ಶನ-೪; ಪ್ರ: ಕನ್ನಡ ಮತ್ತು ಸಂಸ್ಕೃತಿ ನಿರ್ದೇಶನಾಲಯ, ಕರ್ನಾಟಕ 
ಸರ್ಕಾರ. 


ಶ್ರೀಕನಕದಾಸರು ಮತ್ತು ಮಧ್ವಸಿದ್ದಾಂತ 


ಆನಂದವಾಯಿತು ನಿನ್ನಂದವು ಹನುಮ 
ಏನೆಂದು ಹೇಳಲಿ ನಿನ್ನ ಚಂದವು 
ದಾನವಾಂತಕ ಮುಖ್ಯಪ್ರಾಣ ನಿನ್ನಸೊಬಗು 
ನೊಸಲ ತಿದ್ದಿದ ಊರ್ದ್ಧ್ವಪುಂಡ್ರವು ಶರಿದೊ- 
ಸೆವೊ ಕಿರೀಟ ಮಕರಕುಂಡಲವು 
ಅಸುರದಲ್ಲಣವಾದ ಹಸನಾದ ಲಾಂಗೂಲ 
ಉಟ್ಟಕೌಪೀನ ಕಟಿಸೂತ್ರವು ನಡುವು 
ಕಟ್ಟಿದ ಕಾಸೆ ಕಾಂಚೀದಾಮವು 
ತೊಟ್ಟ (ಕಬಾಯಿ) ಹೊಳೆವ ದಿಟ್ಟ ಜಗಜಟ್ಟಿ 
ಕಡಗ ಕಂಕಣ ತೋಳಬಾಪುರಿ ದೊಡ್ಡ 
ಬೆಡಗು ನಿನ್ನಯ ರೂಪುರೇಖರಿ 
ಅಡಿಗಡಿಗೊಲಿಯುತ್ತ ನಡೆದು ಭಕ್ತರ ಕಾವ 
ಹನುಮಂತ ಭೀಮ ಮಧ್ವಮೂರುತಿ ನಿನ್ನ 
ಘನವಾದ ಮಹಿಮೆಯೆಂಬವಾರುತಿ ಗು- 
ಣನಿಧಿ ದಿಗಂತ ವಿಶ್ರಾಂತ ಕೀರುತಿಯೊಳಗೆ 
ಸೃಷ್ಟಿಗೆ ಬಲು ವಿದ್ಯಗೊಂಡೆಯಪುರದ 
ದಿಟ್ಟಕಪಿಕುಲದೊಳು (ದಿಂಡು ಆ) 
ಶ್ರೇಷ್ಠ ಪ್ರಸನ್ನ ಆದಿಕೇಶವನ ದಾಸ 
ದೇವಕಿಯೊಳು ಪುಟ್ಟಿದಾನೆ ವಸು- 
ದೇವನ ಪೆಗಲೊಳ್ಳೆತಂದ ಮದ್ದಾನೆ 
ಶ್ರೀವಾಸುದೇವನೆಂಬಾನೆ 


pe 
I ಪ॥ 


॥ ಅ.ಪ. ॥ 
1೧॥ 
॥೨॥ 
1೩॥ 
WY I 


೫ 


ಭಾವೀಬ್ರಹ್ಮಾದ್ಯಮರರು ಪೂಜಿಪ ಪಟ್ಟದಾನೆ)'(ಆನೆ ಬಂದಿದದಕೋ ಮದ್ದಾನೆ) 


ಸನಂದತೀರ್ಥರ ಮನದಲೊಪ್ಪುವ ಮುತ್ತ 


ಶ್ರೀನಿಧಿ ಆದಿಕೇಶವನೆಂಬೊ ಅಣಿಮುತ್ತು ॥(ಮುತ್ತು ಬಂದಿದೆ ಕೇರಿಗೆ) 


ಸಜ 


೧. ಪದಸಂಖ್ಯೆ -೭. ಪು. ೬; ಪ್ರ: ಶ್ರೀಕನಕದಾಸರ ಕೀರ್ತನೆಗಳು; ಕುವೆಂಪು ಕನ್ನಡ ಅಧ್ಯಯನ ಸಂ 


ಮೈಸೂರು ವಿಶ್ವವಿದ್ಯಾನಿಲಯ; ೨೦೧೪. 


ತ್‌ 
ನ, 


ಥ 


೨. ಪು. ೪೨೪; ಕನಕಸಾಹಿತ್ಯದರ್ಶನ-೪; ಪ್ರ: ಕನ್ನಡ ಮತ್ತು ಸಂಸ್ಕೃತಿ ನಿರ್ದೇಶನಾಲಯ, ಕರ್ನಾಟಕ 


ಸರ್ಕಾರ. 


೩. ಪು. ೨೫೯; ಕನಕಸಾಹಿತ್ಯದರ್ಶನ-೪; ಪ್ರ: ಕನ್ನಡ ಮತ್ತು ಸಂಸ್ಕೃತಿ ನಿರ್ದೇಶನಾಲಯ, ಕರ್ನಾಟಕ 


ಸರ್ಕಾರ. 


li ಶ್ರೀಕನಕದಾಸರ ಹರಿಭಕ್ತಿಸಾರ: ಮುನ್ನುಡಿ 


ನಗುವುದೆಲ್ಲವು "ಮಾರುತಿವಲ್ಲಭಗರ್ಪಣವು ಇದು 
(ಕರ್ಮದೊಡ್ಡದು ಜಗದಿ ಕರ್ಮವರಿತವರಿಗೆ) 


ಮೂರು ರೂವವ ತಾಳಿ ಮಹಾಯೋಗ್ಯರುಗಳಿಗೆ 

ಸಾರತತ್ತ್ವವ ಪೇಳ್ಗೆ ಶರಣುಹೊಕ್ಕ ಮನುಜರ 

ಘೋರದುರಿತವ ಸೀಳ್ದೆ 

ಧೀರತನುಧುರದುಂಡಿ ಹನುಮಯ್ಯರಿಂ ಸೇವಿಸಿದ ನಿ- 

ಮೃಂಪ್ರಿ ಕಮಲವ ದೂರ ಮಾಡದೆ ಸಲಹಯ್ಯ 

ಕರುಣಾವಾರಿಧಿಯೇ ನೀನೆನ್ನನೀಗಲೆ ಆದಿಕೇಶವ ಮುತ್ತೆತ್ತಿ ದೊರೆಯೆ ॥ 


- ಇಲ್ಲಿಯ ಮಾರುತಿವಲ್ಲಭಗರ್ಪಣವು ಎಂಬ ಮಾತು ಮಧ್ವಸಿದ್ಧಾಂತದ ಶ್ರೀ- 
ಭಾರತೀರಮಣಮುಖ್ಯಪ್ರಾಣಾಂತರ್ಗತ ಎಂಬ ಅನುಸಂಧಾನ ಕ್ರಮದ 
ಮುಖ್ಯಭಾವವಾಗಿದೆ. 

೨ ತತ್ವಾಭಿಮಾನಿಗಳೆಂಬ ಭಕ್ತರೆದುರಲಿ ಸಂಸಾರವೆನ್ನುವ ಅನ್ನವ 
ರಥಕೆ ಬಲಿಕೊಟ್ಟು ದ್ವಾದಶನಾಮ ಊರ್ಧ್ವಪುಂಡ್ರ ಮುದ್ರೆ 
ಅಂಗಾರಕ್ಷತೆಯೆಂಬ ಚಿತ್ರವಸ್ಪಗಳಿಂದಲಂಕರಿಸಿ 

(ತನುವ ಪಡೆದುದಕೇನು ಸಾರ್ಥಕ) 

- ಅದೇ ದಂಡಕದಲ್ಲಿನ ದ್ವಾದಶನಾಮ, ಊರ್ಧ್ವಪುಂಡ್ರ, ಮುದ್ರೆ, 
ಅಂಗಾರಕ್ಷತೆಗಳು ಎಂಬ ಮಾತಿನಲ್ಲಿ ಸಕಲ ಮಾಧ್ವವೈಷ್ಣವಚಿಹ್ನೆಗಳು ಸ್ಪಷ್ಟವಾಗಿ 
ನಿರೂಪಿತವಾಗಿವೆ. 


ಮಾಡುವುದು ಶಾಸ್ಪಪ್ರವಚನಗಳು ನೋಡುವುದು 
ಡಿಂಬನೊಳು ಬಿಂಬನ ಪ್ರತಿಮೆಯೆದುರಿನಲಿ 
ಕೂಡುವುದು ಸಾಲಿಗ್ರಾಮ ಮಂತ್ರದಿ ತಂತ್ರಸಾರದಿ 


೧. "ಮಾರುತಿವಲ್ಲಭಗರ್ಪಣವು' ಎಂಬ ಈ ಮಾತು ಶ್ರೀಕನಕದಾಸರ "ಕರ್ಮ ದೊಡ್ಡದು' ಎಂಬ 
ದಂಡಕದಲ್ಲಿ (- ಪ್ರ: ಶ್ರೀಕನಕದಾಸರ ಕಿರ್ತನೆಗಳು, ಮೈಸೂರು ವಿಶ್ವವಿದ್ಯಾನಿಲಯ, ಪು. ೨೧) 
ಬಂದಿದೆ. ಇದರರ್ಥ ಭಾರತೀರಮಣಮುಖ್ಯಪ್ರಾಣಾಂತರ್ಗತ ಶ್ರೀಹರಿಗರ್ಪಿತ ಎಂದು. ಇದು 
ಮಾಧ್ವರಲ್ಲಿಮಾತ್ರ ಇರುವ ಸಮರ್ಪಣದ ರೀತಿ. ಆದ್ದರಿಂದ ಶ್ರೀಕನಕದಾಸರು ಮಧ್ವಸಿದ್ಧಾಂತದ 
ಅನುಯಾಯಿಗಳು ಎಂಬುದು ನಿಶ್ಚಿಶವಾಗುವುದು; 'ಮಾರುತಿವಲ್ಲಭ ಜಾನಕಿಕಾಂತ' 
ಎಂಬ ಶ್ರೀಮಧ್ವಾಚಾರ್ಯರ ದ್ವಾದಶಸ್ತೋತ್ರದಲ್ಲಿನ "ಮಾರುತಿವಲ್ಲಭ' ಎಂಬ ಪದವನ್ನೇ 
ಶ್ರೀಕನಕದಾಸರು ಉಪಯೋಗಿಸಿರುವುದು ಸಹ ಗಮನಾರ್ಹ. 

೨. ದಂಡಕ -೩, ಪು. ೩೨೪; ಪ್ರ: ಶ್ರೀಕನಕದಾಸರ ಕೀರ್ತನೆಗಳು; ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆ 
ಮೈಸೂರು ವಿಶ್ವವಿದ್ಯಾನಿಲಯ; ೨೦೧೪. 


ಶ್ರೀಕನಕದಾಸರ ಕೃತಿಗಳು 1111 


ನೀಡುವುದು ಅಭಿಷೇಕ ಅರ್ಚನೆ ಧೂಪದೀಪಗಳು 
ನೀಡುವುದು ನೈವೇದ್ಯ ಅಗ್ನಿಯೊಳು ಹೂಡುವುದು 
ವೈಶ್ವ ದೇವ ಬಲಿಹರಣಗಳು? 

( ಮಾಡಿದರು ದಾರೀ ಪ್ರಪಂಚವ ಮಾಡಿದರು ದಾರ 


- ಈ ದಂಡಕದಲ್ಲಿನ ತಂತ್ರಸಾರ ಎಂದರೆ, ಶ್ರೀಮನ್ನಧದ್ವಾಚಾರ್ಯರಿಂದ 
ಪ್ರಣೀತವಾದ ₹ತಂತ್ರಸಾರಸಂಗ್ರಹ ಕೃತಿಯಾಗಿದೆ". 


ಶ್ರೀಕನಕದಾಸರ ಮುಂಡಿಗೆಗಳು ವದ ್ವತ್ಚಪಂಚಕ್ಕೆ ಸವಾಲೆನ್ಸಿಸಿರುವ ಕೃತಿಗಳು. ಅವುಗಳ 
ಪರಿಕಲ್ಪನೆ ಹಾಗೂ ಅರ್ಥವಿವರಣೆ ಮಧ್ವ ಸಿದ್ಧಾಂತಕ್ಕೆ ಮಾತ್ರವೇ ಹೊಂದುವಂತಹವು 
ಎನ್ನುವುದು ಅವರ ಮಾದ್ದ್ವದಿಕ್ಷೆಗೆ ಮತ್ತೊಂದು ಪ ಪ್ರಬಲ ಕಾರಣ”. 


ಶ್ರೀಕನಕದಾಸರ ಕೃತಿಗಳು 
ಶ್ರೀಕನಕದಾಸರ ಕೃತಿರಚನೆಯ ಕಜ ಪ್ರಾರಂಭವಾದ ಕಾಲದ ಬಗ್ಗೆ 
ಸ್ಪಷ್ಟಮಾಹಿತಿ ಲಭಿಸುವುದಿಲ್ಲ ಪ್ರಾಯಃ ಅವರು ದಾಂಪತ್ಯಜೀವನದಲ್ಲಿ ಆನಂದದಿಂದ 


೧. ದಂಡಕ: ೭, ಪು. ೩೩೩; ಪ್ರ: ಶ್ರೀಕನಕದಾಸರ ಕೀರ್ತನೆಗಳು; ಕುವೆಂಪು ಕನ್ನಡ ಅಧ್ಯ ಯನಸ ಸಂಸ್ಥೆ 
ಮೈಸೂರು ವಿಶ್ವವಿದ್ಯಾನಿಲಯ; ೨೦೧೪. 

೨. "ಕನಕದಾಸರ ಕೀರ್ತನೆಗಳ ತಾತ್ವಿಕನೆಲೆಗಟ್ಟು ಸರಳವಾಗಿದೆ. ಇದರ ಹಂದರವನ್ನು ಸ್ಥೂಲವಾಗಿ 
ವಿಷ್ಣುಪಾರಮ್ಯ, ಮಧ್ವ, ಸಿದ್ಧಾಂತದ ಮೇಲಣ ನಿಷ್ಠೆ ಭಕ್ತಿ- ಜ್ಞಾನ-ಕರ್ಮಗಳ ಸ ಸಂಕಲನ, 'ಭಕ್ತಿಯ 
ವಿಭಿನ್ನನೆಲೆಗಳು, ಅನುಭಾವದ ನೆಲೆಹಾಗೂಸಾಕಾರ ಸಗುಣ ಭಗವಂತನ ಕಲ್ಪನೆಗಳಿಗೆ ಮಿತಗೊಳಿಸಿ 
ಅಭ್ಯಾಸಮಾಡಲು ಸಾಧ್ಯವಿದೆ.' - ಕನಕಚಿಂತನ ೨೦೧೧-೧೨ 

(ಪ್ರ: ಮಂಗಳೂರು ವಿಶ್ವವಿದ್ಯಾನಿಲಯ; ಕನಕದಾಸಸಂಶೋಧನ ಕೇಂದ್ರ; ಪು. 23) 

೩. ಶ್ರೀಮಧ್ವಾಚಾರ್ಯರ ಈ ತಂತ್ರಸಾರಸಂಗ್ರಹ ಕೃತಿ ವೈಷ್ಣವ ದೀಕ್ಷೆ ವೈಷ್ಣವ ಮಂತ್ರಗಳು, ಪೂಜಾ 
ವಿಧಾನ, ಪ್ರತಿಷ್ಠಾ ವಿಧಾನ, ಮೂರ್ತಿ ನಿರ್ಮುಣವಿಧಿ ದರಾ ಅನೇಕ ವಿಧಿಗಳನ್ನು 
ಕೊಡುವ ಕೃತ ಇತ್ತೀಚೆಗೆ ಕರ್ನಾಟಕ ಸರ್ಕಾರ ಹಾಗೂ ಇತರ ಅನೇಕ ಸಂಸ್ಥೆಗಳಿಂದ 
ಪ್ರತಿಷ್ಠಾಪಿತವಾಗಿರು ಕನಕದಾಸ ರ ವಿಗ್ರಹಗಳ ಹಣೆಯಲ್ಲಿ ಮಾಧ್ವರ ಚಿಹ್ನೆಯಾದ ನಾಮವನ್ನೇ 
ಅಳವಡಿಸಿರುವುದು ಸಹ ಅವರು ಮಾಧ್ವದೀಕ್ಷೆಯನ್ನು ಪಡೆದದ್ದೆ ಗಮಕವಾಗಿದೆ. 

೪. ಹೀಗೆ ಶ್ರೀಮಧ್ವಾಚಾರ್ಯರನ್ನು ಉಲ್ಲೇಖಿಸುವ ಶ್ರೀಕನಕದಾಸರ ಅನೇಕ ಕೃತಿಗಳು ಉಪಲಬ್ಧ- 
ವಿದ್ದರೂ ಸಹ, "... ಆದರೆ, ಮಧ್ವಾಚಾರ್ಯರ ಹೆಸರಾಗಲೀ, ಅವರ ಧರ್ಮದ ಪ್ರಸ್ತಾಪವಾಗಲೀ 
ಕನಕದಾಸರ ರಚನೆಯಲ್ಲಿ ಇಲ್ಲವೇ ಇಲ್ಲ... ಹೀಗಿರುವಾಗ ಕನಕದಾಸನನ್ನು ಮಾಧ್ವ ದಾಸ, 
ಮಾಧ್ವಮತೀಯನೆನ್ನುವಲ್ಲಿ ಅರ್ಥವೇ ಇಲ್ಲ ಎಂದು ಪ್ರೋ. ಎಂ.ಎಂ. ಕಲಬುರ್ಗಿಯವರು 
ಬರೆದಿರುವುದು (ಕನಕದಾಸ ವಿಷಯದಲ್ಲಿ ಸೃಷಿಗೊಂಡಿರುವ ಗೊಂದಲಗಳು: ಕನಕದಾಸರ 
ಒಂದು ಅಧ್ಯಯನ; ಪ್ರ: ವಿದ್ಯಾನಿಧಿ ಪ್ರಕಾಶನ, ಗದಗ; ಪು. ೩೮೩; ೨೦೦೭) ಅತ್ಯಂತ ವಿಷಾದಕರ. 
ಉಪಲಬ್ಧಸ ಸಮಸ್ತ ವಾಜ್‌ ಪ್ರಯೋಜನವನ್ನುಪೂರ್ಣವಾಗಿ ಪಡೆಯದೆ ಕೈಗೊಳ್ಳುವ ಇಂತಹ 
ತೀರ್ಮಾನಗಳು. ಎಂದೂ ಸಹ ಕೋಡ್‌ ಎನ್ನಿಸಲಾರವು. 

೫. ವಿವರಗಳಿಗೆ ನಮ್ಮ ಪ್ರಕಾಶನದ "ಸಂತ-ಕವಿ-ಭಕ್ಷ ಕನಕದಾಸ” ಕೃತಿಯನ್ನು ನೋಡಬಹುದು. 


liv ಶ್ರೀಕನಕದಾಸರ ಹರಿಭಕ್ತಿಸಾರ: ಮುನ್ನುಡಿ 


ಇದ್ದ ಸಮಯದಲ್ಲಿ ಆ ಕಾರ್ಯ ಪ್ರಾರಂಭವಾಗಿದ್ದಿರಬಹುದು. ಮೋಹನ- 
ತರಂಗಿಣಿಯು ಪ್ರಾಯಃ ಆ ಕಾಲದ ರಚನೆ. ಅದರಲ್ಲಿನ ಜೀವನೋತ್ಪಾಹ, ವಿವಾಹಾದಿ 
ಉತ್ತವಗಳ ಬಗೆಗಿನ ಸಂಭ್ರಮ, ಯುದ್ಧ ಮೊದಲಾದಂತಹ ಸಾಹಸಕಾರ್ಯಗಳ 
ಬಗೆಗಿನ ರೋಚಕ ನಿರೂಪಣೆ, ವಿವಿಧ ಮನೋಹರ ವಸ್ತುಗಳ ರಮಣೀಯವಾದ 
ವರ್ಣನೆಗಳು, ಪುರದ ನರ-ನಾರಿಯರ ಬಗೆಬಗೆಯ ವರ್ಣನೆ, ಮುಖ್ಯವಾಗಿ 
ಕೃತಿಯಲ್ಲಿ ಎದ್ದು ಕಾಣುವ ಶೃಂಗಾರಪ್ರಧಾನವಾದ ನಿರೂಪಣೆ ಸದು ಗಳ 
ಇದಕ್ಕೆ ಗಮಕ. ಆ ಕಾಲದಲ್ಲಿ ಅವರು ಪ್ರಭಾವಿ ಹರಿದಾಸರಲ್ಲಿ ಒಬ್ಬರು ಎನ್ನಿಸಲು 
ಅವರ ಕಂಠಸಿರಿಯೂ ಸಹ ಒಂದು ಪ್ರಧಾನ ಕಾರಣವಾಗಿರುವ ಸಾಧ್ಯ 3 ಇದೆ. 


ಅನಂತರ ಕಾಲದ ರಚನೆ ನಳಚರಿತ್ರೆ ಕೃತಿ. ಮಹಾಭಾರತದ ನಳೋಪಾಖ್ಯಾನವನ್ನು 
ಆಧರಿಸಿದ ಆ ಕೃತಿಯಲ್ಲಿ ಶೃಂಗಾರದ ವರ್ಣನೆ ಗೌಣವಾಗಿ ಸುಂದರಜೀವನದ 
ವರ್ಣನೆ ಪ್ರಧಾನವಾಗಿ ಗೋಚರಿಸುವುದು. ಜೀವನೋತಾಹದಲ್ಲಿ ಬದಲಾವಣೆ 
ಕಾಣದಿದ್ದರೂ ಅದನ್ನು ನೋಡುವ ದೃಷ್ಟಿಯಲ್ಲಿ ಹೆಚ್ಚಿನ "ಪಕ್ಕತೆ ಕಂಡುಬಂದು 
ನಳದಮಯಂತಿಯರ ವ್ಯಕ್ತಿತ್ವ ಆದರ್ಶ, ಯಶಸ್ವೀ ಜೀವನಕ್ಕೆ ಪ್ರೇರಕ ಎಂಬ ಭಾವ 
ಮೂಡಿದೆ. ದಮಯಂತಿಯ ಪಾತ್ರದ ಬಗ್ಗೆ ನೀಡಿರುವ ಒತ್ತು ಅವರು ತಮ್ಮ ಪತ್ನಿಯ 
ಬಗ್ಗೆ ಹೊಂದಿರುವ ಪವಿತ್ರ ಪ್ರೀತಿಗೆ ಸಂಕೇತದಂತಿದೆ; ಶ್ರೀಕನಕದಾಸರಿಗೆ ಸ್ವೀ ಸಂಕುಲದ 
ಬಗ್ಗೆ ಇರುವ ಆದರಕ್ಕೂ ನಿದರ್ಶನವಾಗಿದೆ. 


ಶ್ರೀರಾಮಧಾನ್ಯಚರಿತ್ರೆ ಇವೆರಡರ ಅನಂತರದ ಕೃತಿ ಎನ್ನಬಹುದು. ಅದರಲ್ಲಿ 
ಶೃಂಗಾರಭಾವ ಪೂರ್ತಿ ಮರೆಯಾಗಿದೆ. ದಾಂಪತ್ಯದ ಚಿತ್ರಣಕ್ಕೂ ಅದರಲ್ಲಿ 
ಅವಕಾಶವಿಲ್ಲ ಅಲ್ಲಿಕಂಡುಬರುವುದು ಎರಡು ಧಾನ್ಯಗಳ ಮಧ್ಯದಲ್ಲಿನ ಸಂಘರ್ಷದ 
ಕಥೆ. ಅಲ್ಲಿ ಭಕ್ತಿಯ ಅಂಶ ಕ್ರಮೇಣ ಹೆಚ್ಚಿನ ಪ್ರಾಧಾನ್ಯ ಪಡೆದುಕೊಂಡಿರುವುದು 
ಗೋಚರಿಸುವುದು. ವಿನಾಕಾರಣವಾಗಿ ಜಾತಿ ಆಧಾರದ ಮೇಲೆ ಜಗಳ ತೆಗೆಯುವ 
ಜನಗಳ ಸ್ವಭಾವದ ವಿಡಂಬನೆಯಾಗಿಯೂ ಸಹ ಆ ಕೃತಿ ರಚಿತವಾಗಿರುವಂತಿದೆ. 
ಜೀವನಕ್ಕೆ ಅಗತ್ಯವಾದ ಧಾನ್ಯಗಳಲ್ಲಿನ ಸಂಘರ್ಷ ಅರ್ಥಹೀನವಾಗಿರುವಂತೆ 
ಸಮಾಜದ ಒಳಿತಿಗೆ ಕಾರಣವಾಗದ ಜಾಶಿಯ ಮೊದಲಾದ ಕಾರಣದ ಸಂಘರ್ಷವು 

ಹ ಅರ್ಥಹೀನ ಎಂಬ ಭಾವವನ್ನು ಅದರಲ್ಲಿ ಗುರುತಿಸಬಹುದು. 


ಶ್ರೀವ್ಯಾಸರಾಜರ ಸಂಪರ್ಕ ಶ್ರೀಕನಕದಾಸರಿಗೆ ಮಧ್ವ ಸಿದ್ಧಾಂತದ ಅವಲೋಕನಕ್ಕೆ 
ಕಾರಣವಾಯಿತು. ವಿಷ್ಣುನ ರ್ವೋತ್ತಮತ್ತ, ಅವನ ಗುಣಪೂರ್ಣತ್ವ, ಸಕಲ 


೧. ಶ್ರೀಕನಕದಾಸರು ದಾಸದಿಕ್ಷಿ ವಹಿಸುವ ಮುನ್ನವೇ ಸಾವಿರಾರು ಹಾಡುಗಳನ್ನು ಬರೆದಿದ್ದರು ಎಂಬಂತೆ 
ಜಾನಪದ ಮೂಲದ ಕೃತಿಗಳಲ್ಲಿ ಉಲ್ಲೇಖ ಉಂಟು; ಅದರಲ್ಲಿ ಸತ್ಯಾಂಶವಿರುವಂತೆ ಕಾಣುವುದು; 
ದಾಸದೀಕ್ಷೆಯನ್ನು ಸ್ವೀಕರಿಸಿದ ಬಳಿಕ ಅವರ ಹೆಚ್ಚಿನ ಕೃತಿಗಳು ಕೀರ್ತನಸ್ವರೂಪದ್ದಾಗಿದ್ದವು ಎನ್ನಬಹುದು. 


ಶ್ರೀಕನಕದಾಸರ ಕೃತಿಗಳು lv 


ದೋಷದೂರತ್ವ, ಜಗತ್ತಿನ ಸೃಷ್ಟಾ ಷ್ಟಾದಿಗಳನ್ನು ಮಾಡುವ ಅಪಾರವಾದ ಹಿರಿಮೆ, ಇತರ 
ಸಕಲ ದೇವತೆಗಳ ಮೇಲೆ “ಅವನ ನಿಯಂತ್ರಣ, ಭಕ್ತರ ಮೇಲಿನ ಅಪಾರವಾದ 
ಕಾರುಣ್ಯ, ಮುಖ್ಯವಾಗಿ ಅನಾದಿಕಾಲದಿಂದ ನಾಶನ ವರೆಗೆ ಪ್ರತಿಯೊಬ್ಬರ 
ಹಿತೈಷಿಯಾಗಿ ಬಿಂಬನಾಗಿ ಸಕಲ ವಿಧದ ಉನ್ನತಿಗೂ ತೋರುವ ಕೃಪೆ ಮೊದಲಾದ 
ತತ್ತ ಗಳು ಅವರ ಮನಸಿಗೆ ಹಿಡಿಸಿದವು. ಶ್ರೀಹರಿಯು ಸ್ವಾಮಿ, ಉಳಿದ ಸಕಲರೂ 
ಅವನಿಗೆ ಪ್ರೀತಿಪಾತ್ರರಾದ ದಾಸರು ಎಂಬ ಮಧ್ವ ಸಿದ್ಧಾಂತದ. ಪ್ರಧಾನವಾದ ಸಂದೇಶ 
ಅವರನ್ನು ಹರಿದಾಸರನ್ನಾಗಲು ಪ್ರೇರೇಪಿಸಿತು. pe ಮೇಳಿಗೆ ಶಿ ವ್ಯಾಸರಾಜರ ಸನ್ನಿಧಿ 
ಯಲ್ಲೇ ನೆಲೆಸಿದ್ದ ಶ್ರೀವಾದಿರಾಜರ, ಶ್ರೀಪುರಂದರದಾಸರ ನಿಕಟ ಸಂಪರ್ಕವೂ ಒದಗಿ 
ಮದ್ದಸಿದ್ದಾಂತದ ರಹಸ್ಯತತ್ತ್ವಗಳ ಪರಿಜ್ಞಾನ ಅವರಿಗೆ ಲಭಿಸುವಂತಾಯಿತು. ಅದರ 
ಫಲಶ್ರುತಿ ಎಂಬಂತೆ ಅವರ ಹೆಚ್ಚಿನ ಕೃ ಕೃತಿಗಳು ರಚಿತವಾಗಿವೆ. ಹರಿಭಕ್ಕಿಸಾರದಂತಹ, 
ಮಧ್ವ ಸಿದ್ಧಾಂತದ ಪ್ರ ಪ್ರ ಪ್ರಮೇಯಗಳನ್ನೇ ಉಲ್ಲೇಖಿಸಿ ರಚಿತವಾದ ಕೀರ್ತನೆಗಳ ಸಂಖ್ಯೆಯೇ 
ಬಹಲ. ಮಧ್ವಾ ಚಾರ್ಯರನ್ನು” ಹನುಮಂತ, ಭೀಮಸೇನನಾಗಿ ಅವತರಿಸಿದ 
ವಾಯುದೇವರ ಮೂರನೆಯ ಅವತಾರ ಎಂಬುದನ್ನು ಇಡೀ ಪರಂಪರೆಯೇ 
ಒಪ್ಪಿರುವ ಸಂಗತಿ. ಅದನ್ನು ಶ್ರೀಕನಕದಾಸರು ಸಹ ಸ್ಪಷ್ಟವಾಗಿ ಉಲ್ಲೇಖಿಸಿರುವುದು 
ಅವರ ಮಾಧ್ವದೀಕ್ಷೆಗೆ ಉತ್ತಮ ಪುರಾವೆ. ಮಧ್ವಸಿದ್ಧಾಂತದಲ್ಲಿ ದೇವತಾ ತಾರತಮ್ಯ, 
ಜಗತ್ತತ್ವತ್ವ ಮೊದಲಾದ ಪ್ರಮೇಯಗಳು ಅವರ ಕೃತಿಯಲ್ಲಿ ಸ್ಪಷ್ಟವಾಗಿಯೇ 
ನಿರೂಪಿತವಾಗಿವೆ. ಅವರ ಹರಿಭಕ್ತಿಸಾರ ಕೃತಿಯಂತೂ ಮಧ್ವ ಸಿದ್ಧಾಂತದ 
ಪರಿಕಲ್ಪನೆಯಲ್ಲಿ ಮೂಡಿಬಂದ ಭಗವಂತನ 'ಪಾರಮ್ಯವನ್ನು ಬಗಬಗೆಯಾಗಿ 
ನಿರೂಪಿಸುವ ಅದ್ಭುತ ಕೃತಿ ಅದು ಸಹ ಅವರ ಅನಂತರದ "ಕೃತಿಗಳಲ್ಲಿ ಒಂದು 
ಎಂಬುದು ನೀಸಂಶಯ. ಸಂಗ್ರಹವಾಗಿ ಹೇಳುವುದಾದರೆ, ಶ್ರೀಕನಕದಾಸರು ಆರಂಭದ 
ಹಂತದಲ್ಲಿ ಕವಿಗಳಾಗಿ ಬರವಣಿಗೆಯ ಲೋಕಕ್ಕೆ ತೆರೆದುಕೊಂಡವರು. ಆ ಬಳಿಕ 
ಭಕ್ತಕವಿಯಾಗಿ ರೂಪುಗೊಂಡು ಹರಿದಾಸರ ಸಾಲಿಗೆ ಸೇರಿದವರು. ಮೊದಲಿಗೆ 
ತಿಮ್ಮಪ್ಪನಾದ ಅವರು ಬಳಿಕ ತಿಮ್ಮಪ್ಪನಾಯಕನಾದರು, ಕನಕನಾಯಕನಾದರು, ಕವಿ 
ಕನಕ ಎನ್ನಿಸಿದರು, ಕೊನೆಗೆ ಭಕ್ತಕವಿಯಾಗಿ ಶ್ರೀಕನಕದಾಸರೆಂದು ಸುಪ್ರಸಿದ್ಧರಾದರು. 

ಅವರ ಕೀರ್ತನೆಗಳಲ್ಲಿ ಭಗವದ್ಧಕ್ತಿಯನ್ನು ಸಾರುವ ಕೃತಿಗಳದ್ದು ಸಿಂಹಪಾಲು. 
ಒಂದರ್ಥದಲ್ಲಿ ಅವರ ಎಲ್ಲ ಕೀರ್ತನೆಗಳು ಹರಿಭಕ್ಕಿಸಾರದಂತೆ ಇರುವವು. ಕೆಲವೆಡೆ 
ಹರಿಭಕ್ಕಿಸಾರದ ಪದ್ಯಗಳ ವಿಸ್ತಾರ ಕಂಡುಬಂದರೆ, ಮತ ಕೆಲವು ಕಡೆ ಅವರ 
ಕೀರ್ತನೆಗಳ ಸಂಕ್ಕಿಪ್ತ ರೂಪ ಹರಿಭಕ್ತಿಸಾರದಲ್ಲಿ ಕಾಣುವುದು". 

ಶ್ರೀಕನಕದಾಸರು ಕೃತಿ ರಚನೆಗೆ ಮೊದಲಿಗೆ ಆರಿಸಿಕೊಂಡದ್ದು ಸಾಂಗತ್ಯ, ಮೋಹನ- 
ತರಂಗಿಣಿ ಸಾಂಗತ್ಯದ ಕೃತಿ. ನರಸಿಂಹಸ್ತವ ಎಂಬ ಸಾಂಗತ್ಯದ ಕೃತಿಯು ಸಹ ಪ್ರಾಯಃ ಆ 
ಮುಂಚಿನ ಕಾಲದ್ದೇ ಆಗಿರಬೇಕು ಎನ್ನಲು ಸಾಂಗತ್ಯದ ಛಂದಸ್ಸು ಮಾತ್ರವಲ್ಲದೇ ಅದರಲ್ಲಿ 


೧. ಪ್ರಸ್ತುತ ಅನುವಾದದಲ್ಲಿಈ ವಿಶೇಷಾಂಶವನ್ನು ಉದ್ದಕ್ಕೂ ನಿರೂಪಿಸಲಾಗಿದೆ. 


IM ಶ್ರೀಕನಕದಾಸರ ಹರಿಭಕ್ತಿಸಾರ: ಮುನ್ನುಡಿ 


ಕಂಡುಬರುವ ರಾಮಾನುಜರ ಉಲ್ಲೇಖವೂ ಗಮಕ. ಆದರೆ, ಅನಂತರದ ಅವರ ಮೂರು 
ಸ್ವತಂತ್ರ ಕೃತಿಗಳು ಸಹ ಭಾಮಿನಿ ಷಟ್ವದಿಯಲ್ಲಿ ರಚಿತವಾದವು. ಕಾವ್ಯದ ಯಶಸಿಗೆ 
ಸರಳತೆಗೆ ನಿರೂಪಣೆಗೆ ಷಟ್ಪದಿ ಹೆಚ್ಚು ಪರಿಣಾಮಕಾರಿಯಾದ ಮಾದ್ಯಮ ಎಂಬುದು 
ಇದರಿಂದ ತಿಳಿಯುವುದು. ಇದು ಅವರಿಗೆ ಕುಮಾರವ್ಯಾಸಭಾರತ ಮೊದಲಾದವುಗಳಿಂದ 
ದೊರೆತ ಪ್ರೇರಣೆ ಎನ್ನಬಹುದಾದರೂ, ಅದಕ್ಕಿಂತಲೂ ಮುಖ್ಯವಾಗಿ ಶ್ರೀವಾದಿರಾಜರ 
ಸ್ವಪ್ಪಪದ ಮೊದಲಾದ ಕೃತಿಗಳಿಂದ ದೊರೆತ ಪ್ರೇರಣೆ ಎನ್ನಬಹುದು. ಮೋಹನತರಂಗಿಣಿಯು 
೪೨ ಸಂಧಿಗಳ ಸುಧೀರ್ಫ ಕೃತಿ ಮಹಾಕಾವ್ಯಕ್ಕೆ ವಿಹಿತವಾದ ಸಕಲ ಲಕ್ಷಣಗಳನ್ನು 
ಅಳವಡಿಸಿಕೊಂಡಿರುವ ಕೃತಿ ನಳಚರಿತ್ರೆ ಹಾಗೂ ರಾಮಧಾನ್ಯಚರಿತೆ ಕೃತಿಗಳು 
ಖಂಡಕಾವ್ಯಗಳು. ನಳಚರಿತ್ರೆ ಮಹಾಭಾರತವನ್ನು ಆಧರಿಸಿದ ಕೃತಿಯಾದರೆ, 
ರಾಮಧಾನ್ಯಚರಿತೆ ರಾಮಾಯಣದ ಸ್ಫೂರ್ತಿಯನ್ನು ಹೊಂದಿದ ಕೃತಿ. ನಳಚರಿತ್ರೆಯನ್ನು 
ಆಧರಿಸಿ ಆನೇಕ ಕೃತಿಗಳು ಸಂಸ್ಕೃತ ಹಾಗೂ ಕನ್ನಡದಲ್ಲಿ ರಚಿತವಾಗಿದ್ದರೂ, ನಳಚರಿತ್ರೆ 
ಎಂದಕೂಡಲೆ ಜ್ಞಾಪಕಕ್ಕೆ ಬರುವ ಕೃತಿ ಶ್ರೀಕನಕದಾಸರ ನಳಚರಿತ್ರೆಯೇ ಆಗಿದೆ ಎಂಬಲ್ಲಿ 
ಇದರ ಯಶಸ್ಸು ಎದ್ದು ಕಾಣುವುದು. ಕನ್ನಡದ ಹೆಚ್ಚಿನ ಕವಿಗಳು ಅನುಭಾವಿಗಳ ಸಾಲಿಗೆ 
ಸೇರುವುದಿಲ್ಲ ಎಂಬ ಕಾರಣದಿಂದಲೇ ಅವರಾರು ಶ್ರೀಕನಕದಾಸರಂತೆ ವಿಶೇಷ 
ಹಿರಿಮೆಯನ್ನು ಪಡೆದುಕೊಂಡಿಲ್ಲ ಪಂಪ, ಕುಮಾರವ್ಯಾಸಾದಿಗಳು ಮಹಾಕಾವ್ಯ ಪ್ರಾಕಾರಕ್ಕೆ 
ಸೇರಿದ ರಚನೆಗಳನ್ನು ಮಾತ್ರ ಹೊಂದಿದ್ದರೆ, ಶ್ರೀಕನಕದಾಸರು ಮಹಾಕಾವ್ಯ, ಖಂಡಕಾವ್ಯ, 
ಕೀರ್ತನೆ, ದಂಡಕ, ಮುಂಡಿಗೆ ಉಗಾಭೋಗ, ಸುಳಾದಿ ಮೊದಲಾದ ಬಹುಬಗೆಯ 
ರಚನೆಗಳನ್ನು ಮಾಡುವ ಮೂಲಕ ರಚನೆಯಲ್ಲೂ ಅಪಾರ ವೈವಿಧ್ಯವನ್ನು ಮೆರೆದಿರುವರು. 

ಸದ್ಯಕ್ಕೆ ತಿಳಿದುಬಂದಿರುವಂತೆ ಅವರ ರಚನೆ ಎಂಬುದಾಗಿ ತಿಳಿದಿರುವ ಕೃತಿಗಳ" 
ವಿವರ ಹೀಗಿದೆ: 

೦೧. ಮೋಹನ ತರಂಗಿಣಿ ೦೨. ಶ್ರೀನರಸಿಂಹಸ್ತವ ೦೩. ನಳಚರಿತ್ರೆ 


೦೪. ಶ್ರೀರಾಮಧಾನ್ಯ ಚರಿತ್ರೆ ೦೫. ಹರಿಭಕ್ತಿಸಾರ ೦೬. ವ್ಯಾಸಗೋಷ್ಠೀ 
೦೭. ಕೀರ್ತನೆಗಳು ೦೮. ಉಗಾಭೋಗಗಳು ೦೯. ದಂಡಕಗಳು 
೧೦. ಸುಳಾದಿ ೧೧. ಮುಂಡಿಗೆಗಳು 
ನೆ 
ಶ್ರೀಕನಕದಾಸರ ಶೈಲಿ 


ಹರಿದಾಸಸಾಹಿತ್ಯದಲ್ಲಿ ತಮ್ಮ ಅತ್ಯಂತ ಸುಲಭ ಹಾಗೂ ಸರಳ ಶೈಲಿಗೆ 
ಹೆಸರಾದವರು ಶ್ರೀಪುರಂದರದಾಸರು. ತಮ್ಮ ಕಾವ್ಯಮಯಶೈಲಿಗೆ ಹೆಸರಾದವರು 
ಶ್ರೀಕನಕದಾಸರು. ಸರಳತೆ, ಸ್ಪಷ್ಟತೆ, ಗೇಯತೆ ಮೊದಲಾದ ವಿಶಿಷ್ಟ ಗುಣಗಳೊಂದಿಗೆ 


೧. ಶ್ರೀಕನಕದಾಸರ ಎಲ್ಲಕೃತಿಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರಕಾಸನದ "ಸಂತ-ಕವಿ-ಭಕ್ಷ 
ಕನಕದಾಸರು' ಎಂಬ ಕೃತಿಯನ್ನು ನೋಡಬಹುದು. 


ಶ್ರೀಕನಕದಾಸರ ಶೈಲಿ Iii 


ಅಪಾರವಾದ ಗಾಂಭೀರ್ಯ ಹಾಗೂ ದೇಶೀ ಶೈಲಿ ಅವರ ಕೃತಿಗಳ ವಿಶೇಷತೆ. 
ಜಾನಪದ ಶೈಲಿಯ ಕೃತಿಗಳ ಹರಿದಾಸರೆಂದರೆ ಶ್ರೀಕನಕದಾಸರೊಬ್ಬರೆ. ಅದಕ್ಕೆ ಅವರು 
ವಾಸಿಸುತ್ತಿದ್ದ ಕಾಗಿನೆಲೆ ಪರಿಸರ ಹಾಗೂ ಅವರ ಜಾತಿ ಕಾರಣವಾದವು ಎನ್ನಬಹುದು. 


"ಅವನ ಹೇಳಿಕೆಯಲ್ಲಿ ಕೊಂಚವೂ ಮುಸುಕಿಲ್ಲ ಮಬ್ಬಿಲ್ಲವಾಗಿ ಅದನ್ನು 
ಅರ್ಥಮಾಡಿಕೊಳ್ಳುವುದಕ್ಕೆ ತೊಡಕೂ ಇಲ್ಲ ತಡವೂ ಇಲ್ಲ ವಸ್ತು 'ಘಟನೆ ದೃಶ್ಯ ನಮ್ಮ 
ಮುಂದೆ ರೂಪುಗೊಂಡು ನಿಲ್ಲುವಂತೆ ಮಾಡಬಲ್ಲ "ವಾಸ್ತವನೋಟ, ವಾಸ್ತವ 
ನಿರೂಪಣೆ, ಕನಕದಾಸನ ಶಕ್ತಿ ಮತ್ತು ಯುಕ್ತಿ? 


"ಅವನ ವಾಣಿಯಲ್ಲಿ ಸಹಜಸೊಮ್ಮು ದೇಸಿಯ ಸವಿದಿರುಳು ಮೈಗೊಂಡಿವೆ” ಕ 


“ಸರಳತೆ ಹೃದ್ಯತೆಗಳೇ ಅವರ ಶೈಲಿಯ ವಿಶಿಷ್ಟತೆ. ಎಲ್ಲಿಯೂ ಅವರ ಭಾಷೆ 
ಪೆಡಸಾಗಿಲ್ಲ, ಎತ್ತಿಕೊಂಡ ವಸ್ತು ಭಾವಗಳಿಗೆ ಉಚಿತವಾಗಿ ಸರಳವಾದ ಮಾತುಗಳಲ್ಲಿ 
ವಿಶೇಷವಾದ ಅರ್ಥವನ್ನು ವಿಸ್ತರಿಸುತ್ತ ಹೋಗುತ್ತಾರೆ. ಅವರು ತಮ್ಮ ಕವಿ ವಿಶಿಷ್ಟವಾದ 
ಸಹಜ ಪ್ರತಿಭೆಯಿಂದ ಮನಸ್ಸಿನ ಉದಾರತೆಯಿಂದ ವಸ್ತು ವೈವಿಧ್ಯ ಹಾಗೂ 
ಛಂದೋವೈವಿಧ್ಯಗಳಿಂದ ಸಮಕಾಲೀನ ಜೀವನಪ್ರಜ್ಞೆಯಿಂದ ಪಂಥಬದ್ಧವಲ್ಲದೆ 
ಉದಾತ್ರವೃಕ್ತ ಕಿತ್ವ ದಿಂದ ದಾಸಪರಂಪರೆಯಲ್ಲಿ ಮಾತ್ರವಲ್ಲ ಕನ್ನಡಕವಿಗಳ 
ಪಂಕ್ಷಿಯಲ್ಲಿಯೂ ವಿಶಿಷ್ಟನ್ನಾನವನ್ನು ಸ ಸಿಂಪ ಂಪಾದಿಸಿಕೊಂಡಿದ್ದಾರೆ."' 


"ಅವರ ಕಾವ್ಯ ಕುಮಾರವ್ಯಾಸರ ಭಾರತದಷ್ಟೇ ಜನಪ್ರಿಯವಾಗಿದೆ. ಜನಮನ್ನಣೆ 
ಗಳಿಸಿದ ಕಾವ್ಯವಾಗಿದೆ. ಅಲ್ಲಿಯ ವಸ್ತು, ಅದರ "ನಿರ್ವಹಣೆ ಹಾಗೂ ಅಲ್ಲಿ ಬರುವ 
ವರ್ಣನೆಗಳು ಎಂತಹವರನ್ನೂ ಸೆಳೆದುಕೊಳ್ಳಬಲ್ಲ ಮೋಹಕ ಶಕ್ತಿಯನ್ನು ಪ ಪಡೆದಿವೆ... 
ಸಣ್ಣ ಕಥಾವಸ್ತುವೊಂದಕ್ಕೆ ಒಳ್ಳೆಯ ಕಾವ್ಯದ ಚೌಕಟ್ಟನ್ನೂ ಸ್ಥಾನವನ್ನೂ ಕೊಟ್ಟ ಯಶಸ್ಸು 
ಕನಕದಾಸರದ್ದು ಚೌಂಡರಸನ ಕೈಯಲ್ಲಿ ಸೊರಗಿದ್ದ ಮೂಲೆಗುಂಪಾಗಿದ್ದ ಕಾವ್ಯವಸ್ತುವಿಗೆ 
ಜೀವಕಳೆಯನ್ನಿತ್ತ ಕೀರ್ತಿ ಕನಕದಾಸರಿಗೆ ನಿಃಸಂದೇಹವಾಗಿ ಸಲ್ಲುತ್ತದೆ. ಯಾವುದೇ 
ಸನ್ನಿವೇಶವನ್ನು. ಕಥಾವಸ್ತುವನ್ನು ಸಮರ್ಥವಾಗಿ ನಿರ್ವಹಿಸಬಲ್ಲ. ಶಕ್ತಿ ಅವರದ್ದು 
ಶೈಲಿಯಲ್ಲಿ ಸರಳತೆ ಕಂಡು ಬಂದರೂ ಕಾವ್ಯ ಸೌಂದರ್ಯಕ್ಕೆ ಕೊರತೆಯಿಲ್ಲ? 


ಶ್ರೀಕನಕದಾಸರ ಶೈಲಿ ಈಗಾಗಲೇ ತಿಳಿಸಿರುವಂತೆ, ನ ದಾಸರಲ್ಲಿ ಕವಿಗಳು. 
ಆದ್ದರಿಂದ ಕಾವ್ಯಮಯ ಶೈಲಿ. ಕವಿಗಳಲ್ಲಿ ದಾಸರು ಆದ್ದರಿಂದ ಅವರ ಶೈಲಿ ತಾತ್ರಿ ತ. 


೧. ಎಸ್‌.ವಿ.ರಂಗಣ್ಣ (ಶೈಲಿ ಪು. ೨೬೫) - ಕನಕದಾಸ ರ ಒಂದು ಅಧ್ಯಯನ ಪ್ರ: ವಿದ್ಯಾನಿಧಿ ಪ್ರಕಾಶನ, 
ಗದಗ; ೨೦೦೭; ಪ್ಪ ಪು.೧೩೦) 

೨. ಡಾ. ರಂ.ಶ್ರೀ. ಮುಗಳಿ (ಕನ್ನಾ ಪು. ೧೫೮)- ಕನಕದಾಸರ ಒಂದು ಅಧ್ಯಯನ (ಪ್ರ: ವಿದ್ಯಾನಿಧಿ 
ಪ್ರಕಾಶನ, ಗದಗ; ೨೦೦೭; ಪು.೧೩೦) 

೩. ಡಾ. ಸಾಸ” - ಕನಕದಾಸರ ಒಂದು ಅಧ್ಯಯನ (ಪ್ರ: ವಿದ್ಯಾನಿಧಿ ಪ್ರಕಾಶನ, ಗದಗ; 
೨೦೦೭; ಪು ಪು.೧೩೦) 

೪. ಕನಕದಾಸರ ಒಂದು ಅಧ್ಯಯನ (ಪ್ರ: ವಿದ್ಯಾನಿಧಿ ಪ್ರಕಾಶನ, ಗದಗ; ೨೦೦೭; ಪು.೩೦೫) 


Iii ಶ್ರೀಕನಕದಾಸರ ಹರಿಭಕ್ತಿಸಾರ: ಮುನ್ನುಡಿ 


ಅವರ ಕೃತಿಗಳು ವಿಷಯದ ದೃಷ್ಟಿಯಿಂದ ಹರಿಭಕ್ತಿಸಾರ. ನಿರೂಪಣೆಯ 
ದೃಷ್ಟಿಯಿಂದ ಮೋಹನತರಂಗಿಣಿ, ಅಣಕದ ದೃಷ್ಟಿಯಿಂದ ರಾಮಧಾನ್ಯಚರಿತೆ, 
ರೋಚಕತೆಯ ದೃಷ್ಟಿಯಿಂದ ನಳಚರಿತ್ರೆ, ಗೇಯತೆಯ ದೃಷ್ಟಿಯಿಂದ ಕೀರ್ತನೆಗಳು, 
ವಿಷಯವ್ಯಾಪ್ತಿಯ ದೃಷ್ಟಿಯಿಂದ ತಾತ್ತ್ವಿಕ ವಿಶ್ವಕೋಶ, ಪ್ರಾರ್ಥನೆಯ ದೃಷ್ಟಿಯಿಂದ 
ನರಸಿಂಹಸ್ತವ, ಪಾಂಡಿತ್ಯದ ದೃಷ್ಟಿಯಿಂದ ವ್ಯಾಸಗೋಷ್ಠಿ', 


ಹರಿದಾಸಪರಂಪರೆಯ ಏಕಮಾತ್ರ ಸಾಂಗತ್ಯದ ಮಹಾಕಾವ್ಯ ಎಂಬ ದೃಷ್ಟಿಯಿಂದ 
ಅವರ ಮೋಹನತರಂಗಿಣಿ ಅಮರವೆನ್ನಿಸುವ ಕೃತಿ. ಪೌರಾಣಿಕ ಕಥಾನಿರೂಪಣೆಗೆ 
ಆದರ್ಶಪ್ರಾಯವೆನ್ನಿಸುವ ಕಾರಣದಿಂದ ನಳಚರಿತ್ರೆ ಅತ್ಯಂತ ರೋಚಕ. ಅಣಕು 
ಕಾವ್ಯಗಳಲ್ಲಿ ಅಪೂರ್ವ ಸಂದೇಶವನ್ನು ನೀಡುವ ದೃಷ್ಟಿಯಲ್ಲಿ ಅವರ ರಾಮಧಾನ್ಯಚರಿತೆ 
ಅನುಪಮ, ಭೌತಿಕ ಸುಖದಲ್ಲಿ ಮೈಮರೆತ ಜನಗಳನ್ನು ಆಧ್ಯಾತ್ಮಿಕದತ್ತ 
ಮುಖಮಾಡಿಸುವಲ್ಲಿ ಅವರ ಕೃತಿಗಳು ಉಪನಿಷತ್ತು. 


ಹರಿಭಕ್ತಿಸಾರ" 


ಹರಿಭಕ್ತಿಸಾರ ಶ್ರೀಕನಕದಾಸರ ಕೃತಿರಾಜ ಎನ್ನಬಹುದು. ಗಾತ್ರದಲ್ಲಿ ಅವರ ಇತರ 
ಮೂರು ಕಾವ್ಯ ಕೃತಿಗಳಿಗಿಂತ ಕಿರಿದಾದರೂ, ವಿಷಯ, ವಿಷಯದಲ್ಲಿನ ಪರಿಪಕ್ವತೆ, 
ನಿರೂಪಣೆಯ ಗಾಂಭೀರ್ಯ, ಅನುಭವದ ಗಾಢತನ, ಶೈಲಿಯ ಓಘ ಎಲ್ಲದಕ್ಕಿಂತ 


ಕ ಶ್ರೀಕನಕದಾಸರ ಶ್ರೀವ್ಯಾಸಗೋಷ್ಠಿಕೃತಿಯ ಉಲ್ಲೇಖರಾಘವೇಂದ್ರಪ್ಪಕವಿಯ'ಸಾರಸ್ವತಪರಿಣಯ' 
ಎಂಬ ಕೃತಿಯಲ್ಲಿ ಬಂದಿದೆ; ಈ ಬಗ್ಗೆ ಹೆಚ್ಚಿನ ವಿವರಗಳನ್ನು ನಮ್ಮ ಪ್ರಕಾಶನದ "ಸಂತ-ಕವಿ-ಭಕ್ತ 
ಕನಕದಾಸರು' ಎಂಬ ಕೃತಿಯಲ್ಲಿಕೊಡಲಾಗಿದೆ. 

೨. ಹಂಪೆಯ ಹರಿಹರ ಎಂಬುದಾಗಿ ಪ್ರಸಿದ್ಧನಾಗಿರುವ ಹರಿಹರ ಕವಿ ರಕ್ಷಾಶತಕ ಮತ್ತು ಪಂಪಾಶತಕ 
ಎಂಬ ಎರಡು ಕೃತಿಗಳನ್ನು ಬರೆದಿದ್ದು ಅವು ಅವನ ಆತ್ಮಕಥನದ ಸ್ವರೂಪದಲ್ಲಿ ರಚಿತವಾಗಿವೆ. 
ರಕ್ಷಾಶತಕದಲ್ಲಿನೂರೊಂದು ಪದ್ಯಗಳಿದ್ದು ಪ್ರತಿಯೊಂದು ಪದ್ಯದ ಕೊನೆಯಲ್ಲಿ"ಪಂಪಾಪುರದರಸ 
ವಿರೂಪಾಕ್ಷ ರಕ್ಷಿಪುದೆನ್ನಂ' ಎಂದು ಬರುವುದು. ಸ್ಪಗ್ಗರಾ, ಮಹಾಸ್ತಗ್ಗರಾ ಛಂಧಸ್ಸಿನಲ್ಲಿ ಅವನ ಈ 
ಕೃತಿ ರಚಿತವಾಗಿದೆ. ಶ್ರೀಕನಕದಾಸರ ಹರಿಭಕ್ತಿಸಾರ ಒಂದು ರೀತಿಯಲ್ಲಿ ಇದಕ್ಕೆ ಉತ್ತರವೆಂಬಂತೆ 
ಹರಿಭಕ್ತಿಯ ಕಥಾನಕವಾಗಿ ರಚಿತವಾಗಿದೆ. ಶ್ರೀಕನಕದಾಸರು ಸಹ ಹರಿಹರರಂತೆ ವಿಜಯನಗರದ 
ಪರಿಸರದಲ್ಲಿದೀರ್ಥಕಾಲ ನೆಲೆಸಿದ್ದವರು ಎಂಬುದು ಸಹ ಗಮನಾರ್ಹವಾದ ಅಂಶ. 

ಈ ಕೃತಿಯು ಒಟ್ಟು ೩೦ಕ್ಕಿಂತ ಹೆಚ್ಚುಬಾರಿ ಪ್ರಕಾಶನಗೊಂಡಿದೆ. 

೩. ಇದರ ಅನಂತರದ ಕೃತಿಗಳಾದ "ನರಹರಿಭಕ್ತಿಸಾರ' (ಅಜ್ಞಾತ ಕರ್ತೃಕ, ಸುಮಾರು ೧೭೦೦), 
"ಜಿನಭಕ್ತಿಸಾರ' ಎಂಬ ಚಂದ್ರಸಾಗವರ್ಣಿಯ ಕೃತಿ (೧೮೧೦), “ಭಕ್ತಿಸುಧಾರಸ' ಎಂಬ 
ರಾಮಬ್ರಹ್ಮಾನಂದ ಯೋಗಿಯ ಕೃತಿ (೧೮೪೦), ಕೃಷ್ಣರಾಜಭಕ್ಕಿಸಾರ' ಎಂಬ ದೇವಲಾಪುರದ 
ನಂಜುಂಡ ಎಂಬವರ ಕೃತಿ (೧೮೪೧) ಮೊದಲಾದವುಗಳ ಮೇಲೆ ಶ್ರೀಕನಕದಾಸರ ಈ ಕೃತಿಯ 
ಪ್ರಭಾವವನ್ನುಗುರುತಿಸಬಹುದು. 


ಹರಿಭಕ್ತಿಸಾರ lix 


ಮಿಗಿಲಾಗಿ ಭಗವಂತನ ಬಗ್ಗೆ ಎದ್ದು ಸಮರ್ಪಣಾ ಭಾವ, ಮುಖ್ಯವಾಗಿ ಅನುಭಾವ 
ದೃಷ್ಟಿ - ಇವೇ ಮೊದಲಾದ ಕಾರಣದಿಂದ ನಿಃಸಂಶಯವಾಗಿಯೂ ಇದು ಅವರ 
ಕೃತಿರಾಜ ಎನ್ನಬೇಕು. ಇದು ಶತಕಪ್ರಾಕಾರಕ್ಕೆ ಸೇರುವ ಕೃತಿ”. 


ಇಲ್ಲಿ ಹರಿ ಎಂದರೆ ಅವರ ಮೆಚ್ಚಿನ ಆರಾಧ್ಯದೇವತೆಯಾದ ಶ್ರೀಹರಿ. ಕಾಗಿನೆಲೆಯ 
ನರಸಿಂಹಾದಿಕೇಶವ, ಬಂಕಾಪುರದ ನರಸಿಂಹ ಹಗು ಕೇಶವ, ಬಾಡದ ರಂಗನಾಥ, 
ತಿರುಪತಿಯ ವೇಂಕಟೇಶ, ಶ್ರೀರಂಗದ ರಂಗನಾಥ, ಉಡುಪಿಯ ಶ್ರೀಕೃಷ್ಣ ಮೊದಲಾಗಿ 
ಎಲ್ಲ ರೂಪದ ದೇವನೆಂದರೆ ಈ ಶ್ರೀಹರಿಯ. ಮಧ್ವ ಪಂಥದ ಪೂರ್ಣ 
ಅನುಯಾಯಿಯಾಗಿ ಸಿದ್ಧಿಪಡೆದ ಶ್ರಿ ರಾತಿ ಈ ಕೃತಿ ಭಕಿಸಾಹಿತ್ಯದಲ್ಲಿ ಒಂದು 
ಸಂಚಲವನ್ನೇ ಉಂಟುಮಾಡಿತು ಎನ್ನಬಹುದು. 
ಶ್ರೀಕನಕದಾಸರ ಹರಿಭಕ್ತಿಸಾರ ಹರಿದಾಸಸಾಹಿತ್ಯದಲ್ಲಿಯೇ ಪ್ರಪ್ರಥಮಬಾರಿಗೆ 
ಭಕ್ತಿ ಪ್ರಮೇಯವನ್ನು ಕುರಿತು ರಚಿತವಾದ ಅಪೂರ್ವಕೃತಿ. ನೂರೆಂಟು ಪದ್ಯಗಳ ಇದು 
ಶತಕಸಾಹಿತ್ಯಕ್ಕೆ ಸೇರುವ ಕೃತಿ. ಭಾಮಿನಿಷಟ್ಟದಿಯಲ್ಲಿ ರಚಿತವಾಗಿರುವ ಈ ಕೃತಿಯಲ್ಲಿ 
ಒಟ್ಟು ನೂರೆಂಟು ಪದ್ಯಗಳಿದ್ದು ಅನಂತರದ ನಾಲ್ಕು ಪದ್ಯಗಳು ಫಲಶ್ರುತಿಯ 
ರೂಪವಾಗಿವೆ. ಮೊದಲ ಹದಿನಾರು ಪದ್ಯಗಳಲ್ಲಿ ಶ್ರೀರಾಮ ಹಾಗೂ ಶ್ರೀಕೃಷ್ಣರೂಪದ 
ಶ್ರೀಹರಿಯ ಸ್ತೋತ್ರ ಕಂಡುಬಂದರೆ ಅ ಮುಂದಿನ ಪದ್ಯಗಳಲ್ಲಿ ಶ್ರೀಹರಿಯ ಹಿರಿಮೆ 
ಬಗೆಬಗೆಯಲ್ಲಿ "ನಿರೂಪಿತವಾಗಿದೆ. 
ಶ್ರೀಹರಿಯು ಸರ್ವತಂತ್ರಸ್ವತಂತ್ರ, ಅನಂತಾನಂತಕಲ್ಯಾ ei ರಿಪೂರ್ಣ, 
Mo ಈ ಜಗತ್ತಿನ ಸೃಷ್ಟಿ ಸ್ಥಿತಿ, ಲಯ, ನಿಯಮನ, ಜ್ಞಾನ, ಅಜ್ಞಾನ, 
ಬಂಧ, ಮೋಕ್ಚ ಎಂಬ ಅಷ್ಟಮಹಾಕಾರ್ಯಗಳು ನಡೆಯುವುದು ಅವನಿಂದಲೇ. 
ಅವನ ಪ್ರೇರಣೆ ಇಲ್ಲದ ಇತರ ಸಕಲರೂ ಕೇವಲ ಬೊಂಬೆಗಳಿದ್ದಂತೆ. ಆಡಿಸಿದರಷ್ಟೇ 
ಬೊಂಬೆಗಳು ಆಡುವಂತೆ ಶ್ರೀಹರಿಯ ಪ್ರೇರಣೆಯಿಂದ ಮಾತ್ರವೇ 
ರಮಾಬ್ರಹ್ಮಾದಿಗಳನ್ನೊಳಗೊಂಡ ಈ ಜಗತ್ತು ತನ್ನ ಅಸ್ತಿತ್ವವನ್ನು ಚಟುವಟಿಕೆಯನ್ನು 
೧. ಹರಿಭಕ್ತಿಸಾರ ಕೃತಿಯು ಈವರೆಗೆ ಸುಮಾರು ೪೦ ಸಲ ಪ್ರಕಾಶಿತವಾಗಿದೆ. ಆದರೆ ಅರ್ಥಸಮೇತ 
ಪ್ರಕಾಶನಗೊಂಡಿರುವುದು ಮೂರ್ನಾಲ್ಕು ಸಲ ಮಾತ್ರ. ೧೮೬೮, ೧೮೭೬ ಮತ್ತು ೧೮೭೯ರಲ್ಲಿ 
ಸರಸ್ವತಿ ನಿಲಯ, ಮುದ್ರಾಕ್ಷರ ಶಾಲೆ, ಮದ್ರಾಸ್‌ ಇಂದ ಪ್ರಕಾಶಿತಕೃತಿಯಲ್ಲಿಇದನ್ನುವಿಷ್ಣುಭಕ್ತಿಸಾರ 
ಎಂದು ಕರೆಯಲಾಗಿದೆ. ಕೆಲವು ಪ್ರಕಾಶನದಲ್ಲಿ ಭಕ್ಕಿಸಾರ ಎಂದಷ್ಟೇ ಇದೆ. ಮೂರಕ್ಕಿಂತ ಹೆಚ್ಚುಸಲ 
ತೆಲುಗು ಲಿಪಿಯಲ್ಲೂ ಪ್ರಕಾಶಿತವಾಗಿರುವುದು ವಿಶೇಷ 
೨. ಭಕ್ಕಿಸಾರ ಎಲ್ಲ ಕಾಲಕ್ಕೂ ಸಲ್ಲಬಲ್ಲ ಕೃತಿ. ಒಳಗಿನ ಪರಮಾತ್ಮನನ್ನು ನೋಡುವ ಕಣ್ಣು ಬೇಕು, 
ಅವನೊಂದಿಗೆ ಮಾತನಾಡುವ ನಾಲಿಗೆ ಬೇಕು. ಹಾಗೆ ಹುಟ್ಟುವ ಭಕ್ತಿ ಬಾಳಿಗೆ ಬೆಳಕಾಗುತ್ತದೆ ಮತ್ತು 
ಲೌಕಿಕ ಜಂಜಡದಿಂದ ದೂರವಿಡುತ್ತದೆ. 
- ಕನಕಚಿಂತನ ೨೦೧೧-೧೨ (ಪ್ರ: ಮಂಗಳೂರು ವಿಶ್ವವಿದ್ಯಾನಿಲಯ; ಪು. ೨೨೧) 


Ix ಶ್ರೀಕನಕದಾಸರ ಹರಿಭಕ್ತಿಸಾರ: ಮುನ್ನುಡಿ 


ಹೊಂದಿದೆ. ಬ್ರಹ್ಮದೇವರು ಶ್ರೀಹರಿಯ ಹಿರಿಯ ಮಗ. ಶ್ರೀರುದ್ರದೇವರು 
ಬ್ರಹ್ಮದೇವರ ಮಗ. ಅಂದರೆ, ಶ್ರೀಹರಿಯ ಮೊಮ್ಮಗ. ಅವರಿಬ್ಬರು ತಮ್ಮನ್ನು ಕುರಿತು 
ತಪಸ್ಸುಮಾಡುವ ಭಕ್ತರಿಗೆ ವರವನ್ನುಕೊಡುವರಾದರೂ, ಆ ವರಗಳ ದುರುಪಯೋಗ 
ನಡೆದಾಗ ಅವುಗಳನ್ನು ನಿಯಂತ್ರಿಸುವ ಸಾಮರ್ಥ್ಯವನ್ನು ಹೊಂದಿಲ್ಲ ಶ್ರೀಹರಿಯು 
ಹಾಗಲ್ಲ ಅವನು ಅಯೋಗ್ಯರಿಗೆ ವರಗಳನ್ನು ನೀಡುವುದೇ ಇಲ್ಲ ಬ್ರಹ್ಮರುದ್ರರು 
ಕೊಟ್ಟ ವರಗಳನ್ನು ದೈತ್ಯರು ದುರುಪಯೋಗ ಮಾಡಿಕೊಂಡಾಗ, ಆ ವರಗಳನ್ನು 
ವಿಫಲಗೊಳಿಸಿ ನಿಗ್ರಹಿಸುವ ಮಹಾಸಾಮರ್ಥ್ಯವನ್ನು ಅವನು ಹೊಂದಿರುವನು. 


ಶ್ರೀಹರಿಯ ಒಬ್ಬ ಮಗನಾದ ಬ್ರಹ್ಮದೇವ ಜಗತ್ತಿನ ಸೃಷ್ಟಿಯನ್ನು ಮಾಡುವ 
ಕಾರ್ಯವನ್ನು ಮಾಡಿದರೆ, ಆ ಶ್ರೀಹರಿಯ ಇನ್ನೊಬ್ಬ ಮಗನಾದ ಕಾಮ 
ಸ್ವೀ-ಪುರುಷರಲ್ಲಿ ಪರಸ್ಪರ ಆಕರ್ಷಣೆಯನ್ನುಂಟುಮಾಡಿ ಪ್ರಜಾವೃದ್ಧಿಗೆ 
ಕಾರಣನಾಗುವನು. ಶ್ರೀಹರಿಯು ದುಷ್ಕನಿಗ್ರಹವನ್ನು ಮಾಡಲು 
ಸಮರ್ಥನಾಗಿರುವಂತೆ, ಶಿಷ್ಠರಕ್ನ್ಣಣೆಯನ್ನು ಮಾಡುವ ಮಹಾಕರುಣಾಳುವೂ 
ಆಗಿರುವನು. ತನ್ನ ಭಕ್ತರಾದವರು ಕಾರಣಾಂತರದಿಂದ ಅಪರಾಧಗಳನ್ನೆಸಗಿದರೂ 
ಮನ್ನಿಸುವ ಕರುಣಾಳು ಅವನು. ಸಂಸಾರ ಹೇಯವಾದುದು, ತನ್ನ ಕರ್ಮಗಳ 
ಫಲದಿಂದಾಗಿ ಜೀವನಿಗೆ ಬರುವ ಜನ್ಮಗಳು ಅನಂತವಾದುವು. ಜೀವರು ಹುಟ್ಟದಿರುವ 
ಊರುಗಳಿಲ್ಲ ತಿನ್ನದಿರುವ ಆಹಾರವಿಲ್ಲ ನುಡಿಯದಿರುವ ಭಾಷೆಗಳಿಲ್ಲ ಹೀಗೆ 
ಜನ್ಮಗಳ ಸಂಖ್ಯೆ ಅಗಣಿತ". ಶ್ರೀಹರಿಭಕ್ತಿಸಾರದ ಅನೇಕ ಹುಟ್ಟುಗಳಲ್ಲಿ ಜೀವ 
ಕುಡಿಯು ತಾಯಿಯ ಹಾಲಿನ ಸಿಡಿದ ಬಿಂದುಗಳು ಸಹ ಕ್ಷೀರಸಮುದ್ರಕ್ಕೆ 
ಎರಡರಷ್ಟುಗುವವು; ಅವನು ತಿಂದ ಅನ್ನ ಮೇರುಪರ್ವತಕ್ಕೆ ಇಮ್ಮಡಿಯಾಗುವುದು. 
ಇಷ್ಟುಗಿಯೂ ಅವನಿಗೆ ಮಡಿದ ಮಕ್ಕಳು ಮೊದಲಾದವುಗಳ ಮೇಲೆ ಹುಟ್ಟುವ 


೧. ಶ್ರೀಹರಿಭಕ್ತಿಸಾರದ "ಮಣ್ಣುಮಣ್ಣಿನೊಳುದಿಸಲದರಲಿ' ಎಂಬ ಪದ್ಯಕ್ಕೆ, ಶ್ರೀಕನಕದಾಸರ ಈ ಕೆಳಗಿನ 
ಪದ್ಯ ವಿವರಣೆಯಂತಿದೆ (ಇದರಲ್ಲಿ ಒಂದು ನುಡಿ ಬಿಟ್ಟು ಹೋದಂತಿದೆ): 
ಮಣ್ಣಿನ ಮಹಿಮೆ ಮನುಜ ನೀನರಿಯೆ 
ಷಣ್ಣಹಿಷಿಯುತ ಸರ್ವೋತ್ತಮನ ಲೀಲೆ ॥ಪ॥ 
ಮಣ್ಣಲಿ ದೊರಕಿದಳು ಮಾತಾಯಿ ಸೀತಾ 
ಮಣ್ಣಳೆದ ವಾಮನ ಮಹಬಲಿಯ ಬೇಡಿ 
ಮಣ್ಣು ಪಾವನವಾಯ್ತು ರಾಮಪದಸರ್ಶದಿ 
ಮಣ್ಣುಂಡ ಬಾಯಲಿ ಬ್ರಹ್ಮಾಂಡ ತೋರಿದ ಕೃಷ್ಣ ॥೧॥ 
ಮಣ್ಣಿಗೇ ನಡೆಯಿತು ಮಹಾಭಾರತ ಯುದ್ಧ 
ಮಣ್ಣಿಗೇ ಮಡಿದರ ಸಂಖ್ಯೆಗೆಣೆಯಿಲ್ಲ 
ಮಣ್ಣಲಿ ಬಿತ್ತೆ ಬೀಜ ಮಹಾವೃಕ್ಷವಾಗುವುದು 
ಅಣ್ಣನಮ್ಮಾದಿಕೇಶವನನುಗ್ರಹದಿಂ ॥ ೨॥ 


ಹರಿಭಕ್ತಿಸಾರ ಹಾಗೂ ಹರಿಕಥಾಮೃತಸಾರ Ix1 


ಮೋಹ ಸುಲಭವಾಗಿ ಅಳಿಯುವುದಿಲ್ಲ ಅದು ಅಳಿಯದ ಹೊರತು ಅವನಿಗೆ ಈ 
ಸಂಸಾರದಿಂದ ಬಿಡುಗಡೆ ಇಲ್ಲ ಹಾಗೆ ಮೋಹ ಅಳಿಯುವ ದೊಡ್ಡ ಸಾಧನವೆಂದರೆ 
ಶ್ರೀಹರಿಯ ಅನುಗ್ರಹವೊಂದೇ. | 

ಅಂತಹ ಅನುಗ್ರಹ ಲಭಿಸಲು ಅವನ ಸತತ ಸ್ಥರಣೆ ಅತ್ಯಗತ್ಯ. ಸ್ಥರಣೆಗೆ ಭಕ್ತಿಯು 
ತೀರಾ ಅಗತ್ಯ. ಅಂತಹ ಭಕ್ತಿ ಹುಟ್ಟಲು ಅವನ ಹಿರಿಮೆಯ ಜ್ಞಾನ ಇರಲೇಬೇಕು. 
ಹಾಗಿಲ್ಲದ ಭಕ್ತಿ ಮೂಢಭಕ್ತಿಯಾದೀತೇ ಹೊರತು ನೈಜಭಕ್ಕಿಯಾಗದು. ಅದಕ್ಕೆ 
ಜೀವನಿಗೆ ದೇಹಾದಿಗಳ ಮೇಲೆ ವೈರಾಗ್ಯ ಹುಟ್ಟಬೇಕು. ಯೋಗ್ಯ ಗುರುಗಳು ಲಭಿಸಿ 
ಬ್ರಹ್ಮಜ್ಗಾ ನದ ಉಪದೇಶ ದೊರೆಯಬೇಕು. 


ಅಂತಹ ಉಪದೇಶಗಳನ್ನು ತಪ್ಪದೆ ಪಾಲಿಸಿ ಶ್ರೀಹರಿಯ ಹಿರಿಮೆಯನ್ನು ತನ್ನ ಜೀವನದ 
ಹಾಗೂ ಜಗತ್ತಿನ ಪ್ರತಿಯೊಂದು ಕಾರ್ಯದ ಹಿನ್ನೆಲೆಯಲ್ಲೂ ಗುರುತಿಸಿ ಸಂಭ್ರಮಿಸುವುದೇ 
ದೊಡ್ಡ ಸಾಧನೆ. ಇಂತಹ ಸಾಧನೆಯನ್ನು ಮಾಡುವವರಿಗೆ ಅವನ ಅನುಗ್ರಹದಿಂದ 
ಮುಕ್ತಿಯು ಲಭಿಸಿ ಪರಿಪೂರ್ಣ ಆನಂದದಿಂದ ಕೂಡಿದ ಸಿದ್ಧಿ ಲಭಿಸುವುದು. ಇಂತಹ 
ಸಾಧನೆಗೆ ಶ್ರವಣ ಅತ್ಯಂತ ಪ್ರಮುಖವಾದ ಸಾಧನ. ಹೀಗೆ ಹರಿಭಕ್ತಿಯ ಬಗ್ಗೆ ಸಕಲ 
ಮಾಹಿತಿಗಳನ್ನು ಒಂದೆಡೆ ಕಲಾಶ್ಮಕವಾಗಿ, ಕಾವ್ಯಾತ್ಮಕವಾಗಿ, ತಾತ್ವಿಕವಾಗಿ ಮನಮುಟ್ಟುವಂತೆ 
ಸಂಗ್ರಹಿಸಿಕೊಡುವ ಹಿರಿಮೆ ಹರಿಭಕ್ತಿಸಾರ ಕೃತಿಯದಾಗಿದೆ. 

ಹರಿಭಕ್ತಿಯೇ ಸಕಲ ಜೀವನದ ಒಟ್ಟು ಸಾರ ಎಂಬ ಇಲ್ಲಿಯ ಭಾವ ವೇದಾಂತದ 
ಸಾರಸರ್ವಸ್ವ. ಅವರ ಎಲ್ಲ ಕೃತಿಗಳೂ ಒಂದರ್ಥದಲ್ಲಿ ""ಹರಿಭಕ್ತಿಸಾರ''ಗಳೆನಿಸಿವೆ. 


ಸೇಸ್‌ ಶೇ ಸೇ ಸ 


ಹರಿಭಕ್ಕಿಸಾರ ಹಾಗೂ ಹರಿಕಥಾಮೃತಸಾರ 


ಮುಂದೆ ದಾಸಚತುಷ್ಟಯರಲ್ಲಿ ಕೊನೆಯವರೆನ್ನಿಸಿದ ಶ್ರೀಜಗನ್ನಾಥದಾಸರಿಂದ 
ಶ್ರೀಹರಿಕಥಾಮೃತಸಾರವೆಂಬ ಬೃಹತೃತಿ ರಚಿತವಾಯಿತು. ಫಲಶ್ರುತಿಯನ್ನು ಸೇರಿ 
ಒಟ್ಟು ೧೦೧೩ ಪದ್ಯಗಳ ಆ ಕೃತಿ ಒಟ್ಟು ೩೩ ಸಂಧಿಗಳನ್ನು ಹೊಂದಿದೆ. ಅದರಲ್ಲಿ 
ಫಲಶ್ರುತಿ ಸಂಧಿಯ ರಚನೆ ಮಾತ್ರ ಕರ್ಜಗಿದಾಸರೆಂದು ಪ್ರಸಿದ್ದರಾದ 
ಶ್ರೀಶ್ರೀದವಿಠಲದಾಸರದು. ಶ್ರೀಜಗನ್ನಾಥದಾಸರ ಆ ಕೃತಿ ಇಂದು ವೈಷ್ಣವರಲ್ಲಿ ತಂಬಾ 
ಪ್ರಸಿದ್ಧವಾಗಿರುವ ತಾತ್ತ್ವಿಕ ಕೃತಿಯಾಗಿದೆ. ಪಾಮರರಂತೆ ಪಂಡಿತರು ಸಹ ಅದನ್ನು 
ಜ್ಞಾನಪ್ರಾಪ್ತಿಗಾಗಿ ಅಧ್ಯಯನ ಮಾಡುವುದುಂಟು. ಮಾನ್ವಿ, ರಾಯಚೂರು ಹಾಗೂ 
ಅದರ ಸುತ್ತಮುತ್ತಲಿನ ಪ್ರಾಂತಗಳಲ್ಲಿ ವೈಶ್ಯರು, ಶೂದ್ರರು ಸೇರಿದಂತೆ ಎಲ್ಲ ಜಾತಿಯ 
ಜನರು ಸಹ ಅದನ್ನು ಶ್ರದ್ಧಾಭಕ್ತಿಯಿಂದ ಓದುವುದುಂಟು. ಅಷ್ಟು ಮಾತ್ರವಲ್ಲದೆ 


xn ಶ್ರೀಕನಕದಾಸರ ಹರಿಭಕ್ತಿಸಾರ: ಮುನ್ನುಡಿ 


ಅದರ ಸಂದೇಶ ಎಂಬ ಕಾರಣದಿಂದ ಏಕಾದಶೀ ಮೊದಲಾದ ವ್ರತಗಳ 
ಆಚರಣೆಯನ್ನು ಸಹ ಶ್ರದ್ಧೆಯಿಂದ ಮಾಡುವರು. ಅಂತಹ ಕೃತಿಗೆ ಶ್ರೀವ್ಯಾಸರಾಜರು, 
ಶ್ರೀಪುರಂದರದಾಸರು ಹಾಗೂ ಶ್ರೀವಾದಿರಾಜರು ಮೊದಲಾದವರ ಅನುಗ್ರಹ- 
ಕಾರಣವಾಯಿತೆಂದು ಫಲಶ್ರುತಿ ಸಂಧಿಯಲ್ಲಿ ಉಲ್ಲೇಖವಿದೆ. ಸೂಕ್ಷ್ಮವಾಗಿ 
ಗಮನಿಸಿದಾಗ ಅದರ ಮೇಲೆ ಶ್ರೀಕನಕದಾಸರ ಹರಿಭಕ್ತಿಸಾರದ ಪ್ರಭಾವವೂ ಸಹ 
ಇರುವುದು ಸ್ಪಷ್ಟವಾಗಿ ಗೋಚರಿಸುತ್ತದೆ”. 


೧. ಶ್ರೀಕನಕದಾಸರ ಬಗ್ಗೆ ಇತ್ತೀಚಿನ ದಶಕಗಳಲ್ಲಿ ತುಂಬಾ ಗಮನಾರ್ಹ ಎನ್ನಿಸುವ ರೀತಿಯಲ್ಲಿ 
ಸಂಶೋಧನೆ, ಪ್ರಕಾಶನ ಕಾರ್ಯಗಳು ನಡೆದಿವೆ ಎಂಬುದು ಸಂತೋಷದ ಸಂಗತಿ. ಅದಕ್ಕಾಗಿ ಕಾಗಿನೆಲೆ 
ಅಭಿವೃದ್ಧಿ ಪ್ರಾಧಿಕಾರ, ಕನಕದಾಸ ಅಧ್ಯಯನ ಸಂಶೋಧನ ಪೀಠ, ಎಂ.ಜಿ.ಎಂ ಕಾಲೇಜ್‌, ಉಡುಪಿ, 
ರಾಷ್ಟ್ರೀಯಸಂತಕವಿ ಕನಕದಾಸ ಅಧ್ಯಯನ ಕೇಂದ್ರ, ಬೆಂಗಳೂರು, ಕನಕದಾಸರ ಸಂಶೋಧನ ಕೇಂದ್ರ, 
ಮಂಗಳಗಂಗೋತ್ರಿ, ಮಂಗಳೂರು ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ನಿರ್ದೇಶನಾಲಯ, ಕರ್ನಾಟಕ 
ಸರ್ಕಾರ ಹೀಗೆ ಅನೇಕ ಸಂಸ್ಥೆಗಳು ಶ್ರೀಕನಕದಾಸರ ಬಗ್ಗೆ ವಿಚಾರ ಸಂಕಿರಣ, ಗ್ರಂಥಪ್ರಕಾಶನ, ಕೃತಿ 
ಸಂಪಾದನೆ ಮೊದಲಾದ ಕಾರ್ಯಗಳನ್ನುಹಮ್ಮಿಕೊಂಡು ಉತ್ತಮ ಕೆಲಸವನ್ನುಮಾಡಿವೆ. ಮುಖ್ಯವಾಗಿ 

. ಶ್ರೀಕನಕದಾಸರ ಮುಖ್ಯಕಾರ್ಯಕ್ಷೇತ್ರವಾದ ಕಾಗಿನೆಲೆ ಹಾಗೂ ಬಾಡ ಕ್ಷೇತ್ರಗಳ ಅಭಿವೃದ್ಧಿ ಕಾರ್ಯ 
ಉತ್ತಮ ಮಟ್ಟದಲ್ಲಿನಡೆದಿದೆ. ಬಾಡದಲ್ಲಿ ಶ್ರೀಕನಕದಾಸರ ಅರಮನೆಯ ಜೀರ್ಣೋದ್ಧಾರ ಕಾರ್ಯ 
ಹಾಗೂವಸ್ತುಪ್ರದರ್ಶನಮೊದಲಾದಕಾರ್ಯಗಳುಅಪಾರವೆಚ್ಚದಲ್ಲಿನಡೆದು, ಅವರಸಾಧನೆಯನ್ನು 
ಚಿರಸ್ಕಾಯಿಯಾಗಿಸುವ ನಿಟ್ಟಿನಲ್ಲಿ ಯಶಸ್ವಿಯಾಗಿ ನಡೆಯುತ್ತಿವೆ. ಪ್ರಾಯಃ ಒಬ್ಬ ಹರಿದಾಸರ ಬಗ್ಗೆ 
ಅನೇಕ ಸಂಸ್ಥೆಗಳು ಇಷ್ಟು ವ್ಯಾಪಕವಾಗಿ ಕಾರ್ಯ ಮಾಡುತ್ತಿರುವುದು ಸಣ್ಣ ಸಾಧನೆ ಏನಲ್ಲ ಹಾಗೆ 
ನೋಡಿದರೆ ಶ್ರೀಪುರಂದರದಾಸರು ಮೊದಲಾದ ಇತರ ದಾಸರ ಬಗ್ಗೆ ಈ ಬಗೆಯ ಕಾರ್ಯ ಅಷ್ಟಾಗಿ 
ನಡೆದಿಲ್ಲ ಎನ್ನಬಹುದು. ಈ ಮಾದರಿಯಲ್ಲಿ ಅವರ ಬಗ್ಗೆಯೂ ಸಹ ಸರ್ಕಾರ ಹಾಗೂ ಪ್ರತಿಷ್ಠಿತ 
ಸಂಸ್ಥೆಗಳಿಂದ ಸಂಶೋಧನ ಮೊದಲಾದ ಕಾರ್ಯಗಳು ನಡೆದಲ್ಲಿ ಅದು ದಾಸಸಾಹಿತ್ಯಕ್ಕೆ, ಕನ್ನಡ 
ಸಾಹಿತ್ಯಕ್ಕೆ- ಒಟ್ಟಾಗಿ ಜಾಗತಿಕ ಸಾಹಿತ್ಯಕ್ಕೆ ಸಲ್ಲುವ ದೊಡ್ಡಕೊಡುಗೆಯಾಗಿ ಮಾನ್ಯವಾಗುವುದು. 

೨. "ಆದರೆ, 'ಹರಿಭಕ್ತಿಸಾರ' ಎಂಬ ಕಿರುಕಾವ್ಯದ ಹೆಚ್ಚಿನ ಭಾಗಗಳಲ್ಲಿ ಸಾಂಪ್ರದಾಯಿಕ ಚಿಂತನೆಯ, 
ಕುರುಡ ದೈವಾರಾಧನೆ ರೀತಿಯ, ಒಣವೇದಾಂತದ ಸಾಲುಗಳೇ ಹೆಚ್ಚಾಗಿರುವುದು ಶೋಚನೀಯ 
ಸಂಗತಿಯಾಗಿದೆ.' (ಪು. ೧೮೮); ...... "ಈ ಕೃತಿಯು ತನ್ನಲ್ಲಿನ ವಿಪರೀತ ಏಕತಾನತೆ ಮತ್ತು 
ಕ್ಲೀಷೆಗಳ ಬಾಲಿಶತನ- ದಿಂದಾಗಿ ತುಂಬಾ ಪೇಲವವಾಗಿ ಕಾಣುತ್ತದೆ. ಇತರ ಕೃತಿಗಳಲ್ಲಿದಾಖಲಾದ 
ಬದುಕಿನ ಪರವಾದ ನಿಷ್ಠೆ ಲವಲವಿಕೆ, ಖಚಿತತೆ ಮತ್ತು ಸೃಜನಶೀಲತೆಯ ಸಹಜವಾದ ಸೊಬಗು 
"ಹರಿಭಕ್ತಿಸಾರ ದಲ್ಲಿಕಣ್ಣರೆಯಾಗಿರುವುದು ವಿಷಾದನೀಯವಾಗಿದೆ' (ಪು. ೧೯೪). 

- ಪ್ರೊ. ಕಾಳೇಗೌಡ ನಾಗವಾರ (ಬದುಕಿನ ಅನನ್ಯತೆಯ ಹಂಬಲ - ಕನಕಚಿಂತನ; ೨೦೧೧-೨೦೧೨; 

ಪ್ರ: ಕನಕದಾಸ ಸಂಶೋಧನ ಕೇಂದ್ರ, ಮಂಗಳೂರು ವಿಶ್ವವಿದ್ಯಾಲಯ, ಮಂಗಳಗಂಗೋತ್ರಿ; ೨೦೧೩) 
ಹರಿಭಕ್ತಿಸಾರ - ವಿಷ್ಣುಭಕ್ತಿಯ ಗರಗಸಕ್ಕೆ ಸಿಕ್ಕಿ ನೋಯುತ್ತಿರುವ ಕನಕಕಾವ್ಯ. 

- ಕನಕಚಿಂತನ ೨೦೧೧-೧೨ (ಪ್ರ: ಮಂಗಳೂರು ವಿಶ್ವವಿದ್ಯಾನಿಲಯಪು. ೧೯೫) 

"ನೂರ ಹತ್ತು ಪದ್ಯಗಳ ಈ ಕೃತಿ ಭಾವಗೀತಾತ್ಮಕವಾದ ಖಂಡಕಾವ್ಯದಂತಿದೆ. ವಾಸ್ತವವಾಗಿ ಇದು 

ಷಟ್ಟದೀ ರೂಪದ ಶತಕವಲ್ಲದೆ ಬೇರೆ ಅಲ್ಲ "ದೇವ ರಕ್ಷಿಸು ನಮ್ಮನನವರತ' ಎಂದು ಕಡೆಯಾಗುವ 

ಒಂದೊಂದು ಪದ್ಯದಲ್ಲೂ ಕನಕದಾಸರ ಭಕ್ತಹೃದಯದ ಮೊರೆ ಅತ್ಯಂತ ಸಹಜವಾಗಿ, 


ಹರಿಭಕ್ತಿಸಾರ ಹಾಗೂ ಹರಿಕಥಾಮೃತಸಾರ 12111 


ಹರಿಕಥಾಮೃತಸಾರ ಎಂಬ ಹೆಸರಿನಲ್ಲೇ ಶ್ರೀಕನಕದಾಸರ ಹರಿಭಕ್ತಿಸಾರದ ಪ್ರಭಾವ 
ಸ್ಪಷ್ಟವಾಗಿ ಎದ್ದು ಕಾಣುವುದು. ಅದು ಹರಿಕಥಾಮೃತಸಾರವಾದರೆ, ಇದು ಹರಿಭಕ್ತಿಸಾರ, 
ಭಾಮಿನಿ ವೃತ್ತವು ಸಹ ಹರಿಭಕ್ಕಿಸಾರದ ಪ್ರೇರಣೆಯೇ ಎನ್ನಬಹುದು. ಹರಿಯ 
ಸರ್ವೋತ್ತಮತ್ವಾದಿ ಪ್ರಮೇಯಗಳ ನಿರೂಪಣೆಯಲ್ಲೂ ಸಹ. ಪುರಾಣಗಳಲ್ಲಿ ಬಂದ 
ಭಕ್ತರ ಕಥೆಯನ್ನು ತತ್ತ್ವನಿರೂಪಣೆಗೆ ಶ್ರೀಕನಕದಾಸರು ಬಳಸಿಕೊಂಡಿರುವುದು 
ಹನುಮಂತ, ವಿಭೀಷಣ, ಶ್ರುತಾಯುಧ ಮೊದಲಾದವರ ಉಲ್ಲೇಖದಲ್ಲಿ ಕಂಡು- 
ಬರುವುದು. ಅದರಂತೆ ಶ್ರೀಹರಿಕಥಾಮೃತಸಾರದಲ್ಲೂ ಅರ್ಜುನ, ದರ್ಯೋಧನ, ವಿದುರ 
ಮೊದಲಾದವರ ನಿದರ್ಶನವನ್ನಿತ್ತು ಭಗವಂತನ ಕಾರುಣ್ಯಾದಿ ಗುಣಗಳ ನಿರೂಪಣೆ 
ಬಂದಿದೆ. ಹರಿಕಥಾಶ್ರವಣದ ಹಿರಿಮೆ 'ಶ್ರವಣಮನಕಾನಂದವೀವುದು' ಎಂಬ 
ಹರಿಕಥಾಮೃತಸಾರದ ಮಾತಿನಲ್ಲಿ ಬಂದಿದ್ದರೆ, "ಕೇಳುವುದು ಹರಿಕಥೆಯ್‌' ಎಂಬ 
ಮಾತಿನಲ್ಲಿ ಹರಿಭಕ್ತಿಸಾರದಲ್ಲಿ ಬಂದಿದೆ. 


$i 


ಕರುಣಾಪೂರ್ಣವಾಗಿ ಕಿವಿಗೆ ಬೀಳುತ್ತದೆ. ಅದು ತನ್ನ ಕಳಕಳಿಯಿಂದ ಹರಿಹರನ ಪಂಪಾಶತಕ, 
ರಕ್ಷಾಶತಕಗಳ ನೆನಪನ್ನುತರುತ್ತದೆ. ಹರಿಭಕ್ತಿಸಾರದ ನಿರರ್ಗಳವಾದ ಓಟ, ಅದರಲ್ಲಿವ್ಯಕ್ತವಾಗಿರುವ 
ಜೀವದ ಅನಿತ್ಯತಾಭಾವ, ಅನನ್ಯ ಶರಣಾಗತಿ ಅತ್ಯಂತ ಹೃದಯಸ್ಪರ್ಶಿಯಾಗಿದೆ.' - ಜಿ.ಎಸ್‌. 
ಶಿವರುದ್ರಪ್ಪ (ಮಹಾತ್ಮ ಕನಕದಾಸರ ಪ್ರಶಸ್ತಿ, ಪ್ರ: ಶ್ರೀಕನಕದಾಸರ ನಾಲ್ಕನೇ ಶತಮಾನೋತ್ಸವ 
ರಾಜ್ಯ ಸಮಿತಿ, ಬೆಂಗಳೂರು, ೧೯೬೫, ಪು. ೧೪೧) ಇದು ಈ ಕೆಳಗಿನ ವಿಮರ್ಶೆಗೆ 
ಉತ್ತರರೂಪವಾಗಿರುವುದು ಗಮನಾರ್ಹ. 

೧. ಇದರಲ್ಲಿ ಪ್ರಸ್ತಾಪಿತವಾಗಿರುವ ೧೬ ರಾಜರುಗಳ ಬಗ್ಗೆ ಅವರ “ಇರಬಂದುದಿಲ್ಲ ಸಂಸಾರ' ಎಂಬ 
ಕೃತಿಯಲ್ಲಿ'ದಶರಥ ಮೊದಲಾದ ಷೋಡಶರಾಯರುಗಳೆಲ್ಲಿ?' ಎಂಬ ಮಾತು ಗಮನಾರ್ಹ. 

೨. ಶ್ರೀಕನಕದಾಸರು ಶಿವನ ಸ್ತೋತ್ರಗಳನ್ನು ತಮ್ಮ ಮೋಹನತರಂಗಿಣಿ ಮೊದಲಾದ ಕೃತಿಗಳಲ್ಲಿ 
ಮಾತ್ರವಲ್ಲದೇ ಅನೇಕ ಕೀರ್ತನೆಗಳಲ್ಲೂ ಸಹ ಮಾಡಿರುವರು. ಇದು ಅವರು ಕೇವಲ 
ಸಾಂಪ್ರದಾಯಿಕವಾದ ರಾಮಾನುಜ ಮತದವರೇ ಹೊರತು ವಾಸ್ತವವಾಗಿ ಮಾಧ್ವವೈಷ್ಣವ 
ಮತದವರು ಎಂಬುದಕ್ಕೆ ಸ್ಪಷ್ಟನಿದರ್ಶನ. ಈ ಮೊದಲೆ ತಿಳಿಸಿರುವಂತೆ, ಶಿವನನ್ನು ಶ್ರೀವೈಷ್ಣವ ಮತ 
ಎಂದೂ ಆದರದಿಂದ ಕಂಡಿಲ್ಲ ಮಾಧ್ವವೈಷ್ಣವ ಮತದಲ್ಲಿ ಶಿವ ಮನೋನಿಯಾಮಕ ದೇವತೆ. 
ಶಿವನ ಅನುಗ್ರಹವಿಲ್ಲದ ಯಾವನೂ ಸಹ ಮುಕ್ತಿಯ ಹಾದಿಯನ್ನು ಕಂಡುಕೊಳ್ಳಲಾರ ಎಂಬುದು 
ಅ ಮತದ ವಿಶೇಷ ಪ್ರಮೇಯಗಳಲ್ಲೊಂದು (ಮುಕುತಿಪಥಕೆ ಮನವೀವ ಮಹಾರುದ್ರದೇವ 
-ಶ್ರೀಪುರಂದರದಾಸರು). 
ದಾಸನಾಗಬೇಕು ಸದಾ ಶಿವನ ದಾಸನಾಗಬೆಣು, ಬ್ರಹ್ಮಹೆಮ್ಮಗ ರುದ್ರ ಮೊಮ್ಮಗ - ಹರಿಭಕ್ತಿಸಾರ. ಇದು 
ಮಧ್ವಸಿದ್ಧಾಂತದಲ್ಲಿ. ಬ್ರಹ್ಮವಿಷ್ಣುವಿನ ಮಗ, ಶಿವ ಬ್ರಹ್ಮನ ಮಗಎಂಬತತ್ತ ವನ್ನು ಆದರಿಸಿದ ಮಾತು. 
'ಶಿವ ಶಿವ ಶಿವ ಎನ್ನಿರೋ' ಎಂಬ ಕೀರ್ತನೆಯಲ್ಲಿ "ಪೃಥ್ವಿಗೆ ಸದ್ಗುರುವಾಗಬೇಕಾದರೆ ನೀವು 
ತತ್ತ್ವಪತಿ ಆದಿಕೇಶವನ ಕೂಡಬೇಕಾದರೆ, ಶಿವ ಶಿವ ಶಿವ ಎನ್ನಿರೋ' ಎಂಬ ಮಾತು ಶಿವನ ಆರಾಧನೆ 
ಶ್ರೀಹರಿಯ ಆರಾಧನೆಗೆ ಅತ್ಯಗತ್ಯ ಎಂಬ ಮಾಧ್ವ ತತ್ವವನ್ನೇ ಅವಲಂಬಿಸಿದೆ. 


ಕ] 


iv ಶ್ರೀಕನಕದಾಸರ ಹರಿಭಕ್ತಿಸಾರ: ಮುನ್ನುಡಿ 


ಪ್ರಸ್ತುತ ಕೃತಿ 

ಶ್ರೀಕನಕದಾಸರ ಹರಿಭಕ್ತಿಸಾರ ಕನ್ನಡದಲ್ಲಿ ಅನುವಾದ ಹಾಗೂ ವಿವರಣೆಗಳ 
ಸಮೇತ ಅಷ್ಟಾಗಿ ಪ್ರಕಟವಾಗಿಲ್ಲ ಬಂದಿರುವ ಒಂದೆರಡು ಅನುವಾದಗಳಲ್ಲಿ 
ಪಾಠಶುದ್ಧಿ ಹಾಗೂ ವಿವರಣೆಗಳಲ್ಲಿ ನಿಖರತೆ ಅಷ್ಟಾಗಿ ಕಂಡುಬರುವುದಿಲ್ಲ ಪ್ರಸ್ತುತ 
ನಮ್ಮ ಪ್ರತಿಷ್ಠಾನದ ಈ ಕೃತಿಯು ಶ್ರೀಕನಕದಾಸರ ಹರಿಭಕ್ತಿಸಾರವನ್ನು ಅನುವಾದ 
ಹಾಗೂ ವಿವರಣೆಗಳ ಸಮೇತವಾಗಿ ನೀಡುತ್ತಿದೆ. ಇದರ ಅವಲೋಕನ ಶ್ರೀಕನಕದಾಸರ 
ಮಾಧ್ವದೀಕ್ಷೆಯನ್ನು ಸ್ಫುಟಪಡಿಸುವುದರೊಂದಿಗೆ, ಮಧ್ವಸಿದ್ಧಾಂತದ ಪರಿಕಲ್ಪನೆಯ 
ಭಕ್ತಿಯ ಸ್ವರೂಪವನ್ನು ಬಗೆಬಗೆಯಲ್ಲಿ ಅನಾವರಣಗೊಳಿಸುತ್ತದೆ. 


ಫೀಭು ಸೇ ್ಣೂಪೂ 


ಈ ಕೃತಿಯ ಪ್ರಕಾಶನದ ಪ್ರಾಯೋಜಕರು ಸಾಹಿತಿ ಹಾಗೂ ಕರ್ನಾಟಕ ಸರ್ಕಾರದ 
ಎಂ.ಎಲ್‌.ಸಿಯೂ ಆಗಿದ್ದ ದಿ. ಸರಿತಾ ಕುಸುಮಾಕರ ದೇಸಾಯಿ ಅವರು. ಡಿಟಿಪಿ 
ಕಾರ್ಯ ನಮ್ಮ ಪ್ರತಿಷ್ಠಾನದ್ವು ಸಹಕಾರ ಚಿ. ಆನಂದಪದ್ಧನಾಭ (ಸುದರ್ಶನ) 
ಹಾಗೂ ಚಿ. ಪ್ರವೀಣ ಅವರದ್ದು ಕರಡು ತಿದ್ದುವ ಕೆಲಸ ನನ್ನ ಪುತ್ರ ಚಿ. ಜಯಂತನದು; 
ಪೂರ್ಣಸಹಕಾರ ನನ್ನ ಧರ್ಮಪತ್ನಿ ಶ್ರೀಮತಿ ಜಯಶ್ರೀ ವಿ. ಪಿ ಹಾಗೂ ಸೊಸೆ 
ಶ್ರೀಮತಿ ಶ್ರುತಿ ವ್ಯಾಸನಕೆರೆ ಇವರದ್ದು ಮುದ್ರಣ ವಾಗರ್ಥ ಅವರದ್ದು ಇವರೆಲ್ಲರಿಗೂ 
ನಮ್ಮ ಪ್ರತಿಷ್ಠಾನವು ಯಣಿ. 


ಬೆಂಗಳೂರು (೦೯ -೦೫.೨೦೧೭) ವ್ಯಾಸನಕೆರೆ ಪ್ರಭಂಜನಾಚಾರ್ಯ 
ಶ್ರೀಹೇಮಲಂಬಿ ಸಂವತ್ಸರ ಎ ಶ್ರೀನೃಸಿಂಹಜಯಂತೀ 


॥ ಶ್ರೀ ॥ 


ಶ್ರೀಯರಸ ಗಾಂಗೇಯನುತ ಕೌಂ- 
ತೇಯವಂದಿತಚರಣ ಕಮಲದ- 
ಳಾಯತಾಂಬಕರೂಪ ಚಿನ್ನಯ ದೇವಕೀತನಯ ॥ 
ರಾಯ ರಘುಕುಲವರ್ಯ ಭೂಸುರ- 

ಪ್ರೀಯ ಸುರಪುರನಿಲಯ ಚನ್ನಿಗ- 

ರಾಯ ಚತುರೋಪಾಯ ರಕ್ಷಿಸು ನಮ್ಮನನವರತ 


ದೇವದೇವ ಜಗದ್ಧಧಿತ ವಸು- 

ದೇವಸುತ ಜಗದೇಕನಾಥ ರ- 

ಮಾವಿನೋದಿತ ಸಕಲಸಜ್ಜನವಿನುತ ಗುಣಭರಿತ । 
ಭಾವಜಾರಿಪ್ರಿಯ ನಿರಾಮಯ 

ರಾವಣಾಂತಕ ರಘುಕುಲಾನ್ಹಯ 

ದೇವ ಅಸುರವಿರೋಧಿ ರಕ್ಷಿಸು ನಮ್ಮನನವರತ 


ಅನುಪಮಿತಚಾರಿತ್ರ ಕರುಣಾ- 

ವನಧಿ ಭಕ್ತಕುಟುಂಬಿ ಯೋಗೀ - 
ಜನಹೃದಯಪರಿಪೂರ್ಣ ನಿತ್ಯಾನಂದ ನಿಗಮನುತ । 
ವನಜನಾಭ ಮುಕುಂದ ಮುರಮ- 

ರ್ದನ ಜನಾರ್ದನ ತೈಜಗತ್ವಾ- 

ವನ ಸುರಾರ್ಚಿತ ದೇವ ರಕ್ಷಿಸು ನಮ್ಮನನವರತ 


ಕಮಲಸಂಭವವಿನುತ ವಾಸವ- 

ನಮಿತ ಮಂಗಳಚರಿತ ದುರಿತ- 

ಕ್ಷಮಿತ ರಾಘವ ವಿಶ್ವಪೂಜಿತ ವಿಶ್ವ ವಿಶ್ವಮಯ | 
ಅಮಿತವಿಕ್ರಮ ಭೀಮ ಸೀತಾ- 

ರಮಣ ವಾಸುಕಿಶಯನ ಖಗಪತಿ- 

ಗಮನ ಕಂಜಜನಯ್ಯ ರಕ್ಷಿಸು ನಮ್ಮನನವರತ 


ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ 


Il ೧ ॥| 


ll ೨ ॥ 


|| ೩ ॥| 


11೪ ॥ 


ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ 


ಕ್ಷೀರವಾರಿಧಿಶಯನ ಶಾಂತಾ- 

ಕಾರ ವಿವಿಧವಿಚಾರ ಗೋಪೀ- 

ಜಾರ ನವನಿತಚೋರ ಚಕ್ರಾಧಾರ ಭವದೂರ । 

ಮಾರಪಿತ ಗುಣಹಾರ ಸರಸಾ- 

ಕಾರ ರಿಪುಸಂಹಾರ ತುಂಬುರು- 

ನಾರದಪ್ರಿಯ ವರದ ರಕ್ಷಿಸು ನಮ್ಮನನವರತ 11 ೫ ॥| 


ತಾಮರಸದಳನಯನ ಭಾರ್ಗವ- 

ರಾಮ ಹಲಧರರಾಮ ದಶರಥ- 

ರಾಮ ಮೇಘಶ್ಯಾಮ ಸದ್ಗುಣಧಾಮ ನಿಸೀಮ I 
ಸಾಮಗಾನಪ್ರಮ ಕಾಂಚನ- 

ದಾಮಧರ `ಸುತ್ರಾಮವಿರಚಿತ- 

ಕಾಮ ರವಿಕುಲಸೋಮ ರಕ್ಷಿಸು ನಮ್ಮನನವರತ 11 ೬ ॥| 


ವೇದಗೋಚರ ವೇಣುನಾದವಿ- 

ನೋದ ಮಂದರಶೈಲಧರ ಮಧು- 

ಸೂದನಾಚ್ಯುತ ಕಂಸದಾನವರಿಪು ಮಹಾಮಹಿಮ । 
ಯಾದವೇಂದ್ರ ಯಶೋದನಂದನ 

ನಾದಬಿಂದುಕಳಾತಿಶಯ ಪ್ರ- 

ಹ್ಲಾದರಕ್ಷಕ ವರದ ರಕ್ಷಿಸು ನಮ್ಮನನವರತ Wd 


ಅಕ್ಷಯಾಶ್ರಿತ ಸುಜನಜನಸಂ- 

ರಕ್ಷಣ ಶ್ರೀವತ್ಸಕೌಸ್ತುಭ 

ಮೋಕ್ಷದಾಯಕ ಕುಟಿಲದಾನವಶಿಕ್ಷ ಕುಮುದಾಕ್ಷ | 

ಪಕ್ಷಿವಾಹನ ದೇವಸಂಕುಲ- 

ಪಕ್ಷ ಜಗದಧ್ಯಕ್ಷ ವರನಿಟಿ- 

ಲಾಕ್ಷಸಖ ಸರ್ವೇಶ ರಕ್ಷಿಸು ನಮ್ಮನನವರತ 11 ೮॥ 


ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ ಔ 


ಚಿತ್ರಕೂಟನಿವಾಸ ವಿಶ್ವಾ- 

ಮಿತ್ರಕ್ರತುಸಂರಕ್ಷ ಶಶಿರವಿ- 

ನೇತ್ರ ಭವ್ಯಚರಿತ್ರ ಸದ್ಗುಣಗಾತ್ರ ಸತ್ತಾತ್ರ । 

ಧಾತ್ರಿಜಾಂತಕ ಕಪಟನಾಟಕ- 

ಸೂತ್ರ ಪರಮಪವಿತ್ರ ಫಲ್ಲುಣ- 

ಮಿತ್ರ ವಾಕೃವಿಚಿತ್ರ ರಕ್ಷಿಸು ನಮ್ಮನನವರತ 1 ೯॥ 


ಮಂಗಳಾತ್ಮಕ ದುರಿತತಿಮಿರಪ- 

ತಂಗ ಗರುಡತುರಂಗ ರಿಪುಮದ- 

ಭಂಗ ಕೀರ್ತಿತುರಂಗ ಪುರಹರಸಂಗ ನೀಲಾಂಗ | - 
ಅಂಗದಪ್ರಿಯನಂಗಪಿತ ಕಾ- 

ಳಿಂಗಮರ್ದನ ಅಮಿತ ಕರುಣಾ- 

ಪಾಂಗ ಶ್ರೀನರಸಿಂಗ ರಕ್ಷಿಸು ನಮ್ಮನನವರತ I ೧೦ ॥ 


ದಾಶರಥಿ ವೈಕುಂಠನಗರನಿ- 

ವಾಸತೆ ಕೈಜಗದೀಶ ಪಾಪವಿ- 

ನಾಶ ಪರಮವಿಲಾಸ ಹರಿ ಸರ್ವೇಶ ದೇವೇಶ । 

ವಾಸುದೇವ ದಿನೇಶಶತಸಂ- 

ಕಾಶ ಯದುಕುಲವಂಶತಿಲಕ ಪ- 

ರಾಶರಾನತದೇವ ರಕ್ಷಿಸು ನಮ್ಮನನವರತ I ೧೧ 1 


ಕುಂದಕುಡ್ಠಲರದನ ಪರಮಾ - 

ನಂದ ಹರಿ ಗೋವಿಂದ ಸನಕಸ- 

ನಂದವಂದಿತ ಸಿಂಧುಬಂಧನ ಮಂದರಾದ್ರಿಧರ । 

ಇಂದಿರಾಪತಿ ವಿಜಯಸಖ ಅರ- 

ವಿಂದನಾಭ ಪುರಂದರಾರ್ಚಿತ 

ನಂದಕಂದ ಮುಕುಂದ ರಕ್ಷಿಸು ನಮ್ಮನನವರತ HON 


೪ ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ 


ಬಾಣಬಾಹುಚ್ಛೇದ ರಾವಣ- 

ಪ್ರಾಣನಾಶನ ಪುಣ್ಯನಾಮ ಪು- 

ರಾಣಪುರುಷೋತ್ತಮ ನಿಪುಣ ಅಣುರೇಣುಪರಿಪೂರ್ಣ । 
ಕ್ಷೋಣಿಪತಿ ಸುಲಲಿತ ಸುದರ್ಶನ- 

ಪಾಣಿ ಪಾಂಡವರಾಜಕಾರ್ಯಧು- 

ರೀಣ ಜಗನಿರ್ಮಾಣ ರಕ್ಷಿಸು ನಮ್ಮನನವರತ ॥ ೧೩ ॥ 


ನೀಲವರ್ಣ ವಿಶಾಲಶುಭಗುಣ- 

ಶೀಲ ಮುನಿಕುಲಪಾಲ ಲಕ್ಷ್ಮೀ- 

ಲೋಲ ರಿಪುಶಿಶುಪಾಲಮಸ್ತಕಶೂಲ ವನಮಾಲ । 
ಮೂಲಕಾರಣ ವಿಮಲಯಾದವ- 

ಜಾಲಹಿತ ಗೋಪಾಲ ಅಗಣಿತ- 

ಲೀಲ ಕೋಮಲಕಾಯ ರಕ್ಷಿಸು ನಮ್ಮನನವರತ 1 ೧೪ ॥ 


ನಾಗನಗರಿಧರಿತ್ರಿಕೋಶಎ- 

ಭಾಗ ತಂತ್ರನಿಯೋಗ ಗಮನಸ- 

ರಾಗ ಪಾಂಡವರಾಜಜಿತಸಂಗ್ರಾಮ ನಿಸ್ಸೀಮ । 

ಯೋಗಗಮ್ಯ ಭವಾಬ್ದಿವಿಷಧರ 

ನಾಗ ಗಾರುಡಮಂತ್ರವಿಧ ಭವ- 

ರೋಗವೈದ್ಯ ವಿಚಿತ್ರ ರಕ್ಷಿಸು ನಮ್ಮನನವರತ I ೧೫ 11 


ಶ್ರೀಮದುತ್ತಹದೇವನುತ ಶ್ರೀ - 

ರಾಮ ನಿನ್ನಯ ಚರಣಸೇವಕ 

ಪ್ರೇಮದಿಂ ಸಾಷ್ಟಾಂಗವೆರಗುತೆ ಮಾಳ್ಪೆ ಬಿನ್ನಪವ । 

ಈ ಮಹಿಯೊಳೀವರೆಗೆ ನಾವ್‌ ಸು- 

ಕ್ಷೇಮಿಗಳು ನಿನ್ನಯ ಪಾದಾಬ್ದ- 

ಕ್ಷೇಮವಾರ್ತೆಯನರುಹಿ ರಕ್ಷಿಸು ನಮ್ಮನನವರತ WW ೧೬ 11 
೧. ಶ್ರೀಮದುತ್ತುಕದೇವನುತ (ಪಾ. 


ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ 


ಈಗಲೀ ಮರ್ಯಾದೆಯಲಿ ಶರ- 

ಣಾಗತರ ಸೇವೆಯೊಳು ಪೊಂಪುಳಿ- 

ಯಾಗಿ ಬಾಳುವರೇನು ಧನ್ಯರೊ ಹರ ಮಹಾದೇವ । 
ಗಾ ಬಯಸಿ ಮುಕ್ತಿಯ 

ನೀಗಿ ನಿಮ್ಮನು ೦ಬ್ರಜಿಸಲರಿಯದ- 

ಯೋಗಿಗಳ ಮಾತೇನು ರಕ್ಷಿಸು ನಮ್ಮನನವರತ 


ಭಕ್ತಿಸಾರದ ಚರಿತೆಯನು ಹರಿ- 

ಭಕ್ತರಾಲಿಸುವಂತೆ ರಚಿಸುವೆ 

ಯುಕ್ತಿಯಲಿ ಬನೆಜೋದಿದಿವಂನಾಧೀ: ಸಿದ್ಧಿಪುದು [ 

ಮುಕ್ತಿಗಿದು ನೆಲೆದೋರುವುದು ೨ಹಂ- 

ಭಕ್ತರನು ಲಾಲಿಪುದು ನಿಜಪತಿ 

ಭಕ್ಕಿಗೊಲಿವಂದದಲಿ ರಕ್ಷಿಸು ನಮ್ಮನನವರತ 

ನಳಿನಲೋಚನ ನಿಮ್ಮ ಮೂರ್ತಿಯ 

ಕಳೆ ಬೆಳೆಗುತಿದೆ ಲಹರಿಯಲಿ 

ಭೂತಳದೊಳಚ್ಚರಿಯಾದ ನಾಮಾಮೃತಸಮುದ್ರದಲಿ | 

ಬಳಸುವರು ಸತ್ಯವಿಗಳವರ- 

ಗ್ಗಳಿಕೆ ಎನಗಿನಿತಿಲ್ಲ ಸನ್ಮತಿ- 

ಗಳಿಗೆ ಮಂಗಳವಿತ್ತು ರಕ್ಷಿಸು ನಮ್ಮನನವರತ 

ಗಿಳಿಯ ಮರಿಯನು ತಂದು ಪಂಜರ- 

ದೊಳಗೆ ಪೋಷಿಸಿ ಕಲಿಸಿ ಮೃದುನುಡಿ- 

ಗಳನು ಲಾಲಿಸಿ ಕೇಳ್ವ ಪರಿಣತರಂತೆ ನೀನೆನಗೆ । 
ಟಿಒ ಮತಿಯನು ಎನ್ನ ಜಿಹೆಗೆ 

ಮೊಳಗುವಂದದಿ ನಿನ್ನ ನಾಮಾ - 

ವಳಿಯ ಪೊಗಳಿಕೆಯಿತ್ತು ರಕ್ಷಿಸು ನಮ್ಮನನವರತ 

೧. ಭಜಿಸದರಾಗಿಗಳ ಮಾತೇನು (ಪಾ.) 


೨. ಹರಿಭಕ್ಕರೊಲಿದಾಲಿಪುದು ( ಪಾ.) 
೩. ತಿಳುಹು (ಪಾ.) 


Il ೧೭ ॥ 


11 ೧೮ 11 


I ೧೯ I 


|| 2೦ I 


ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ 


ಪೊಗಳಲಳವೇ ನಿನ್ನ ನಾಮವ 
ಸುಗುಣ ಸಚಾರಿತ್ರಕಥನ 
ಬ 
ಅಗಣಿತೋಪಮ ಅಮಿತವಿಕ್ರಮ ಗಮ್ಯ ನೀನೆಂದು । 
ನಿಗಮತತಿ ಕೈವಾರಿಸುತ ಪದ - 
ಯುಗವ ಕಾಣದೆ ಬಳಲುತಿದೆ ವಾ- 
ಸುಕಿಶಯನ ಸರ್ವೇಶ ರಕ್ಷಿಸು ನಮ್ಮನನವರತ ॥ 2೦ ॥ 


ವೇದಶಾಸ್ತ್ರಪ್ರರಾಣಪುಣ್ಯದ 

ಹಾದಿಯನು ನಾನರಿಯೆ ತರ್ಕದ 

ವಾದದಲಿ ಗುರುಹಿರಿಯರರಿಯದ ಮೂಢಮತಿ ಎನಗೆ । 
ಆದಿಮೂರುತಿ ನೀನು ನೆರೆ ಕರು- 

ಣೋದಯನು ಹೃದಯಾಂಗಣದಿ ಜ್ಞಾ” 

ನೋದಯವನೆನಗಿತ್ತು ರಕ್ಷಿಸು ನಮ್ಮನನವರತ | ೨೨ ॥ 


ಹಸಿವರಿತು ತಾಯ್ತನ್ನ ಶಿಶುವಿಗೆ 

ಒಸೆದು ಮೊಲೆಕೊಡುವಂತೆ ನೀ ಪೋ- 

ಹಿಸದೆ ಬೇರಿನ್ನಾರು ಪೋಷಕರಾಗಿ ಸಲಹುವರು । 

ಬಸಿರೊಳಗೆ ಬ್ರಹ್ಮಾಂಡಕೋಟಿಯ 

ಪಸರಿಸಿದ ಪರಮಾತ್ಮ ನೀನೆಂ- 

ದುಸುರುತಿವೆ ವೇದಗಳು ರಕ್ಷಿಸು ನಮ್ಮನನವರತ I ೨೩ ॥ 


ಇಬ್ಬರಣುಗರು ನಿನಗೆ ಅವರೊಳ- 
ಗೊಬ್ಬಮಗನೀರೇಳುಲೋಕದ 

ಹೆಬ್ಬೆಳಸು ಬೆಳೆವಂತೆ ಕಾರಣಕರ್ತನಾದವನು । 

ಒಬ್ಬ ಮಗನದ ಬರೆವ ಕರಣಿಕ- 

ರಿಬ್ಬರೀ ಲೋಕಪ್ರಸಿದ್ದರು 

ಹಬ್ಬಿಸಿದೆ ಪ್ರಾಣಿಗಳ ರಕ್ಷಿಸು ನಮ್ಮನನವರತ HW ೨೪ 1 


ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ ೭ 


ಸಿರಿಯು ಕುಲಸತಿ ಸುತನು ಕಮಲಜ 

ಹಿರಿಯಸೊಸೆ ಶಾರದೆ ಸಹೋದರಿ 

ಗಿರಿಜೆ ಮೈದುನ ಶಂಕರನು ಸುರರೆಲ್ಲ ಕಿಂಕರರು । 

ನಿರುತ ಮಾಯೆಯು ದಾಸಿ ನಿಜಮಂ- 

ದಿರವಜಾಂಡವು ಜಂಗಮಸ್ಥಾ- 

ವರ ಕುಟುಂಬಿಗ ನೀನು ರಕ್ಷಿಸು ನಮ್ಮನನವರತ I ೨೫ ॥ 


ಸಾಗರನ ಮಗಳರಿಯದಂತೆ ಸ- 

ರಾಗದಲಿ ಸಂಚರಿಸುತಿಹೆ ಉ- 

ದ್ಯೋಗವೇನು ನಿಮಿತ್ತಕಾರಣವೆಲ್ಲ ಲೋಕದಲಿ | 
ಭಾಗವತರಾದವರ ಸಲಹುವ- 

ನಾಗಿ ಸಂಚರಿಸುವುದು ಈ ಭವ- 

ಸಾಗರದಿ ಮುಳುಗಿಸದೆ ರಕ್ಷಿಸು ನಮ್ಮನನವರತ I ೨೬ 11 


ಹಸ್ತಿವಾಹನನಾದಿಯಾದ ಸ- 
ಮಸ್ತದೇವನಿಕಾಯದೊಳಗೆ ಪ್ರ- 

ಶಸ್ತನಾವನು ನಿನ್ನವೊಲು ಶರಣಾಗತರ ಪೊರೆವ | 

ಹಸ್ತಕಲಿತ ಸುದರ್ಶನದೊಳರಿ- 

ಮಸ್ತಕವನಿಳುಹುವ ಪರಾತ್ಮರ 

ವಸ್ತುವಲ್ಲವೆ ನೀನು ರಕ್ಷಿಸು ನಮ್ಮನನವರತ | ೨೭ ॥ 


ಹಗೆಯರಿಗೆ ವರವೀವರಿಬ್ಬರು 

ತೆಗೆಯಲರಿಯರು ಕೊಟ್ಟ ವರಗಳ 

ತೆಗೆದುಕೊಡುವ ಸಮರ್ಥರಾರೀ ಜಗಕೆ ನಿನ್ನಂತೆ I 
ಸುಗುಣರಿನ್ನಾರುಂಟು ಕದನವ 

ಬಗೆದು ನಿನ್ನೊಳು ಜೈಸುವವರೀ- 

ಜಗದೊಳುಂಟೇ ದೇವ ರಕ್ಷಿಸು ನಮ್ಮನನವರತ nu ೨೮ ॥ 


೮ ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ 


ಸುಮನಸರ ವೈರದಲಿ ಕೆಲವರು 

ಕುಮತಿಗಳು ತಪದಿಂದ ಭರ್ಗನ 

ಕಮಲಜನ ಪದಯುಗವ ಮೆಚ್ಚಿಸಿ ವರವ ಪಡೆದಿಹರು । 
ಸಮರಮುಖದೊಳಗುಪಮೆಯಲಿ ವಿ- 

ಕ್ರಮದಿ ವೈರವ ಮಾಡಿದವರಿಗೆ 

ಅಮರಪದವಿಯನಿತ್ತೆ ರಕ್ಷಿಸು ನಮ್ಮನನವರತ | ೨೯ ॥ 


ಬಲಿಯ ಬಂಧಿಸಿ ಮೊರೆಯಿಡುವ ಸತಿ- 

ಗೊಲಿದು ಅಕ್ಷಯವಿತ್ತು ಕರುಣದಿ 

ಮೊಲೆಯನುಣಿಸಿದ ಬಾಲಿಕೆಯ ಪಿಡಿದಸುವನಪಹರಿಸಿ । 
ಶಿಲೆಯ ಸತಿಯಳ ಮಾಡಿ ತ್ರಿಪುರರ 

ಲಲನೆಯರ ವ್ರತಗೆಡಿಸಿ ಕೂಡಿದ 

ಕೆಲಸ ಉತ್ತಮವಾಯ್ತು ರಕ್ಷಿಸು ನಮ್ಮನನವರತ I ೩೦ 1 


ಕರಿಯ ಕಾಯ್ದಾಜಲದಿ ಮಕರಿಯ 

ತರಿದು 'ಓರಣ್ಯಕನನ್ನು ಸೀಳ್ದಾ 

ತರಳನನು ತಲೆಗಾಯ್ದು ಶಕಟಾಸುರನ ಹತಮಾಡಿ । 
ದುರುಳಕಂಸನ ಕೊಂದು ಮಗಧನ 

ಮುರಿದು ವತ್ತನ ಹಮ್ಮಳಿಸಿ ಖರ- 

ಹರಣವನು ಹಿಂಗಿಸಿದೆ ರಕ್ಷಿಸು ನಮ್ಮನನವರತ 1೩೧ ॥ 


ಶಿಶುತನದ ಸಾಮಥಣ್ಯದಲಿ ಕೆಲ - 

ರಸುರರನು ಸಂಹರಿಸಿ ಚಕ್ರವ 

ಬಿಸುಟು ಯೌವನಕಾಲದಲಿ ಆ ಪಾಂಡುಸುತರಿಂದ | 
ವಸುಮತಿಯ ಭಾರವನಿಳುಹಿ ಸಾ- 

ಹಸದಿ ಮೆರೆದವನಾಗಿ ನೀ ಮೆ- 

ಚಿಸಿದೆ ತ್ರಿಜಗವನೆಲ್ಲ ರಕ್ಷಿಸು ನಮ್ಮನನವರತ I ೩೨ ॥ 


ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ 


ಎಲ್ಲರಲಿ ನೀನಾಗಿ ಸುಮನಸ- 

ರಲ್ಲಿ ಅತಿಹಿತನಾಗಿ ಯಾದವ- 

ರಲ್ಲಿ ಬಾಂಧವನಾಗಿ ದಾನವರಲ್ಲಿ ಹಗೆಯಾಗಿ । 

ಕೊಲ್ಲಿಸಿದೆ ಭೀಮಾರ್ಜುನರ ಕೈ 

ಯಲ್ಲಿಕೌರವರ ಕುಲವನೆಲ್ಲವ 

ಬಲ್ಲಿದನು ನೀನಹುದು ರಕ್ಷಿಸು ನಮ್ಮನನವರತ 1 ೩೩ ॥ 


ನರಗೆ ಸಾರಥಿಯಾಗಿ ರಣದೊಳು 

ತುರಗ ನೀರಡಸಿದರೆ ವಾರಿಯ 

ಸರಸಿಯನು ನಿರ್ಮಿಸಿ ಕಿರೀಟಿಯ ಕೈಲಿ ಸೈಂಧವನ । 

ಶಿರವ ಕೆಡಹಿಸಿ ಅವನ ತಂದೆಯ 

ಕರತಲಕೆ ನೀಡಿಸಿದೆ ಹರಹರ 

ಪರಮ ಸಾಹಸಿ ನೀನು ರಕ್ಷಿಸು ನಮ್ಮನನವರತ 1೩೪ 1 


ಬವರದಲಿ ಖತಿಗೊಂಡು ಗದೆಯೊಳು 

ಕವಿದು ನಿನ್ನ ಶ್ರುತಾಯುಧನು ಹೊ- 

ಕೃವಘಡಿಸಿ ಹೊಯ್ದಾಡಿ ತನ್ನಾಯುಧದಿ ತಾ ಮಡಿದ | 
ವಿವರವೇನೋ ತಿಳಿಯೆ ನಿಮ್ಮಾ- 

ಯವನು ನೀನೇ ಬಲ್ಲೆ ನಿನ್ನಾ- 

ಯವನು ಬಲ್ಲವರುಂಟೆ ರಕ್ಷಿಸು ನಮ್ಮನನವರತ 11 ೩೫ ॥ 


ಇಳೆಗೆ ಪತಿಯಾದವನು ಯಾದವ- 

ರೊಳಗೆ ಬಾಂಧವ ನಿನಗೆ ಸೋದರ- 
ಅಳಿಯನಾದಭಿಮನ್ಯುವನು ಕೊಲ್ಲಿಸಿದೆ ಕೊಳಗುಳದಿ | 
ಳಲಿನಬ್ಬಿಯೊಳದ್ದಿ ತಂಗಿಯ 

ಬಳಲಿಸಿದೆ ಕುಲಗೋತ್ರಬಾಂಧವ - 

ರೊಳಗೆ ಕೀರ್ತಿಯ ಹಡೆದೆ ರಕ್ಷಿಸು ನಮ್ಮನನವರತ IW ೩೬ I 


೧. ಅಳಲಿನಂಬುಧಿಯೊಳದ್ದಿ (ಪಾ) 


18 


೧೦ 


ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ 


ತಾಯನಗಲಿದ `ತನಯನಾ ರಾ- 

ಧೇಯನೊಳಗೆ ರಹಸ್ಯದಲಿ ಕುಲ- 

ದಾಯವನು ನೆರೆ ತಿಳುಹಿ ಅರ್ಜುನನಿಂದ ಕೊಲ್ಲಿಸಿದೆ । 
ಮಾಯಮಂತ್ರದ ಕುಟಿಲಗುಣವ- 

ನ್ಯಾಯವೋ ಸುನ್ಯಾಯವೋ ನಿ- 

ನ್ನಾಯವನು ನೀ ಬಲ್ಲೆ ರಕ್ಷಿಸು ನಮ್ಮನನವರತ 1೩೭॥ 


ಕೊಲ್ಲಬಗೆದವನಾಗಿ ನೀ ಹಗೆ- 

ಯಲ್ಲಿ ಸಖ್ಯವ ಬೆಳೆಸಲದು ಹಿತ- 

ವಲ್ಲ ನಿನ್ನಯ ಗುಣವ ಬಲ್ಲವರಿಲ್ಲ ಯದುಕುಲದಿ । 
ಗೊಲ್ಲನಾರಿಯರೊಳು ಪ್ರವರ್ತಕ- 

ನಲ್ಲವೇ ಭಾವಿಸಲು ಲೋಕದೊ- 

ಳೆಲ್ಲರೂ ಸರಿ ನಿನಗೆ ರಕ್ಷಿಸು ನಮ್ಮನನವರತ ೩೮ ॥ 


ಮಗನ ಕೊಂದವನಾಳುವಂತಹ 

ಸುಗುಣೆಯರು ಹದಿನಾರುಸಾವಿರ 

ಸೊಗಸುಗಾತಿಯರವರ ಮೋಹದ ಬಲೆಗೆ ವಿಟನಾಗಿ । 
ಬಗೆಬಗೆಯ ರತಿಕಲೆಗಳಲಿ ಕೂ- 

ರುಗುರ ನಾಟಿಸಿ ಮೆರೆದು ನೀ 

ಜಗಕೆ ಪಾವನನಾದೆ ರಕ್ಷಿಸು ನಮ್ಮನನವರತ 1೩೯ ॥ 


ಏನು ಮಾಡಿದಡೇನು ಕರ್ಮವ 
ನೀನೊಲಿಯದಿನ್ನಿಲ್ಲವಿದಕನು- 

ಮಾನವುಂಟೇ ಭ್ರಮರಕೀಟನ್ಯಾಯದಂದದಲಿ । 
ನೀನೊಲಿಯೆ ತೃಣ ಪರ್ವತವು ಪುಸಿ- 

ಯೇನು ನೀ ಪತಿಕರಿಸೆ ಬಳಿಕಿ- 


ನ್ನೇನು ಚಿಂತಿಸಲೇಕೆ ರಕ್ಷಿಸು ನಮ್ಮನನವರತ i ೪೦ ॥ 
೧. ತನಯನೀ ರಾಧೇಯನೊಳಗೆ (ಪಾ.) 


ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ ೧೧ 


ಎಷ್ಟು ಮಾಡಲು ಮುನ್ನ ತಾ ಪಡೆ- 

ದಷ್ಟೆ ಎಂಬುದ ಲೋಕದೊಳು ಮತಿ- 

ಗೆಟ್ಟ ಮಾನವರಾಡುತಿಹರಾಮಾತದಂತಿರಲಿ । 
ಪಟ್ಟವಾರಿಂದಾಯ್ತು ಧ್ರುವನಿಗೆ 

ಕೊಟ್ಟವರ ತಪ್ಪಿತೇ ಕುಚೇಲನಿ- 

ಗಿಷ್ಠಬಾಂಧವ ನೀನು ರಕ್ಷಿಸು ನಮ್ಮನನವರತ I ೪೧ ॥ 


ತನ್ನ ದೇಹಾತುರದಲಡವಿಯೊ- 

ಳನ್ಯರನು ಸಂಹರಿಸುತಿರುತಿರೆ 

ನಿನ್ನ ನಾಮದೊಳಧಿಕವೆರಡಕ್ಷರವ ಬಣ್ಣಿಸುತ । 

ಧನ್ಯನಾದನು ಮುನಿಕುಲದಿ ಸಂ- 

ಪನ್ನನಾದನು ನೀನೊಲಿದ ಬಳಿ- 

ಕಿನ್ನು ಪಾತಕವುಂಟೆ ರಕ್ಷಿಸು ನಮ್ಮನನವರತ 11 ೪೨ ॥ 


ನಿನ್ನ ಸತಿಗಳುಪಿದ ದುರಾತ್ಮನ 

ಬೆನ್ನಿನಲಿ ಬಂದವನ ಕರುಣದಿ 

ಮನ್ನಿಸಿದ ಕಾರಣ ದಯಾಪರಮೂರ್ತಿಯೆಂದೆನುತ । 

ನಿನ್ನ ಭಜಿಸಿದ ಸಾರ್ವಭೌಮರಿ- 

ಗಿನ್ನು ಇಹಪರವುಂಟು ಸದ್ಗುಣ- 

ರನ್ನ ಸಿರಿಸಂಪನ್ನ ರಕ್ಷಿಸು ನಮ್ಮನನವರತ 1 ೪೩ ॥ 


ವೀರರಾವಣನೊಡನೆ ಹೋರಿದ 

ವೀರರಗ್ಗದ ಕಪಿಗಳವರೊಳು 

ಮಾರುತನ ಮಗನೇನು ಧನ್ಯನೊ ಬ್ರಹ್ಮಪಟ್ಟದಲಿ । 

ಸೇರಿಸಿದೆ ನಿನ್ನಂತೆ ಕೊಡುವ ಉ- 

ದಾರಿಯಾವನು ತ್ರಿಜಗದೊಳಗಾ- 

ಕಾರಣದಿ ನಂಬಿದೆನು ರಕ್ಷಿಸು ನಮ್ಮನನವರತ I ೪೪ ॥ 


೧೨ 


ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ 


ಶಿವಶಿವಾ ನೀ ಮಾಡಿದುಪಕಾ- 

ರವನು ಮರೆದವರುಂಟೆ ಪಾಪದಿ 

೦ನವೆದಜಾಮಿಳಗೊಲಿದು ಪ್ರಾಣವಿಯೋಗಕಾಲದಲಿ । 
ಜವನವರ ಕೈಗೊಪ್ಪಿಸದೆ ಕಾ- 

ಯ್ದವನು ನೀ ಮಾಧವನು ಮಿಕ್ಕಾ- | 
ದವರಿಗುಂಟೇ ಕರುಣ ರಕ್ಷಿಸು ನಮ್ಮನನವರತ I ೪೫ ॥ 


ಹೆತ್ತ ಮಗಳನು ಮದುವೆಯಾದವ- 

ವನುತ್ತಮನು ಗುರುಪತ್ನಿಗಳುಪಿದ 

ಚಿತ್ತಜನ ಮಾವನು ಕೃತಫ್ಪನು ನಿನಗೆ ಮೈದುನನು । 

ಹೊತ್ತು ತಪ್ಪಿಸಿ ಕಾಮದಲಿ ಮುನಿ- 

ಪೋತ್ತಮನ ಮಡದಿಯನು ನೆರದವ- 

ಗಿತ್ತೆ ಕೈವಲ್ಯವನು ರಕ್ಷಿಸು ನಮ್ಮನನವರತ 1 ೪೬॥ 


ಇಲ್ಲಿಹನು ಅಲ್ಲಿಲ್ಲವೆಂಬೀ 

ಸೊಲ್ಲು ಸಲ್ಲದು ಹೊರಗೊಳಗೆ ನೀ- 
ನಿಲ್ಲದಿಲ್ಲನ್ಯತ್ರ್ಯವೆಂಬುದನೆಲ್ಲಕೆಲಕೆಲರು । 
ಬಲ್ಲರಿಳೆಯೊಳು ಭಾಗವತರಾ - 
ದೆಲ್ಲರಿಗೆ ವಂದಿಸದ ಕುಜನರಿ- 


ಗಿಲ್ಲ ಸದ್ಧತಿ ನೋಡಿ ರಕ್ಷಿಸು ನಮ್ಮನನವರತ 11 ೪೭ ॥ 


ಸಿರಿಯ ಸಂಪತ್ತಿನಲಿ ನೀ ಮೈ- 

ಮರೆದು ಮದಗರ್ವದಲಿ ದೀನರ 

ಕರುಣದಿಂದೀಕ್ಷಿಸದೆ ಕಡೆಗಣ್ಣಿಂದ ನೋಡುವರೆ । 

ಹರಹರ ಅನಾಥರನು ಪಾಲಿಸಿ 

ವರವ ಕೊಡುವ ಉದಾರಿಯೆಂಬೀ 

ಬಿರುದ ಬಿಡುವರೆ ತಂದೆ ರಕ್ಷಿಸು ನಮ್ಮನನವರತ 1 ೪೮ ॥ 


೧. ಕೆಲವರ ಸಂಪಾದನೆಯ ಪ್ರತಿಗಳಲ್ಲಿ "ನೆನೆದಜಾಮಿಳಗೊಲಿದು' ಎಂಬ ಅಪಪಾಠ ಮುದ್ರಿತವಾಗಿದೆ. 


ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ ೧೩ 


ದೀನ ನಾನು ಸಮಸ್ತಲೋಕಕೆ 

ದಾನಿ ನೀನು ವಿಚಾರಿಸಲು ಮತಿ- 

ಹೀನ ನಾನು ಮಹಾಮಹಿಮ ಕೈವಲ್ಯಪತಿ ನೀನು । 

ಏನ ಬಲ್ಲೆನು ನಾನು ನೆರೆ ಸು- 

ಜ್ಞಾನಮೂರುತಿ ನೀನು ನಿನ್ನ ಸ- 

ಮಾನರುಂಟೇ ದೇವ ರಕ್ಷಿಸು ನಮ್ಮನನವರತ I ೪೯ ॥ 


ತರಳತನದಲಿ ಕೆಲವುದಿನ ದುರು- 

ಭರದ ಗರ್ವದಿ ಕೆಲವುದಿನ ಮೈ- 

ಮರೆದು ನಿಮ್ಮಡಿಗೆರಗದಾದೆನು ವಿಷಯಕೇಳಿಯಲಿ | 
ನರಕಭಾಜನನಾಗಿ ಕಾಮಾ- 

ತುರದಿ ಪರಧನ ಪರಸತಿಗೆ ಮನ 

ಹರಿದ ಪಾಹವ ಕಳೆದು ರಕ್ಷಿಸು ನಮ್ಮನನವರತ I ೫೦ ॥ 


ಮರೆದೆನಭ್ಯುದಯದಲಿ ನಿಮ್ಮನು 

ಮರೆಯೆನಾಪತ್ತಿನಲಿ ಪೊರೆಯೆಂ- 

ದೊರಲುವೆನು ಮನವೇಕಭಾವದೊಳಿಲ್ಲ ನಿಮ್ಮಡಿಯ | 

ಮರೆದು ಬಾಹಿರನಾದವನ ನೀ 

ಮರೆವರೇ ಹಸು ತನ್ನ ಕಂದನ 

ಮರೆವುದೇ ಮಮತೆಯಲಿ ರಕ್ಷಿಸು ನಮ್ಮನನವರತ 11 ೫೧ ॥ 


ಧಾರಿಣಿಗೆ ವರಚಕ್ರವರ್ತಿಗ- 

ಳಾರುಮಂದಿ ನೃಪಾಲಕರು ಹದಿ- 

ನಾರುಮಂದಿಯು ಧರಣಿಯನು ತಾವಾಳ್ಗ ನೃಪರೆನಿತೋ । 
ವೀರರನು ಮೆಚ್ಚಿದಳೆ ಧರಣೀ 

ನಾರಿ ಬಹುಮೋಹದೊಳು ನಿನ್ನನು 

ಸೇರಿ ಓಲೈಸುವಳು ರಕ್ಷಿಸು ನಮ್ಮನನವರತ 11 ೫೨ ॥ 


೧೪ 


ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ 


ಭಾರಕರ್ತನು ನೀನು ಬಹು ಸಂ- 

ಸಾರಿಯೆಂಬುದ ನಿಗಮತತಿ 
ಕೈವಾರಿಸುತ್ತಿದೆ ದಿವಿಜಮನುಜಭುಜಂಗರೊಳಗಿನ್ನು। 

ಆರಿಗುಂಟು ಸ್ವತಂತ್ರ ನಿನ್ನಂ- 

ತಾರು ಮುಕ್ತಿಯನೀವ ಸದ್ಗುರು- 

ವಾರು ಜಗದಧ್ಯಕ್ಷ ರಕ್ಷಿಸು ನಮ್ಮನನವರತ 1 ೫೩ ॥ 


ಗತಿವಿಹೀನರಿಗಾರು ನೀನೇ 

ಗತಿ ಕಣಾ ಪತಿಕರಿಸಿ ಕೊಡು ಸ- 

ದ್ಛತಿಯ ನೀನೆಲೆ ದೇವ ನಿನಗಪರಾಧಿ ನಾನಲ್ಲ! 
ಶ್ರುತಿವಚನವಾಡುವುದು ಶರಣಾ- 

ಗತರ ಸೇವಕನೆಂದು ನಿನ್ನನು- 

ಮತವಿಡಿದು ನಂಬಿದೆನು ರಕ್ಷಿಸು ನಮ್ಮನನವರತ 1 ೫೪ ॥ 


ಈಗಲೋ ಈ ದೇಹವಿನ್ನಾ- 

ವಾಗಲೋ ನಿಜವಲ್ಲವೆಂಬುದ- 

ನೀಗ ತಿಳಿಯದೆ ಮಡದಿ ಮನೆ ಮನೆವಾರ್ತೆಯೆಂದೆನುತ । 
ರಾಗಲೋಭದಿ ಮುಳುಗಿ ಮುಂದಣ 

ತಾಗುಬಾಗುಗಳರಿಯೆ ನಿನ್ನ ಸ- 

ಮಾಗಮವ ಬಯಸುವೆನು ರಕ್ಷಿಸು ನಮ್ಮನನವರತ ॥ ೫೫ ॥ 


”ಮಾಸುರಕ್ತದ ಮಡುವಿನಲಿ ನವ- 

ಮಾಸ ಜನನಿಯ ಜಠರದೊಳಗಿರು- 

ವಾ ಸಮಯದಲಿ ವೃತ್ತಿಯನು ಕಲ್ಪಿಸಿದ ಪ್ರಭುವಾರು । 

ನೀ ಸಲಹಿದವನಲ್ಲವೇ ಕರು- 

ಣಾಸಮುದ್ರನು ನೀನಿರಲು ಕಮ- 

ಲಾಸನನ ಹಂಗೇಕೆ ರಕ್ಷಿಸು ನಮ್ಮನನವರತ ॥ ೫೬ ॥ 


೧. ಮಾಂಸರಕ್ತದ (ಪಾ.) 


ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ 


ಬಲು ಮೃಗವು ಮರ ಪಕ್ಷಿ ಕೀಟಕ 
ಜಲಚರ್‌ೌಫದಿ ಜನಿಸಿದೆನು ಕೋ- 
ಟಲೆಗೊಳಿಸಬೇಡಕಟ ಮಾನವನಾದ ಬಳಿಕಿನ್ನು 
ಕೊಲಿಸದಿರು ಯಮನಿಂದ ಮುರಹರ 

ಒಲಿದು ನಿನ್ನನು ಭಜಿಸುವವರಿಗೆ 

ಕೊಲೆಗೆ ಕಾರಣವೇನು ರಕ್ಷಿಸು ನಮ್ಮನನವರತ 


ಪಂಚಭೂತದ ಕಾಯದೊಳು ನೀ 

ವಂಚಿಸದೆ ಇರುತಿರಲು ಪೂರ್ವದ 

ಸಂಚಿತದ ಫಲವೆನ್ನಲೇಕಿದ ಮರುಳುತನದಿಂದ | 
ಮಿಂಚಿದವರಿನ್ನುಂಟೆ ತಿಳಿಯೆ ಪ್ರ- 

ಪಂಚವೆಲ್ಲಕೆ ತಪ್ಪಿದವ ನೀ 

ಕೊಂಚದವನೇ ಕೃಷ್ಣ ರಕ್ಷಿಸು ನಮ್ಮನನವರತ 


ಹಲವು ಕರ್ಮಗಳಿಂದ ಮೂತ್ರದ 
ಬಿಲಗಳಲಿ ಸಂಚರಿಸಿ ಪದವಿಯ 

ಫಲವ ಕಾಣದೆ ಹೊಲಬು ತಪ್ಪಿದೆನೆನ್ನದೇಹದಲಿ । 
ಒಲಿದು ನೀನಿರೆ ನಿನ್ನ ಸಲುಗೆಯ 

ಬಲುಮೆಯಲಿ ಬರಸೆಳೆವೆ ಮುಕ್ತಿಯ 

” ಅಲನೆಯನು ತಳುವಿಲ್ಲ ರಕ್ಷಿಸು ನಮ್ಮನನವರತ 


ಎತ್ತಿದೆನು ನಾನಾ ಶರೀರವ 

ಹೊತ್ತು ಹೊತ್ತಲಸಿದೆನು ಸಲೆ ಬೇ- 

ಸತ್ತು ನಿನ್ನಯ ಪದವ ಕಾಣದೆ ತೊಳಲಿ ಬಳಲಿದೆನು । 
ಸತ್ತು ಹುಟ್ಟುವ ಹುಟ್ಟಿ ಹಿಂಗುವ 

ಸುತ್ತು ತೊಡಕನು ಮಾಣಿಸೆಲೆ ಪುರು- 

ಷೋತ್ತಮನೆ ಮನವೊಲಿದು ರಕ್ಷಿಸು ನಮ್ಮನನವರತ 


೧. ಲಲನೆಯನೆ ( ಪಾ.) 


೧೫ 


1 ೫೭ ॥ 


Il ೫೮ ॥ 


Il ೫೯ ॥ 


11 ೬೦ ॥ 


೧೬ 


ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ 


ಇಂದು ಈ ಜನ್ಮದಲಿ ನೀನೇ 
ಬಂಧು ಹಿಂದಣ ಜನ್ಮದಲಿ ಬಳಿ- 


ಸಂದು ಮುಂದಣ ಜನ್ಮಕಧಿಪತಿಯಾಗಿ ಇರುತಿರಲು । 


ಎಂದಿಗೂ ಎನಗಿಲ್ಲತನು ಸಂ- 
ಬಂಧ ನಿನ್ನದು ಎನಗೆ ನೀ ಗತಿ 
ಎಂದು ಬಿನೆ ೈಸಿದೆನು ರಕ್ಷಿಸು ನಮ್ಮನನವರತ 


ಗಣನೆಯಿಲ್ಲದೆ ಜನನಿಯರು ಮೊಲೆ- 
ಯುಣಿಸಲಾ ಪಯಬಿಂದುಗಳನದ- 
ನೆಣಿಸಲಳವೇ ಸಪ್ತಸಾಗರಕಧಿಕವೆನಿಸುವುದು । 
ಬಣಗು ಕಮಲಜನದಕೆ ತಾನೇ 
ಮಣಯಗಾರನು ಈತ ಮಾಡಿದ 
ಕುಣಿಕೆಗಳ ನೀ ಬಿಡಿಸಿ ರಕ್ಷಿಸು ನಮ್ಮನನವರತ 


ಲೇಸ ಕಾಣೆನು ಜನನಮರಣದಿ 

ಘಾಸಿಯಾದೆನು ನೊಂದೆನಕಟಾ 

ಲೇಸೆನಿಸಿ ನೋಡಲು *ಪರಾತ್ರರವಸ್ತು ನೀನಾಗಿ । 
ನೀ ಸಲಹುವವನಲ್ಲವೇ ಕರು- 

ಣಾಸಮುದ್ರನು ನೀನಿರಲು 

ಕಮಲಾಸನನ ಹಂಗೇಕೆ ರಕ್ಷಿಸು ನಮ್ಮನನವರತ 


ಕಾಪುರುಷರೈದಾರುಮಂದಿ ಸ - 
ಮೀಪದಲಿ ಕಾಡುವರು ಎನ್ನನು 
ನೀ ಪರಾಮರಿಸದೆ ಪರಾಕಾಗಿಹುದು ಲೇಸಲ್ಲ! 
ಶ್ರೀಪದಾಬ್ದದ ಸೇವೆಯಲಿ ನೆರೆ- 
ಪಾಪವನು ಪರಿಹರಿಸಿ ನೀ ನಿಜ- 


ರೂಪಿನಲಿ ಬಂದೊಲಿದು ರಕ್ಷಿಸು ನಮ್ಮನನವರತ 


೧. ಮಣಿಯಗಾರನು (ಪಾ.) 
೨. ಪರಾಪರ ವಸ್ತು ನೀನಾಗಿ (ಪಾ.) 


I ೬೧ ॥॥ 


|| ಓ೨ 1 


11 ೬೩ 1 


| ೬೪ | 


ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ ೧೭ 


ಐದು ತತ್ತ್ವಗಳಾದುವೊಂದ- 

ಕೈದುಕಡೆಯಲಿ ತತ್ತ್ವ ಇಪ್ಪ - | 

ತೈದು ಕೂಡಿದ ತನುವಿನಲಿ ವಂಚಿಸದೆ ನೀನಿರಲು । 

ಭೇದಿಸದೆ ಜೀವಾತ್ಮತಾ ಸಂ- | 

ಪಾದಿಸಿದ ಸಂಚಿತಸುಕರ್ಮವ- 

ನಾದರಿಸಿ ಕೈಕೊಂಡು ರಕ್ಷಿಸು ನಮ್ಮನನವರತ I ೬೫ ॥| 


ಎಂಟುಗೇಣಿನ ದೇಹ ರೋಮಗ- 

ಳೆಂಟು ಕೋಟಿಯು ಕೀಲ್ಲಳರವ- 

ತ್ರೆಂಟು ಮಾಂಸಗಳಿಂದ ಮಾಡಿದ ಮನೆಯ ಮನವೊಲಿದು । 
ನೆಂಟ ನೀನಿರ್ದಗಲಿದೊಡೆ ಒಣ- 

ಹೆಂಟೆಯಲಿ ಮುಚ್ಚುವರು ದೇಹದ- 

ಲುಂಟೆ ಫಲಪುರುಷಾರ್ಥ ರಕ್ಷಿಸು ನಮ್ಮನನವರತ W ೬೬ ॥ 


ಸ್ನಾನ ಸಂಧ್ಯಾ ಧ್ಯಾನ ಜಪ ತಪ 

ದಾನ ಧರ್ಮ ಪರೋಪಕಾರ ವಿ- 

'ಓನಜನ್ಮವದಳಿವುದಲ್ಲದೆ ಬೇರೆ ಗತಿಯುಟೆ । 

ಏನು ಮಾಡಿದಡೇನು ಮುಕ್ಕಿ- 

ಜ್ಞಾನವಿಲ್ಲದೊಡಿಲ್ಲ ಭಕಿಗೆ 

ನೀನೆ ಕಾರಣನಾಗಿ ರಕ್ಷಿಸು ನಮ್ಮನನವರತ IW ೬೭ ॥ 


ಕೋಪವೆಂಬುದು ತನುವಿನಲಿ ನೆರೆ 

ಪಾಪ ಪಾತಕದಿಂದ ನರಕದ 

ಕೂಪದಲಿ ಮುಳುಗುವುದು ತಪ್ಪದು ಶಾಸ್ತ್ರಹಿದ್ಧವಲೇ | 
ರಾಪುಮಾಡದೆ ಬಿಡನು ಯಮನು ನಿ- 

ರಾಪರಾಧಿಯು ನೋಡಿ ಕೀರ್ತಿಕ- 

ಲಾಪವನು ನೀ ಕಾಯ್ದು ರಕ್ಷಿಸು ನಮ್ಮನನವರತ I ೬೮ ॥ 


೧. ಹೀನಕರ್ಮದೊಳಿರುವೆನಲ್ಲದೆ (ಪಾ.) 


ನಿನ್ನ ಸೂತ್ರದೊಳಾಡುವವು ಚೈ- 

ತನ್ಯ ಸಚರಾಚರಗಳೆಲ್ಲವು 

ನಿನ್ನ ಸೂತ್ರವು ತಪ್ಪಿದರೆ "ಮೊಗುವುವು ಹೂಹೆಗಳು | 

ಇನ್ನು ನಮಗೆ ಸತಂತ್ರವೆಲ್ಲಿಯ- 

ದನ್ಯಕರ್ಮ ಸುಕರ್ಮವೆಲ್ಲವು 

ನಿನ್ನದೆಂದೊಪ್ಟಿಸಿದೆ ರಕ್ಷಿಸು ನಮ್ಮನನವರತ 1 ೬೯॥ 


ಒಡೆಯ ನೀನೆಂದರಿತು ನಾ ನಿ- 

ಮ್ಹಡಿಯ ಭಜಿಸದೆ ಮರುಳನಾದೆನು 

ಮಡದಿಮಕ್ಕಳ ಮೋಹದಲಿ ಮನ ಸಿಲುಕುತಡಿಗಡಿಗೆ । 
ಮಡದಿಯಾರೀ ಮಕ್ಕಳಾರೀ 

ಒಡಲಿಗೊಡೆಯನು ನೀನು ನೀ ಕೈ- 

ಪಿಡಿದು ಮುದದಲಿ ಬಿಡದೆ ರಕ್ಷಿಸು ನಮ್ಮನನವರತ ॥ ೭೦॥ 


ಪಂಟಿಸಿದ ಮದಮುಖರು ಕೆಲಕೆಲ- 

ರುಂಟು ರಿಪುಗಳು ದಂಟಿಸುತ ಬಲು- 

ಕಂಟಕದಿ ಕಾಡುವರು ಕಾಯೈೆ ಕಲುಷಸಂಹಾರ । 

ಬಂಟನಲ್ಲವೆ ನಾನು ದೀನರ 

ನೆಂಟನಲ್ಲವೆ ನೀನು ನಿನ್ನೊಳ- 

ಗುಂಟೆ ನಿರ್ದಯ ನೋಡಿ ರಕ್ಷಿಸು ನಮ್ಮನನವರತ 1 ೭೧ ॥ 


> ದಂಡಧರನುದ್ದಂಡ ಪಟಲತೆ 

ಕೊಂಡು ಮೊರೆಹೊಗುವವರ ಕಾಣೆನು 

ಪುಂಡರೀಕೋದ್ಧವನ ಶಿರವನು ಕಡಿದು ತುಂಡಿಸಿದ । 
ಖಂಡಪರಶುವು ರುದ್ರಭೂಮಿಯೊ- 

ಳಂಡಲೆದು ತಿರುಗುವನು ನೀನು- 

ದ್ದಂಡ ದೇವರದೇವ ರಕ್ಷಿಸು ನಮ್ಮನನವರತ ೭೨ 


೧. ಮುಗುವವು (ಪಾ. 
೨. ದಂಡಧರನುಪಟಳದಿ ಮಿಗೆ ಮುಂಕೊಂಡು (ಪಾ.) 


ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ ೧೯ 


ಶಕ್ಕಿಯೆಂಬುದು ಮಾಯೆ ಮಾಯಾ- 

ಶಕ್ಷಿಯದು ತನುವಿನಲ ನೀ ನಿಜ- 

ಮುಕ್ಕಿದಾಯಕನಿರಲು ಸುಖದುಃಖಾದಿಗಳಿಗಾರು । 
ಯುಕ್ಕಿಯೊಳಗಿದನರಿತು ಮನದ ವಿ- 

ರಕ್ತಿಯಲಿ ಭಜಿಸುವಗೆ ಮುಕ್ತಿಗೆ 

ಭಕ್ತಿಯೇ ಕಾರಣವು ರಕ್ಷಿಸು ನಮ್ಮನನವರತ I ೭೩ ॥ 


ಮೂರುಗುಣ ಮೊಳೆದೋರಿತದರೊಳು 

ಮೂರು ಮೂರ್ತಿಗಳಾಗಿ ರಂಜಿಸಿ 

ತೋರಿ ಸೃಷ್ಟಿಸ್ತಿತಿಲಯಂಗಳ ರಚಿಸಿ ವಿಲಯದಲಿ। 
ಮೂರುರೂಪೊಂದಾಗಿ ಪ್ರಳಯದ 

ವಾರಿಯಲಿ ವಟಪತ್ರಶಯನದಿ 

ಸೇರಿದವ ನೀನೀಗ ರಕ್ಷಿಸು ನಮ್ಮನನವರತ I ೭೪ ॥ 


ನೀರಮೇಲಣ ಗುಳ್ಳೆಯಂದದಿ 

ತೋರಿಯಡಗುವ ದೇಹವೀ ಸಂ- 

ಸಾರಬಹಳಾರ್ಣವದೊಳಗೆ ಮುಳುಗಿದೆನು ಪತಿಕರಿಸಿ । 
ತೋರಿಸಚಲಾನಂದಪದವಿಯ 

ಸೇರಿಸಕಟಾ ನಿನ್ನವೊಲು ನಮ- 

ಗಾರು ಬಾಂಧವರುಂಟು ರಕ್ಷಿಸು ನಮ್ಮನನವರತ I ೭೫ ॥ 


ಹೊದ್ದಿನಿಲುವುದೆ ದರ್ಪಣದ ಮೇ- 

ಲುದ್ದುರುಳಿ ಬೀಳ್ಪಂತೆ ನಿಮಿಷದಿ 

ಬಿದ್ದುಹೋಗುವ ಕಾಯವೀ ತನುವೆಂಬ ಪಾಶದಲಿ । 
ಬದ್ಧನಾದೆನು ಮಮತೆಯಲಿ ನೀ- 

ನಿದ್ದುದಕೆ ಫಲವೇನು ಭಕ್ತಿ ವಿ- 

ರುದ್ಧವಾಗದವೋಲು ರಕ್ಷಿಸು ನಮ್ಮನನವರತ Il ೭೬ I 


ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ 


ಕೇಳುವುದು ಕಡುಕಷ್ಟಕಷ್ಟದ 

ಬಾಳುವೆಯ ಬದುಕೇನು ಸುಡು ಸುಡು 

ಗಾಳಿಗೊಡ್ಡಿದ ಸೊಡರು ಈ ಸಂಸಾರದೇಳಿಗೆಯು । 
ಬಾಳಬೇಕೆಂಬುವಗೆ ನೆರೆ ನಿ- 

ಮ್ಯೂಳಿಗವ ಮಿಗೆ ಮಾಡಿ ಭಕ್ತಿಯೊ- 

ಳಾಳಿ ಬದುಕುವುದುಚಿತ ರಕ್ಷಿಸು ನಮ್ಮನನವರತ 1 ೭೭ ॥ 


ದೇಹಧಾರಕನಾಗಿ ಬಹುವಿಧ 

ಮೋಹದೇಳಿಗೆಯಾಗಿ ಮುಕುತಿಗೆ 

ಬಾಹಿರನು ತಾನಾಗಿ ವಿಷಯಾದಿಗಳಿಗೊಳಗಾಗಿ । 

ಹೇಯವೀ ಸಂಸಾರವೆನ್ನದೆ 

ಮೋಹಿಸುವ ಮತಿಗೇಡಿ ಮಾನವ 

ಸಾಹಸಿಯೆ ಸಟೆಮಾತು ರಕ್ಷಿಸು ನಮ್ಮನನವರತ 11 ೭೮ ॥ 


ಅಳಿವ ಒಡಲನು ನೆಚ್ಚಿ ವಿಷಯಂ- 

ಗಳಿಗೆ ಕಾತರನಾಗಿ ಮಿಗೆ ಕಳ- 

ವಳಿಸಿ ಕಾಲನ ಬಳಿಗೆ ಹಂಗಿಗನಾಗಿ ಬಾಳುವರೆ । 

ತಿಳಿದು ಮನದೊಳು ನಿನ್ನ ನಾಮಾ- 

ವಳಿಯ ಜಿಹೆಗೆ ತಂದು ಪಾಪವ 

ಕಳೆದು ಬಿಡುವುದು ಲೇಸು ರಕ್ಷಿಸು ನಮ್ಮನನವರತ ॥ ೭೯ ॥ 


ವರುಷ ನೂರಾಯುಷ್ಯವದರೊಳ- 

ಗಿರುಳು ಕಳೆದೈವತ್ತನೈವ- 

ತ್ರರಲಿ ವಾರ್ಧಿಕ ಬಾಲ್ಯ ಕೌಮಾರದಲಿ ಮೂವತ್ತು । 

ಇರದೆ ಸಂದದು ಬಳಿಕ ಇಪ್ಪ- 

ತ್ತೊರುಷವದರೊಳಗಾದದಂತಃ- 

ಕರಣ ನಿನ್ನೊಳು ತೋರಿ ರಕ್ಷಿಸು ನಮ್ಮನನವರತ IW ೮೦ ॥ 


ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ ೨೧ 


ಊರು ತನಗೊಂದಿಲ್ಲಹೊತ್ತ ಶ- 

ರೀರಗಳು ಮಿತಿಯಿಲ್ಲತಾ ಸಂ- 

ಚಾರಿಸದ ನೆಲವಿಲ್ಲನುಡಿಯದ ಭಾಷೆ ಮತ್ತಿಲ್ಲ। 

ಬೇರೆ ಹೊಸತೊಂದಿಲ್ಲ ಉಣ್ಣದ 

ಸಾರ ವಸ್ತುಗಳಿಲ್ಲತನು ಸಂ- 

ಚಾರವೀ ಬಗೆಯಾಯ್ತು ರಕ್ಷಿಸು ನಮ್ಮನನವರತ 1 ೮೧ ॥ 


ಗೋಪುರದ ಭಾರವನು ಗಾರೆಯ 
ರೂಪುದೋರಿದ ಪ್ರತಿಮೆಯಂದದಿ 

ಈ ಪರಿಯ ಸಂಸಾರಭಾರವನಾರು ತಾಳುವರು | 

ತಾ ಪರಾಕ್ರಮಿಯೆಂದು ಮನುಜನು 

ಕಾಪಥವನೈದುವನು ವಿಶ್ವ 

ವ್ಯಾಪಕನು ನೀನಹದು ರಕ್ಷಿಸು ನಮ್ಮನನವರತ 1 ೮೨ ॥ 


ಬೀಜ ವೃಕ್ಷದೋಳಾಯ್ತು ವೃಕ್ಷಕೆ 

ಬೀಜವಾರಿಂದಾಯ್ದ ಲೋಕದಿ 

ಬೀಜವೃಕ್ಷನ್ಯಾಯವಿದ ಭೇದಿಸುವರಾರಿನ್ನು | 

ಸೋಜಿಗವ ನೀ ಬಲ್ಲೆ ನಿನ್ನೊಳು 

ರಾಜಿಸುತ ಮೊಳೆದೋರುವುದು ಸುರ- 

ರಾಜನಂದನನಮಿತ ರಕ್ಷಿಸು ನಮ್ಮನನವರತ I ೮೩ ॥ 


ತೊಗಲುಬೊಂಬೆಗಳಂತೆ ನಾಲಕು- 

ಬಗೆಯ ನಿರ್ಮಾಣದಲಿ ಇದರೊಳು 

ನೆಗಳಿದೀ ಚೌಷಷ್ಟಿ ಲಕ್ಷಣಜಾತಿಧರ್ಮದಲಿ | 

ಬಗೆಬಗೆಯ ನಾಮಾಂಕಿತದ ಜೀ- 

ಎಗಳದೆಲ್ಲವು ನಿನ್ನ ನಾಮದಿ 

ಜಗಕೆ ತೋರುತ್ತಿಹವು ರಕ್ಷಿಸು ನಮ್ಮನನವರತ nu ೮೪॥ 


೨೨ 


ಶ್ರೀಕನಕದಾಸವಿರಚಿತ ಹರೆಭಕ್ತಿಸಾರ 


ಹೂಡಿದೆಲು ಮರಮುಟ್ಟು ಮಾಂಸದ 

ಗೋಡೆ ಚರ್ಮದ ಹೊದಿಕೆ ನರಗಳ 

ಕೂಡೆ ಹಿಂಡಿಗೆ ಬಿಗಿದ ಮನೆಯೊಳಗಾತ್ಮನಿರುತಿರಲು । 

ಬೀಡು ತೊಲಗಿದ ಬಳಿಕಲಾ ಸುಡು- 

ಗಾಡಿನಲಿ ಬೆಂದುರಿವ ಕೊಂಪೆಯ 

ನೋಡಿ ನಂಬಿರಬಹುದೆ ರಕ್ಷಿಸು ನಮ್ಮನನವರತ ೮೫ ॥ 


ಬೀಗಮುದ್ರೆಗಳಿಲ್ಲದೂರಿಗೆ 

ಬಾಗಿಲುಗಳೊಂಭತ್ತು ಹಗಲಿರು - 

ಳಾಗಿ ಮುಚ್ಚದೆ ತೆರೆದಿಹುದು ಜೀವಾತ್ಮ ತಾ ನಿರುತ । 

ನೀಗಿ ಎಲ್ಲವ ಬಿಸುಟು ಬೇಗದಿ 

ಹೋಗುತಿಹ ಸಮಯದಲಿ ಇವರವ- 

ರಾಗಬಲ್ಲರೆ ನೀನೆ ರಕ್ಷಿಸು ನಮ್ಮನನವರತ HW ೮೬॥ 


ಕೀಲು ಬಲಿದಿಹುದೈದು ತಿರುಗುವ 

ಗಾಲಿ ಎರಡರ ರಥದಿತೆ ಕೈಗುಣ- 

ಶೀಲನೋರ್ವನು ಸಂಚರಿಸುತಿಹನಾ ರಥಾಗ್ರದಲಿ । 

ಕೀಲು ಕಡೆಗೊಂದೂಡಿ ಬೀಳಲು 

ಕಾಲಗತಿ ತಪ್ಪುವುದು ಅದರನು- 

ಕೂಲ ನಿನ್ನೊಳಗಿಹುದು ರಕ್ಷಿಸು ನಮ್ಮನನವರತ I ೮೭ ॥ 


ಬಿಗಿದರಕುತದ ರೋಮಕೂಪದ 

ತೊಗಲಕೋಟೆಯ ನಂಬಿ ರೋಗಾ- 

ದಿಗಳ ಮುತ್ತಿಗೆ ಬಲಿದು ಜೀವನ ಪಿಡಿಯಲನುವಾಯ್ತು । 
ವಿಗಡಯಮನಾಳುಗಳು ಬರುತಿರೆ 

ತೆಗೆಸು ಕಾಲನ ಬಲದ ಬಲು ಮು- 

ತ್ವಿಗೆಯನಿದ ಪರಿಹರಿಸಿ ರಕ್ಷಿಸು ನಮ್ಮನನವರತ WCC ॥ 


ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ ೨೩ 


ವಾರಣಗಳೆಂಟೆಸೆವ ನಗರಕೆ 

ದ್ವಾರ ಒಂಭತ್ತದಕೆ ಬಲು ಮೊನೆ- 

ಗಾರರಾದಾಳುಗಳ ಕಾವಲುಗಾರರನು ಮಾಡಿ । 
ಆರರಿಯದಂತದರೊಳಗೆ ಹೃದ- 

ಯಾರವಿಂದದಿ ನೀನಿರಲು ಬರಿ 

ದೂರು ಜೀವನಿಗುಂಟೆ ರಕ್ಷಿಸು ನಮ್ಮನನವರತ ೮೯ ॥ 


ಪೇಳಲೆನ್ಗಳವಲ್ಲವೀಯಮ- 

ನಾಳುಗಳು ನೆರೆಯಂಗದೇಶವ 

ದಾಳಿಮಾಡುವರಕಟಕಟ ಸೆರೆಸೂರೆಗಳ ಪಿಡಿದು । 

ಕಾಳು ಮಾಡುವರಿನ್ನು ತನುವಿದು 

ಬಾಳಲರಿಯದು ಕೋಟೆ ಅವರಿಗೆ 

ಕೋಳು ಹೋಗದ ಮುನ್ನ ರಕ್ಷಿಸು ನಮ್ಮನನವರತ | ೯೦ ॥ 


ನಾಲಿಗೆಯು ನಾಸಿಕವು ನಯನಕ- 

ಪಾಲ ಪದ ಪಾಣಿಗಳು ತನುವಿನ 

ಮೂಲಕತನ್ಯವಿನಲ್ಲಿ ಪರಿಚಾರಕರು ತಾವಾಗಿ । 
ಲೀಲೆಯಿಂದಿರುತಿರ್ದು ಕಡೆಯಲಿ 

ಕಾಲ ತೀರಿದ ಬಳಿಕಲದರನು- 

ಕೂಲ ನಿನ್ನೊಳಗಿಹುದು ರಕ್ಷಿಸು ನಮ್ಮನನವರತ 1 ೯೧॥ 


ಸತ್ತವರಿಗಳಲೇಕೆ ತನ್ನನು 

ಹೊತ್ತವರು ಹೆತ್ತವರುಗಳು ತಾವ್‌- 

ಸತ್ತು ಹೋಗುವರಲ್ಲದುಳಿವರೆ ಮರುಗಲೇಕಿನ್ನು। 

ಮೃತ್ಯು ಬೆನ್ನಿನೊಳಿಹುದು ತಾವಿ- 

ನತ್ತು ಮಾಡುವುದೇನು ಪೂರ್ವದ 

ತೆತ್ತಿಗನು ನೀನೀಗ ರಕ್ಷಿಸು ನಮ್ಮನನವರತ 1 ೯೨ ॥ 


೨೪ ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ 


ಮಣ್ಣು ಮಣ್ಣಿನೊಳುದಿಸಲದರಲಿ 

ಮಣ್ಣುಬೊಂಬೆಗಳಾಗಿ ರಂಜಿಸಿ 

ಮಣ್ಣಿನಾಹಾರದಲಿ ಜೀವವ ಹೊರೆದು ಉಪಚರಿಸಿ । 

ಮಣ್ಣಿನಲಿ ಬಂಧಿಸಿದ ದೇಹವ 

ಮಣ್ಣುಕೂಡಿಸಬೇಡ "ಜ್ಞಾನದ 

ಕಣ್ಣು ದೃಷ್ಟಿಯನಿತ್ತು ರಕ್ಷಿಸು ನಮ್ಮನನವರತ 1 ೯೩ ॥ 
ಬೀಯವಾಗುವ ತನುವಿನಲಿ ನಿ- 

ರ್ದಾಯಕನು ನೀನಿರ್ದು ಅತಿಹಿರಿ- 

ದಾಯಸಂ ಬಡಿಸುವರೆ ನೀನನುಕೂಲವಾಗಿರ್ದು । 
ತಾಯನಗಲಿದ ಶಿಶುವಿನಂದದಿ 

ಬಾಯ ಬಿಡುವಂತಾಯ್ತಲೇ "ಚಿಂ- 

ತಾಯಕನೆ ಬಿಡಬೇಡ ರಕ್ಷಿಸು ನಮ್ಮನನವರತ I ೯೪ ॥ 


ಮೊದಲು ಜನನವನರಿಯೆ ಮರಣದ 

ಹದನ ಕಡೆಯಲಿ ತಿಳಿಯೆ ನಾ ಮ- 

ಧ್ಯದಲಿ ನೆರೆ ನಾ ನಿಪುಣನೆಂಬುದು ಬಳಿಕ ನಗೆಗೇಡು । 

ಮೊದಲು ಕಡೆ ಮಧ್ಯಗಳ ಬಲ್ಲವ 

ಮದನಜನಕನು ನೀನು ನಿನ್ನಯ 

ಪದಯುಗವ ಬಯಸುವೆನು ರಕ್ಷಿಸು ನಮ್ಮನನವರತ ॥ ೯೫॥ 


ಸಾರವಿಲ್ಲದ ದೇಹವಿದು ನಿ- 

ಸಾರವಾಗಿಹ ತನುವಿನಲಿ ಸಂ- 

ಚಾರಿಯಹ ನೀನಿರ್ದು ಕಡೆಯಲಿ ತೊಲಗಿ ಹೋಗುತಲಿ । 
ದೂರ ತಪ್ಪಿಸಿಕೊಂಡು ಬರಿಯಪ- 

ದೂರ ಹೊರಿಸಿದೆ ಜೀವನಲಿ ಇದ- 

ನಾರು ಮೆಚ್ಚುವರಕಟ ರಕ್ಷಿಸು ನಮ್ಮನನವರತ 1 ೯೬ I 


೧. ಜ್ಞಾನದ ಕಣ್ಣ ದೃಷ್ಟಿಯನಿಟ್ಟು (ಪಾ.) 
ತ್ರ ಚಿಂತಾದಾಯಕನೆ (ಪಾ.) 


ಅಂಡವೆರಡುದ್ಧವಿಸಿದವು ಬ್ರ- 

ಹ್ಞಾಂಡವದರೋಷಪಾದಿಯಲಿ ಪಿಂ- 

ಡಾಂಡವೆಸೆದುದು ಸ್ನೂಲಕಾರಣ ಸೂಕ್ಷ್ಮತನುವಿನಲಿ । 

ಅಂಡ ನಿನ್ನಯ ರೋಮಕೂಪದೊ- 
ಳಂಡಲಿದವಖಿಲಾಂಡವಿದು ಬ್ರ- 

ಹ್ಮಾಂಡನಾಯಕ ನೀನು ರಕ್ಷಿಸು ನಮ್ಮನನವರತ 1 ೯೭ ॥ 


ಒಂದುದಿನ ತನುವಿನಲಿ ನಡೆವುವು 

ಇಂದುಭಾಸ್ಕರ ಸ್ವರಗಳಿಪ್ಪ- 

ತ್ತೊಂದು ಸಾವಿರದಾರನೂರನು ಏಳುಭಾಗದಲಿ | 

ಬಂದದನು ಉಡುಚಕ್ರದಲ್ಲಿಗೆ 

ತಂದು ಧಾರೆಯನೆರೆದ ಮುನಿಕುಲ- 

ವೃಂದಹೃದಯನು ನೀನು ರಕ್ಷಿಸು ನಮ್ಮನನವರತ 1 ೯೮॥ 


ತೊಲಗುವರು ಕಡೆಕಡೆಗೆ ತಾ ಹೊಲೆ- 

ಹೊಲೆಯನುತ ಕಳವಳಿಸಿ ಮೂತ್ರದ 

ಬಿಲದೊಳಗೆ ಬಂದಿಹುದ ಕಾಣದೆ ಬರಿದೆ ಮನನೊಂದು । 
ಜಲದೊಳಗೆ ಮುಳುಗಿದರೆ ತೊಲಗದು 
ಹೊಲೆಗೆಲಸವೀದೇಹದೊಳು ನೀ- 

ನೆಲೆಸಿರಲು ಹೊಲೆಯುಂಟೆ ರಕ್ಷಿಸು ನಮ್ಮನನವರತ ॥೯೯॥ 


ಬರಿದಹಂಕಾರದಲಿ ತತ್ತ್ವದ 

ಕುರುಹ ಕಾಣದೆ ನಿನ್ನ ದಾಸರ 

ಜರೆದು ವೇದಪುರಾಣಶಾಸ್ತ್ರಗಳೋದಿ ಫಲವೇನು । 

ನರರು ದುಷ್ಕರ್ಮದಲಿ ಮಾಡಿದ 

ದುರಿತವಡಗಲು ನಿನ್ನ ನಾಮ- 

ಸ್ಥರಣೆಯೊಂದೇ ಸಾಕು ರಕ್ಷಿಸು ನಮ್ಮನನವರತ Iu ೧೦೦ ॥ 


೨೬ ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ 


ಎಂಜಲೆಂಜಲು ಎಂಬರಾನುಡಿ 

ಎಂಜಲಲ್ಲವೆ ವಾರಿ ಜಲಚರ- 

ದೆಂಜಲಲ್ಲವೆ ಹಾಲು ಕರುವಿನ ಎಂಜಲೆನ್ನಿಸದೆ I 
ಎಂಜಲೆಲ್ಲಿಯದೆಲ್ಲಿಯುಂ ಪರ- 

ರೆಂಜಲಲ್ಲವೆ ಬೇರೆ ಭಾವಿಸ- 

ಲೆಂಜಲುಂಟೇ ದೇವ ರಕ್ಷಿಸು ನಮ್ಮನನವರತ I ೧೦೧ ॥ 


ಕೇಳುವುದು ಹರಿಕಥೆಯ ಕೇಳಲು 

ಹೇಳುವುದು ಹರಿಭಕ್ಕಿ ಮನದಲಿ 

ತಾಳುವುದು ಹಿರಿದಾಗಿ ನಿನ್ನಯ ಚರಣಸೇವೆಯಲಿ । 

ಊಳಿಗವ ಮಾಡುವುದು ವಿಷಯವ 

ಹೂಳುವುದು ನಿಜಮುಕ್ತಿಕಾಂತೆಯ- 

ನಾಳುವುದು ಕೃಪೆಮಾಡಿ ರಕ್ಷಿಸು ನಮ್ಮನನವರತ I ೧೦೨ ॥ 


ಈ ತೆರದೊಳಚ್ಯುತನ ನಾಮವ 

ನೂತನದಿ ವಸುಧಾತಲದಿ ವಿ- 

ಖ್ಯಾತಿಯಲಿ ಬಣ್ಣಿಸಿದೆ ಭಾಮಿನಿಯ ವೃತ್ತದಲಿ' । 
ನೀತಿಕೋವಿದರಾಲಿಸುವುದತಿ- 

ಪ್ರೀತಿಯಲಿ ಕೇಳ್ದರಿಗೆ ಅಸುರಾ- 

ರಾತಿ ಚೆನ್ನಿಗರಾಯ ಸುಖಗಳ ನೀವನನವರತ 1 ೧೦೩ ॥ 


ಬಾದರಾಯಣ ಪೇಳ್ದ ಭಾರತ- 

ಕಾದಿಕರ್ತನುದಾರ ಶ್ರೀಪುರ- 

ದಾದಿಕೇಶವಮೂರ್ತಿಗಂಕಿತವಾದ ಚರಿತೆಯನು । 
ಮೇದಿನಿಯೊಳಿದನಾರು ಹೃದಯದೊ- 

ಳಾದರಿಸಿ ಕೇಳ್ಪಪರೊ ಮುದದಲಿ 

ಆದಿಮೂರುತಿ ಸುರವರಾಧಿಪನೊಲಿವನನವರತ ॥ ೧೦೪ ॥ 


೧. ಕನ್ನಡ ಕುಸುಮಷಟ್ಟದಿಯ (ಪಾ.) 


ಕುಲಗಿರಿಗಳನ್ಹಯವು ಧಾರಿಣಿ 

ಜಲಧಿ ಪಾವಕ ಮರುತ ಜಲ ನಭ 

ಜಲಜಸಖ ಶೀತಾಂಶು ತಾರೆಗಳುಳ್ಳ ಪರಿಯಂತ । 
ಚಲನೆಯಿಲ್ಲದೆ ನಿನ್ನ ಚರಿತೆಯು 

ಬಲಿದು ಧರೆಯೊಳಗೊಪ್ಪುವಂದದಿ 

ಚೆಲುವ ಚೆನ್ನಿಗರಾಯ ರಕ್ಷಿಸು ನಮ್ಮನನವರತ 


ನೂರುಕನ್ಯಾದಾನವನು ಭಾ- 
ಗೀರಥೀಸ್ನಾನವನು ಮಿಗೆ ಕೈ- 


I ೧೦೫ ॥ 


ಯಾರೆ ಗೋವ್ಗಳ ಪ್ರೇಮದಿಂದಲಿ ಭೂಸುರರಿಗೊಲಿದು । 


ಊರುಗಳ ನೂರಗ್ರಹಾರವ 
ಧಾರೆಯೆರೆದಿತ್ತಂತೆ ಫಲ ಕೈ- 
ಸೇರುವುದು ಹರಿಭಕ್ಷಿಸಾರದ ಕಥೆಯ ಕೇಳ್ಗರಿಗೆ 


ಮೇರುಮಂದರನಿಭಸುವರ್ಣವ 
ವಾರಿಮಧ್ಯದೊಳಿರುವ ಅವನಿಯ 

ನಾರಿಯರ ಗಾಯತ್ರಿ ಪಶುಗಳನಿತ್ತ ಫಲಬಹುದು । 
ಧಾರಿಣಿಯೊಳೀ ಭಕ್ಕಿಸಾರವ- 

ನಾರು ಓದುವರವರಿಗನುದಿನ 

ಚಾರುವರಗಳನಿತ್ತು ರಕ್ಷಿಪನಾದಿಕೇಶವನು 


ಲೋಕದೊಳಗತ್ಯಧಿಕವೆನಿಸುವ 

ಕಾಗಿನೆಲೆ ಸಿರಿಯಾದಿಕೇಶವ 

ತಾ ಕೃಪೆಯೊಳಗೆ ನುಡಿಸಿದನು ಈ ಭಕ್ತಿಸಾರವನು । 
ಜೋಕೆಯಲಿ ಬರಿದೋದಿ ಕೇಳ್ದರ- 

ನಾಕುಲದಿ ಮಾಧವನು ಕರುಣಿಪ 
ಶ್ರೀಕಮಲವಲ್ಲಭನು ಮಿಗೆ ಬಡದಾದಿಕೇಶವನು 


Il ೧೦೬ Il 


11 ೧೦೭ ॥ 


11 ೧೦೮ ॥ 


೨೮ ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ 


ಮಂಗಳಂ ಸರ್ವಾದಿಭೂತಗೆ 

ಮಂಗಳಂ ಸರ್ವವನು ಪೊರೆವಗೆ 

ಮಂಗಳಂ ತನ್ನೊಳಗೆ ಲೋಕವ ಲಯಿಸಿಕೊಂಬವಗೆ । 

ಮಂಗಳಂ ಸರ್ವಸ್ವತಂತ್ರಗೆ 

ಮಂಗಳಂ ಸತ್ಯಸ್ವರೂಪಗೆ 

ಮಂಗಳಂ "ಸಿರಿಯೊಡೆಯ ಚೆನ್ನಿಗರಾಯ ಕೇಶವಗೆ ॥ ೧೦೯ ॥ 


ಮಂಗಳಂ ಜಗದಾದಿಮೂರ್ತಿಗೆ 

ಮಂಗಳಂ ಜಯಪುಣ್ಯಕೀರ್ತಿಗೆ 

ಮಂಗಳಂ ಕರಕಲಿತಚಕ್ರವಿದಳಿತನಕ್ರನಿಗೆ । 

ಮಂಗಳಂ ದ್ರೌಪದಿಯ ಪೊರೆದಗೆ 

ಮಂಗಳಂ ಧ್ರುವರಾಜಗೊಲಿದಗೆ 

ಮಂಗಳಂ ಬೇಲೂರುಚೆನ್ನಿಗರಾಯ ಕೇಶವಗೆ 11 ೧೧೦ ॥ 
ಜಯ ಸುರೇಂದ್ರವರಾರ್ಚಿತಾಂಘ್ರಿಯೆ 

ಜಯ ಪುರಾಧಿಪಸಂಸ್ತುತಾತ್ಮನೆ 

ಜಯ ಮಹಾಮುನಿಯೋಗಗಮ್ಯನೆ ಮೇಘಮೇಚಕನೆ । 

ಜಯ ಜನಕಜಾಮುಖಾಬ್ದಮಿತ್ರನೆ 

ಜಯ ಕಲಾಧಿಪಸೂರ್ಯನೇತ್ರನೆ 

ಜಯ ಜಯ ಜಗನ್ನಾಥದೇವನೆ ಚೆನ್ನಕೇಶವನೆ 1 ೧೧೧ ॥ 


| ಶ್ರೀಕೃಷ್ಣಾರ್ಪಣಮಸ್ತು ॥ 


ಸ 644 


೧. ಸಿರಿಗೊಡೆಯ (ಪಾ.) 
೨. ಶ್ರಿತಪುಣ್ಯಕೀರ್ತಿಗೆ (ಪಾ.) 


|| ಶ್ರೀಃ ॥ 


ಶ್ರೀಕನಕದಾಸವಿರಚಿತ 
ಹರಿಭಕ್ತಿಸಾರ 


೧. ಮಂಗಲಾಚರಣ 


ಶ್ರೀಯರಸ ಗಾಂಗೇಯನುತ ಕೌಂ- 

ತೇಯವಂದಿತಚರಣ ಕಮಲದ- 

ಳಾಯತಾಂಬಕ ರೂಪ ಚಿನ್ಮಯ ದೇವಕೀತನಯ । 

ರಾಯ ರಘುಕುಲವರ್ಯ ಭೂಸುರ- 

ಪ್ರೀಯ ಸುರಪುರನಿಲಯ ಚನ್ನಿಗ- 

ರಾಯ ಚತುರೋಪಾಯ ರಕ್ಷಿಸು ನಮ್ಮನನವರತ 1 ೧॥ 

ಅನುವಾದ: ಮಹಾಲಕ್ಷ್ಮಿಯ ಅರಸನೆ, ಗಂಗಾಪುತ್ರನಾದ ಭೀಷ್ಮರಿಂದ ಸ್ತುತನಾದವನೆ, 

ಕುಂತೀಪುತ್ರರಾದ ಪಾಂಡವರಿಂದ ವಂದಿತವಾದ ಚರಣಕಮಲವನ್ನು ಹೊಂದಿದವನೆ, 
ಕಮಲದ ದಳದಂತೆ ವಿಶಾಲವಾದ ಕಣ್ಣುಗಳನ್ನು ಹೊಂದಿದವನೆ, ಜ್ಞಾನಮಯನೆ, 
ದೇವಕೀಪುತ್ರನೆ, ಅಗಾಧ ಐಶ್ಚರ್ಯವಂತನೆ, ರಘುಕುಲಶ್ರೇಷ್ಠನೆ, ವಿಪರಿಗೆ 
ಪ್ರಿಯನಾದವನೆ, ದೇವತೆಗಳ ಪಟ್ಟಣದಲ್ಲಿನೆಲೆಸಿರುವವನೆ, ನಾಲ್ಕು ಪುರುಷಾರ್ಥಗಳಿಗೆ 
ಸಾಧನನಾದವನೆ, ಚೆನ್ನಿಗನಾದ ಕೇಶವನೆ, ನಮ್ಮನ್ನು ಸದಾಕಾಲ ಪಾಲಿಸು. 

ವಿ: ೧. ಶ್ರೀ ಎಂದರೆ ಮಹಾಲಕ್ಷ್ಮೀ, ಸದಾ ಮಹಾವಿಷ್ಣುವನ್ನೇ ಆಶ್ರಯಿಸಿರುವುದರಿಂದ 
ಶ್ರೀ ಎಂದು ಹೆಸರು. ಅಂತ ಮಹಾಲಕ್ಷ್ಮೀಗೆ ಪತಿಯಾದವನು ಶ್ರೀಹರಿ. ಮಹಾಲಕ್ಷಿಯು 
ಬ್ರಹ್ಮರುದ್ರಾದಿಗಳಿಂದ ವಂದಿತಳು; ಶ್ರೀಯರಸನಾದ ಶ್ರೀಹರಿ ಸರ್ವವಂದಿತ ಎಂದರ್ಥ. 

೨. ಗಾಂಗೇಯನುತ- ಗಾಂಗೇಯ ಎಂದರೆ ಗಂಗಾಪುತ್ರರಾದ ಭೀಷ್ಮ ಗಂಗೆಯ ಪುತ್ರ 
ಎಂಬ ಮಾತಿನಲ್ಲಿ ಅವರ ಪಾವಿತ್ರ್ಯ ಸೂಚಿತವಾಗಿದೆ. ಅವರು ರಾಜಸೂಯಯಾಗದ ಸಭಾ 
ಮಂಟಪದಲ್ಲಿ ಯುಧಿಷ್ಠಿರ ಕೇಳಿಕೊಂಡಾಗ ಅಗ್ರಪೂಜೆಗೆ ಶ್ರೀಕೃಷ್ಣನೇ ಅರ್ಹನೆಂದು ಸೂಚಿಸಿದ 
ಭಾಗ್ಯಶಾಲಿಗಳು. ಅಂತ್ಯಕಾಲದಲ್ಲಿ ಶ್ರೀಕೃಷ್ಣ ದರ್ಶನ ನೀಡಿದಾಗ ಭೀಷ್ಮಸ್ಥವರಾಜ ಎಂದು 
ಸುಪ್ರಸಿದ್ಧವಾಗಿರುವ ಸ್ತೋತ್ರರತ್ನದಿಂದ ಶ್ರೀಕೃಷ್ಣನನ್ನು ಸ್ತುತಿಸಿದವರು. ಭೀಷ್ಮರು ಮಾಡಿದ 
ಶ್ರೀಕೃಷ್ಣಸ್ತುತಿ ಶ್ರೀಮದ್ಭಾಗವತದ ಪ್ರಥಮಸ್ಯಂದದಲ್ಲೂ ವಿವರವಾಗಿಯೇ ಬಂದಿದೆ. ಈ 
ಹಿನ್ನೆಲೆಯಲ್ಲಿ ಗಾಂಗೇಯನುತ ಎಂಬ ಮಾತು ಅತ್ಯಂತ ಸ್ವರಸವಾದುದು. 


ಕ] 


೧. ಘನಮಹಿಮ ಗಾಂಗೇಯನುತ..... | - ಶ್ರೀಹರಿಕಥಾಮೃತಸಾರ (೨/೪) 


೩೦ ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ 


೩. ಕೌಂತೇಯವಂದಿತಚರಣ-ಕೌಂತೇಯರು ಎಂದರೆ ಕುಂತೀಪುತ್ರರಾದ ಯುಧಿ- 
ಷ್ಠಿರಾದಿ ಪಂಚ ಪಾಂಡವರು. ವಿಶೇಷವಾಗಿ ಕುಂತೀಪುತ್ರರಲ್ಲಿ ಶ್ರೇಷ್ಠರೆನಿಸಿದ ಭೀಮಸೇನ 
ಹಾಗು ಅನಂತರ ಅರ್ಜುನ ವಿಶೇಷವಾಗಿ ಇಲ್ಲಿ ವಿವಕ್ಷಿತರು. ಅರ್ಜುನ ಮಾಡಿದ 
ವಿಶ್ವರೂಪದ ಸ್ತುತಿ ಭಗವದ್ಗೀತೆಯ ಹನ್ನೊಂದನೆಯ ಅಧ್ಯಾಯದಲ್ಲಿವಿವರವಾಗಿ ಬಂದಿದೆ. 
ಭೀಮಸೇನ ಇತರ ಪ್ರಸಂಗಗಳಲ್ಲಿರಲಿ, ದುಃಶಾಸನನ ಎದೆ ಬಗೆದು ರಕ್ತಪಾನ ಮಾಡಿದಂತೆ 
ನಟಿಸುತ್ತ ಮನ್ಯುಸೂಕ್ತದಿಂದಲೂ, ದುರ್ಯೋಧನನನ್ನು ತೊಡೆಮುರಿದು ಬೀಳಿಸಿದ ಮೇಲೆ 
ಅವನ ತಲೆಯನ್ನು ತುಳಿಯುತ್ತ ಯಷಭಸೂಕ್ತದಿಂದಲೂ ಶ್ರೀಕೃಷ್ಣನನ್ನು ಸ್ತುತಿಸಿದ ವಿವರ 
ಮಹಾಭಾರತತಾತರ್ಯನಿರ್ಣಯದಲ್ಲಿ ಬಂದಿದೆ; ಇದರಿಂದ ಅವೆಲ್ಲವನ್ನೂ ಶ್ರೀದಾಸರು 
ಸೂಚಿಸಿರುವರು ಎಂದು ತಿಳಿಯಬಹುದು. 


೪. ಕಮಲದಳಾಯತಾಂಬಕ- ಅಂಬಕ ಎಂದರೆ ಕಣ್ಣು ಕಮಲದಳಾಯತಾಂಬಕ 
ಎಂದರೆ ಕಮಲದ ದಳಗಳಂತೆ ವಿಶಾಲವಾದ ಕಣ್ಣುಗಳುಳ್ಳವನು ಎಂದರ್ಥ. ಪುಂಡರೀಕಾಕ್ಷ 
ಎಂಬುವುದು ಶ್ರೀಹರಿಯ ವಿಶೇಷವಾದ ನಾಮವೇ ಆಗಿದೆ: ಶ್ರೀಧರಃ ಪುಂಡರೀಕಾಕ್ಷ: 
(ವಿಷ್ಣುಸಹಸ್ರನಾಮ); ಅಂಬಕ - ಕಣ್ಣು 
. ೫. ಚಿನ್ಮಯ- ಚಿತ್‌ ಎಂದರೆ ಜ್ಞಾನ. ಚಿನ್ಮಯ ಎಂದರೆ ಜ್ಞಾನಮಯ ಎಂದರ್ಥ. 
ಶ್ರೀಹರಿಯು ಅವತಾರರೂಪಗಳಲ್ಲೂಕೂಡ ಜ್ಞಾನಾನಂದಮಯ ಶರೀರ ಎಂಬ ವಿಶೇಷ ಅಂಶ 
ಶಾಸ್ತ್ರಪ್ರಸಿದ್ಧ ಅದು ಇದರಿಂದ ಸೂಚಿತ; ಚಿತ್‌ - ಜಾ ವ; ಚಿನ್ನಯ -ಜಾ ್ಲನಮಯ. 

೬. ದೇವಕೀತನಯ- ದೇವಕೀ-ವಸುದೇವರು ಶ್ರೀಹರಿಯು ತಮ್ಮ ಪುತ್ರನಾಗಿ 
ಅವತರಿಸಬೇಕೆಂದು ಒಂದು ಮಹಾಯುಗ (೪೩,೨೦,೦೦೦ವರ್ಷ) ಪರ್ಯಂತ ತಪಸ್ತು 
ಮಾಡಿದ್ದರಿಂದ ಶ್ರೀಕೃಷ್ಣರೂಪದಿಂದ ಶ್ರೀಹರಿ ಅವತರಿಸಿದ ಎಂಬುದು ಶ್ರೀಮದ್ಭಾಗವತದ 
ನಿರೂಪಣೆ; ಈ ಮಾತಿನಿಂದ ದೇವಕಿಯ ಸುಕೃತ ವರ್ಣಿತವಾಗಿದೆ ಎಂದು ತಿಳಿಯಬೇಕು. 


೭. ರಾಯ- ಸಂಸ್ಕೃತದಲ್ಲಿ ಇದು ರಾಟ್‌ ಎಂಬ ಶಬ್ದದ ಬಹುವಚನ. ಇದರ ಅರ್ಥ 
ಒಡೆಯ ಅರಸ ಎಂದು ಆಗುವುದು. ಶ್ರೀಹರಿಯು ಅನಂತಕೋಟಿಬ್ರಹ್ಮಾಂಡನಾಯಕ ಎಂಬ 
ಪ್ರಮೇಯ ಇದರಿಂದ ಸೂಚಿತ. 


೮. ರಘುಕುಲವರ್ಯ- ರಘುಕುಲದಲ್ಲಿಶ್ರೀ ರಾಮರೂಪದಿಂದ ಶ್ರೀಹರಿ ಅವತರಿಸಿದ. 
ಅದರಿಂದ ರಘುಕುಲಕ್ಕೆ ವಿಶೇಷ ಮಾನ್ಯತೆ ಲಭಿಸಿತು. ರಘುಕುಲದಲ್ಲಿಅವನಂತಹವರು ಬೇರೆ 
ಯಾರೂ ಆಗಿಲ್ಲ ಅವನು ಸರ್ವೋತ್ತಮ ಎಂಬುದು ಇದರ ಭಾವ; ವರ್ಯ- ಶ್ರೇಷ್ಟ 


೯. ಭೂಸುರಪ್ರಿಯ- ಭೂಸುರರು ಎಂದರೆ ಭೂಮಿಯ ದೇವತೆಗಳು ಎಂದರೆ ವಿಪ್ರರು 
ಎಂದರ್ಥ. ಭೂಲೋಕದಲ್ಲಿ ಸಕಲ ಭೋಗಭಾಗ್ಯಗಳನ್ನು ತೊರೆದು ವ್ರತ-ಉಪವಾಸಗಳ 
ಆಚರಣೆಗಳ ಮೂಲಕ ಕೇವಲ ವೇದಾದಿ ಶಾಸ್ತ್ರಗಳ ಅಧ್ಯಯನ ಅಧ್ಯಾಪನಗಳ ಮೂಲಕ 


೧. ಮಂಗಲಾಚರಣ ೩೧ 


ವಿಶೇಷವಾಗಿ ತತ್ತ್ವಜ್ಞಾನ ಪರಂಪರೆಯನ್ನು ಸಂರಕ್ಷಿಸುವ ಮೂಲಕ ಲೋಕಕಲ್ಯಾಣ 
ಬಯಸುವತ್ಯಾ ಗಜೇವನದಿಂದಾಗಿ ಬಾ ್ರಾಹ್ನಣರಿಗೆ ಭೂಸುರರು ಎಂಬಹೆಸರು ಪರಂಪರೆಯಲ್ಲಿ 
ಬಂದಿದೆ. ಶ್ರೀಹರಿಯು ಸರ್ವ ಭಕ್ತರಿಗೂ ಪ್ರಿಯನಾದರೂ ಜ್ಞಾ _ವಕಾರ್ಯದಲ್ಲಿ ಸದಾ 
ಗಾಃ ಮೂಲಕ ವಿಪ್ರರು ಅವನಿಗೆ ವಿಶೇಷವಾಗಿ ಪ್ರಿಯರು ಎಂಬುದು ಇದರ ಭಾವ; 
ಭೂಸುರ - ವಿಪ್ರ. 


೧೦. ಸುರಪುರನಿಲಯ - ಸುರಪುರ ಎಂದರೆ ದೇವತೆಗಳ ಪಟ್ಟಣ ಅಮರಾವತಿ 
ಎಂದಾಗುವುದು. ಇಲ್ಲಿಶ್ರೀಕನಕದಾಸರು ಚೆನ್ನಿಗರಾಯ ಎಂದು ಬೇಲೂರಿನ ಶ್ರೀಚೆನಕೇಶವನನ್ನು 
ಸ್ತುತಿಸುತ್ತಿರುವುದರಿಂದ ಇಲ್ಲಿಸುರಪುರ ಎಂಬುದಕ್ಕೆ ಬೇಲೂರು ಎಂದರ್ಥ. ಶ್ರೀಕೇಶವನಿಂದಾಗಿ 
ಬೇಲೂರು ದೇವನಗರಿಯಾದ ಅಮರಾವತಿಯ ಸೊಬಗನ್ನು ಪಡೆದಿದೆ ಎಂಬಇಲ್ಲಿಯ ಧ್ವನಿ 
ಅತ್ಯಂತ ರೋಚಕ. 


೧೧. ಚತುರೋಪಾಯ - ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷ ಎಂಬುವು ನಾಲ್ಕು 
ಪುರುಷಾರ್ಥಗಳು. ಶ್ರೀಹರಿಯ ಆರಾಧನೆಯಿಂದ ಈ ನಾಲ್ಕೂ ಪ್ರಕಾರಗಳು 
ಲಭಿಸುವವು ಬಿಗುವು ಈ ಪದದಿಂದ ಸೂಚಿತ". 


೧೨. ಅನವರತ ಎಂದರೆಸದಾ ಕಾಲಎಂದರ್ಥ. ಶ್ರೀಹರಿಯು ಸರ್ವತ್ರವ್ಯಾಪ್ತ, ಸರ್ವಶಕ್ತ 
ಹಾಗೂ ಸರ್ವಜ್ಞನಾಗಿರುವುದರಿಂದ ಅವನು ಸಕಲರನ್ನು ಸರ್ವಕಾಲದಲ್ಲೂಸ ಸರ್ವವಿಧದಲ್ಲೂ 
ಸಂರಕ್ಷಿಸುವನು ಇ ಎಂಬ ವಿಶೇಷಾರ್ಥವು ಇದರಿಂದ ಸೂಚಿತ. ಅದರಿಂದಾಗಿಯೇ ಅವನಲ್ಲಿ ಈ 
ಪ್ರಾರ್ಥನೆ ಎಂಬ ಭಾವವೂ ಇಲ್ಲಿದೆ. 

೧೩. ರಕ್ಷಿಸು ಎಂಬುದು ಇಲ್ಲಿ ಬಹಳ ವಿಶಾಲವಾದ ಅರ್ಥದಲ್ಲಿ ಪ್ರಯೋಗಿಸಲ್ಪಟ್ಟಿದೆ. 
ಒಂದೊಂದು ಬಗೆಯ ರಕ್ಷಣೆಯನ್ನು ಲೋಕದಲ್ಲಿ ಹಲವರು ಕೊಡಬಹುದಾದರೂ 
ಸಕಲಬಗೆಯ ರಕ್ಷಣೆಯನ್ನು ಕೊಡುವುದು ಭಗವಂತ ಮಾತ್ರ. ರಕ್ಷಿಸು ಎಂಬ ಪದಕ್ಕೆ ಮೇಲೆ 
ತಿಳಿಸಿದಂತೆ ಸರ್ವ ಜನ್ಮಗಳಲ್ಲೂ ರಕ್ಷಣೆ, ಸರ್ವ ಪಾಪಗಳಿಂದ ರಕ್ಷಣೆ, ಸಕಲ ದುಷ್ಪಜನರಿಂದ 
ರಕ್ಷಣೆ, ಸಕಲ ಆಪತ್ತುಗಳಿಂದ ರಕ್ಷಣೆ ಎಂಬ ಸಕಲ ಬಗೆಯ ಅರ್ಥಗಳೂ ಉಚಿತ. 

೧೪. ನಮ್ಮನ್ನು ಎಂದರೆ ನಮ್ಮನ್ನು ಸಕಲ ಭಗವದ್ಧಕ್ಕರನ್ನು ಎಂದರ್ಥ. ಶ್ರೀಕನಕದಾಸರು 
ನನ್ನನ್ನು ಎಂದು ತಮಗೆ ಮಾತ್ರ ರಕ್ಷಣೆ ಬೇಡಿಕೊಳ್ಳದೆ ಸಕಲ ಭಕ್ತಜನರಿಗೂ ರಕ್ಷಣೆ ಎಂದು 
ಬೇಡಿಕೊಳ್ಳುವುದರಿಂದ ತಮ್ಮ ವಿಶಾಲವಾದ ಮನೋಭಾವವನ್ನು ಮೆರೆದಿರುವರು: 
'"ಪಾಂತ್ಚಸ್ಮಾನ್‌...'' ಎಂಬಲ್ಲಿ ಹೇಗೋ ಹಾಗೆ. ಇಂತಹ ಹೃದಯವೈಶಾಲ್ಯದಿಂದಾಗಿಯೇ 
ಭಗವದ್ಧಕ್ಕರು, ಸಂತರು ಲೋಕಮಾನ್ಯರಾಗಿರುವರು. 


೧. ಧರ್ಮಾರ್ಥಕಾಮಮೋಕ್ಟಾಣಾಂ ನಾನ್ಯೋಪಾಯಸ್ತು ವಿದ್ಯತೇ [ 
ಸತ್ಯಂ ಬ್ರವೀಮಿ ದೇವೇಶ ಹೃಷೀಕೇಶಾರ್ಚನಾದೃತೇ ॥ -ಕೃಷ್ಣಾಮೃತಮಹಾರ್ಣವ. 


೩೨ ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ 


೧೫. ಶ್ರೀಕನಕದಾಸರು ಶ್ರೀ ಹರಿಭಕ್ತಿಸಾರದ ಈ ಮೊದಲ ಪದ್ಯದಲ್ಲಿ ಶ್ರೀಹರಿಯ ರಾಮ 
ಹಾಗು ಕೃಷ್ಣರೂಪಗಳನ್ನು ಸ್ತುತಿಸಿರುವರು. ಗಾಂಗೇಯನುತ ಮೊದಲಾದ ಮಾತುಗಳು 
ಕೃಷ್ಣರೂಪಕ್ಕೆ ಅನ್ವಯಿಸಿದರೆ, ರಘುಕುಲವರ್ಯ ಎಂಬ ಮಾತು ಶ್ರೀರಾಮರೂಪಕ್ಕೆ 
ಅನ್ವಯಿಸುವುದು. 


೧೬. ಶ್ರೀರಾಮ ಮತ್ತು ಶ್ರೀಕೃಷ್ಣ ಈ ಎರಡೂ ರೂಪಗಳೂ ಸಹ ಭೂಲೋಕದಲ್ಲಿ 
ವಿಶೇಷಬಗೆಯಲ್ಲಿ ಜನರನ್ನು ಸಂರಕ್ಷಿಸಿದ, ದುರ್ಜನರನ್ನು ಸದೆಬಡೆದ ರೂಪಗಳು. 
ಶ್ರೀರಾಮರೂಪವು ಶ್ರೀರಾಮಾಯಣದ ಮಹಾನಾಯಕ ರೂಪವಾದರೆ, ಶ್ರೀಕೃಷ್ಣರೂಪವು 
ಶ್ರೀ ಮಹಾಭಾರತದ ನಾಯಕಮಣಿಯೆನಿಸಿದ ರೂಪ. 


೧೭. ರಾಮಾಯಣ-ಮಹಾಭಾರತಗಳು ಭಾರತೀಯ ಸಂಸ್ಕೃತಿಯ ವಿಶ್ವದರ್ಶನವನ್ನು 
ಮಾಡಿಸುವ ದಿವ್ಯ ನೇತ್ರಗಳು ಎಂದೇ ಪ್ರಸಿದ್ಧ ಆ ಎರಡು ರೂಪಗಳನ್ನು ಇಲ್ಲಿ ಸ್ತುತಿಸುವ 
ಮೂಲಕ ಶ್ರೀದಾಸರು ರಾಮಾಯಣ-ಮಹಾಭಾರತಗಳ ಮುಖ್ಯ ತಾತ್ಪರ್ಯ ಶ್ರೀರಾಮ 
ಹಾಗು ಶ್ರೀಕೃಷ್ಣರಾಪದ ಶ್ರೀಹರಿಯ ಸರ್ವಪಾರಮ್ಯವೇ ಆಗಿದೆ ಎಂಬ ವಿಶೇಷ ಅಂಶವನ್ನು 
ಸೂಚಿಸಿರುವರು. ಇದರಂತೆ ಮುಂದೆ೧೩ನೇಯ ಪದ್ಯದ ವರೆಗೂ ಈ ಎರಡು ರೂಪಗಳನ್ನೇ 
ಶ್ರೀದಾಸರಾಯರು ಸ್ತುತಿಸುತ್ತಿರುವರು ಎಂಬುದನ್ನು ಗಮನಿಸಬೇಕು. 


೧೮. ಸಕಲ ದೇವತೆಗಳ ಮುಖ್ಯ ಸಾಧನವೂ ಸಹ ಶ್ರೀಹರಿಯ ಎರಡು ರೂಪಗಳ 
ಕಾಲದಲ್ಲೇ ನಡೆದಿದೆ, ಆದ್ದರಿಂದಾಗಿ ಈ ಎರಡು ರೂಪಗಳಿಗೇ ವಿಶೇಷ ಮಹತ್ವ ಎಂಬ 
ಪ್ರಮೇಯ ವಿಶೇಷವನ್ನು ಶ್ರೀಮಧ್ವಾಚಾರ್ಯರು ತಮ್ಮ ಮಹಾಭಾರತತಾತ್ಪರ್ಯ- 
ನಿರ್ಣಯದಲ್ಲಿ ಪ್ರತಿಪಾದಿಸಿರುವರು. ಶ್ರೀದಾಸರಾಯರ ಈ ಮಾತು ಅದರ ವಿವರಣೆ- 
ಯಂತಿದೆ ಎಂದು ಗಮನಿಸಬೇಕು: 


೧೯. ರಕ್ಷಿಸು ನಮ್ಮನನವರತ ಇದು ಮುಖ್ಯ ಕೃತಿಯ ಪ್ರತಿ ಪದದ ಕೊನೆಯ 
ಕೊರಿಕೆಯಾಗಿದೆ. ಕೀರ್ತನೆಗಳಲ್ಲಿಆದಿಯಲ್ಲಿಬರುವ ಪಲ್ಲವಿಯು ಹೇಗೋಹಾಗೆ ಪ್ರತಿಪದದ 
ಕೊನೆಯಲ್ಲಿ ಬರುವ ಈ ಮಾತು ಅತ್ಯಂತ ಆರ್ತನಾಗಿ ಭಕ್ತ ಸ್ವಾಮಿಯಾದ ಶ್ರೀಹರಿಯನ್ನು 
ಪ್ರಾರ್ಥಿಸಬೇಕಾದ ರೀತಿಯನ್ನು ಅತ್ಯಂತ ಸಮರ್ಥವಾಗಿ ತಿಳಿಸಿಕೊಡುತ್ತದೆ. 


ಪೇಡೆ ಸಾಗ 


೨. ಶ್ರೀರಾಮ-ಶ್ರೀಕೃಷ್ಣರು ನಮ್ಮನ್ನು ರಕ್ಷಿಸಲಿ 
ದೇವದೇವ ಜಗದ್ದರಿತ ವಸು- 
ದೇವಸುತ ಜಗದೇಕನಾಥ ರ- 
ಮಾವಿನೋದಿತ ಸಕಲಸಜ್ಜನವಿನುತ ಗುಣಭರಿತ | 


೨. ಶ್ರೀರಾಮ-ಶ್ರೀಕೃಷ್ಣರು ನಮ್ಮನ್ನು ರಕ್ಷಿಸಲಿ ೩೩ 


ಭಾವಜಾರಿಪ್ರಿಯ ನಿರಾಮಯ 
ರಾವಣಾಂತಕ ರಘುಕುಲಾನ್ಸಯ 
ದೇವ ಅಸುರವಿರೋಧಿ ರಕ್ಷಿಸು ನಮ್ಮನನವರತ I ೨॥ 


ಅನುವಾದ: ದೇವದೇವನೇ, ಜಗತ್ತಿನಲ್ಲೆಲ್ಲ ವ್ಯಾಪಿಸಿರುವವನೇ, ವಸುದೇವನ 
ಪುತ್ರನೇ, ಜಗತ್ತಿನ ಮುಖ್ಯ ಸ್ವಾಮಿಯೇ, ಶ್ರೀರಮಾದೇವಿಗೆ ಆನಂದ ನೀಡುವವನೇ, 
ಸಕಲಸಜ್ಜನರಿಂದ ವಿಶೇಷವಾಗಿ ಸ್ತುತಿಸಲ್ಪತುವವನೇ,  ಗುಣಪೂರ್ಣನೇ, 
ಮನ್ಶಥನನ್ನು ಸಂಹರಿಸಿದ ಶಿವನಿಗೆ ಪ್ರಿಯನಾದವನೇ, ನಿರ್ದೋಷನೇ, ರಾವಣನನ್ನು 
ಸಂಹರಿಸಿದವನೇ, ರಘುಕುಲದಲ್ಲಿ ಅವತರಿಸಿದವನೇ, ಅಸುರರನ್ನು ತರಿದವನೇ, 
ದೇವನಾದ ಶ್ರೀಕೇಶವನೇ, ನೀನು ನಮ್ಮನ್ನು ಸದಾ ಕಾಲ ಪಾಲಿಸು. 


ವಿ: ೧. ದೇವದೇವ ಎಂದರೆ ದೇವತೆಗಳಿಗೂ ದೇವನಾದವನೆ ಎಂದರ್ಥ. ಅಥವಾ, ಎಲ್ಫೈ 
ದೇವನೇ! ದೇವನೇ! ಎಂಬ ಸಂಭ್ರಮಸೂಚಕವಾದ ದ್ವಿರುಕ್ಕಿಯೂ ಅಗಬಹುದು. 


೨. ಜಗದ್ದರಿತ- ಜಗತ್ತುಗಳನ್ನೆಲ್ಲವ್ಯಾಪಿಸಿದವನು ಎಂಬುದು ಮುಖ್ಯಾರ್ಥ. ಶ್ರೀಹರಿಯು 
ಸಕಲಜಗತ್ತುಗಳನ್ನು ಕೂರ್ಮರೂಪದಿಂದ ಧರಿಸಿರುವುದು ಉಪನಿಷತ್ತುಗಳಲ್ಲಿ ಪ್ರಸಿದ್ಧ 
ಅದರಂತೆ ಅವನು ಜಗತ್ತಿನ ಒಳಹೊರಗೆ ನೆಲೆಸಿದ್ದೂ ಸಹ ಇಡೀ ವಿಶ್ವವನ್ನು ಧರಿಸಿರುವನು 
ಎಂಬ ವಿಶೇಷಾಂಶ ಇದರಿಂದ ಸೂಚಿತ. ಇದನ್ನು ಸೂಚಿಸಲೆಂದು ಬ್ರಹ್ಮಾಂಡದ ಹೊರಗೆ 
ಒಂದು, ಬ್ರಹ್ಮಾಂಡದ ಒಳಗೆ ಮತ್ತೊಂದು ಎಂಬುದಾಗಿ ಎರಡು ಕೂರ್ಮರೂಪಗಳಿಂದ 
ಶ್ರೀಹರಿ ಜಗತ್ತನ್ನು ಧರಿಸಿರುವ ವಿವರವನ್ನು ಶ್ರೀಮಧ್ವಾಚಾರ್ಯರು ತಿಳಿಸಿರುವರು: 
ಈಶಾವಾಸ್ಯಮಿದಂ ಸರ್ವಂ ಎಂಬ ಈಶಾವಾಸ್ಯ ಉಪನಿಷತ್ತಿನ ಮಾತೂ ಕೂಡ ಈ 
ವಿಷಯವನ್ನೇ ಸೂಚಿಸುತ್ತದೆ. ಆ ಉಪನಿಷತ್ತಿಗೆ ಯಜ್ಞರೂಪದ ಶ್ರೀಹರಿ ಪ್ರತಿಪಾದ್ಯದೇವತೆ 
ಎಂಬ ವಿಷಯ ಈಶಾವಾಸ್ಯೋಪನಿಷದ್ಧಾಷ್ಯದಲ್ಲಿ ಬಂದಿದೆ. 

೩. ವಸುದೇವಸುತ - ದೇವಕೀತನಯ ಎಂಬ ಹಿಂದಿನ ಪದ್ಯದ ವಿವರಣೆಯಲ್ಲಿ 
ತಿಳಿಸಿರುವಂತೆ ಶ್ರೀಕೃಷ್ಣರೂಪದಿಂದ ಶ್ರೀಹರಿ ವಸುದೇವನ ಪುತ್ರ ಎನ್ನಿಸಿದ. ಇಲ್ಲಿಸುತ ಎಂಬುದಕ್ಕೆ 
ಪುನ್ನಾಮ ನರಕದಿಂದ ಪಿತೃಗಳನ್ನು ಉದ್ದರಿಸುವವನು ಎಂಬುದು ಶಾಸ್ತ್ರ ನೀಡಿರುವ ವಿವರಣೆ; 
ಶ್ರೀಕ್ಷ ೃಷ್ಟಮ ವಸುದೇವನನ್ನು ಸಕಲವಿಧ ಕ್ಲೇಶಗಳಿಂದ ಪಾರುಮಾಡಿ ಸದ್ಗತಿ ನೀಡುವುದರಿಂದ 
ಅವನಿಗೆ ಒಂದರ್ಥದಲ್ಲಿ ಪುತ್ರನಾಗಿರುವುದು ಉಚಿತವೇ ಆಗಿದೆ ಎಂಬ ವಿಶೇಷ ವಿವರಣೆ 
ಶ್ರೀವಾದಿರಾಜರ ರುಗ್ವಿಣೀಶವಿಜಯ ಮಹಾಕಾವ್ಯದಲ್ಲಿ ಬಂದಿದೆ”. ಶ್ರೀವಾದಿರಾಜರಲ್ಲಿ 
ಗುರುಭಾವನೆ ಹೊಂದಿದ್ದಶ್ರೀಕನಕದಾಸರು ಅವರ ಭಾವವನ್ನು ಹೀಗೆ ಸೂಚಿಸಿರುವರು ಎಂದು 
ತಿಳಿಯಬಹುದು. 


೧. ಕಥಂ ಸ ಪುತ್ರಃ ಶತಪತ್ರನೇತ್ರಃ (೧/೪೭) 


2A 


೩೨ ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ 


೧೫. ಶ್ರೀಕನಕದಾಸರು ಶ್ರೀ ಹರಿಭಕ್ತಿಸಾರದ ಈ ಮೊದಲ ಪದ್ಯದಲ್ಲಿ ಶ್ರೀಹರಿಯ ರಾಮ 
ಹಾಗು ಕೃಷ್ಣರೂಪಗಳನ್ನು ಸ್ತುತಿಸಿರುವರು. ಗಾಂಗೇಯನುತ ಮೊದಲಾದ ಮಾತುಗಳು 
ಕೃಷ್ಣರೂಪಕ್ಕೆ ಅನ್ವಯಿಸಿದರೆ, ರಘುಕುಲವರ್ಯ ಎಂಬ ಮಾತು ಶ್ರೀರಾಮರೂಪಕ್ಕೆ 
ಅನ್ವಯಿಸುವುದು. 


೧೬. ಶ್ರೀರಾಮ ಮತ್ತು ಶ್ರೀಕೃಷ್ಣ ಈ ಎರಡೂ ರೂಪಗಳೂ ಸಹ ಭೂಲೋಕದಲ್ಲಿ 
ವಿಶೇಷಬಗೆಯಲ್ಲಿ ಜನರನ್ನು ಸಂರಕ್ಷಿಸಿದ, ದುರ್ಜನರನ್ನು ಸದೆಬಡೆದ ರೂಪಗಳು. 
ಶ್ರೀರಾಮರೂಪವು ಶ್ರೀರಾಮಾಯಣದ ಮಹಾನಾಯಕ ರೂಪವಾದರೆ, ಶ್ರೀಕೃಷ್ಣರೂಪವು 
ಶ್ರೀ ಮಹಾಭಾರತದ ನಾಯಕಮಣಿಯೆನಿಸಿದ ರೂಪ. 


೧೭. ರಾಮಾಯಣ-ಮಹಾಭಾರತಗಳು ಭಾರತೀಯ ಸಂಸ್ಕೃತಿಯ ವಿಶ್ವದರ್ಶನವನ್ನು 
ಮಾಡಿಸುವ ದಿವ್ಯ ನೇತ್ರಗಳು ಎಂದೇ ಪ್ರಸಿದ್ಧ ಆ ಎರಡು ರೂಪಗಳನ್ನು ಇಲ್ಲಿ ಸ್ತುತಿಸುವ 
ಮೂಲಕ ಶ್ರೀದಾಸರು ರಾಮಾಯಣ-ಮಹಾಭಾರತಗಳ ಮುಖ್ಯ ತಾತ್ಪರ್ಯ ಶ್ರೀರಾಮ 
ಹಾಗು ಶ್ರೀಕೃಷ್ಣರೂಪದ ಶ್ರೀಹರಿಯ ಸರ್ವಪಾರಮ್ಯವೇ ಆಗಿದೆ ಎಂಬ ವಿಶೇಷ ಅಂಶವನ್ನು 
ಸೂಚಿಸಿರುವರು. ಇದರಂತೆ ಮುಂದೆ ೧೩ನೇಯ ಪದ್ಯದ ವರೆಗೂ ಈ ಎರಡು ರೂಪಗಳನ್ನೇ 
ಶ್ರೀದಾಸರಾಯರು ಸ್ತುತಿಸುತ್ತಿರುವರು ಎಂಬುದನ್ನು ಗಮನಿಸಬೇಕು. 


೧೮. ಸಕಲ ದೇವತೆಗಳ ಮುಖ್ಯ ಸಾಧನವೂ ಸಹ ಶ್ರೀಹರಿಯ ಎರಡು ರೂಪಗಳ 
ಕಾಲದಲ್ಲೇ ನಡೆದಿದೆ, ಆದ್ದರಿಂದಾಗಿ ಈ ಎರಡು ರೂಪಗಳಿಗೇ ವಿಶೇಷ ಮಹತ್ವ ಎಂಬ 
ಪ್ರಮೇಯ ವಿಶೇಷವನ್ನು ಶ್ರೀಮಧ್ವಾಚಾರ್ಯರು ತಮ್ಮ ಮಹಾಭಾರತತಾತ್ಪ್ಟ ರ್ಯ- 
ನಿರ್ಣಯದಲ್ಲಿ ಪ್ರತಿಪಾದಿಸಿರುವರು. ಶ್ರೀದಾಸರಾಯರ ಈ ಮಾತು ಅದರ ವಿವರಣೆ- 
ಯಂತಿದೆ ಎಂದು ಗಮನಿಸಬೇಕು: 


೧೯. ರಕ್ಷಿಸು ನಮ್ಮನನವರತ ಇದು ಮುಖ್ಯ ಕೃತಿಯ ಪ್ರತಿ ಪದದ ಕೊನೆಯ 
ಕೊರಿಕೆಯಾಗಿದೆ. ಕೀರ್ತನೆಗಳಲ್ಲಿಆದಿಯಲ್ಲಿಬರುವ ಪಲ್ಲವಿಯು ಹೇಗೋ ಹಾಗೆ. ಪ್ರತಿಪದದ 
ಕೊನೆಯಲ್ಲಿ ಬರುವ ಈ ಮಾತು ಅತ್ಯಂತ ಆರ್ತನಾಗಿ ಭಕ್ತ ಸ್ವಾಮಿಯಾದ ಶ್ರೀಹರಿಯನ್ನು 
ಪ್ರಾರ್ಥಿಸಬೇಕಾದ ರೀತಿಯನ್ನು ಅತ್ಯಂತ ಸಮರ್ಥವಾಗಿ ತಿಳಿಸಿಕೊಡುತ್ತದೆ. 


244 4 


೨. ಶ್ರೀರಾಮ-ಶ್ರೀಕೃಷ್ಣರು ನಮ್ಮನ್ನು ರಕ್ಷಿಸಲಿ 
ದೇವದೇವ ಜಗದ್ಧಧಿತ ವಸು- 
ದೇವಸುತ ಜಗದೇಕನಾಥ ರ- 
ಮಾವಿನೋದಿತ ಸಕಲಸಜ್ಜನವಿನುತ ಗುಣಭರಿತ । 


೨. ಶ್ರೀರಾಮ-ಶ್ರೀಕೃಷ್ಣರು ನಮ್ಮನ್ನು ರಕ್ಷಿಸಲಿ ೩೩ 


ಭಾವಜಾರಿಪ್ರಿಯ ನಿರಾಮಯ 
ರಾವಣಾಂತಕ ರಘುಕುಲಾನ್ವಯ 
ದೇವ ಅಸುರವಿರೋಧಿ ರಕ್ಷಿಸು ನಮ್ಮನನವರತ 11 ೨॥ 


ಅನುವಾದ: ದೇವದೇವನೇ, ಜಗತ್ತಿನಲ್ಲೆಲ್ಲ ವ್ಯಾಪಿಸಿರುವವನೇ, ವಸುದೇವನ 
ಪುತ್ರನೇ, ಜಗತ್ತಿನ ಮುಖ್ಯ ಸ್ವಾಮಿಯೇ, ಶ್ರೀರಮಾದೇವಿಗೆ ಆನಂದ ನೀಡುವವನೇ, 
ಸಕಲಸಜ್ಜನರಿಂದ ವಿಶೇಷವಾಗಿ ಸ್ತುತಿಸಲ್ಪಡುವವನೇ, ಗುಣಪೂರ್ಣನೇ, 
ಮನ್ಮಥನನ್ನು ಸಂಹರಿಸಿದ ಶಿವನಿಗೆ ಪ್ರಿಯನಾದವನೇ, ನಿರ್ದೋಷನೇ, ರಾವಣನನ್ನು 
ಸಂಹರಿಸಿದವನೇ, ರಘುಕುಲದಲ್ಲಿ ಅವತರಿಸಿದವನೇ, ಅಸುರರನ್ನು ತರಿದವನೇ, 
ದೇವನಾದ ಶ್ರೀಕೇಶವನೇ, ನೀನು ನಮ್ಮನ್ನು ಸದಾ ಕಾಲ ಪಾಲಿಸು. 


ವಿ: ೧. ದೇವದೇವ ಎಂದರೆ ದೇವತೆಗಳಿಗೂ ದೇವನಾದವನೆ ಎಂದರ್ಥ. ಅಥವಾ, ಎಲೈ 
ದೇವನೇ! ದೇವನೇ! ಎಂಬ ಸಂಭ್ರಮಸೂಚಕವಾದ ದ್ವಿರುಕ್ಕಿಯೂ ಅಗಬಹುದು. 


೨. ಜಗದ್ಧಧಿತ- ಜಗತ್ತುಗಳನ್ನೆಲ್ಲ ವ್ಯಾಪಿಸಿದವನು ಎಂಬುದು ಮುಖ್ಯಾರ್ಥ. ಶ್ರೀಹರಿಯು 
ಸಕಲಜಗತ್ತುಗಳನ್ನು ಕೂರ್ಮರೂಪದಿಂದ ಧರಿಸಿರುವುದು ಉಪನಿಷತ್ತುಗಳಲ್ಲಿ ಪ್ರಸಿದ್ಧ 
ಅದರಂತೆ ಅವನು ಜಗತ್ತಿನ ಒಳಹೊರಗೆ ನೆಲೆಸಿದ್ದೂ ಸಹ ಇಡೀ ವಿಶ್ವವನ್ನು ಧರಿಸಿರುವನು 
ಎಂಬ ವಿಶೇಷಾಂಶ ಇದರಿಂದ ಸೂಚಿತ. ಇದನ್ನು ಸೂಚಿಸಲೆಂದು ಬ್ರಹ್ಮಾಂಡದ ಹೊರಗೆ 
ಒಂದು, ಬ್ರಹ್ಮಾಂಡದ ಒಳಗೆ ಮತ್ತೊಂದು ಎಂಬುದಾಗಿ ಎರಡು ಕೂರ್ಮರೂಪಗಳಿಂದ 
ಶ್ರೀಹರಿ ಜಗತ್ತನ್ನು ಧರಿಸಿರುವ ವಿವರವನ್ನು ಶ್ರೀಮಧ್ವಾಚಾರ್ಯರು ತಿಳಿಸಿರುವರು: 
ಈಶಾವಾಸ್ಯಮಿದಂ ಸರ್ವಂ ಎಂಬ ಈಶಾವಾಸ್ಯ ಉಪನಿಷತ್ತಿನ ಮಾತೂ ಕೂಡ ಈ 
ವಿಷಯವನ್ನೇ ಸೂಚಿಸುತ್ತದೆ. ಆ ಉಪನಿಷತ್ತಿಗೆ ಯಜ್ಞರೂಪದ ಶ್ರೀಹರಿ ಪ್ರತಿಪಾದ್ಯದೇವತೆ 
ಎಂಬ ವಿಷಯ ಈಶಾವಾಸ್ಯೋಪನಿಷದ್ಧಾಷ್ಯದಲ್ಲಿ ಬಂದಿದೆ. 

೩. ವಸುದೇವಸುತ - ದೇವಕೀತನಯ ಎಂಬ ಹಿಂದಿನ ಪದ್ಯದ ವಿವರಣೆಯಲ್ಲಿ 
ತಿಳಿಸಿರುವಂತೆ ಶ್ರೀಕೃಷ್ಣರೂಪದಿಂದ ಶ್ರೀಹರಿ ವಸುದೇವನ ಪುತ್ರ ಎನ್ನಿಸಿದ. ಇಲ್ಲಿ; ಸುತ ಎಂಬುದಕ್ಕೆ 
ಪುನ್ನಾಮ ನರಕದಿಂದ ಪಿತೃಗಳನ್ನು ಉದ್ಧರಿಸುವವನು ಎಂಬುದು ಶಾಸ್ತ್ರ ನೀಡಿರುವ ವಿವರಣೆ; 
ಶ್ರೀಕೃಷ್ಣನು ವಸುದೇವನನ್ನು ಸಕಲವಿಧ ಕ್ಲೇಶಗಳಿಂದ ಪಾರುಮಾಡಿ ಸದ್ಗತಿ ನೀಡುವುದರಿಂದ 
ಅವನಿಗೆ ಒಂದರ್ಥದಲ್ಲಿ ಪ್ಪ ಪುತ್ರನಾಗಿರುವುದು ಉಚಿತವೇ ಆಗಿದೆ ಎಂಬ ವಿಶೇಷ ವಿವರಣೆ 
ಶ್ರೀವಾದಿರಾಜರ ರುಗ್ನಿಣೀಶವಿಜಯ ಮಹಾಕಾವ್ಯ ದಲ್ಲಿ ಬಂದಿದೆ”. ಶ್ರೀವಾದಿರಾಜರಲ್ಲಿ 
ಗುರುಭಾವನೆ ಹೊಂದಿದ್ದತ್ರಿ ಕನಕದಾಸರು ಅವರ ಭಾವವನ್ನು ಹೀಗೆ ಸೂಚಿಸಿರುವರು ಎಂದು. 
ತಿಳಿಯಬಹುದು. 


೧. ಕಥಂ ಸ ಪುತ್ರಃ ಶತಪತ್ರನೇತ್ರಃ (೧/೪೭) 


2A 


೩೪ ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ 


೪. ಜಗದೇಕನಾಥ - ಜಗತ್ತಿಗೆ ಮುಖ್ಯಸ್ವಾಮಿ ಎಂದರ್ಥ. ಸಕಲದೇವತೆಗಳು ಜಗತ್ತಿನ 
ಮೇಲೆ ಒಡೆತನ ಹೊಂದಿದ್ದರೂ ಹಿಂದೆ ತಿಳಿಸಿದಂತೆ ಶ್ರೀಹರಿಯು ದೇವದೇವನಾದ್ದರಿಂದ 
ಅವನು ಜಗತ್ತಿಗೆ ಮುಖ್ಯನಾಥ ಎಂಬುದು ಸ್ಫುಟಪಡುವುದು: ನಾರಾಯಣಂ ಸುರಗುರುಂ 
ಜಗದೇಕನಾಥಂ ಎಂಬ ಮಹಾಭಾರತದ ಮಂಗಲಪದ್ಯದಲ್ಲಿ ಜಗದೇಕನಾಥಂ ಎಂಬ ಪದ 
ಬಂದಿರುವುದು ಗಮನಾರ್ಹ. ಮಹಾಭಾರತದ ಶ್ರೀಕೃಷ್ಣ ಪನ್ನು ಸ್ತುತಿಸುವ ಈ ಪದ್ಯದಲ್ಲಿಅದರ 
ಮೊದಲ ಶ್ಲೋಕದಲ್ಲಿ ಬಂದಿರುವ ಪದವನ್ನೇ ಉಪಯೋಗಿಸಿರುವುದು ಗಮನಾರ್ಹ. 


೫. ರಮಾವಿನೋದಿತ - ಮಹಾಲಕ್ಷ್ಮಿಗೆ ವಿನೋದ ನೀಡುವವನು ಎಂಬುದು 
ಇದಕ್ಕೆ ಮುಖ್ಯಭಾವ. ಶ್ರೀಹರಿಯು ಸ್ವತಂತ್ರನಾಗಿದ್ದು ಸ್ವರತ ಎನ್ನಿಸಿರುವನು. ಆದ್ದರಿಂದ, 
ಅವನು ರಮಾಪತಿ ಎನ್ನಿಸಿರುವುದು ರಮಾದೇವಿಗೆ ವಿನೋದ ನೀಡಲೆಂದೇ ಹೊರತು 
ಅವಳಿಂದ ತಾನು ವಿನೋದ ಪಡೆಯಲು ಸರ್ವಥಾ ಅಲ್ಲ ಎಂಬುದು ಶಾಸ್ತ್ರಗಳ ನಿಲುವು. 
ರಮಾವಿನೋದಿತ ಎಂಬುದಕ್ಕೆ ರಮಾದೇವಿಯಿಂದ ನಲಿಯುವವನು ಎಂಬ ಅರ್ಥವೂ 
ವಿವಕ್ಷಿತ. ಅದಕ್ಕೆ ರಮಾದೇವಿಯು ಪರಮಭಕ್ತಿಯಿಂದ ಮಾಡುವ ಆರಾಧನೆಯನ್ನು ಮೆಚ್ಚಿ 
ಅನುಗೃಹಿಸುವನು ಎಂದಷ್ಟೆ ತಿಳಿಯಬೇಕು. "ಏನು ಧನ್ಯಳೋ ಲಕುಮಿ ಎಂಥ ಮಾನ್ಕಳೋ'' 
ಎಂಬ ಶ್ರೀಪುರಂದರದಾಸ ರ ಪದದಲ್ಲಿ ಮಹಾಲಕ್ಷ್ಮೀ € ಮಾಡುವ ಶ್ರೀಹರಿಯ ಬಗಗ 
ಸೇವಾವೈಭವ ನಿರೂಪಿತವಾಗಿವೆ. 


೬. ಸಕಲಸಜ್ಜನವಿನುತ- ಜಗತ್ತಿನಲ್ಲಿಸಜ್ಜನರೆಂದು ಪ್ರಸಿದ್ಧರಾದ ಸಕಲರೂ ಶ್ರೀಹರಿಯನ್ನು 
ಸರ್ವೋತ್ತಮ ಎಂದೇ ಕೊಂಡಾಡಿರುವರು ವರ್ಷ ಸತ ರಾಮಾಯಣಗಳು 
ಹಾಗೂ ಸಕಲಪುರಾಣಗಳು ಇದಕ್ಕೆ ನಿದರ್ಶನ. ಘಂಟಾಕರ್ಣ ಎಂಬ ಪಿಶಾಚಿಗಳೂ ಸಹ 
ಶ್ರೀಹರಿಯನ್ನು ಸ್ತುತಿಸಿದ ವಿವರ ಹರಿವಂಶದಲ್ಲಿ ಬಂದಿದೆ. ರಾಕ್ಷಸ ವಂಶದ ವಿಭೀಷಣ, 
ಬೇಡತಿಯಾದ ಶಬರಿ, ಹದ್ದಿನರೂಪದ ಜಟಾಯು, ಅಸುರರಾದ ವಿರಾಧಾ-ಕಬಂಧರು, 
ಶೂದ್ರನಾದ ವಿದುರ, ಸ್ಟೀಯರಾದ ಅಹಲ್ಯೆ ಮೊದಲಾದವರು, ಗೋಪಿಕಾಸ್ಟ್ರೀಯರು, 
ಧ್ರುವ, ಪ್ರಹ್ಲಾದ ಮೊದಲಾದ ಬಾಲಕರು ಮೊದಲಾಗಿ ಬಗೆಬಗೆಯ ಸಜ್ಜನರು ಶ್ರೀಹರಿಯನ್ನು 
ಸ್ತುತಿಸಿರುವುದು ಸುಪ್ರಸಿ ಸಿದ್ಧ ವಿನುತ - ವಿಶೇಷವಾಗಿ ಸ್ತುತನಾದ. 


೭. ಗುಣಭರಿತ - bs ಎಂದರೆ ಗುಣಪೂರ್ಣ ಎಂದರ್ಥ. ಗುಣಪೂರ್ಣ 
ಎಂಬುದಕ್ಕೆ ಸಕಲಗುಣಪೂರ್ಣ, ಅನಂತಾನಂತಕಲ್ಯಾಣಗುಣಪರಿಪೂರ್ಣನಾದವನು 
ಎಂದರ್ಥ. ಸಕಲ ಶಾಸ್ತ್ರಗಳೂ ಸಾರಿರುವ ಭಗವಂತನ ಮುಖ್ಯ ಲಕ್ಷಣವೆಂದರೆ ಈ 
ಗುಣಪೂರ್ಣತ್ವವೇ ಆಗಿದೆ ಎಂಬುದು ಗಮನಾರ್ಹ; ಭರಿತ - ಪೂರ್ಣ. 


೮. ಭಾವಜಾರಿಪ್ರಿಯ - ಭಾವ ಎಂದರೆ ಮನಸ್ಸು ಭಾವಜ ಎಂದರೆ ಮನಸಿನಿಂದ ಹುಟ್ಟಿದ 


"ಮನ್ನಥ'. ಮನೋಜ ಎಂಬುದೇ ಮನ್ನಥನ ಹೆಸರುಗಳಲ್ಲಿ ಒಂದು. ಭಾವಜಾರಿ ಎಂದರೆ 
ಮನಸ್ತಿನಿಂದ ಜನಿಸಿದ ಮನ್ಮಥನನ್ನು ತನ್ನ ಮೂರನೇ ಕಣ್ಣಿನಿಂದ ದಹಿಸಿದ ಶಿವ ಎಂದರ್ಥ. 


೩. ತೈಜಗತ್ತಾವನ ರಕ್ಷಿಸು ೩೫ 


ಅಂತಹ ಶಿವನಿಗೆ ಪ್ರಿಯನಾದವನು ಎಂಬುದು ಹರಿಯ ವಿಶೇಷ, ಎಂಬುದು ಇದರ ಭಾವ; 
ಭಾವಜ - ಮನ್ಮಥ. 

೯. ನಿರಾಮಯ - ಆಮಯ ಎಂದರೆ ದೋಷ, ರೋಗ; ನಿರಾಮಯ ಎಂದರೆ 
ನಿರ್ದೋಷ ಹಾಗೂ ಸದಾಭವರೋಗರಹಿತನಾದ ನಿತ್ಯಮುಕ್ತ ಎಂದರ್ಥ. ಕೆಲವು 
ದೋಷಗಳಿಲ್ಲದವರು ಅನೇಕರಿದ್ದರೂ ಸಕಲದೋಷಗಳಿಂದ ರಹಿತನಾದವನು ಶ್ರೀಹರಿ 
ಎಂದರ್ಥ. ಗುಣಪೂರ್ಣತ್ವದಂತೆ ದೋಷದೂರತ್ವ ಭಗವಂತನ ಮತ್ತೊಂದು ಲಕ್ಷಣ: 
ನಾರಾಯಣಂ ಗುಣೈಃ ಸವೆನ್ಯರುದೀರ್ಣಂ ದೋಷವರ್ಜಿತಂ; ನಿರಾಮಯ - 
ನಿರ್ದೋಷ 


೧೦. ರಾವಣಾಂತಕ - ರಾವಣ ರಾಮಾಯಣದ ಮಹಾ ಖಳನಾಯಕ. ಯಮನನ್ನು 
ಅಂಜಿಸುತ್ತಿದ್ದ ಅವನಿಗೆ ನಿಜಕ್ಕೂ ಮೃತ್ಯು ಉಂಟುಮಾಡಿದ ಯಮ ಸಾಕ್ಟಾತ್‌ ಶ್ರೀರಾಮ 
ಎಂಬುದು ಇದರಿಂದ ಸೂಚಿತ; ಅಂತಕ - ಮೃತ್ಯು 


೧೧. ರಘುಕುಲಾನ್ಹಯ - ಹಿಂದೆ ಹೇಳಿದಂತೆ ರಘುಕುಲದಲ್ಲಿಅವತರಿಸಿ ಅದಕ್ಕೆ ಮಾನ್ಯತೆ 
ತಂದುಕೊಟ್ಟವನು ಎಂದು ಭಾವ; ಅನ್ವಯ - ವಂಶ 
೧೨. ದೇವ - ದೇವ ಶಬ್ದಕ್ಕೆ ಕೋಶಗಳಲ್ಲಿ ಈ ಅನೇಕ ಬಗೆಯ ಅರ್ಥ ಇದೆ. ಅದರಂತೆ 


ಶ್ರೀಹರಿಯು ಸಕಲ ರೀತಿಯಲ್ಲೂ ದೇವನಾಗಿರುವನು ಎಂದರ್ಥ. ಖುಗ್ಗಾಷ್ಯದಲ್ಲಿ 
ಶ್ರೀಮದಾಚಾರ್ಯರು ತಿಳಿಸಿರುವ ದೇವ ಶಬ್ದದ ಅರ್ಥ ಹೀಗಿದೆ”. 

೧೩. ಅಸುರವಿರೋಧಿ - ಸುರರಿಗೆ ವಿರೋಧಿಗಳಾದವರು ಅಸುರರು. ಅವರಿಗೆ 
ವಿರೋಧಿಯಾದವನು ಶ್ರೀಹರಿ. ಅಸುರಾರಿ ಎಂಬುದೇ ಅವನ ಪ್ರಖ್ಯಾತಿ. ಸುರರು ಒಳಿತಿನ 
ಸಂಕೇತವಾದರೆ ಅಸುರರು ಕೆಡುಕಿನ ಸಂಕೇತ. ಶ್ರೀಹರಿಯು ಅಸುರವಿರೋಧಿಯೆಂದರೆ 
ಕೆಡುಕನ್ನು ಪರಿಹರಿಸುವವನು ಎಂದು ತಾತ್ಪರ್ಯ. 


ಸೇಸೆ ಸೇ ಜೇ 


೩. ತೈಜಗತ್ಪಾವನ ರಕ್ಷಿಸು 
ಅನುಪಮಿತಚಾರಿತ್ರ ಕರುಣಾ- 
ವನಧಿ ಭಕ್ತಕುಟುಂಬಿ ಯೋಗೀ - 
ಜನಹೃದಯಪರಿಪೂರ್ಣ ನಿತ್ಯಾನಂದ ನಿಗಮನುತ । 


೧. ದ್ಯೋತನಾತ್‌ ವಿಜಯಾತ್‌ ಕಾಂತ್ಯಾ ಸ್ತುತ್ಯಾ ವ್ಯವಹೃತೇರಪಿ | 
ಗತ್ಯಾ ರತ್ಯಾ ಚ ದೇವಾಖ್ಯ೦ ...... Il ಖಗ್ಗಾಷ್ಯ (೧/೧೧) 


೩೬ ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ 


ವನಜನಾಭ ಮುಕುಂದ ಮುರಮ- 
ರ್ದನ ಜನಾರ್ದನ ತೆ ಕೈಜಗತ್ವಾ- 
ವನ ಸುರಾರ್ಚಿತ ದೇವ ರಕ್ಷಿಸು ನಮ್ಮನನವರತ 1೩1 
ಅನುವಾದ: ಸಾಟಿಯಿಲ್ಲದ ಮಹಿಮಾವಂತನೆ, ಕರುಣಾಸಮುದ್ರನೆ, ಭಕ್ತ 
ಕುಟುಂಬಿಯೆ, ಯೋಗಿಜನರ ಹೃದಯದಲ್ಲಿ ಪೂರ್ಣವಾಗಿ ನೆಲೆಸಿರುವವನೆ, 
ಸದಾ ಆನಂದ ಪೂರ್ಣನೇ, ವೇದಗಳಿಂದ ಸ್ತುತಿಸಲ್ಪ ಡುವವನೇ, ಪದ್ಧನಾಭನೇ, 
ಮುಕ್ತಿನೀಡುವವನೇ, ಮುರಾಸುರನನ್ನು ಸಂಹರಿಸಿದವನೇ, ಭಕ್ತರ ಸಂಸಾರವನ್ನು 
ಪರಿಹರಿಸುವವನೇ, ಮೂರು ಜಗತ್ತುಗಳನ್ನು ಪವಿತ್ರಗೊಳಿಸುವವನೇ, ದೇವತೆಗಳಿಂದ 
ಪೂಜಿತನಾದವನೇ, ದೇವನೇ, ನಮ್ಮನ್ನು ಸದಾ ಪಾಲಿಸು. 
ವಿ: ೧. ಶ್ರೀರಾಮ ಹಾಗೂ ಶ್ರೀಕೃಷ್ಣ, ಎಂಬ ಎರಡೂ ಅವತಾರಗಳಿಗೆ ಅನ್ವಯಿಸುವ ವಿಶೇಷ 
ಹಿರಿಮೆಗಳು ಈ ಪದ್ಯದಲ್ಲಿನಿರೂಪಿತವಾಗಿವೆ. 


೨. ಅನುಪಮಿತಚಾರಿತ್ರ - ಚಾರಿತ್ರ ಎಂದರೆ ಹಿರಿಮೆ ಎಂದರ್ಥ. ಶ್ರೀಹರಿಯ ಹಿರಿಮೆ 
ಹೋಲಿಸಲಾಗದಷ್ಟು ಉನ್ನತವಾದುದು ಎಂದರ್ಥ. 


೩. ಕರುಣಾವನಧಿ - ವನಧಿ ಎಂದರೆ ಸಮುದ್ರ (ವನ-ನೀರು; ವನಧಿ-ಜಲಧಿ). 
ಕರುಣಾವನಧಿ ಎಂದರೆ ಕರುಣಾಸಮುದ್ರ. 


೪. ಭಕ್ತಕುಟುಂಬಿ - ಭಕ್ತರನ್ನು ಕುಟುಂಬದ ಸದಸ್ಯರೆಂಬಂತೆ ನೋಡುವ ಕರುಣಾಳು 
ಎಂದರ್ಥ. 


೫. ಯೋಗಿಜನಹೃದಯಪರಿಪೂರ್ಣ - ಶ್ರೀಹರಿಯು ಸರ್ವರ ಹೃದಯದಲ್ಲೂ 
ಪೂರ್ಣವಾಗಿಯೇ ನೆಲೆಸಿರುವವನಾದರೂ ಅವನು ಹಾಗೆ ಗೋಚರಿಸುವುದು ಯೋಗಿ- 
ಗಳಿಗೆ ಎಂಬ ಅರ್ಥದಲ್ಲಿ ಈ ಮಾತು ಬಂದಿದೆ. ಜ್ಲಾನಯೋಗಿಗಳು, ಕರ್ಮಯೋಗಿಗಳು 
ಹಾಗು ಭಕ್ತಿಯೋಗಿಗಳು ಎಂಬುದಾಗಿ ಯೋಗಿಗಳಲ್ಲಿ ಮೂರು ವಿಧ. ಮತ್ತೊಂದು 
ಕ್ರಮದಲ್ಲಿ ಜ್ಞಾನಯೋಗಿಗಳು ಹಾಗೂ ಕರ್ಮಯೋಗಿಗಳು ಎಂದು ಎರಡು ವಿಧ. 
ಭಕ್ತಿಯೋಗವು ಈ ಉಭಯರಿಗೂ ಸಮಾನ ಎಂಬ ಅರ್ಥದಲ್ಲಿ ಎರಡು ವಿಧ ಎಂಬುದು 
ಸಹ ಯುಕ್ತವೇ ಆಗಿದೆ. ಈ ಅರ್ಥದಲ್ಲಿಯೋಗಿಗಳು ಎರಡು ವಿಧ ಎಂದು ಭಗವದ್ಗೀತೆಯಲ್ಲಿ 
ನಿರೂಪಿತವಾಗಿದ್ದರೆ, ಭಕ್ತಿಗೆ ಒತ್ತುಕೊಡಲೆಂದು ಶ್ರೀಮದ್ಭಾಗವತದಲ್ಲಿ ಯೋಗಿಗಳು ಮೂರು 
ವಿಧ ಎಂದು ನಿರೂಪಿತವಾಗಿದೆ. ಜಾ ್ಲಿನಪ್ರಧಾನವಾಗಿದ್ದು ಕರ್ಮ ಗೌಣವಾಗಿದ್ದಲ್ಲಿ ಅವರು 
ಜ್ಞಾನಯೋಗಿಗಳು. ಸಾಂಖ್ಯಯೋಗಿಗಳು ಎಂದರೂ ಇವರೇ. ಕರ್ಮಪ್ರಧಾನವಾದ 
ಯೋಗಿಗಳಿಗೆ ಕರ್ಮಯೋಗಿಗಳು ಎನ್ನುವರು. ಈ ಎರಡು ವಿಭಾಗವೂ ಸಹ ಮುಖ್ಯವಾಗಿ 
ಜ್ಞಾನೋತ್ತರಕಾಲದಲ್ಲಿ ಮಾಡುವ ಸಾಧನೆಗೆ ಅನುಗುಣವಾದುದು ಎಂಬುದನ್ನು 


೩. ತ್ರೈಜಗತ್ವಾವನ ರಕ್ಷಿಸು ೩೭ 


ಗಮನಿಸಬೇಕು. ಸನಕಾದಿಗಳು ಜಾ ್ಲನಯೋಗಿಗಳು ಎನ್ನಿಸಿದ್ದರೆ, ಜನಕಾದಿಗಳು ಕರ್ಮಯೋಗಿ 
ಗಳು ಎನ್ನಿಸಿರುವರು. ಬ್ರಹ್ಮ- ವಾಯು ಮೊದಲಾದ ಯಜು ಯೋಗಿಗಳು ಈ ಎರಡಕ್ಕೂ 
ಮಿಗಿಲಾದ ಮಹಾಭಕ್ಕಿಯೋಗಿಗಳು ಎಂಬುದು ಇನ್ನೊಂದು ವಿಶೇಷಾಂಶ. 


೬. ನಿತ್ಯಾನಂದ - ಸದಾ ಕಾಲ ಪೂರ್ಣಾನಂದದಿಂದ ಇರುವವನು ಎಂದರ್ಥ. ಇದು 
ಶ್ರೀಹರಿಯ ವಿಶಿಷ್ಟ ಲಕ್ಷಣ. ಆನಂದೋ ನಂದನೋ ನಂದಃ, ಆದಿದೇವಸ್ಪದಾನಂದಃ ಎಂಬ 
ವಿಷ್ಣುಸಹಸ್ರನಾಮದ ಮಾತುಗಳು, ಆನಂದಮಯೋತಭ್ಯಾಸಾತ್‌ ಎಂಬ ಬ್ರಹ್ಮಸೂತ್ರ, 
""ಆನಂದಂ ಬ್ರಹ್ಮೇತಿ ವ್ಯಜಾನಾತ್‌'' ಎಂಬ ಉಪನಿಷದ್ವಾಣಿ ಇದಕ್ಕೆ ಆಧಾರ. 


೭. ನಿಗಮನುತ - ನಿಗಮ ಎಂದರೆ ವೇದ. ಭಗವಂತನನ್ನು ಮುಖ್ಯವಾಗಿ 
ಪ್ರತಿಪಾದಿಸುವುದರಿಂದ ವೇದಗಳಿಗೆ ನಿಗಮ ಎಂದು ಹೆಸರು. ಅಪೌರುಷೇಯವಾಣಿ 
ಎಂಬುದು ಅವುಗಳ ಹಿರಿಮೆ. ರಾಮಾಯಣ ಮಹಾಭಾರತ ಪುರಾಣಗಳು ಸಹ 
ಭಗವಂತನನ್ನು ತಿಳಿಸಿಕೊಡುವುದರಿಂದ ಅವುಗಳೂ ಸಹ ನಿಗಮವೆಂಬುದಾಗಿ 
ಮಾನ್ಯವಾಗಿವೆ-ಇತಿಹಾಸಪುರಾಣಃ ಪಂಚಮೋ ವೇದಾನಾಂ ವೇದಃ ಶ್ರೀಹರಿಯು 
ವೇದಪ್ರತಿಪಾದ್ಯ, ಆದ್ದರಿಂದಲೇ ಅವನು ಎಲ್ಲರಿಗಿಂತಲೂ ಮಿಗಿಲು ಎಂಬುದು ಇದರ ಭಾವ: 
ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೇ ತಥಾ । ಆದಾವಂತೇ ಚ ಮಧ್ಯೇ ಚ 
ವಿಷ್ಣುಃ ಸರ್ವತ್ರ ಗೀಯತೇ ॥ 

೮. ವನಜನಾಭ - ವನಜ ಎಂದರೆ ಜಲಜ, ಕಮಲ ಎಂದರ್ಥ. ವನಜನಾಭ ಎಂದರೆ 
ಪದ್ಮನಾಭ. ನಾಭಿಯಲ್ಲಿಕಮಲ ಹೊಂದಿರುವ ವಿಶಿಷ್ಟಹಿರಿಮೆ ಶ್ರೀಹರಿಯದು. ಅದಕ್ಕೆ ಅವನಿಗೆ 
ಪದ್ಮನಾಭ ಎಂದು ಹೆಸರು. ಶ್ರೀಹರಿಯ ಚತುರ್ವಿಂಶತಿ ರೂಪಗಳಲ್ಲಿ ಪದ್ಮನಾಭ ಎಂಬುದು 
ಒಂದು. ಹರಿದಿನವನ್ನುಪದ್ಧನಾಭದಿನ ಎಂದು ಕರೆಯುವುದು ಗಮನಾರ್ಹ. ಅನಂತಪದ್ಧನಾಭ 
ಎಂಬ ಶ್ರೀಹರಿಯ ಹೆಸರಂತೂ ಅತ್ಯಂತ ಸುಪ್ರಸಿದ್ಧ 


೯. ಮುಕುಂದ - ಮುಕುಂದ ಎಂದರೆ ಮೋಕ್ಷ ನೀಡುವವನು ಎಂದರ್ಥ. ಶ್ರೀಹರಿಯು 
ಮೋಕ್ಷನೀಡುವ ವಿಶಿಷ್ಟ ದೇವತೆ ಎಂಬುದು ಇದರ ಭಾವ. ಇತರ ಫಲಗಳನ್ನು. ಇತರ ದೇವತೆಗಳು 
ಸ್ವಲ್ಪ ಮಟ್ಟಿಗೆ ನೀಡಬಲ್ಲರಾದರೂ ಮೋಕ್ಷವನ್ನುಮಾತ್ರ ಶ್ರೀಹರಿಯೇ ನೀಡುವವನು ಎಂಬುದು 
ವಿಶೇಷ ಹರಿವಂಶದಲ್ಲಿ ರುದ್ರದೇವರು ಮೋಕ್ಷಬಯಸಿ ತನ್ನನ್ನು ಆರಾಧಿಸಿದ ಘಂಟಾಕರ್ಣ 
ಮತ್ತು ಕರ್ಣ ಎಂಬ ಪಿಶಾಚಿಗಳಿಗೆ ಹಾಗೆ ಹೇಳಿದ ವಿವರ ಹರಿವಂಶದಲ್ಲಿದೆ: ""ಮುಕ್ತಿಪ್ರದಾತಾ 
ಸರ್ವೇಷಾಂ ವಿಷ್ಣುರೇವ ನ ಸಂಶಯಃ'(೩/೮೦/೩೦). 

೧೦. ಮುರಮರ್ದನ - ಮುರ ಎಂಬುವವನು ನರಕಾಸುರನ ಒಬ್ಬಮಂತ್ರಿ. ಅವನಿಗೆ 
ವಿಶೇಷವಾದ ವರಬಲದಿಂದಾಗಿ ಇತರರು ಪಾರಾಗಲಾರದಂತಹ ಪಾಶಗಳು ಲಭಿಸಿದ್ದವು. 
ಐದು ತಲೆಯ ರಾಕ್ಷಸ ಎಂಬುದಾಗಿ ಅವನ ಬಗ್ಗೆ ಶ್ರೀಮದ್ಭಾಗವತದಲ್ಲಿಉಲ್ಲೇಖವಿದೆ. ಅವನ 


೩೮ ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ 


ಪಾಶಗಳನ್ನು ಹಾಗೂ ಅವನನ್ನು ಸಹ ಶ್ರೀಹರಿಯು ನಾಶಮಾಡಿದ್ದರಿಂದ ಅವನಿಗೆ ಮುರಾರಿ 
ಎಂದು ಹೆಸರಾಯಿತು ಎಂಬ ವಿವರ ಶ್ರೀಮದ್ಭಾಗವತದಲ್ಲಿದೆ. 


೧೧. ಜನಾರ್ದನ - ಜನ ಎಂದರೆ ಹುಟ್ಟಿಲ್ಲದವನು ಎಂದು, ಅರ್ದನ ಎಂದರೆ ಭಕ್ತರ 
ಸಂಸಾರವನ್ನು ಪರಿಹರಿಸುವವನು ಎಂದರ್ಥ. ಹೀಗೆ ಜನಾರ್ದನ ಎಂಬುದು ಶ್ರೀಹರಿಯ 
ಹೆಸರು. 


೧೨. ತ್ರೈಜಗತ್ಪಾವನ - ಮೂರುಲೋಕಗಳಲ್ಲೂ ಅತ್ಯಂತ ಪವಿತ್ರನಾದವನು ಎಂದೂ 
(ಪವಿತ್ರಾಣಾಂ ಪವಿತ್ರಂ ಯೋ ಮಂಗಲಾನಾಂ ಚ ಮಂಗಲಂ), ಮೂರುಲೋಕಗಳನ್ನೂ 
ಪಾವನಗೊಳಿಸುವವನೂ ಎಂದು ಇದಕ್ಕೆ ಅರ್ಥ. ವಿಷ್ಣುಪಾದೋದ್ಧವೆಯಾದ ಗಂಗೆಯೇ 
ತ್ರೈಲೋಕ್ಯಪಾವನಳು ಎನ್ನಿಸಿರುವಾಗ ಗಂಗಾಜನಕನಾದ ಶ್ರೀಹರಿ ತ್ರೈಲೋಕ್ಯಪಾವನ ಎಂದು 
ಸ್ಚಮುತ್ಸ ಸಿದ್ಧ 

೪. ಕಂಜಜನಯ್ಯ ರಕ್ಷಿಸು 
ಕಮಲಸಂಭವವಿನುತ ವಾಸವ- 
ನಮಿತ ಮಂಗಳಚರಿತ ದುರಿತ- 
ಕ್ಷಮಿತ ರಾಘವ ವಿಶ್ವಪೂಜಿತ ವಿಶ್ವ ವಿಶ್ವಮಯ । 
ಅಮಿತವಿಕ್ರಮ ಭೀಮ ಸೀತಾ- 
ರಮಣ ವಾಸುಕಿಶಯನ 'ಖಗಪತಿ- 
ಗಮನ ಕಂಜಜನಯ್ಯ ರಕ್ಷಿಸು ನಮ್ಮನನವರತ WY 1 


ಅನುವಾದ: ಕಮಲಸಂಭವರಾದ ಬ್ರಹ್ಮದೇವರಿಂದ ವಿಶೇಷವಾಗಿ ಸ್ತುತನಾದವನೇ, 
ಇಂದ್ರದೇವರಿಂದ ನಮಸ್ಕರಿಸಲ್ಪಟ್ಟವನೇ, ಮಂಗಳಮಹಿಮನೇ, ದುರಿತಗಳನ್ನು 
ಪರಿಹರಿಸುವವನೇ, ಶ್ರೀರಾಮನೇ, ವಿಶ್ವದಿಂದ ಪೂಜಿತನಾದವನೇ, ಪೂರ್ಣನೇ, 
ಜಗತ್ತಿನಲ್ಲೆಲ್ಲಾ ವ್ಯಾಪಿಸಿರುವವನೇ, ಅಪರಿಮಿತ ವಿಕ್ರಮನೇ, ಶತ್ರುಭಯಂಕರನೇ, 
ಸೀತಾಪತಿಯೇ, ವಾಸುಕಿಶಯನನೇ, ಪಕ್ಷಿರಾಜನಾದ ಗರುಡನ ಮೇಲೆ ಕೂತು 
ಸಂಚರಿಸುವವನೇ, ಬ್ರಹ್ಮದೇವರ ಜನಕನೇ, ಶ್ರೀಹರಿಯೇ ನಮ್ಮನ್ನು ಸದಾ ಪಾಲಿಸು. 
ವ: ೧. ಕಮಲಸಂಭವವಿನುತ - ಕಮಲಸಂಭವ ಎಂದರೆ ಶ್ರೀಹರಿಯ ನಾಭಿಕಮಲದಿಂದ 
ಜನಿಸಿದ ಬ್ರಹ್ಮದೇವರು; ಅವರಿಂದ ವಿಶೇಷವಾಗಿ ಪೂಜಿತ ಶ್ರೀಹರಿ ಎಂದರ್ಥ. ನಿತ್ಯ 


೧. ಸತತಗಸಮಜಮಖಗಪತಿನಿರತಃ | - ಶ್ರೀಮನ್ನಧ್ವಾಚಾರ್ಯರ ಕಂದುಕಸ್ತುತಿ 


೪, ಕಂಜಜನಯ್ಯ ರಕ್ಷಿಸು ೩೯ 


ದೇವಪೂಜೆಯಲ್ಲಿ ಅಭಿಷೇಕಕ್ಕೆ ವಿಹಿತವಾದ ಮಂತ್ರಗಳಲ್ಲಿ ಪ್ರಧಾನವೆನ್ನಿಸಿರುವ ಜಿತಂತೇ- 
ಸ್ತೋತ್ರವು ಬ್ರಹ್ಮದೇವರಿಂದ ಮಾಡಲ್ಪಟ್ಟ ಸ್ತೋತ್ರ ಎಂಬ ವಿವರ ಪಂಚರಾತ್ರದಲ್ಲಿದೆ. 


೨. ವಾಸವನಮಿತ - ವಾಸವ ಎಂದರೆ ಇಂದ್ರ. ಅವನಿಂದ ನಮಸ್ಕರಿಸಲ್ಪಟ್ಟ ಎಂದರ್ಥ. 
ಇಂದ್ರನು ರಾಮ-ರಾವಣರ ಯುದ್ಧಪ್ರಸಂಗದಲ್ಲಿ ಶ್ರೀರಾಮದೇವರಿಗೆ ತನ್ನ ರಥವನ್ನು ನೀಡಿ 
ಪೂಜಿಸಿದ್ದು ಕೃಷ್ಣಾವತಾರದಲ್ಲಿ ಗೋವರ್ಧನೋದ್ದಾರ ಇತ್ಯಾದಿ ಅನೇಕ ಪ್ರಸಂಗಗಳಲ್ಲಿ 
ಶ್ರೀಕೃಷ್ಣನಿಗೆ ನಮಸ್ಕರಿಸಿದ್ದು ಸುಪ್ರಸಿದ್ದ 


೩. ಮಂಗಳಚರಿತ - ಮಂಗಳಕರವಾದ ಮಹಿಮೆ ಹೊಂದಿದವನು ಎಂದರೆ ಕೂರು- 
ವುದು, ನಿಲ್ಲುವುದು ಮೊದಲಾದ ತನ್ನ ಪ್ರತಿಕಾರ್ಯವನ್ನೂಸಹ ಮಂಗಳಮಯವನ್ನಾಗಿಯೂ, 
ಲೋಕಕ್ಕೆ ಮಂಗಳಕರವನ್ನಾಗಿಯೂ ಹೊಂದಿದವನು ಎಂದರ್ಥ. 


೪. ದುರಿತಕ್ಷಮಿತ - ದುರಿತಗಳನ್ನುನಾಶಪಡಿಸುವವನು, ಕ್ಷಮಿಸುವವನು ಎಂದರ್ಥ. 


೫. ವಿಶ್ವಪೂಜಿತ - ಎಂದರೆ ಲೋಕದಿಂದ ಪೂಜಿತ ಎಂದೂ, ವಿಶ್ವ ಶಬ್ದವಾಚ್ಯರಾದ 
ವಾಯುದೇವರಿಂದ ಪೂಜಿತ ಎಂದೂ ಅರ್ಥ (ವಿಶ್ವೋ ವಾಯುಃ ಸಮುದ್ದಿಷ್ಕ). 


೬. ವಿಶ್ವ- ವಿಶ್ವ ಎಂಬುದು ವಿಷ್ಣುಸಹಸ್ರನಾಮದ ಮೊದಲ ಪದ. ಆ ಹೆಸರಿನ ರೂಪವೂ 
ಇದೆ ಎಂಬುದು ವಿಶೇಷ. ವಿಶ್ವ ಎಂದರೆ ಪೂರ್ಣ ಎಂದರ್ಥ. ವಿಶ್ವಂಭರ ಎಂಬ ಅರ್ಥವೂ 
ಇದಕ್ಕೆ ವಿವಕ್ಷಿತ. ಆ ರೂಪದಲ್ಲಿ ಶ್ರೀಹರಿ ಹತ್ತೊಂಭತ್ತು ಮುಖಗಳನ್ನು ಹೊಂದಿದ್ದುಅವುಗಳಲ್ಲಿ 
ಮಧ್ಯದಮುಖ ಗಜಾಮುಖದ್ದು ಉಳಿದವುಗಳು ಮನುಷ್ಯಾಕಾರದವುಗಳು. ಶ್ರೀಹರಿಯು 
ಈ ರೂಪದಿಂದ ಜಾಗ್ರದವಸ್ಥಾ ಪ್ರೇರಕನಾಗಿರುವನು ಎಂಬ ವಿಶೇಷ ಮಾಂಡೂಕೋಪನಿಷತ್ತು 
ಮತ್ತು ಅದರ ಭಾಷ್ಯಗಳಲ್ಲಿಬಂದಿದೆ. ಇದು ಗಣಪತಿಯಿಂದ ಉಪಾಸ್ಯವಾದ ರೂಪಎಂಬುದು 
ವಿಶೇಷ. ಅವನು ಗಜಮುಖನಾದದ್ದು ಅದಕ್ಕೆ ಎಂಬ ವಿವರಣೆಯು ಆ ಉಪನಿಷತ್ತಿನ 
ಭಾಷ್ಯದಲ್ಲೇ ಬಂದಿದೆ. ಶ್ರೀ ಮಧ್ವಾಚಾರ್ಯರು ಈ ಶಬ್ದಕ್ಕೆ ಐವತ್ತಕ್ಕಿಂತ ಹೆಚ್ಚು ಅರ್ಥಗಳನ್ನು 
ಹೇಳಿದ ವಿವರ ಸುಮಧ್ವವಿಜಯ ಹಾಗು ಅದರ ಭಾವಪ್ರಕಾಶಿಕೆಯಲ್ಲಿನಿರೂಪಿತವಾಗಿದೆ". 
೧. ಪ್ರತ್ಯಯಪ್ರಕೃತಿಸಂಗಮಭಂಗೀಂ ಶಬ್ದಶಾಸ್ತ್ರವಿಹಿತಾಂ ಪ್ರತಿದರ್ಶ್ಯ | 

ಶುದ್ಧಧೀಃ ಶ್ರುತಿಶಿರಃಪತಸಿದ್ಧಾನಭ್ಯಧಾತ್‌ ಸಪದಿ ವಿಶ್ವಪದಾರ್ಥಾನ್‌ ॥ - ಸುಮಧ್ವವಿಜಯ (೬/೭) 
ವಿಶ ಪ್ರವೇಶನೇ ಇತಿಧಾತೋರ್ವಿಷ್ಟಂ ಜ್ಞಾನರೂಪಂ ಚ ವಿಶ್ವೆಂ। ಟು ಓಶ್ವಿಗತಿ ವೃದ್ಧೋರಿತಿ ಚ। ವಿನಾ 
ಪಕ್ಷಿಣಾ ಶ್ವಯತೀತಿ ವಿಶ್ವಮ್‌ । "ತೃತೀಯೋತತಿಶಯೇ' ಇತಿ ವಿಶ್ವಮ್‌ । ವಿಶೇಷೇಣ ವ್ಯಾಪ್ತತ್ವಾಚ್ಛ 
ವಿಶೇಷೇಣ ಜ್ಞಾನರೂಪತ್ವಾಚ್ಚ, ವಿಶೇಷೇಣ ನಿತ್ಯವೃದ್ಧತ್ವಾಚ್ಚ। "ವಿಶ್ವಮೇವ ಹಿ ಸರ್ವಂ', "ಸರ್ವಂ 
ಪೂರ್ಣಮಿಹೋಚ್ಕತೇ' ಇತಿ ನ್ಯಾಯೇನ ಪೂರ್ಣತ್ವಾಚ್ಚ ವಿಶ್ವಮ್‌ । ಏವಂ '"ವಿಶ್ವೋ 
ಹಿರಣ್ಯಗರ್ಭೊೋ5 ಗ್ಹಿರ್ಯಮಃ ಇತ್ಯಾದೇರ್ವಿಶ್ವಸ್ಯ ವಾಯೋರಂತರ್ಯಾಮಿತ್ವಾಚ್ಚ | ಜಗತ್ಫವರ್ತಕಸ್ಯ 
ವಿಶ್ವನಾಮ- ಕತ್ವಾದಿತ್ಯಾದಿನಾ ರೂಪೇಣ ಪಂಚಾಶದಧಿಕಾರ್ಥಾನ್‌ ಅಭ್ಯಧಾತ್‌ । (ಭಾ.ಪ್ರ.). 


೪೦ ಶ್ರೀಕನಕದಾಸಎರಚಿತ ಹರಿಭಕ್ತಿಸಾರ 


೭. ವಿಶ್ವಮಯ - ವಿಶ್ವದಲ್ಲೆಲ್ಲ ವ್ಯಾಪಿಸಿರುವವನು ಎಂದರ್ಥ. ವಿಶ್ವದಲ್ಲೇ ಶ್ರೇಷ್ಠನು 
ಎಂಬ ಅರ್ಥವೂ ಇದಕ್ಕೆ ವಿವಕ್ಷಿತ ಮಯ ಎಂಬುದಕ್ಕೆ ಪ್ರಚುರ ಎಂಬ ಅರ್ಥವೂ ಉಂಟು: 
ತಾದಾತ್ಮ್ಯಾರ್ಥೇ ವಿಕಾರಾರ್ಥೇ ಪ್ರಾಚುರ್ಯಾರ್ಥೇ ಮಯಟ್‌ ತ್ರಿಧಾ”. ಇದರಿಂದ 
ವಿಶ್ವದಲ್ಲಿ ಶ್ರೇಷ್ಠನಾದವನು ಸರ್ವೋತ್ತಮ ಎಂದೂ ಅರ್ಥವಾಗುವುದು. 


೮. ಅಮಿತವಿಕ್ರಮ- ಮಿತವಲ್ಲದ ಅಂದರೆ ಅಪರಿಮಿತವಾದ ವಿಕ್ರಮಶಾಲಿ ಎಂದರ್ಥ. 
ಪ್ರದ್ಯುಮ್ನೋ5ಮಿತವಿಕ್ರಮಃ ಎಂಬುದಾಗಿ ವಿಷ್ಣುಸಹಸ್ರನಾಮದಲ್ಲಿಇದರ ಉಲ್ಲೇಖವಿದೆ. 


೯. ಭೀಮ - ಭೀಮ ಎಂಬುದಕ್ಕೆ ಶತ್ರುಭಯಂಕರ ಎಂದರ್ಥ. ಇನ್ನೊಂದು ರೀತಿಯಲ್ಲಿ 
ಭೃತಮ; ಸಕಲವಿದ್ಯೆಗಳ ನೆಲೆ ಎಂದೂ ಆಗುವುದು (ಭೃತಮೋ ಭೀಮ ಇತ್ಯುಕ್ತಃ; ಭೃತಾ ಹಿ 
ಮಾಃ ಸಕಲಾ: ಹಿ ಯಸ್ಮಿನ್‌ ಎಂಬುದಾಗಿ ಭೀಮಸೇನನಿಗೆ ಹೇಳಿದ ವಿಶೇಷವನ್ನು ಶ್ರೀಹರಿಗೂ 
ಇನ್ನೂ ಹೆಚ್ಚಾಗಿ ಅನ್ವ ಯಿಸಿಕೊಳ್ಳಬೇಕು). ಭಕ್ತರಿಗೆ ಭೀಃ ಮಾ - ಭಯ ಬೇಡ ಎಂದು 
ಅಭಯ ನೀಡುವುದರಿಂದಲೂ ಶ್ರೀಹರಿಗೆ ಭೀಮ ಎಂದು ಹೆಸರು. ಇದೂ ಸಹ ಭೀಮೋ 
ಭೀಮಪರಾಕ್ರಮಃ ಎಂಬುದಾಗಿ ವಿಷ್ಣುಸಹಸ್ರನಾಮದಲ್ಲಿ ಬಂದಿರುವ ಹೆಸರು. 


೧೦. ಖಗಪತಿಗಮನ - ಖಗ ಎಂದರೆ ಪಕ್ಷಿ ಖಗಪತಿ ಗರುಡ. ಖಗಪತಿಗಮನ ಎಂದರೆ 
ಗರುಡಗಮನ ಎಂದರ್ಥ. "ಗಗನದಲಿ ಸಂಚರಿಪ ಗರುಡದೇವನೆ ತುರಗ' ಎಂಬ ಈ 
ಪುರಂದರದಾಸರ ಮಾತಿನಿಂದ ಗರುಡಗಮನ ಎಂಬುದು ಶ್ರೀಹರಿಯ ಸರ್ವೋತ್ತಮತ್ತ ಸ್ಥೆ 
ದ್ಯೋತಕ ಎಂದು ತಿಳಿಯಬೇಕು. 


೧೧. ಕಂಜಜನಯ್ಯ - ಕಂಜಜ, ಕ ಎಂದರೆ ನೀರು. ಕಂಜ ಎಂದರೆ ಜಲಜ. ಕಮಲದಲ್ಲಿ 
ಹುಟ್ಟಿದ ಬ್ರಹ್ಮದೇವರು ಕಂಜಜ; ಅಯ್ಯ ಎಂದರೆ ತಂದೆ, ಬ್ರಹ್ಮಜನಕ ಎಂದರ್ಥ. 


ಶತು ಕುರಿ 


೫. ಕ್ಷೀರವಾರಿಧಿಶಯನ ರಕ್ಷಿಸು 
ಕ್ಷೀರವಾರಿಧಿಶಯನ ೨ಶಾಂತಾ- 
ಕಾರ ವಿವಿಧವಿಚಾರ ಗೋಪೀ- 
ಜಾರ ನವನೀತಚೋರ ಚಕ್ರಾಧಾರ ಭವದೂರ । 


೧. ಗೀತಾಭಾಷ್ಯ (೭/೧೩) 
೨. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಮ್‌ 
ಎಶ್ವಾಧಾರಂ ಗಗನಸದೃಶಂ ಮೇಘವರ್ಣಂ ಶುಭಾಂಗಮ್‌ । 
ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿಹೃದ್ಧ್ಯಾನಗಮ್ಮಂ 
ವಂದೇ ವಿಷ್ಣುಂ ಭವಭಯಹರಂ ಸರ್ವಲೊಳ್ಳೆಕ ನಾಥಮ್‌ ॥ 
- ಎಂಬ ಸೃಂದಪುರಾಣದ ವಚನದಲ್ಲಿಶಾಂತಾಕಾರ ಎಂಬ ಪದ ಬಂದಿದೆ. 


೫. ಕ್ಲೀರವಾರಿಧಿಶಯನ ರಕ್ಷಿಸು ೪೧ 


ಮಾರಪಿತ ಗುಣಹಾರ ಸರಸಾ- 
ಕಾರ ರಿಪುಸಂಹಾರ ತುಂಬುರು- 
ನಾರದಪ್ರಿಯ ವರದ ರಕ್ಷಿಸು ನಮ್ಮನನವರತ I ೫ ॥ 


ಅನುವಾದ: ಎಲೆ ಕ್ಷೀರಾಬ್ದಿಶಯನನೇ! ಶಾಂತರೂಪನೇ! ಬಗೆಬಗೆಯ ವಿಶಿಷ್ಟವಾದ 
ನಡೆಯುಳ್ಳವನೇ! ಗೋಪೀಜಾರನೇ! ನವನೀತಚೋರನೇ! ಚಕ್ರಕ್ಕೆ ಆಧಾರನಾಗಿರು- 
ವವನೇ! ನಿತ್ಯಮುಕ್ಸನೇ! ಮನ್ನಥಜನಕನೇ! ಗುಣಗಳನ್ನೇ ಹಾರವನ್ನಾಗಿ ಉಳ್ಳವನೇ! 
ಸರಸವಾದ ರೂಪನೇ! ಶತ್ರುಸಂಹಾರಕನೇ! ತುಂಬುರುನಾರದರಿಗೆ ಪ್ರಿಯನಾದವನೇ! 
ವರ ನೀಡುವವನೇ! ನೀನು ನಮ್ಮನ್ನು ಸದಾ ರಕ್ಷಿಸು. 

ವಿ: ೧. ಇದರಲ್ಲಿ ಶ್ರೀಹರಿಯ ಸ್ತೋತ್ರವನ್ನು ಮುಂದುವರಿಸಿರುವರು. 

೨. "ಕ್ಷೀರಸಾಗರಶಯನ' ಎನ್ನುವ ಮೂಲಕ ಅವನು ಮುಕ್ತರಿಗೆ ಆಶ್ರಯ ನೀಡುವವನು 
ಎಂಬ ಪ್ರಮೇಯ ನಿರೂಪಿತ. ಶ್ವೇತದ್ವೀಪವಿರುವುದು ಕ್ಷೀರಸಾಗರದ ಮಧ್ಯೆ; ಅದು 
ಶ್ರೀಹರಿಯ ಮೂರುಧಾಮಗಳಲ್ಲಿ ಒಂದು ಎಂಬುದು ಸುಪ್ರಸಿದ್ಧ ಕ್ಷೀರಸಾಗರ ಎಂಬಲ್ಲಿಕ್ಟೀರ 
ಎಂಬುದು ಶಾಸ್ತ್ರದ ಸಂಕೇತ; ಕ್ಟೀರಸಾಗರದಲ್ಲಿಎಂದರೆ ಶಾಸ್ತ್ರಸಮುದ್ರದಲ್ಲಿಪವಡಿಸಿದವನು, 
ಎಂದರೆ, ಸಕಲಶಾಸ್ತ್ರಗಳಿಂದಲೂ ಸರ್ವೋತ್ತಮ ಎಂದೇ ಪ್ರತಿಪಾದಿತನಾದವನು ಎಂಬುದು 
ವಿಶೇಷಾರ್ಥ”. 

೩. "ಶಾಂತಾಕಾರ' ಎನ್ನುವ ಮೂಲಕ ಬ್ರಹ್ಮನು ನಿರ್ಗುಣ ಎಂಬ ವಾದವನ್ನು 
ನಿರಾಕರಿಸಿರುವರು. ಶ್ರೀಹರಿಗೆ ನಮ್ಮಂತಹ ಪ್ರಾಕೃತದೇಹವಿಲ್ಲಎಂಬುದಷ್ಟೇ ಅವನು ನಿರ್ಗುಣ 
ಎಂಬ ಶಾಸ್ತ್ರವಾಕ್ಯಗಳ ಭಾವವೇ ಹೊರತು, ಅವನು ಸರ್ವಥಾ ದೇಹರಹಿತ ಎಂದಲ್ಲಎಂಬುದು 
ಶಾಸ್ತ್ರಗಳಿಂದ ಸ್ಫುಟವಾಗಿರುವ ವಿವರ. ಅದನ್ನು ಶಾಂತಾಕಾರ ಎಂಬ ಇಲ್ಲಿಯ ಪದದಿಂದ 
ಸೂಚಿಸಿರುವರು. "ಶಾಂತಾಕಾರಂ ಭುಜಗಶಯನಂ' ಎಂಬ ಪುರಾಣಶ್ಲೋಕದಲ್ಲಿನ ಪದವೂ 
ಇದಾಗಿದೆ. 


೪. "ವಿವಿಧವಿಚಾರ' ಎಂಬುದಕ್ಕೆ ಬಗೆಬಗೆಯ ವಿಚಾರ ಹಾಗೂ ಬಗೆಬಗೆಯ ಸಂಚಾರ 
ಎಂಬ ಎರಡು ಅರ್ಥಗಳೂ ವಿವಕ್ಷಿತ. ಶ್ರೀಹರಿಯು ವೇದವ್ಯಾಸರೂಪದಿಂದ ವಿಚಾರಶಾಸ್ತ್ರ 
ಎನ್ನಿಸಿರುವ ಬ್ರಹ್ಮಸೂತ್ರಗಳನ್ನುರಚಿಸಿ, ಅದು ವಿವಿಧಬಗೆಯ ಸಕಲಶಾಸ್ತ್ರಗಳಿಗೂ ನಿರ್ಣಾಯಕ 
ಎನ್ನಿಸಿದೆ ಎಂಬ ಅಂಶ ಇದರಿಂದ ಸೂಚಿತ. ಅದರಂತೆ ವಾಸುದೇವಾದಿ ಬಗೆಬಗೆಯ 
ರೂಪಗಳಿಂದ ಶ್ರೀಹರಿ ವಿಹರಿಸುವುದು, ಮತ್ಸಕೂರ್ಮಾದಿರೂಪಗಳಿಂದ ಲೋಕಕಲ್ಯಾಣ 


೧. ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೇ ತಥಾ । 
ಆದಾವಂತೇ ಚ ಮಧ್ಯೇ ಚ ವಿಷ್ಣುಃ ಸರ್ವತ್ರ ಗೀಯತೇ॥ - ಹರಿವಂಶ (೩/೧೩೨/೯೫) 


2B 


೪೨ ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ 


ಮಾಡುವುದು ಮೊದಲಾದ ವಿಶಿಷ್ಟುಗೆಯ ವಿವರವೂ ಸಹ ಸೂಚಿತ ಎಂದು ತಿಳಿಯಬಹುದು. 
ಇದಕ್ಕೆ ವಿವಿಧ - ವಿ-ಚಾರ ಎಂಬ ವಿಭಾಗ ಮಾಡಿ ಓದಿಕೊಂಡಾಗ ವಿವಿಧಬಗೆಯಲ್ಲಿ "ಎ 
ಎಂದರೆ ಪಕ್ಷಿರಾಜನಾದ ಗರುಡನನ್ನು ವಾಹನವನ್ನಾಗಿ ಮಾಡಿಕೊಂಡು ಸಂಚರಿಸುವವನು 
ಎಂಬ ಅರ್ಥವೂ ಸೂಚಿತ ಎಂದು ತಿಳಿಯಬಹುದು. ಜೀವನದ ಪರಿಪೂರ್ಣತೆಗೆ 
ಅಗತ್ಯವೆನ್ನಿಸುವ ಬಗೆಬಗೆಯ ವಿಚಾರಗಳನ್ನೆಲ್ಲತಿಳಿಸಿಕೊಡುವವನು ಎಂಬ ಅರ್ಥವೂ ಇದಕ್ಕೆ 
ಎಹಿತ. 'ಚರ್‌ ಭಕ್ಷಣೇ' ಎಂಬ ಧಾತುಕೋಶದಿಂದ ಬಗೆಬಗೆಯ ಹಾಲು, ಮೊಸರು, ಬೆಣ್ಣೆ 
ಮೊದಲಾದವುಗಳನ್ನು ವಿಲಕ್ಷಣರೀತಿಯಲ್ಲಿ ಭಕ್ಷಿಸಿದವನು ಎಂಬ ಮತ್ತೊಂದು ಅರ್ಥವೂ 
ಇದಕ್ಕೆ ಸಾಧ್ಯ. 


೫. 'ಗೋಪೀಜಾರ' ಎಂಬುದು ಶ್ರೀಕೃಷ್ಣನ ವಿಶಿಷ್ಟವಾದ ಹಿರಿಮೆಗಳಲ್ಲೊಂದು. 
ಮೇಲ್ನೋಟಕ್ಕೆ ಜಾರ ಎಂಬ ಪದ ದೋಷಸೂಚಕವಾದುದು. ಆದರೆ ಶ್ರೀಕೃಷ್ಣನಿಗೆ ಮಾತ್ರ 
ಅದು ಅಗಾಧ ಹಿರಿಮೆಯನ್ನೇ ವರ್ಣಿಸುವ ಪದ. ಗೋಪಿಯರು ಮೂಲತಃ ದೇವಲೋಕದ 
ಅಪ್ಸರೆಯರು. ವಿಶೇಷ ತಪಸ್ಸನ್ನಾಚರಿಸಿ ರಮಾವೇಶವನ್ನು ಹೊಂದುವ ಮೂಲಕ ಶ್ರೀಕೃಷ್ಣನ 
ಪರಿಗ್ರಹಕ್ಕೆ ಅರ್ಹತೆ ಪಡೆದವರು. ಆ ಮೂಲಕ ವಿಶೇಷವಾದ ಸಿದ್ಧಿಪಡೆದವರು ತ 
ಶ್ರೀಕೃಷ್ಣುಗಂತೂ ಅದರಿಂದ ಯಾವ ಪ್ರಯೋಜನವೂ ಇಲ್ಲ ಆದರೂ ಅವರಕಲ್ಯಾಣಕ್ಕಾಗಿ ಹಾಗೆ 
ಅವರನ್ನುಸ್ವೀಕರಿಸಿ ಅವರ ಲಿಂಗದೇಹಭಂಗವಾಗುವಂತಹ ಪರಮಾನುಗ್ರಹವನ್ನುಮಾಡಿದ 
ಎಂಬುದು ನಿರ್ಣಯ. "ಅಹಲ್ಯಾಯ್ಕೈಜಾರ' ಎಂಬವೇದವಚನದಲ್ಲಿ' ಇಂದ್ರದೇವರನ್ನು ಜಾರ 
ಎಂಬುದಾಗಿ ಸ್ತುತಿಗೆಯುವ ಮೂಲಕ ಇಂದ್ರದೇವರಿಗೂ ಸಹ ಜಾರತ್ವವು ದೋಷವೆನ್ನಿಸದೆ 
ಗುಣವೇ ಆಯಿತು ಎಂಬ ವಿವರ ಬಂದಿದೆ. ಇನ್ನುಸಕಲದೋಷದೂರನಾದ ಶ್ರೀಕೃಷ್ಣನಿಗಂತೂ 
ಇದು ಇನ್ನೂವಿಶೇಷವಾಗಿ ಗುಣವಾಚಕ ಎಂಬುದು ಕೈಮುತ್ಯಸಿದ್ಧ ಎಂದು ತಿಳಿಯಬೇಕು. 


೬. 'ನವನೀತಚೋರ' ಎಂಬ ಇನ್ನೊಂದು ಹಿರಿಮೆಯೂ ಸಹ ಶ್ರೀಕೃಷ್ಣನ ಅಪಾರ- 
ಮಹಿಮೆಗೆ ದ್ಯೋತಕ. ಶ್ರೀಕೃಷ್ಣನು ಹಾಗೆ ಬೆಣ್ಣೆ ಕದ್ದದ್ದು ಗೋಪ-ಗೋಪಿಯರ ಕಲ್ಯಾಣ- 
ಕ್ಯಾಗಿಯೇ ಹೊರತು ತನ್ನ ಸ್ವಂತ ಪ್ರಯೋಜನಕ್ಕಾಗಿ ಅಲ್ಲ ಸ್ವತಃ ಕ್ಷೀರಸಾಗರಶಾಯಿ- 
ಯಾದ ಅವನಿಗೆ ಈ ನವನೀತದ ಅಗತ್ಯವಾದರೂ ಎಲ್ಲಿದೆ? ಅಲ್ಲದೇ ನವನೀತ ಎಂಬುದಕ್ಕೆ 
ಬಹಳ ಮುಖ್ಯವಾಗಿ ಮನಸ್ಸು ಎಂದು ಅರ್ಥ. ಇದರಿಂದ ನವನೀತಚೋರ ಎಂಬುದಕ್ಕೆ 
ಚಿತ್ತಚೋರ ಎಂದರ್ಥ. ತನ್ನ ವಿಶಿಷ್ಟಮಾಹಾತ್ಮ್ಯದಿಂದ ಅವರ ಮನಸ್ಸನ್ನು ಮೆಚ್ಚಿಸಿದವನು 
ಎಂಬುದೇ ಮುಖ್ಯವಾದ ಅರ್ಥ. ಅದಕ್ಕಿಂತ ಮಿಗಿಲಾಗಿ ನವನೀತ ಎಂಬುದಕ್ಕೆ ಅದರ 
ಅಭಿಮಾನಿದೇವತೆಯಾದ ವಾಯುದೇವರು ವಿವಕ್ಷಿತ; ಎಂದರೆ ಬೆಣ್ಣೆಗೆ ಅಭಿಮಾನಿ- 


೧. “ಜಾರತ್ವದಲಿ ಮಾಡಿದ ಪಾಪಗಳಿಗೆಲ್ಲ. ಹೇ ಗೋಪೀಜನಜಾರ ಎಂದರೆ ಸಾಲದೆ' ಎಂಬ ಶ್ರೀಕನಕದಾಸರ 


ಗುರುಗಳಾದ ಶ್ರೀವ್ಯಾಸರಾಜರ ಮಾತಿನ ಹಿನ್ನೆಲೆಯಲ್ಲಿ ಈ ಪದದ ವಿಶೇಷಾರ್ಥವನ್ನು 
ತಿಳಿಯಬಹುದು. 


೫. ಕ್ಷೀರವಾರಿಧಿಶಯನ ರಕ್ಷಿಸು ೪೩ 


ದೇವತೆಯಾದ ವಾಯುದೇವರ ಮೇಲೆ ತನಗಿರುವ ಅಪಾರಪ್ರೀತಿಯನ್ನು ಶ್ರೀಕೃಷ್ಣ ಹಾಗೆ 
ಬೆಣ್ಣೆ ಕದಿಯುವ ಮೂಲಕ ತೋರಿಸಿಕೊಟ್ಟಎಂದೂ ತಿಳಿಯಬಹುದು. ಶ್ರೀಕೃಷ್ಣ ಬೆಣ್ಣೆಯನ್ನು 
ತಿಂದದ್ದಲ್ಲದೇ ಅದನ್ನು ಮೈಗೂ ಸಹ ಹಚ್ಚಿಕೊಳ್ಳುತ್ತಿದ್ದ ವಿವರ ಶ್ರೀಮದ್ಭಾಗವತದಲ್ಲಿದೆ. 

ಇದು ಇನೂ ಹೆಚ್ಚಾಗಿ ಅವನಿಗೆ ಶ್ರೀವಾಯುದೇವರ. ಮೇಲಿರುವ ಪ್ರೀತಿಗೆ ದ್ಯೊ ತಕ ಎಂದು 
ಸೂಚಿಸುವುದು”; ನವನೀತ - ಬೆಣ್ಣೆ 


೭. "ಚಕ್ರಾಧಾರ' ಎಂಬುದಕ್ಕೆ ಚಕ್ರಪಾಣಿ - ಕೈಯಲ್ಲಿ ಚಕ್ರ ಹಿಡಿದವನು ಎಂದರ್ಥ. 
ಚಕ್ರಪಾಣಿಯಾದ ಕೃಷ್ಣ ಅದರ ಸಹಾಯವನ್ನು ಪಡೆಯುವನು ಎಂಬ ಅಪಾರ್ಥಕ್ಕೆ 
ಎಡೆಕೊಡುವ ಸಂಭವ ಉಂಟು. ಆದರೆ ವಸ್ತುಸ್ಥಿತಿ ಹಾಗಲ್ಲ ಅವನು ಹಾಗೆ ಚಕ್ರವನ್ನು 
ಹಿಡಿದಿರುವುದು ಚಕ್ರ ಕೆ ಆಸರೆನೀಡಿ ಅದನು ) ಅನುಗ್ರಹಿಸಲೆಂದೇ ಹೊರತು ತಾನು ಅದರಿಂದ 
ಪ್ರಯೋಜನಪಡೆಯಬೇಕೆಂದೂ ಇದನ್ನು'ಚಕ್ರಾಧಾರ' ಎಂಬ ಪದದಿಂದ ಸೂಚಿಸಿರುವರು. 
ಚಕ್ರಕ್ಕೆ ಮುಖ್ಯಾಭಿಮಾನಿದೇವತೆ ಸ ಸಾಕ್ಷಾತ್‌ ದುರ್ಗಾರೂಪದ ಮಹಾಲಕ್ಷ್ಮಿ”. ಚಕ್ರಾಧಾರ 
ಎನುವ ಫಗ ಶ್ರೀಹರಿಯು ದುಗೆಣಿಗೆ ಆಶ್ರ ಹೂವಾಗಿ ಜಾತಿ ಎಂಬ ಅರ್ಥವೂ 
ಸೂಚಿತ. 

೮. "ಭವದೂರಿ' - ಭವ ಎಂದರೆ ಸಂಸಾರ; ಅದಕ್ಕೆ ದೂರ' ಎಂದರೆ 
ಯಾವಕಾಲಕ್ಕೂ ಅದರ ಸಂಬಂಧವನ್ನು ಸರ್ವಥಾ ಹೊಂದದವನು ಎಂದರ್ಥ. 
ಇದರಿಂದ ಶ್ರೀಹರಿಯು ನಿತ್ಯಮುಕ್ತ ಎಂಬ ಅರ್ಥ ಸೂಚಿತ. ಮಹಾಲಕ್ಷ್ಮಿಯೂ 
ಸಹ ನಿತ್ಯಮುಕ್ತಳೇ ಆದರೂ ಶ್ರೀಹರಿಯಂತೆ ಸ್ವತಂತ್ರಳಲ್ಲ ಆದ್ದರಿಂದ ಶ್ರೀಹರಿಯ 
ನಿತ್ಯಮುಕ್ತತ್ವವು ಇನ್ನೂ ವಿಶೇಷವಾದುದು ಎಂದು ತಿಳಿಯಬೇಕು. ಚಿಂತೆ, ಸಂತಾಪ 
ಮೊದಲಾದವುಗಳು ಸಂಸಾರಕ್ಕೆ ಅಂಟಿದ ದೋಷಗಳು. ಭವದೂರ ಎಂಬ ಪದದಿಂದ 
ಚಿಂತಾಸಂತಾಪಾದಿ ಸಕಲದೋಷದೂರ ಎಂಬ ಅರ್ಥವೂ ಸೂಚಿತ: "ಚಿಂತಾ- 
ಸಂತಾಪಲೇಪೋದ್ಭವಮೃತಿಮುಖರಾತಿದೋಷಾತಿದೂರಂ'(ತತ್ತ್ವಪ್ರಕಾಶಿಕಾ). 
ಭವ ಎಂಬುದಕ್ಕೆ ಶಿವ ಎಂದರ್ಥ. ಭವದೂರ ಎಂದರೆ ಶಿವಾದಿದೇವತೆಗಳ ಚಿಂತನೆಗೂ 
ಎಟುಕದವನು ಎಂದೂ ಅರ್ಥವಾಗುವುದು. 


೯. "ಮಾರಪಿತ' - ಮಾರ ಎಂದರೆ ಮನ್ಮಥ; ಮಾರಪಿತ ಎಂದರೆ ಮನ್ನಥಜನಕ ಎಂದರ್ಥ. 
ಮನ್ನಥನು ತ್ರಿಲೋಕಸುಂದರ ಎಂಬುದು ಸುಪ್ರಸಿದ್ಧ ಶ್ರೀಹರಿಯು ಮಾರಪಿತ ಎಂದರೆ 
ಅವನಿಗಿಂತಲೂ ಅನಂತಪಟ್ಟು ಮಿಗಿಲಾದ ಸೌಂದರ್ಯೋಪೇತನಾದವನು ಎಂಬುದು 


೧. ಇದೂ ಸಹ ಶ್ರೀವ್ಯಾಸರಾಜರ "ಚೋರತ್ವದಲಿ ಮಾಡಿದ ಪಾಪಗಳಿಗೆಲ್ಲಹೇ ನವನೀತಚೋರಾ ಎಂದರೆ 
ಸಾಲದೇ' ಎಂಬ ಮಾತಿನ ಹಿನ್ನೆಲೆಯಲ್ಲಿ ಇದಕ್ಕೆ ವಿಶೇಷಾರ್ಥ ಗೋಚರಿಸುವುದು. 

೨. ಪೂರ್ವಂ ಹರೇಶ್ಚಕ್ರಮಭೂದ್ದಿ ದುರ್ಗಾ | - ಮ.ಭಾ.ತಾ.ನಿ (೩/೭೩) 
ದುರ್ಗಾ ಚಕ್ರಾಧಿದೇವೀ ಸ್ಯಾತ್‌ - ಶ್ರೀಜಯತೀರ್ಥರ ಪದ್ಯಮಾಲಾ 


೪೪ ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ 


ಮುಖ್ಯಾರ್ಥ: "ಸಾಕ್ಷಾನ್ಮನ್ನಥಮನ್ಮಥಃ'(ಭಾಗವತ); "ಲಾವಣ್ಯದಲಿ ನೋಡೆ ಲೋಕ- 
ಮೋಹಕನಯ್ಯ'(ಶ್ರೀಪುರಂದರದಾಸರು). ಮತ್ತೊಂದು ರೀತಿಯಲ್ಲಿಮಾರಪಿತ ಎಂಬುದು 
ಮುಖ್ಯವಾಗಿ ಶ್ರೀಹರಿಯ ಪ್ರದ್ಯುಮ್ನರೂಪಕ್ಕೆ ಅನ್ವಯಿಸುವಂತಹುದು. ಕಾಮದೇವನು 
ಶ್ರೀಹರಿಯ ಪ್ರದ್ಯುಮ್ನರೂಪವನ್ನು ವಿಶೇಷವಾಗಿ ಆರಾಧಿಸುವ ದೇವತೆ ಎಂಬ ವಿಶೇಷಾಂಶ 
ಶ್ರೀಮದ್ಭಾಗವತದ ಪಂಚಮಸ್ಸಂಧದಲ್ಲಿ ಬಂದಿದೆ. ಆ ರೂಪದ ಉಪಾಸನೆಯಿಂದಾಗಿಯೇ 


ಮನ್ನಥನಿಗೆ ಅಂತಹ ಅಪಾರ ಸೌಂದರ್ಯ ಲಭಿಸಿದೆ ಎಂಬ ಅರ್ಥವೂ ಇದರಿಂದ ಸೂಚಿತ 
ಎಂದು ತಿಳಿಯಬಹುದು. 


೧೦. 'ಗುಣಹಾರ' - ಗುಣಗಳನ್ನೇ ಮಾಲೆಗಳನ್ನಾಗಿ ಹೊಂದಿದವನು ಎಂದರ್ಥ. 
ಗುಣಪೂರ್ಣ ಎಂಬುದು ಇದರ ಮುಖ್ಯ ಅರ್ಥ; "ಗುಣಮಾಣಿಕ್ಯಮಂಡನಂ' ಎಂಬ 
ಶ್ರೀಜಯತೀರ್ಥರ ಉಪಾಧಿಖಂಡನಟೀಕೆಯ ಭಾವವನ್ನು ಇದರಲ್ಲಿ ಕಾಣಬಹುದು. 
ಗುಣಗಳನ್ನು ಎಂದರೆ ಸಂಸಾರಜನ್ಯವಾದ, ದೋಷರೂಪವಾದ ಗುಣಗಳನ್ನು ಭಕ್ತರಿಗೆ 
ದೂರಮಾಡುವವನು ಎಂಬ ಮತ್ತೊಂದು ಅರ್ಥವೂ ಈ ಪದದಿಂದ ಸೂಚಿತ. ಅದರಂತೆ 
ತಾಮಸಜೀವರಲ್ಲಿನ ಪುಣ್ಯಸಾಧನೆರೂಪಗುಣವನ್ನೂ ಸಹ ನಾಶಪಡಿಸುವವನು, ಭಕ್ತಜನರ 
ಅಧಿಕಪುಣ್ಯರೂಪಗುಣವನ್ನು ನಾಶಪಡಿಸುವವನು"' ಎಂಬ ಅರ್ಥಗಳೂ ವಿವಕ್ಷಿತ. 

೧೧. "ಸರಸಾಕಾರ' - ಶ್ರೀಹರಿಯದು ಅಪ್ರಾಕೃತಾಕಾರ ಎಂಬ ಮಾತು ಈ ಮುಂಚೆ 
ಶಾಂತಾಕಾರ ಎಂಬ ಪದದಿಂದ ಸೂಚಿತವಾದರೆ, ಈ ಪದದಲ್ಲಿ ಅವನ ಆಕಾರ ಭಕ್ಕಿ- 
ಹುಟ್ಟಿಸುವಂತಹ ಅದ್ಭುತಸ್ವರೂಪದ್ದು ಎಂಬ ಅರ್ಥಕ್ಕೆ ಸೂಚಕ. ರಸ ಎಂಬುದಕ್ಕೆ ಭಕ್ತಿ ಎಂಬ 
ಅರ್ಥವೂ ಇದೆ. 


೧೨. "ರಿಪುಸಂಹಾರ್‌ - ಶತ್ರುಗಳನ್ನು ಸಂಹರಿಸುವವನು; ಬ್ರಹ್ಮರುದ್ರಾದಿದೇವತೆಗಳೂ 
ಸಹ ಶತ್ರುಗಳನ್ನು ಸಂಹರಿಸುವವರೇ ಆದರೂ, ಅವರ ವರಗಳಿಂದ ಕೂಡಿದ ಶತ್ರುಗಳನ್ನು 
ಸಂಹರಿಸುವವ ಶ್ರೀಹರಿ. ಅದರಿಂದಾಗಿ ರಿಪುಸಂಹಾರ ಎಂಬುದು ಅವನ ವಿಶೇಷ ಹಿರಿಮೆ. 
ಅಲ್ಲದೇ ಸ್ವಾತಂತ್ರ್ಯೇಣ ಸಕಲಸಂಹಾರಕನೂ ಎಂಬುದು ಬ್ರಹ್ಮರುದ್ರಾದಿಗಳಲ್ಲಿ ನೆಲೆಸಿದ್ದು 
ಮುಖ್ಯವಾಗಿ ರಿಪುಸಂಹಾರಕನು ಎಂಬುದು ಇದರಿಂದ ಸೂಚಿತವಾಗುವ ಇನ್ನೂ ಕೆಲವು 
ಅರ್ಥಗಳು. ಭಸ್ಮಾಸುರಪ್ರಸಂಗದಲ್ಲಿ ರುದ್ರದೇವರಿಗೆ ಒದಗಿದ ಆಪತ್ತನ್ನು ಪರಿಹರಿಸುವ 
ಮೂಲಕವಿಶೇಷರೀತಿಯಲ್ಲಿರಿಪುಸಂಹಾರಕ ಎನ್ನಿಸಿದ ಪ್ರಸಂಗವನ್ನು: ಇಲ್ಲಿಸ್ಥರಿಸಿಕೊಳ್ಳಬಹುದು: 
“ಮೋಚಿತಃ ಸಂಕಟಾತ್‌ ಶಿವಃ (ಭಾಗವತ). 

೧೩. "ತುಂಬುರುನಾರದಪ್ರಿಯ' - ತುಂಬುರುವು ಗಂಧರ್ವರಾಜ. ನಾರದರಂತೂ 
ದೇವರ್ಷಿಗಳು. ಇಬ್ಬರೂ ತಮ್ಮಅಸಾಧಾರಣ ಗಾನಕೌಶಲಕ್ಕೆ ಪ್ರಸಿದ್ಧರಾದವರು. ಗಾಯಕರಿಗೆ 


೧. ಏಧಮಾನದ್ವಿಡಿತ್ಕೇವ ಹರೇರ್ನಾಮ ಹಿ ವೈದಿಕಮ್‌ । - ಮ.ಭಾ.ತಾ.ನಿ.(೨೨/೩೪) 


೬. ರವಿಕುಲಸೋಮ ರಕ್ಷಿಸು ೪೫ 


ಪ್ರಿಯವಾದುದು ಗುಣಗಳು. ಅಂತಹ ಗುಣಗಳ ಗಣಿಯಾದ್ದರಿಂದಲೇ ಶ್ರೀಹರಿಯ ಗುಣಗಾನ 
ಅವರಿಗೆ ಅತ್ಯಂತ ಪ್ರಿಯವಾದುದು ಎಂದು ಭಾವ. ಶ್ರೀಹರಿಯು ಸಕಲಗುಣಪೂರ್ಣ 
ಎಂಬುದು ಇಲ್ಲಿಯ ಧ್ವನಿತಾರ್ಥ. 


ಜಸು ಸ ಶು ಸೇ 


೬. ರವಿಕುಲಸೋಮ ರಕ್ಷಿಸು 


ತಾಮರಸದಳನಯನ ಭಾರ್ಗವ- 

ರಾಮ ಹಲಧರರಾಮ ದಶರಥ- 

ರಾಮ ಮೇಘಶ್ಯಾಮ ಸದ್ಗುಣಧಾಮ ನಿಸೀಮ | 
ಸಾಮಗಾನಪ್ರೊಮ ಕಾಂಚನ- 

ದಾಮಧರ ಸುತ್ರಾಮವಿರಚಿತ- 

ಕಾಮ ರವಿಕುಲಸೋಮ ರಕ್ಷಿಸು ನಮ್ಮನನವರತ ॥1 ೬ ॥ 


ಅನುವಾದ: ಕಮಲದ ದಳದಂತೆ ವಿಶಾಲವಾದ ನೇತ್ರ ಉಳ್ಳ ಭಾರ್ಗವರಾಮನೇ! 
ಹಲವನ್ನು ಧರಿಸಿದ ಬಲರಾಮನೇ! ದಶರಥನ ಪುತ್ರತ್ವೇನ ಅವತರಿಸಿದ ಶ್ರೀರಾಮನೇ! 
ಮೇಘಶ್ಯಾಮನೇ! ಸದ್ಗುಣಗಳಿಗೆ ನೆಲೆಯಾದವನೇ! ಎಲ್ಲೆ ಇಲ್ಲದವನೇ! ಸಾಮಗಾನ- 
ವನ್ನು ಮೆಚ್ಚುವವನೇ! ಚಿನ್ನದ ಉಡಿದಾರವನ್ನು ಧರಿಸಿದವನೇ! ಸುತ್ರಾಮನೆನ್ನಿಸಿದ 
ಇಂದ್ರನ ಬಯಕೆಗಳನ್ನು ಈಡೇರಿಸಿದವನೇ! ಸೂರ್ಯವಂಶಕ್ಕೆ ಚಂದ್ರನಂತಹವನೇ, 
ಶ್ರೀಹರಿಯೇ! ನಮ್ಮನ್ನು ಸದಾ ರಕ್ಷಿಸು. 
ವಿ: ೧. ತಾಮರಸ ಎಂದರೆ ಕಮಲ; ಕಮಲದ ದಳಗಳಂತೆ ವಿಶಾಲವಾದ ನೇತ್ರ ಉಳ್ಳವನೇ 
ಎಂದರೆ ಪುಂಡರೀಕಾಕ್ಷ ಎಂದರ್ಥ. ಇದು ಶ್ರೀಹರಿಯ ವಿಶೇಷ ಲಕ್ಷಣಗಳಲ್ಲೊಂದು. 
ವಿರೂಪಾಕ್ಷ ಎಂಬುದು ಶಿವನ ವಿಶೇಷ ನಾಮವೆನ್ನಿಸಿರುವಂತೆ ಪುಂಡರೀಕಾಕ್ಷ ಎಂಬುದು 
ಶ್ರೀಹರಿಯ ವಿಶೇಷ ನಾಮವೆನಿಸಿದೆ”. ವಿಶಾಲನೇತ್ರ ಸ ಸದಾ ಎಚ್ಚರದ ಸಂಕೇತ; ಎಚ್ಚರವು 
ಜ್ಞಾನದ ಸಂಕೇತ. ಶ್ರೀಹರಿಯು ಯಾವುದೇ ಬಗೆಯ ಅಜ್ಞಾನ 'ಮಥ್ಯಾಜ್ಞಾನವನ್ನು ಸ ಸಹ 
ಸರ್ವಥಾ ಹೊಂದದ ಸರ್ವಜ್ಞ ಎಂಬುದು ಇದರ ಭಾವ. 


೨. ಭಾರ್ಗವರಾಮ ಎಂದರೆ ಪರಶುರಾಮ; ಭೃಗುವಂಶದ ಜಮದಗ್ನಿಯ ಪುತ್ರತ್ವೇನ 
ಅವತರಿಸಿದ್ದರಿಂದ ಆ ಹೆಸರು. ಮುಖ್ಯಾರ್ಥದಲ್ಲಿಬ್ಬ ಭಗು ಎಂದರೆ ಭರ್ಜನ ಮಾಡುವವನು; 


೧. ವಸುರ್ವಸುಮನಾಃ ಸತ್ಯಃ ಸಮಾತ್ಮಸ ಸಮ್ಮಿತಃ ಸ ಸಮಃ। 
ಅಮೋಘಃ ಪುಂಡರೀಕಾಕ್ಲೋ ವೃಷಕರ್ಮಾ ವೃಷಾಕೃತಿಃ || ' ದ ವಿಷ್ಣುಸಹಸ್ರನಾಮ 


೪೬ ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ 


ಭಾರ್ಗವ ಎಂದರೂ ಅವನೇ. ಸಂಸಾರವನ್ನು ಪರಿಹರಿಸಿ ಮೋಕ್ಷನೀಡುವವನು ಎಂಬುದು 
ಮುಖ್ಯಾರ್ಥ. ಈ ಪರಶುರಾಮ ರೂಪವು ವಿಷ್ಣುವಿನ ದಶಾವತಾರಗಳಲ್ಲಿಆರನೆಯದು. 

೩. ಹಲಧರರಾಮ; ಹಲ ಎಂದರೆ ನೇಗಿಲು; ನೇಗಿಲನ್ನು ಆಯುಧವನ್ನಾಗಿ ಧರಿಸಿದ 
ರಾಮ ಎಂದರೆ ಬಲರಾಮ. ಬಲರಾಮ ವಿಷ್ಣುವಿನ ಸಾಕ್ಷಾತ್‌ ರೂಪವಲ್ಲ ಶುಕ್ಲಕೇಶ 
ಎಂಬ ಶ್ರೀಹರಿಯ ರೂಪದ ಆವೇಶ ಹೊಂದಿದ ರೂಪ ಇದು. ಮುಖ್ಯವಾಗಿ ಆದಿಶೇಷನ 
ಅವತಾರ. ಶ್ರೀಹರಿಯ ಆವೇಶದಿಂದಾಗಿ ವಿಶೇಷ ಸಾಧನೆಗಳನ್ನು ಮಾಡಿದ್ದು ಇದರ 
ಹಿರಿಮೆ. ಅದನ್ನು ಸೂಚಿಸಲೆಂದು "ಹಲಧರರಾಮ' ಎಂಬುದಾಗಿ ಇಲ್ಲಿಉಲ್ಲೇಖಿಸಿರುವರು 
ಎಂದು ತಿಳಿಯಬೇಕು. "ಧೇನುಕಾಸುರಭಂಜನ' ಎಂಬುದೂ ಸಹ ಇದೇ ರೀತಿಯಾಗಿ 
ಕೃಷ್ಣಾಷ್ಟೋತ್ತರಶತನಾಮಸ್ತೋತ್ರದಲ್ಲಿ ಶ್ರೀಕೃಷ್ಣನ ಒಂದು ನಾಮವಾಗಿ ಪರಿಗಣಿತವಾಗಿರು- 
ವುದನ್ನು ಗಮನಿಸಬೇಕು; ಕೆಲವು ಪುರಾಣಗಳಲ್ಲಿ ಬಲರಾಮನನ್ನು ದಶಾವತಾರದಲ್ಲಿ 
ಪರಿಗಣಿಸಿರುವುದು ಈ ಅರ್ಥದಲ್ಲಿಎಂದು ತಿಳಿಯಬೇಕು. 


೪. ದಶರಥರಾಮ; ದಶರಥಪುತ್ರತ್ವೇನ ಅವತರಿಸಿದ ರೂಪ ಇದು. ಸಾಮಾನ್ಯವಾಗಿ 
ರಾಮ ಎಂದ ಕೂಡಲೇ ಈ ರೂಪದ ಸ್ಮರಣೆಯೇ ಮುಖ್ಯವಾಗಿ ಒದಗುವುದು. ಇತರ ಎರಡು 
ರಾಮ ರೂಪಗಳಲ್ಲಿ ಪರಶುರಾಮ ರೂಪವು ಇದರಂತೆಯೇ ಸಾಕ್ಷಾತ್‌ ರೂಪ. ರಾಮಾಯಣ 
ಮುಖ್ಯವಾಗಿ ಈ ರೂಪದ ಚರಿತ್ರೆಯನ್ನು ನಿರೂಪಿಸುವ ಕೃತಿ. ಮೂಲರಾಮಾಯಣ ಎಂಬ 
ಶತಕೋಟಿಶ್ಲೋಕಗಳ ಮಹಾರಾಮಾಯಣ ಮುಖ್ಯವಾದ ರಾಮಕಥೆಯ ಆಕರ. ಇತರ 
ಪುರಾಣಗಳಲ್ಲೂ ಮಹಾಭಾರತದಲ್ಲೂರಾಮಾವತಾರದ ಹಿರಿಮೆ ನಿರೂಪಿತವಾಗಿದೆ. 


೫. ಮೇಘಶ್ಯಾಮ ಎಂದರೆ ಮೇಘದಂತೆ ಶ್ಯಾಮಲವರ್ಣದವನು ಎಂದರ್ಥ. 
ಶ್ರೀರಾಮ ಹಾಗೂ ಶ್ರೀಕೃಷ್ಣಎರಡೂ ರೂಪಗಳೊ ಶ್ಯಾಮಲವರ್ಣದ ರೂಪಗಳು ಎಂಬುದು 
ವಿಶೇಷ ಶ್ಯಾಮಲವರ್ಣ ಗಾಂಭೀರ್ಯದ ಸಂಕೇತ. ಸಮುದ್ರದ ನೀಲವರ್ಣ, ಗಗನದ 
ನೀಲವರ್ಣಗಳು ಆವುಗಳ ಅಪಾರತೆಗೆ ದ್ಯೋತಕವಾಗಿರುವುದು ಈ ಅರ್ಥದಲ್ಲೇ. ಆದ್ದರಿಂದ 
ಇಲ್ಲಿ ಈ ರೂಪಗಳ ಬಣ್ಣ ಕಪ್ಪು ಎಂಬುದು ಮುಖ್ಯವಲ್ಲ ಶ್ರೀಹರಿಯ ಮಹಿಮೆ ಯಾರ 
ತಿಳಿವಿಗೂ ಪೂರ್ಣ ನಿಲುಕದ್ದು ಎಂಬುದು ಮುಖ್ಯಾರ್ಥ. ಸಾಮಾನ್ಯವಾಗಿ ನಿರೂಪಣೆಗೆ 
ಉಪಯೋಗಿಸುವ ಅಕ್ಷರಗಳು ಕಪ್ಪವರ್ಣದವುಗಳು ಎಂಬುದು ಶಬ್ದದ ಗಾಂಭೀರ್ಯಕ್ಕೆ 
ನಿದರ್ಶನವಾಗಿರುವುದು ಇದೇ ಅರ್ಥದಲ್ಲಿ 


೬. ಸದ್ದುಣಧಾಮ - ಸತ್‌ ಎಂದರೆ ಉತ್ತಮ ಎಂದರ್ಥ. ಗುಣಗಳು ಎಂದರೆ 
ಜ್ಞಾನಾನಂದಾದಿಗಳು; ಧಾಮ ಎಂದರೆ ನೆಲೆ. ಉತ್ತಮವಾದ ಗುಣಗಳಿಗೆ ನೆಲೆಯಾದವನು 
ಎಂಬುದು ಇದರ ಅರ್ಥ. ಪರಮಾತ್ಮನು ಗುಣಪೂರ್ಣ ಎಂಬುದು ಶಾಸ್ತ್ರಗಳ ನಿರೂಪಣೆ. 
ಅವನ ಸಕಲಗುಣಗಳೂ ಪರಿಪೂರ್ಣವಾದ ಉತ್ತಮಗುಣಗಳೇ ಎಂಬುದು ಇದರಲ್ಲಿ 
ಧ್ವನಿತವಾಗಿರುವ ಮುಖ್ಯಾರ್ಥ. ಸತ್‌ ಎಂದರೆ ಪ್ರಾಣ ಎಂಬ ಅರ್ಥವೂ ಉಪನಿಷತ್ತುಗಳಲ್ಲಿದೆ. 


೬. ರವಿಕುಲಸೋಮ ರಕ್ಷಿಸು ೪೭ 


ಉತ್ತಮಗುಣಗಳಿಗೆ ನೆಲೆಯೆನ್ನಿಸಿರುವುದು ಪ್ರಾಣನ ಹಿರಿಮೆಯೂ ಆಗಿದೆ. ಅಂತಹ 

ಮುಖ್ಯಪ್ರಾಣನನ್ನೇ ತನ್ನಮುಖ್ಯವಾದ ನೆಲೆಯನ್ನಾಗಿಸಿಕೊಂಡಿರುವ ಶ್ರೀಹರಿಗೆ ಸದುಣಧಾಮ 
[a 

ಎಂಬ ಹೆಸರು ಸಾರ್ಥಕ ಎಂಬುದು ಇಲ್ಲಿವಿವಕ್ಷಿತ". 


೭. ನಿಸ್ಸೀಮ - ಸೀಮೆ ಎಂದರೆ ಮಿತಿ, ಎಲ್ಲೆ ಎಂದರ್ಥ. ಅಂತಹ ಎಲ್ಲೆಯು ದೇಶತಃ 
ಕಾಲತಃ ಹಾಗೂ ಗುಣತಃ ಎಂಬುದಾಗಿ ಮೂರು ಬಗೆ. ಈ ಮೂರು ಬಗೆಯ ಮಿತಿಗಳಿಗೂ 
ಅತೀತನಾದವನು ಶ್ರೀಹರಿ. ಅನಂತ ಎಂಬುದರ ಅರ್ಥವೂ ಇದೇ. ಇತರರಾರೂ 
ಶ್ರೀಹರಿಯಂತೆ ನಿಸ್ಲೀಮರಲ್ಲಎಂಬುದು ಶಾಸ್ತ್ರಗಳ ಘೋಷಣೆ. ಶ್ರೀಹರಿಯು ಅನಂತ ಎಂದು 
ತಾತ್ಪರ್ಯ. 

೮. ಸಾಮಗಾನಪ್ರೇಮ - ನಾಲ್ಕುವೇದಗಳಲ್ಲಿ ಸಾಮವೇದವು ಮೂರನೆಯದು. 
ಮುಖ್ಯವಾಗಿ ಗಾನರೂಪದ ವೇದ ಎಂಬುದು ಇದರ ಹಿರಿಮೆ. ಸಂಗೀತಕ್ಕೆ ಮೂಲನೆಲೆ 
ಎನ್ನಿಸಿರುವುದು ಇದರ ಹಿರಿಮೆ. ಅಂತಹ ಸಾಮಗಾನವು ಶ್ರೀಹರಿಗೆ ಪರಮಪ್ರಿಯ ಎಂಬುದು 
ಇಲ್ಲಿಯ ಭಾವ. ಮತ್ತೊಂದು ಅರ್ಥದಲ್ಲಿಸಾಮ ಎಂದರೆ ಅದಕ್ಕೆ ಅಭಿಮಾನಿದೇವತೆಯಾದ 
ಮುಖ್ಯಪ್ರಾಣ ಎಂದರ್ಥ; ಮುಖ್ಯಪ್ರಾಣನ ಗಾನಕ್ಕೆ ಬಹಳವಾಗಿ ಮೆಚ್ಚುವವನು 
ಎಂಬುದು ಇದರ ಅರ್ಥ. ಶ್ರೀಮಧ್ವರೂಪದಿಂದ ಮುಖ್ಯಪ್ರಾಣ ರಚಿಸಿದ ದ್ವಾದಶಸ್ಯೋತ್ರ 
ಮುಂತಾದ ಕೃತಿಗಳು ಶ್ರೀಹರಿಗೆ ವಿಶೇಷವಾಗಿ ಪ್ರಿಯ ಎಂಬ ಭಾವ ಇದರಿಂದ ಸೂಚಿತ. 
ಹನುಮದ್ರೂಪದಿಂದಲೂ ವಾಯುದೇವರು ವೇದಗಳೊಂದಿಗೆ ರಾಮಾಯಣಾದಿಗಳನ್ನು 
ಹಾಡುವ ಉಲ್ಲೇಖ ನಿರ್ಣಯದಲ್ಲಿ ಬಂದಿದೆ: ಇತ್ನಂ ಸ ಗಾಯನ್‌ ಶತಕೋಟವಿಸ್ತರಂ 
ರಾಮಾಯಣಂ ಸಹಿತಭಾರತಪಂಚರಾತ್ರಂ. 

೯. ಕಾಂಚನದಾಮಧರ- ದಾಮ ಎಂದರೆ ಹಗ್ಗಎಂದರ್ಥ. ಇಲ್ಲಿ ಉಡುದಾರ ಎಂಬುದು 
ಪ್ರಸಕ್ತವಾದ ಅರ್ಥ. ಚಿನ್ನದ ಉಡಿದಾರವನ್ನು ಧರಿಸಿದವನು ಎಂದು ಇದರ ತಾತ್ಪರ್ಯ: 
ಸ್ವರ್ಣಮಂಜೀರಸಂವೀತಂ ಎಂಬ ದ್ವಾದಶಸ್ತೋತ್ರದ ಭಾವ ಇದಾಗಿದೆ. ಸುವರ್ಣ ಎಂದರೆ 
ಶಾಸ್ತ್ರ ಶಾಸ್ತ್ರ ಗಳು ಕೊಂಡಾಡುವ ದಾಮವನ್ನು ಧರಿಸಿದವನು ಎಂದರ್ಥ. ದಾಮವೆಂದರೆ 
ಹಗ್ಗ ಸೂತ್ರ, ಎಂದರೆ, ಮುಖ್ಯಪ್ರಾಣ. ಮುಖ್ಯಪ್ರಾಣನಿಂದ ವಿಶೇಷವಾಗಿ ಪೂಜಿತನಾದವನು 
ಎಂದು ಭಾವ. 

೧೦. ಸುತ್ರಾಮವಿರಚಿತಕಾಮ - ಸುತ್ರಾಮ ಎಂದರೆ ಇಂದ್ರ; ಇಂದ್ರನ ಬಯಕೆ ಎಂದರೆ 
ಅಸುರರ ನಿಗ್ರಹ; ಸುರರ ಪಾಲನೆ. ಇದು ಸಕಲದೇವತೆಗಳ ಹಾಗೂ ಸಜ್ಜನರ ಬಯಕೆಯೂ 
ಆಗಿದೆ. ಅವರ ಬಯಕೆಯನ್ನು ಸಂಪೂರ್ಣವಾಗಿ ಈಡೇರಿಸುವ ಹಿರಿಮೆ ಶ್ರೀಹರಿಯದು 
೧. ಪ್ರಧಾನಂ ಧಾಮ ವಿಷ್ಣೋಸ್ತು ಪ್ರಾಣ ಏವ ಪ್ರಕೀರ್ತಿತಃ । 

ಉಪಾಯೈರ್ಯೋ ವಿಜಾನೀಯಾತ್‌ ಪ್ರಾಣಸ್ಥಂ ಪರಮೇಶ್ವರಮ್‌ । 

ತಸ್ಯ ಪ್ರಾಣೇ ಹರಿರ್ನಿತ್ಯಮಾವಿಷ್ಟೋ ಭವತಿ ಧ್ರುವಮ್‌ ॥ - ಆಥರ್ವಣಭಾಷ್ಟ 


೪೮ ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ 


ಎಂದು ಇದರ ಭಾವ. ಇಂದ್ರ ಮೊದಲಾದ ಸಕಲದೇವತೆಗಳ ಅಭೀಷ್ಟವನ್ನು ಈಡೇರಿಸುವವನು 
ಎಂಬುದು ಮುಖ್ಯಭಾವ. 

೧೧. ರವಿಕುಲಸೋಮ - ರವಿಕುಲ ಎಂದರೆ ಸೂರ್ಯವಂಶ; ಸೋಮ ಎಂದರೆ 
ಚಂದ್ರ. ಸೂರ್ಯವಂಶಕ್ಕೆ ಚಂದ್ರ ಎಂದರೆ ಸೂರ್ಯವಂಶಕ್ಕೆ ಆಹ್ಲಾದ ನೀಡುವವನು 
ಎಂದರ್ಥ. ಸೂರ್ಯವಂಶಕ್ಕೆ ಚಂದ್ರ ಎಂಬ ಇಲ್ಲಿಯ ಕಾವ್ಯಸೌಂದರ್ಯವೂ ಸಹ 
ಅನುಪಮವಾದುದು. ಸಾಮಾನ್ಯವಾಗಿ ಸೂರ್ಯನ ಬೆಳಕು ಚಂದ್ರನಿಗಿಂತಾ ತುಂಬಾ 
ಮಿಗಿಲಾದುದು. ಸೂರ್ಯವಂಶಕ್ಕೆ ಚಂದ್ರ ಎಂದಾಗ ಸೂರ್ಯನ ಬೆಳನನ್ನು ಕುಗ್ಗಿಸಿದಂತೆ 
ಮೇಲ್ನೋಟಕ್ಕೆ ಕಾಣುವುದು. ವಾಸ್ತವವಾಗಿ ಇಲ್ಲಿ ವಿವಕ್ಷಿತವಾಗಿರುವುದು ಆಹ್ಲಾದಕತ್ವವೇ 
ಹೊರತು ಪ್ರಕಾಶವಲ್ಲ ಸೂರ್ಯನ ಬೆಳಕು ಚಂದ್ರನಿಗಿಂತ ಮಿಗಿಲಾದರೂ ಅದರದು 
ಆಹ್ಲಾದಕತ್ವವಲ್ಲ ಆಹ್ಲಾದಕತ್ವ ಚಂದ್ರನ ವಿಶಿಷ್ಟವಾದ ಗುಣ. ಬೋಧಕ ಶಾಸ್ತ್ರಗಳು ಚಂದ್ರನಂತೆ 
ಆಹ್ಲಾದಕರ, ದುರ್ಮತ ಬಾಧಕ ಶಾಸ್ತ್ರಗಳು ಸೂರ್ಯನಂತೆ ಪ್ರಖರ ಎಂಬ ಇಲ್ಲಿಯ ಧ್ವನಿ 
ಗಮನಾರ್ಹವಾಗಿದ್ದು ಈ ಹಿನ್ನೆಲೆಯಲ್ಲಿ ಸೂರ್ಯವಂಶಕ್ಕೆ ಚಂದ್ರ ಎಂಬ ಇಲ್ಲಿಯ ಮಾತು 
ಅತ್ಯಂತ ಸೊಗಸಾದುದು. ಈ ಹಿನ್ನೆಲೆಯಲ್ಲಿ ಶ್ರೀಹರಿಭಕ್ತಿಸಾರಕೃತಿಯು ಉತ್ತಮ ಶಾಸ್ತ್ರಕಾವ್ಯ 
ಎಂಬುದಕ್ಕೆ ಇದೊಂದು ಅಪೂರ್ವನಿದರ್ಶನ. 


೭. ವೇದಗೋಚರ ರಕ್ಷಿಸು 
ವೇದಗೋಚರ ವೇಣುನಾದವಿ- 
ನೋದ ಮಂದರಶೈಲಧರ ಮಧು- 
ಸೂದನಾಚ್ಯುತ ಕಂಸದಾನವರಿಪು ಮಹಾಮಹಿಮ । 
ಯಾದವೇಂದ್ರ ಯಶೋದೆನಂದನ 
ನಾದಬಿಂದುಕಳಾತಿಶಯ ಪ್ರ- 
ಹ್ಲಾದರಕ್ಷಕ ವರದ ರಕ್ಷಿಸು ನಮ್ಮನನವರತ uu 


ಅ: ವೇದಗಳಿಂದ ತಿಳಿಯಲ್ಲಡುವವನೇ! ವೇಣುನಾದಪ್ರಿಯನೇ! ಮಂದರ- 
ಪರ್ವತವನ್ನು ಧರಿಸಿದವನೇ! ಮಧುಸೂದನನೇ! ಅಚ್ಯುತನೇ! ಕಂಸ ಮೊದಲಾದ 
ರಕ್ಕಸರ ವೈರಿಯೇ! ಮಹಾಮಹಿಮನೇ। ಯಾದವಶ್ರೇಷ್ಠನೇ! ಯಶೋದೆಯ 
ಕುಮಾರನೇ! ನಾದ, ಬಿಂದು, ಕಲಾಗಳಿಂದ ಅತಿಶಯನೆಂಬುದಾಗಿ ಸ್ತುತಿಸಲ್ಪಡುವವನೇ, 
ಪ್ರಹ್ಲಾದನನ್ನು ರಕ್ಷಿಸಿದವನೇ, ವರವನ್ನು ನೀಡುವವನೇ, ನಮ್ಮನ್ನು ಸದಾ ರಕ್ಷಿಸು. 


೭. ವೇದಗೋಚರ ರಕ್ಷಿಸು ರ್ಳ 


ವಿ:೧. ವೇದಗೋಚರ: ವೇದಗಳಿಂದ ತಿಳಿಯಲ್ಪಡುವವನು ಎಂದರೆಸದಾಗಮೈಕವೇದ 
(ಸಚ್ಛಾಸ್ತ] ಗಳಿಂದ ಮಾತ್ರವೇ ತಿಳಿಯಲ್ಪಡುವವನು) ಎಂದರ್ಥ. ಇದು "ಶಾಸ್ತ್ರ ಯೋನಿತ್ವಾತ್‌' 
(೧/೧/೩) ಎಂಬ ಬ್ರಹ್ಮಸೂತ್ರದ ಅರ್ಥವೂ ಆಗಿದೆ. ವೇದಗಳಿಂದ ತಿಳಿಯಲ್ಲಡುವವನು 
ಎಂಬುದಕ್ಕೆ ಸಕಲವೇದಪ್ರತಿಪಾದ್ಯ ಎಂಬ ಅರ್ಥವೂ ವಿವಕ್ಷಿತ. ಆದರೆ ಸಕಲವೇದಗಳಿಂದಲೂ 
ಸಮಗ್ರವಾಗಿ ತಿಳಿಯಲ್ಪಡದವನು ಎಂಬ ವಿಶೇಷವನ್ನು ಗಮನಿಸಬೇಕು. ವೇದಾಭಿಮಾನಿ 
ದೇವತೆಗಳಿಗೆ ಸಾಕ್ಷಾತ್ತಾಗಿ ಗೋಚರಿಸುವವನು ಎಂದೂ ಅರ್ಥವಾಗುವುದು. ವೇದಗಳಿಗೂ 
ಮೀರಿದ ಪರಿಜ್ಞಾನ ಮಹಾಲಕ್ಷ್ಮಿಯದು. ಆದ್ದರಿಂದಲೇ ಶ್ರೀಹರಿಗೆ ಮಹಾಲಕ್ಷ್ಮೀ ಅತ್ಯಂತ 
ಪ್ರಿಯಳು. ಅದರಂತೆ ಸಕಲವೇದಗಳನ್ನು ಪೂರ್ಣವಾಗಿ ತಿಳಿದು ಶ್ರೀಹರಿಯನ್ನು ಆರಾದಿಸುವ 
ವಿಶೇಷ ಹಿರಿಮೆ ಬ್ರಹ್ಮ- ವಾಯು ಮೊದಲಾದ ಯಜುಗಳದು. ಆದ್ದರಿಂದ ವೇದಗೋಚರ 
ಎಂಬುದಕ್ಕೆ ಯಜುಗಳಿಗೆ ವಿಶೇಷವಾಗಿ ದರ್ಶನ ನೀಡುವವನು ಎಂಬ ಅರ್ಥವೂ ವಿವಕ್ಕಿತ. 


೨. ವೇಣುನಾದವಿನೋದ: ವೇಣುವಿನ ಧ್ವನಿಯಿಂದ ಗೋಗೋಪರನ್ನು ಗೋಪಿ- 
ಯರನ್ನು ಆನಂದ ಪಡಿಸಿದವನು ಎಂದರ್ಥ. ವೇಣು ಮೊದಲಾದ ವಾದ್ಯಗಳ ಧ್ವನಿಗಳಿಗೆ 
ಒಲಿಯುವವನು ಎಂಬರ್ಥವೂ ವಿವಕ್ಷಿತ. ಇದು ಕೃಷ್ಣವತಾರಕ್ಕೆ ಅನ್ವಯಿಸುವ ವರ್ಣನೆ. 
ವೇಣು ಎಂದರೆ, ವೇಣುವಿನೊಳಗೆ ನೆಲೆಸಿದ ಮಹಾಲಕ್ಷ್ಮೀ ಎಂದರ್ಥ. ಅವರು ಮಾಡುವ 
ಶ್ರುತಿ ಗೀತಾದಿ ರೂಪಸ್ತೋತ್ರಗಳನ್ನು ಬಹಳವಾಗಿ ಮೆಚ್ಚುವವನು ಎಂದರ್ಥ. 

೩. ಮಂದರಶೈಲಧರ: ಮಂದರವೆಂಬ ಪರ್ವತವನ್ನು ಧರಿಸಿದವನು; ಮಂದರವೆಂಬುದು 
ಸಪ್ತಕುಲಪರ್ವತಗಳಲ್ಲಿ ಒಂದು; ಚಿನ್ನದ ಪರ್ವತ ಎಂಬುದು ಇದರ ವಿಶೇಷ. ಶಿವನ 
ವರದಿಂದಾಗಿ ಇತರರಿಂದ ಧರಿಸಲಾಗದ್ದು ಎಂಬ ವಿಶೇಷ ಉಲ್ಲೇಖ ಇದರ ಬಗ್ಗೆ 
ಮಹಾಭಾರತತಾತರ್ಯನಿರ್ಣಯದಲ್ಲಿ ಬಂದಿದೆ. ಕ್ಷೀರಸಮುದ್ರದ ಮಥನಕ್ಕೆ ಕಡಗೋಲಾಗಿ 
ಇದು ಉಪಯೋಗಿಸಲ್ಪಟ್ಟಿತು. ಅದನ್ನು ಲೀಲಾಜಾಲವಾಗಿ ಕೂರ್ಮರೂಪದಿಂದ ಧರಿಸಿದ 
ಹಿರಿಮೆ ಶ್ರೀಹರಿಯದು. ಇದರಿಂದಾಗಿ ಅಮೃತಮಥನಕಾರ್ಯ ಸಾಧ್ಯವಾಗಿ, ದೇವತೆಗಳು 
ಅಮೃತವನ್ನು ಪಡೆಯಲು ಕಾರಣವಾಯಿತು. ಅಮೃತಪ್ರಾಷ್ಟಿಯ ಪ್ರಸಂಗದಲ್ಲಿ ಶ್ರೀಹರಿಯು 
ಅಜಿತ ರೂಪದಿಂದ ಮಾಡಿದ ಮಥನವೇ ಪ್ರಧಾನ ಎಂಬುದು ಸಹ ಇದರಿಂದ ಸೂಚಿತ. 

೪, ಮಧುಸೂದನ: ಮಧು ಎಂಬ ಅಸುರನನ್ನು ಸಂಹರಿಸಿದವನು; ಮಧು ಎಂಬುವನು 
ಮಧುಕೈಟಭರಲ್ಲಿ ಒಬ್ಬನು. ಇವನ ಸಂಹಾರದ ಬಳಿಕ ಇವನ ರೇತಸ್ಸಿನಿಂದಲೇ ಭೂಮಿಯು 
ನಿರ್ಮಾಣವಾಗಿ ಮೇದಿನೀ ಎಂದು ಹೆಸರಾಯಿತು. ಬ್ರಹ್ಮವರದಿಂದಾಗಿ ಅವಧ್ಯನಾಗಿದ್ದ 
ಇವನನ್ನು ಶ್ರೀಹರಿಯು ಸಂಹರಿಸಿದ ಉಲ್ಲೇಖ ಪುರಾಣಗಳಲ್ಲಿದೆ. ಇದು ಕೇಶವಾದಿ 
ಚತುರ್ವಿಂಶತಿ ರೂಪಗಳಲ್ಲಿ ಹಾಗೂ ವಿಶ್ವಾದಿ ಸಾವಿರರೂಪಗಳಲ್ಲೂ ಮಧುಸೂದನ 
ರೂಪಗಳು ಬಂದಿವೆ. 


೧. ನೇಂದ್ರಿಯಾಣಿ ನಾನುಮಾನಂ ವೇದಾ ಹ್ಯೇವೈನಂ ವೇದಯಂತಿ। ಎ ವಿಷ್ಣುತತ್ತ ಎವಿನಿರ್ಣಯ 


೫೦ ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ 


೫. ಅಚ್ಯುತ: ಯಾವುದೇ ಬಗೆಯ ನಾಶವನ್ನೂ ಹೊಂದದವನು; ಈ ಬಗ್ಗೆ ಈಗಾಗಲೇ 
ವಿವರಗಳನ್ನು ನೀಡಲಾಗಿದೆ. ಇದೂ ಸಹ ಕೇಶವಾದಿ ಚತುರ್ವಿಂಶತಿ ರೂಪಗಳಲ್ಲೂ ಹಾಗೂ 
ವಿಶ್ವಾದಿ ಸಾವಿರರೂಪಗಳಲ್ಲೂ ಬಂದಿರುವ ರೂಪ. 


೬. ಕಂಸದಾನವರಿಪು: ಕಂಸ ಎಂಬ ದಾನವನಿಗೆ ಶತ್ರುವಾದವನು; ಕಂಸ ಶ್ರೀಕೃಷ್ಣನಿಗೆ 
ಸೋದರಮಾವ. ಅವನು ಸಂಬಂಧದಲ್ಲಿ ಮಾನ್ಯನೆನಿಸಿದರೂ ಯೋಗ್ಯತೆಯಲ್ಲಿ 
ಆಸುರನಾಗಿದ್ದವನು ಅದರಿಂದಾಗಿಯೇ ಶ್ರೀಕೃಷ್ಣಅವನನ್ನುಸಂಹರಿಸಿದ ಎಂಬ ವಿಶೇಷಾಂಶವನ್ನು 
ಸೂಚಿಸಲೆಂದು ಕಂಸರಿಪು ಎಂದು ಮಾತ್ರ ಕರೆಯದೆ ಕಂಸದಾನವರಿಪು ಎಂದಿರುವರು ಎಂದು 
ತಿಳಿಯಬೇಕು. ಕಂಸನು ಮೂಲತಃ ಸಾವಿರ ತಲೆಗಳ ಕಾಲನೇಮೀ ಎಂಬ ದೈತ್ಯ. ಅವನು 
ಕಾಮಕ್ಕೆ ಅಭಿಮಾನಿಯಾದವನು. ಅವನ ಸಂಹಾರ ದುಷ್ಕಾಮದ ವಿನಾಶಕ್ಕೆ ಸೂಚಕ ಎಂಬ 
ಭಾವವು ಇದರಿಂದ ಸೂಚಿತ. 

೭. ಮಹಾಮಹಿಮ: ಮಹಿಮೆ ಎಂದರೆ ಹಿರಿತನ ಎಂದರ್ಥ; ಇದು ಅಷ್ಟಸಿದ್ಧಿಗಳಲ್ಲಿ 
ಒಂದು; ಅಣಿಮಾ ಎಂಬುದು ಚಿಕ್ಕದಾಗುವಿಕೆಯಾದರೆ ಮಹಿಮೆ ಎಂಬುದು ದೊಡ್ಡದಾಗುವಿಕೆ 
ಎಂದರ್ಥ. ಶ್ರೀಹರಿಯು ತ್ರಿವಿಕ್ರಮರೂಪದಲ್ಲಿವಿಶ್ವವನ್ನೇ ವ್ಯಾಪಿಸಿದ್ದುಸುಪ್ರಸಿದ್ಧ ಆದ್ದರಿಂದಲೇ 
ಅವನದು ಕೇವಲ ಮಹಿಮೆಯಷ್ಟೇ ಆಗಿರದೆ ಮಹಾಮಹಿಮೆಯಾಗಿದೆ ಎಂದು ತಿಳಿಯಬೇಕು. 
ಇದು "ಮಹತೋಮಹೀಯಾನ್‌' ಎಂಬ ಉಪನಿಷದ್ವಾಕ್ಕದ ವಿವರಣೆಯೂ ಆಗಿದೆ. 
"ನಿರವಧಿಕಮಹಿಮಾಸಂಪನ್ನ ಎಂಬುದು ಇದರ ಒಟ್ಟುಭಾವ. 

೮. ಯಾದವೇಂದ್ರ: ಯಾದವರಲ್ಲಿ ಶ್ರೇಷ್ಠನಾದವ; ಶ್ರೀರಾಮರೂಪದಿಂದ "ರಾಘವೇಂದ್ರ' 
ಎನ್ನಿಸಿದಂತೆ ಶ್ರೀಕೃಷ್ಣರೂಪದಿಂದ "ಯಾದವೇಂದ್ರ' ಎನ್ನಿಸಿದ್ದು ಶ್ರೀಹರಿಯ ಮತ್ತೊಂದು 
ಹಿರಿಮೆ; ಯಾದವನೂ ಇಂದ್ರನೂ ಆದವನು ಎಂದೂ ಅರ್ಥ ಮಾಡಿಕೊಳ್ಳಬಹುದು, ಆಗ 
ಯಾದವಕೃಷ್ಣನಾಗಿ ಅವತರಿಸಿದ ಶ್ರೀಹರಿ ಯಜ್ಞನಾಮಕನಾಗಿ ಇಂದ್ರಪದವಿಯಲ್ಲೂ ಇದ್ದ 
ಎಂಬ ವಿಶೇಷಾರ್ಥ ಲಭಿಸುವುದು. ಸರ್ವಶ್ರೇಷ್ಠ ಎಂಬುದು ಇದರ ಒಟ್ಟುಭಾವ. 

೯. ಯಶೋದೆನಂದನ: ಯಶೋದೆಯ ಮಗ ಎಂಬುದು ಮೋಲ್ನೋಟದ ಅರ್ಥ. 
ವಾಸ್ತವವಾಗಿ ಅವನು ಯಶೋದಾನಂದನನಲ್ಲಎಂಬುದುತಿಳಿದೇ ಇರುವ ವಿಚಾರ. ನಿಜವಾದ 
ಅರ್ಥದಲ್ಲಿಅವನು ದೇವಕೀನಂದನನೂ ಅಲ್ಲ ಆದ್ದರಿಂದ ಯಶೋದೆಗೆ ಆನಂದನೀಡಿದವನು 
ಎಂದಷ್ಟೇ ಇದರ ಭಾವ. "ಏನು ಸುಕೃತವ ಮಾಡಿದಳೋ ಯಶೋದೆ ' ಎಂಬ ಹಿರಿಮೆಯನ್ನು 

ಯಶೋದೆ ಪಡೆಯುವಂತಾದದ್ದುಶ್ರೀಕೃಷ್ಣನಿಂದಲೇ ಅಲ್ಲವೇ! ಮತ್ತೊಂದು ಅರ್ಥದಲ್ಲಿತನ್ನ 
ಯಶಸ್ಸನ್ನು ಜನತೆಗೆ ತಿಳಿಯಪಡಿಸುವವರಿಗೆ ಆನಂದನೀಡುವವನು ಎಂದಾಗುವುದು. 

೧೦. ನಾದಬಿಂದುಕಳಾತಿಶಯ: ನಾದ, ಬಿಂದುಗಳನ್ನು ಕಲೆಗಳನ್ನಾಗಿ ಹೊಂದಿದ 
ಓಂಕಾರದಿಂದ ಸರ್ವೋತ್ತಮನು ಎಂಬುದಾಗಿ ಪ್ರತಿಪಾದಿತನಾದವನು ಎಂದರ್ಥ. 
ನಾದ, ಬಿಂದು ಎಂಬವು ಓಂಕಾರದ ಅಕ್ಷರಗಳಲ್ಲಿ ಎರಡು: ಅ, ಉ, ಮ, ನಾದ, ಬಿಂದು, 


ಲೆ. ಮೋಕ್ಷದಾಯಕ ರಕ್ಷಿಸು ೫೦ 


ಘೋಷ, ಶಾಂತ ಹಾಗೂ ಅತಿಶಾಂತ ಎಂಬವು ಓಂಕಾರದಲ್ಲಿನ ಒಟ್ಟು ಎಂಟು ಅಕ್ಷರಗಳು * 
ತಂತ್ರಸಾರಸಂಗ್ರಹ ಮೊದಲಾದ ಗ್ರಂಥಗಳಲ್ಲಿಬಂದಿದೆ. 

೧೧. ಪ್ರಹ್ಲಾದರಕ್ಷಕ: ಪ್ರಹ್ಲಾದನನ್ನು ರಕ್ಷಿಸಿದವನು; ಪ್ರಹ್ಲಾದನು ಧ್ರುವನಂತೆ ಬಾಲ್ಯದಲ್ಲೇ 
ಶ್ರೀಹರಿಯನ್ನು ಸಾಕ್ಷಾತ್ಕರಿಸಿಕೊಂಡ ಭಕ್ತಾಗ್ರೇಸರ. ವಾಯುದೇವರ ಆವೇಶವನ್ನು 
ಹೊಂದಿದ್ದುದು ಅವನ ವಿಶೇಷ ಇದರಿಂದ ವಾಯುದೇವರ ಅನುಗ್ರಹಪಾತ್ರರಾದವರಿಗೆ 
ರಕ್ಷಣೆ ನೀಡುವವನು ಶ್ರೀಹರಿ ಎಂಬ ವಿಶೇಷಾರ್ಥ ಲಭಿಸುತ್ತದೆ. ಪ್ರಹ್ಲಾದರಕ್ಷಕವರದ 
ಎಂಬುದಾಗಿ ಒಂದೇ ಪದವನ್ನಾಗಿಯೂ ಇದನ್ನು ಓದಿಕೊಳ್ಳಬಹುದು; ಆಗ ಪ್ರಹ್ಲಾದನಿಗೆ 
ರಕ್ಷಣೆ ನೀಡಿದವನು, ವರನೀಡಿದವನು ಎಂಬ ಅರ್ಥ ಲಭಿಸುವುದು. 

೧೨. ವರದ: ವರ ನೀಡುವವನು ಎಂದರ್ಥ. ವರಂ ದ್ಯತಿ (ದೋ ಅವಖಂಡನೆ) ಎಂಬ 
ಮತ್ತೊಂದು ಅರ್ಥವೂ ಇದಕ್ಕೆ ಉಂಟು. ಇದರಿಂದ ವರನೀಡುವವನು ಮಾತ್ರವಲ್ಲದೆ 
ಬ್ರಹ್ಮರುದ್ರಾದಿ ಇತರರು ನೀಡಿದ ವರಗಳನ್ನು ಉಲ್ಲಂಘಿಸುವವನು ಎಂದು ಅರ್ಥವಾಗುವುದು. 
ಇದು "ವರದೇಶವರಪ್ರದಂ' ಎಂಬ ದ್ವಾದಶಸ್ತೋತ್ರದ ವಿವರಣೆ ಎಂದು ತಿಳಿಯಬಹುದು. 


೧೩. ಕೂರ್ಮ, ಕೃಷ್ಣ , ನರಸಿಂಹ, ಮಧುಸೂದನ ಮೊದಲಾದ ಇತರ ರೂಪಗಳನ್ನುಇಲ್ಲಿ 
ಉಲ್ಲೇಖಿಸುವ ಮೂಲಕ ಒಂದರ್ಥದಲ್ಲಿಶ್ರೀಹರಿಯ ರೂಪರೂಪಗಳಿಗೆ ಭೇದವಿರದು ಎಂಬ 
ವಿಶೇಷಾಂಶವು ಸಹ ಸೂಚಿತ ಎಂದೂ ತಿಳಿಯಬಹುದು. 


Mk 


೮. ಮೋಕ್ಷದಾಯಕ ರಕ್ಷಿಸು 
ಅಕ್ಷಯಾಶ್ರಿತ ಸುಜನಜನಸಂ- 
ರಕ್ಷಣ ಶ್ರೀವತಕೌಸ್ತುಭ 
ಮೋಕ್ಷದಾಯಕ ಕುಟಿಲದಾನವಶಿಕ್ಷ ಕುಮುದಾಕ್ಷ । 
ಪಕ್ಷಿವಾಹನ ದೇವಸಂಕುಲ- 
ಪಕ್ಷ ಜಗದಧ್ಯಕ್ಷ ವರ ನಿಟ- 
ಲಾಕ್ಷಸಖ ಸರ್ವೇಶ ರಕ್ಷಿಸು ನಮ್ಮನನವರತ ne I 


ಅ: ಕ್ಷಯವಿಲ್ಲದ ಮುಕ್ತರಿಂದ ಆಶ್ರಯಿಸಲ್ಪಟ್ಟವನೇ ! ಹುಟ್ಟು ಮೊದಲಾದವುಗಳು 
ಇಲ್ಲದ ಮಂಗಳಸ್ವರೂಪನೇ! ಸಜ್ಜನರನ್ನು ಸಂರಕ್ಷಿಸುವವನೇ! ಶ್ರೀವತ್ಸ ಹಾಗೂ 
ಕೌಸ್ತುಭಗಳನ್ನು ಧರಿಸಿದವನೇ! ಮೋಕ್ಷ ನೀಡುವವನೇ ! ವಕ್ರಸ್ಥಭಾವದ ದಾನವರನ್ನು 
ಶಿಕ್ಷಿಸುವವನೇ! ಕಮಲನೇತ್ರನೇ! ಗರುಡವಾಹನನೇ! ದೇವತೆಗಳ ಗುಂಪಿನವರ ಪಕ್ಷವನ್ನು 


೫೨ ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ 


ವಹಿಸುವವನೇ! ಜಗತ್ತಿಗೆ ಅಧ್ಯಕ್ಷನಾದವನೇ! ಶ್ರೇಷ್ಠನಾದವನೇ! ವಿರೂಪಾಕ್ಷನಾದ 
ಶ್ರೀರುದ್ರದೇವರಿಗೆ ಹಿತಕಾರಕನೇ! ಸರ್ವರಿಗೂ ಸ್ವಾಮಿಯಾದವನೇ ಶ್ರೀಹರಿಯೇ! 
ನೀನು ನಮ್ಮನ್ನುಸದಾ ರಕ್ಷಿಸು. 

ವಿ: ೧. ಶ್ರೀಹರಿಯ ಬಗೆಬಗೆಯ ಮಹಿಮೆಗಳ ವರ್ಣನೆಯನ್ನು ಈ ಪದ್ಯದಲ್ಲಿ 
ಮುಂದುವರೆಸಿರುವರು. 


೨. ಅಕ್ಷಯಾಶ್ರಿತ - ಅಕ್ಷಯರು ಎಂದರೆ ಕ್ಷಯವಿಲ್ಲದವರು; ಮತ್ತೊಮ್ಮೆ ಹುಟ್ಟಿಸಾಯುವ 
ಭಯವಿಲ್ಲದವರು - ಎಂದರೆ ಮುಕ್ತರು ಎಂದರ್ಥ; ಅವರಿಂದ ಆಶ್ರಯಿಸಲ್ಪಡುವವನು 
ಎಂದರೆ ಮುಕ್ತರಿಗೆ ಸ್ವಾಮಿ ಎಂದರ್ಥ: ಮುಕ್ತಾನಾಂ ಪರಮಾಗತಿಃ (ವಿಷ್ಣುಸಹಸ್ರನಾಮ). 
ನಿತ್ಯಲೋಕವಾದ ವೈಕುಂಠವೇ ಅಕ್ಚಯಲೋಕ'. ಅಲ್ಲಿನೆಲೆಸಿರುವವರು ಎಂದರೆ, ಮುಕ್ತರು 
ಎಂದರ್ಥ. 


೩. ಸುಜನ- ಜನ ಎಂದರೆ ಹುಟ್ಟಿಲ್ಲದವನು (ನ ಜಾಯತೇ ಇತಿ ಜನಃ). ಮಹಾಲಕ್ಷ್ಮಿಯೂ 
ಸಹ ಹುಟ್ಟಿಲ್ಲದವರೇ ಆದರೂ ಶ್ರೀಹರಿಯು ಸ್ವಾತಂತ್ರ್ಯೇಣ ಆ ಗುಣ ಹೊಂದಿದವನು 
ಎಂಬುದನ್ನು ಸೂಚಿಸಲು ಸುಜನ ಎಂದಿರುವರು ಎಂದು ತಿಳಿಯಬೇಕು. ಜೀವರೂ ಸಹ 
ಹುಟ್ಟಿಲ್ಲದವರೇ ಆದರೂ ಹುಟ್ಟಿಸಾಯುವ ದೇಹವನ್ನು ಹೊಂದಿದವರು ಎಂಬಕಾರಣದಿಂದ 
ಅವರು ಈ ಗುಂಪಿಗೆ ಸೇರಲಾರರು. 


೪. ಜನಸಂರಕ್ಷಣ - ಜನ - ಇಲ್ಲಿಜನ ಎಂದರೆ "ಮತ್ತೆ ಹುಟ್ಟಿ ಬರದವರು' ಎಂದರ್ಥ 
- ಎಂದರೆ ಮುಕ್ತರು ಎಂದು ತಾತ್ಪರ್ಯ. ಅವರಿಗೆ ರಕ್ಷಣೆ ನೀಡುವವನು ಎಂದು ಭಾವ. 
ಇದರಿಂದ ಮುಕ್ತರೂ ಸಹ ಭಗವದಧೀನರಾಗಿ ಅವನ ರಕ್ಷಣೆಯನ್ನುಪಡೆಯುವವರು ಎಂಬ 
ವಿಶೇಷಾರ್ಥ ಸೂಚಿತವಾಗಿ ಮುಕ್ತಿ ಎಂದರೆ ಬ್ರಹ್ಮೈಕ್ಯ ಎಂಬ ಮಾಯಾವಾದವು ಬ್ರಹ್ಮಾನಂದಕ್ಕೆ 
ಸಮನಾದ ಆನಂದಾನುಭವ ಎಂಬ ವಿಶಿಷ್ಟಾದ್ವೈತದ ನಿಲುವೂ ಶಾಸ್ಪಕ್ಟೆ ಸಮ್ಮತವಲ್ಲ ಎಂಬ 
ಅರ್ಥ ಸೂಚಿತ. ಸಕಲ ಲೋಕಗಳ ಸಜ್ಜನರನ್ನು ಸಹ ಸಂರಕ್ಕಿಸುವವನು ಎಂಬ ಅರ್ಥವೂ 
ಇಲ್ಲಿವಿವಕ್ಕಿತ. 

೫. ಶ್ರೀವತಕೌಸ್ತುಭ - ಶ್ರೀವತ್ಸ ಎಂಬುದು ಶ್ರೀಹರಿಯ ವಕ್ಷಸ್ಥಳದಲ್ಲಿ ಶೋಭಿಸುವ ಚಿಹ್ನೆ 
ಇದಕ್ಕೆ ಮಹಾಲಕ್ಷ್ಮಿಯೇ ಅಧಿದೇವತೆ (ಮ.ಭಾ.ತಾ.ನಿ.). ಕೌಸ್ತುಭ ಎಂಬುದು ಶ್ರೀಹರಿಯ 
ಕಂಠಮಣಿ. ಇದಕ್ಕೆ ಬ್ರಹ್ಮದೇವರು ಅಭಿಮಾನಿದೇವತೆ (ಕೌಸ್ತುಭಂ ಬ್ರಹ್ಮಣೋ ರೂಪಮ್‌ - 
ಭಾ.ತಾ- ೩/೧೬/೩೯ ಇತ್ಯಾದಿ); ಇದರಿಂದ ಶ್ರೀಹರಿಯು ಲಕ್ಷ್ಮೀ ಹಾಗೂ ಬ್ರಹ್ಮಾದಿಗಳಿಗಿಂತ 
ಮಿಗಿಲಾದವನು - ಪುರುಷೋತ್ತಮ ಎಂಬ ಭಾವ ಸೂಚಿತ. 

೧. ಮಾಮುಪೇತ್ಯ ತು ಕೌಂತೇಯ ಪುನರ್ಜನ್ಮನ ವಿದ್ಯತೆ | - ಗೀತಾ (೮/೧೬) 

ಯದ್ಗಕ್ವಾ ನ ನಿವರ್ತಂತೇ ತದ್ಧಾಮ ಪರಮಂ ಮಮ | - ಗೀತಾ (೧೫/೬) 


೮. ಮೋಕ್ಟದಾಯಕ ರಕ್ಷಿಸು ೫೩ 


೬. ಮೋಕ್ಷದಾಯಕ - ಮೋಕ್ಷವನ್ನು ನೀಡುವವನು; ಶ್ರೀಹರಿಯ ಕೃಪಾವಿಶೇಷದಿಂದ 
ಸೃಷ್ಟ್ಯಾದಿ ಇತರ ಕಾರ್ಯಗಳನ್ನು ಒಂದು ಹಂತದವರೆಗಾದರೂ ಮಾಡುವ ಸಾಮರ್ಥ ಇತರ 
ದೇವತೆಗಳಿಗೆ ಇರುವುದುಂಟು. ಆದರೆ ಮೋಕ್ಷ ನೀಡುವವನು ಮಾತ್ರ ಸಾಕ್ಷಾತ್‌ ಶ್ರೀಹರಿಯೇ 
ಆಗಿರುವನು ಎಂಬುದು ಶಾಸ್ತ್ರಳ ಘೋಷಣೆ: "ವಿಷ್ಣುರ್ಹಿ ದಾತಾ ಮೋಕ್ಷಸ್ಕ' (ಮ.ಭಾ.ತಾ.ನಿ.); 
"ಸರ್ವೇಷಾಂ ಮುಕ್ತಿದಾತಾ ಹಿ ವಿಷ್ಣುರೇವನ ಸಂಶಯಃ (ಹರಿವಂಶ); "ಅಹಂ ಭೋಗಪ್ರದೋ 
ವತ್ಸ ಮೋಕ್ಷದಸ್ತು ಜನಾರ್ದನಃ (ಪದ್ಧಪುರಾಣ). ಮೋಕ್ಷವು ಪರಮಪುರುಷಾರ್ಥ; ಅದನ್ನು 
ನೀಡುವ ಶ್ರೀಹರಿಯು ಸರ್ವೋತ್ತಮ ಎಂಬ ತತ್ವವೂ ಇದರಿಂದ ಸೂಚಿತ. 

೭, ಕುಟಿಲದಾನವಶಿಕ್ಷ - ಕುಟಿಲರು ಎಂದರೆ ವಕ್ರಸ್ವಭಾವದವರು; ಮನಸ್ಸು ಮಾತು 
ಹಾಗೂ ವರ್ತನೆಯಲ್ಲಿಕಪಟಹೊಂದಿದವರು (ಮನಸ್ಯನ್ಯತ್‌ ವಚಸ್ಯನ್ಯತ್‌ ಕರ್ಮಣ್ಯನ್ಯತ್‌ 
ದುರಾತ್ಮನಾಂ) ಎಂದರ್ಥ. ದಾನವರು ಎಂದರೆ ಕುಟಿಲರೇ; ಆದರೆ ಬಲಿಚಕ್ರವರ್ತಿ 
ಮೊದಲಾದವರ ಅನುಯಾಯಿಗಳಲ್ಲಿಸೇರಿದವರ ಕೆಲವು ದಾನವರು ದಾನವಯೋನಿಯಲ್ಲಿ 
ಜನಿಸಿದ್ದರೂ ಸ್ವರೂಪತಃ ವಕ್ರಸ್ವಭಾವದವರಲ್ಲ, ಪ್ರಹ್ಲಾದನು ದೈತ್ಯನಾಗಿದ್ದರೂ 
ದೈತ್ಯಸ್ವಭಾವದವನಾಗಿರದೇ ದೇವಸ್ವಭಾವದವನಾಗಿದ್ದಂತೆ ಎಂಬುದನ್ನು ಸೂಚಿಸಲು 


ಕುಟಿಲದಾನವಶಿಕ್ಷ ಎಂದಿರುವರು ಎಂದು ತಿಳಿಯಬೇಕು". 

೮. ಕುಮುದಾಕ್ಷ - ಕುಮುದ ಎಂದರೆ ಕನ್ನೆ ೈದಿಲೆ; ಇಲ್ಲಿ ಕಮಲ ಎಂಬ ಅರ್ಥವಷ್ಟೇ 
ವಿವಕ್ಷಿತ ಎಂದು ತಿಳಿಯಬೇಕು. ಶ್ರೀಹರಿಯು ಪುಂಡರೀಕಾಕ್ಷ ಎಂದು ಒಟ್ಟು ಭಾವ. ಅರಳಿ 
ಆಹ್ನಾದಕರವಾಗಿರುವುದು ಕಮಲಕುಮುದಗಳಲ್ಲಿನ ಸಾಮ್ಯಾಂಶ; ಈ ಹಿನ್ನೆಲೆಯಲ್ಲಿ 
ಪುಂಡರೀಕಾಕ್ಷ ಕಮಲಾಕ್ಷ ಎಂಬ ಪದಗಳು ಸಮಾನಾರ್ಥಕವೆನ್ನಿಸುವವು. 

೯. ಪಕ್ಷಿವಾಹನ - ಪಕ್ಷಿ ಎಂದರೆ ಗರುಡಪಕ್ಷಿ ಪಕ್ಷಿವಾಹನ ಎಂದರೆ ಪಕ್ಷಿಗಳ ರಾಜನಾದ 
ಗರುಡನನ್ನು ವಾಹನವನ್ನಾಗಿ ಹೊಂದಿದವನು ಎಂದರ್ಥ. ಇದೂ ಸಹ ಶ್ರೀಹರಿಯ 
ಸರ್ವೋತ್ತಮತ್ವಕ್ಕೆ ಕಾರಣ. ಇತರ ದೇವತೆಗಳಾರೂ ಹೀಗೆ ಗಗನದಲ್ಲಿಸಂಚರಿಸುವ ಅದ್ಭುತ 
ವಾಹನವನ್ನುಹೊಂದಿಲ್ಲಎಂಬುದು ಗಮನಾರ್ಹ. ಗರುಡಸಾಮಾನ್ಯನಾಗಿರದೆಶೇಷರುದ್ರರಿಗೆ 
ಸಮಾನರಾದ ಮಹಾದೇವತೆಯಾಗಿರುವನು ಹಾಗೂ ಕಾಲಕ್ಕೆ ಅಭಿಮಾನಿದೇವತೆಯೂ 
ಆಗಿರುವನು. ಗರುಡವಾಹನ ಎಂಬುದಕ್ಕೆ ಗರುಡನಮೇಲೆಕುಳಿತವನು ಎಂಬ ಅರ್ಥದಿಂದಾಗಿ 
ಶ್ರೀಹರಿಯು ಕಾಲನಿಯಾಮಕ; ಕಾಲದ ಯಾವುದೇ ಪರಿಣಾಮಕ್ಕೂ ಒಳಗಾಗದ ಅಕ್ಷರಪುರುಷ 
ಎಂಬ ವಿಶೇಷಾಂಶ ತಿಳಿಯುವುದು. ಮಹಾಲಕ್ಷ್ಮಿಯೂ ಹೀಗೆ ವಿಷ್ಣುವಿನೊಂದಿಗೆ ಗರುಡನ 
ಮೇಲೆ ಕುಳಿತಿರುವುದರಿಂದ ಅವರೂ ಸಹಕಾಲಕ್ಕೆ ನಿಯಾಮಕರಾದ ಅಧಿದೇವತೆ ಎಂಬುದು 
ಸಿದ್ಧವಾಗುವುದು. 


೧. ಪ್ರಹ್ಲಾದಶ್ಚಾಸ್ಟಿ ದೈತ್ಯಾನಾಮ್‌ । - ಗೀತಾ (೧೦/೩೦) 


ದೇವಾಃ ಶಾಪಬಲಾದೇವ ಪ್ರಹ್ಲಾದಾದಿತ್ವಮಾಗತಾಃ। - ಗೀತಾಭಾಷ್ಮ (೨/೭೨) 


೫೪ ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ 


೧೦. ದೇವಸಂಕುಲಪಕ್ಷ - ದೇವಸಂಕುಲ ಎಂದರೆ ದೇವತೆಗಳ ಸಮುದಾಯ; ಅದನ್ನು 
ಅನುಗ್ರಹಿಸುವವನು ಎಂದರ್ಥ. ಸಕಲದೇವತೆಗಳಿಗೂ ಆಸರೆ ನೀಡಿ ಉದ್ಧರಿಸುವವನು 
ಎಂದು ಭಾವ. ಇಲ್ಲಿ ದೇವಸಂಕುಲ ಎಂಬುದಕ್ಕೆ ಬ್ರಹ್ಮದೇವರನ್ನೂ ಒಳಗೊಂಡಂತೆ ಸಕಲ 
ದೇವತಾಸಮುದಾಯವೂ ವಿವಕ್ಷಿತ ಎಂದು ತಿಳಿಯಬೇಕು. 


೧೧. ಜಗದಧ್ಯಕ್ಷ - ಜಗತ್ತಿಗೆ ಅಧ್ಯಕ್ಷನಾದವನು; ಸಕಲಜಗತ್ತಿನ ಸಕಲವ್ಯಾಪಾರವನ್ನೂ 
ಸಾಕ್ಷಾತ್ತಾಗಿ ನೋಡುವವನು ಎಂದರ್ಥ: ಲೋಕಾಧ್ಯಕ್ಷಃ ಸುರಾಧ್ಯಕ್ಷ: (ವಿಷ್ಣುಸಹಸ್ರನಾಮ); 
ಮಯಾನಧ್ಯಕ್ಷೇಣ ಪ್ರಕೃತಿಃ: ಸೂಯತೇ ಸಚರಾಚರಮ್‌(ಗೀತಾ). ಜಗತ್‌ ಎಂದರೆ 
ವಾಯು ಎಂಬ ಅರ್ಥವೂ ಇದೆ. ವಾಯುದೇವರನ್ನೂಸಹ ಸಾಕ್ಷಾತ್ತಾಗಿ ಸರ್ವಾತ್ಮನಾ ಶಕ್ತಿಸಿ 
ನಿಯಂತ್ರಿಸುವವನು ಎಂಬ ಅರ್ಥ ಇದರಿಂದ ತೆರೆದುಕೊಳ್ಳುವುದು. 


೧೨. ವರ - ವರ ಎಂದರೆ ಶ್ರೇಷ್ಠ ಎಂದರ್ಥ; ಮಹಾಲಕ್ಷ್ಮಿಗೂ ವರನಾದ ಶ್ರೀಹರಿ 
ಸರ್ವಶ್ರೇಷ್ಠ ಎಂಬುದು ತಾತ್ಪರ್ಯ: ವ್ರೀಯತೇ ಇತಿ ವರಃ ಎಂಬ ನಿರ್ವಚನದಿಂದ 
ರಮಾಬ್ರಹ್ಮಾದಿ ಸಕಲದೇವತೆಗಳ ಪರಮಭಕ್ತಿಗೆ ಪಾತ್ರನಾದವನು ಎಂಬ ಅರ್ಥ ಸೂಚಿತ. 

೧೩. ನಿಟಿಲಾಕ್ಷಸಖ - ನಿಟಿಲಾಕ್ಷ ಎಂದರೆ ಹಣೆಯಲ್ಲಿ ಕಣ್ಣುಳ್ಳ ಶ್ರೀರುದ್ರದೇವರು 
ಎಂದರ್ಥ; ವಿರೂಪಾಕ್ಷ ಎಂದು ತಾತ್ಪರ್ಯ; ಸಖ ಎಂಬುದಕ್ಕೆ ಮಿತ್ರ, ಸ್ನೇಹಿತ ಎಂಬುದು 
ಸಾಮಾನ್ಯ ಅರ್ಥ. ಆದರೆ ಅನಾದಿ ಕಾಲದಿಂದ ಅನಂತಕಾಲದವರೆಗೆ ಎಡಬಿಡದೆ 
ರಕ್ಷಿಸುವವನು ಎಂಬುದು ಮುಖ್ಯಾರ್ಥ. ಈ ಅರ್ಥದಲ್ಲಿ ಶ್ರೀಹರಿಯೊಬ್ಬನೇ ಸರ್ವರಿಗೂ 
ಸಖ. ರುದ್ರದೇವರಿಗೂ ಸಂರಕ್ಷಕ ಶ್ರೀಹರಿ ಎಂಬುದು ಭಾವ: ನನು ಸಖಾ ಮಮ ಕಾನನಗೋ 
ವಿಭುಃ (ಸುಮಧ್ವವಿಜಯ). 

೧೪. ಸರ್ವೇಶ- ಸರ್ವರಿಗೂ ಒಡೆಯ; ಇದನ್ನು ಸರ್ವ ಹಾಗೂ ಈಶ ಎಂಬುದಾಗಿ ಎರಡು 
ಪ್ರತ್ಯೇಕ ಪದಗಳನ್ನಾಗಿಯೂ ಓದಿಕೊಳ್ಳಬಹುದು. ಸರ್ವ ಎಂದರೆ ಸರ್ವಸ್ವಾಮಿ ಎಂದರ್ಥ: 
ಸರ್ವಃ ಶರ್ವಃ ಶಿವಃ ಸ್ಮಾಣುಃ( ವಿಷ್ಣುಸಹಸ್ರನಾಮ): ವಾಸುದೇವಃ ಸರ್ವಮಿತಿ ಸ ಮಹಾತ್ಮಾ 
ಸುದುರ್ಲಭಃ (ಗೀತಾ); ಸರ್ವಂ ಖಲ್ವಿದಂ ಬ್ರಹ್ಮ (ಉಪನಿಷತ್‌); ಸರ್ವಂ ಸಮಾಪ್ನೋಷಿ 
ತತೋಶಸಿ ಸರ್ವ (ಗೀತಾ). 


೯. ಶಶಿರವಿನೇತ್ರ ರಕ್ಷಿಸು 
ಚಿತ್ರಕೂಟನಿವಾಸ ವಿಶ್ವಾ- 
ಮಿತ್ರಕ್ರತುಸಂರಕ್ಷ ಶಶಿರಎ- 
ನೇತ್ರ ಭವ್ಯಚರಿತ್ರ ಸದ್ಗುಣಗಾತ್ರ ಸತ್ವಾತ್ರ । 


೯. ಶಶಿರವಿನೇತ್ರ ರಕ್ಷಿಸು ೫೫ 


ಧಾತ್ರಿಜಾಂತಕ ಕಪಟನಾಟಕ- 
ಸೂತ್ರ ಪರಮಪವಿತ್ರ ಫಲ್ಗುಣ- 
ಮಿತ್ರ ವಾಕೃವಿಚಿತ್ರ ರಕ್ಷಿಸು ನಮ್ಮನನವರತ I ೯॥ 


ಅ: ಚಿತ್ರಕೂಟದಲ್ಲಿನೆಲೆಸಿದ, ವಿಶ್ವಾಮಿತ್ರಮುನಿಗಳ ಯಜ್ಞವನ್ನು ಸಂರಕ್ಷಣೆ ಮಾಡಿದ, 
ಸೂರ್ಯಚಂದ್ರರು ನೆಲೆಸಿದ ಕಣ್ಣುಗಳ, ಮಂಗಳಕರವಾದ ಜೀವನದ, ಸದ್ಗುಣಗಳನ್ನೇ 
ಆಕೃತಿಯನ್ನಾಗಿ ಉಳ್ಳ, ಉತ್ತಮವಾದ ಅರ್ಹತೆಯನ್ನು ಹೊಂದಿದ, ಭೂಮಿಪುತ್ರನಾದ 
ನರಕಾಸುರನನ್ನು ಸಂಹರಿಸಿದ, ಕಪಟನಾಟಕಸೂತ್ರಧಾರಿಯಾದ, ಪರಮಪವಿತ್ರನಾದ, 
ಅರ್ಜುನನಿಗೆ ಹಿತೈಷಿಯಾದ. ಚಿತ್ರವಿಚಿತ್ರ ಮಾತುಗಳನ್ನಾಡುವ ಶ್ರೀಹರಿಯೇ! ನೀನು 
ನಮ್ಮನ್ನು ಸದಾ ರಕ್ಷಿಸು. 

ವಿ.: ೧. ಶ್ರೀಹರಿಯ ಶ್ರೀಕೃಷ್ಣರಾಮರೂಪದ ಸ್ರೋತ್ರ ಇದರಲ್ಲೂ ಮುಂದುವರೆದಿದೆ. 


೨. ಚಿತ್ರಕೂಟನಿವಾಸ: ಶ್ರೀರಾಮನು ಸೀತಾ ಲಕ್ಷ್ಮಣ ಸಮೇತನಾಗಿ ವನವಾಸಕ್ಕೆ 
ದಂಡಕಾರಣ್ಯಕ್ಕೆ ತೆರಳುತ್ತಾ ಮಾರ್ಗಮಧ್ಯದಲ್ಲಿ ಕೆಲವು ದಿನಗಳ ಕಾಲ ಚಿತ್ರಕೂಟದಲ್ಲಿ 
ನೆಲೆಸಿದ್ದೆನು. ಭರತನು ಶ್ರೀರಾಮನನ್ನು ಅಯೋಧ್ಯಗೆ ಮರಳಿ ಕರೆತರಲೆಂದು 
ಸಂದರ್ಶಸಿದ್ದು ಶ್ರೀರಾಮನ ಪಾದುಕೆಗಳನ್ನು ಪಡೆದದ್ದು ಈ ಸ್ಥಳದಲ್ಲಿಯೇ. ಶ್ರೀರಾಮನ 
ಆದೇಶದಂತೆ ಲಕ್ಷ್ಮಣನು ಪರ್ಣಕುಟಿಯೊಂದನ್ನು ಇಲ್ಲಿ ನಿರ್ಮಿಸಿದ ವಿವರವು 
ವಾಲ್ಮೀಕಿ ರಾಮಾಯಣದಲ್ಲಿದೆ. ಶ್ರೀರಾಮನು ಸ್ವತಃ ಸದಾನಂದ ಭರಿತನಾದ ಸಾಕ್ಷಾತ್‌ 
ಶ್ರೀಹರಿಯೇ ಆದ್ದರಿಂದ ಇಲ್ಲಿಯೂ ಅಂತೆಯೆ ಪರಮಾನಂದದಿಂದಲೇ ನೆಲೆಸಿದ್ದನು 
ಎಂಬ ವಿಶೇಷ ವಿವರ ಮಹಾಭಾರತತಾತರ್ಯನಿರ್ಣಯದಲ್ಲಿದೆ: ಕತಿಪಯದಿವಸಾನ್ಯತ್ರ 
ಮೋದನ್ನುವಾಸ(೫/೪). 

೩. ಚಿತ್ರಕೂಟ ಎಂಬುದಕ್ಕೆ ಚಿತ್ರವಿಚಿತ್ರವಾದ ಭಗವಂತನ ಮಹಿಮೆಯನ್ನುಪ್ರತಿಪಾದಿಸುವ 
ಸಚ್ಛಾಸ್ಸಗಳ ಸಮುದಾಯ” ಎಂದೂ ಅರ್ಥವಾಗುವುದು. ಅಂತಹ ಶಾಸ್ತ್ರಪ್ರಪಂಚದಲ್ಲಿನದಾ 
ಪ್ರತಿಪಾದತ್ವೇನ ನೆಲೆಸಿದವನು ಎಂಬುದು ಇದರ ಅಂತರಾರ್ಥ. ಯಮಕಭಾರತ ಮೊದಲಾದ 
ಸತ್ಯಾವ್ಯ ರೂಪವಾದ ಶಾಸ್ತಕ್ರತಿಗಳಲ್ಲೂ ಮುಖ್ಯತಃ ಪ್ರತಿಪಾದ್ಯನಾದವನು ಎಂಬ ಅರ್ಥವೂ 
ವಿವಕ್ಚಿತ. 

೪. ವಿಶ್ವಾಮಿತ್ರಕ್ರತುಸಂರಕ್ಷ: ವಿಶ್ವಾಮಿತ್ರ ಮುನಿಗಳು ಲೋಕಕಲ್ಯಾಣಕ್ಕೆಂದು ಸಿದ್ಧಾಶ್ರಮ 
ಎಂಬಲ್ಲಿ ಹಮ್ಮಿಕೊಂಡಿದ್ದ ಯಜ್ಞವನ್ನು ಮಾರೀಚ, ಸುಬಾಹುಗಳ ನೇತೃತ್ವದಲ್ಲಿ ಅಸುರರು 
೧. ಕ್ವಚಿದ್ದಂಸಂ ಚಿತ್ರಕಥಮ್‌ ॥ ದ ಶ್ರೀಮದ್ಭಾಗವತ (೬/೫/೮) 

ಐಶ್ವರಂ ಶಾಸ್ತ್ರಮುತ್ತ ತ್ರೈಜ್ಯ ಬಂಧಮೋಕ್ಚಾನುದರ್ಶನಮ್‌ | 

ಏವಿಕ್ಷಪದಮಜ್ಞಾತ್ತಾ ಕಿಮಸತ್ಕರ್ಮಭಿರ್ಭವೇತ್‌ ॥ - ಶ್ರೀಮದ್ಭಾಗವತ (೬/೫/೧೮) 


೫೬ ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ 


ಹಾಳು ಮಾಡುತ್ತಿದ್ದಾಗ ಅದರ ರಕ್ಷಣೆಗಾಗಿ ವಿಶ್ವಾಮಿತ್ರರು ಶ್ರೀರಾಮನನ್ನು ಕರೆತಂದು, ಆ 
ಅಸುರರ ವಿಘವನ್ನು ತಪ್ಪಿಸಿ, ಯಜ್ಞವನ್ನು ಪೂರೈಸಿದರು. ಮಾರೀಚನಿಗೆ ಬ್ರಹ್ಮದೇವರ ವರ, 
ಸುಬಾಹುವಿಗೆ ಶಿವನ ವರ; ಹೀಗೆ ಬ್ರಹ್ಮರುದ್ರರ ವರದಿಂದಾಗಿ ಇತರರಿಂದ ಅವಧ್ಯರಾಗಿದ್ದ 
ಅವರಿಂದ ಒದಗಿದ್ದವಿಫುವನ್ನುಪರಿಹರಿಸಿದ ಶ್ರೀರಾಮ ಸಾಕ್ಷಾತ್‌ ಸರ್ವೋತ್ತಮನಾದ ಶ್ರೀಹರಿ 
ಎಂದು ಸ್ಫುಟಪಡುವುದು; ಕ್ರತು - ಯಜ್ಞ 


೫. ಶಶಿರವಿನೇತ್ರ: ಶ್ರೀಹರಿಯ ಕಣ್ಣುಗಳನ್ನು ಆಶ್ರಯಿಸಿ, ಸೂರ್ಯಚಂದ್ರರು ನೆಲೆಸಿದ್ದು 
ಅದರಿಂದಾಗಿಯೇ ಅವರಿಗೆ ಬೆಳಕು ಕೊಡುವ ಸಾಮರ್ಥ್ಯ ಲಭಿಸಿರುವುದು ಶಾಸ್ತ್ರದಲ್ಲಿ 
ಯದಾದಿತ್ಯಗತಂ ತೇಜೋ ಜಗದ್ಧಾಸಯತೇಠ ಖಲಮ್‌ । 
ಯಚ್ಚಂದ್ರಮಸಿ ಯಚ್ಚಾಗ್ನ್‌ ತತ್ತೇಜೋ ವಿದ್ಧಿ ಮಾಮಕಮ್‌॥ 
- (ಭಗವದ್ಗೀತೆ ೧೫/೧೨) 
ಶಶಿ - ಚಂದ್ರ. 


೬. ವಿಶ್ವರೂಪದರ್ಶನಕಾಲದಲ್ಲಿ ಅರ್ಜುನನು ಇದನ್ನು ಸಾಕ್ಷಾತ್ಕರಿಸಿಕೊಂಡ ವಿವರ 
ಗೀತೆಯಲ್ಲಿದೆ: ಶಶಿಸೂರ್ಯನೇತ್ರಮ್‌ (೧೧/೧೯). ಹೀಗೆ ಲೋಕವನ್ನೇ ಬೆಳಗುವ 
ಸೂರ್ಯಚಂದ್ರರಿಗೆ ಅವರಲ್ಲಿದ್ದುಆ ಸಾಮರ್ಥ್ಯ ನೀಡುವ ಶ್ರೀಹರಿ ಸರ್ವೋತ್ತಮ ಎಂಬುದು 
ಇದರ ಭಾವ. 


೭. ಸೂರ್ಯವಂಶ, ಚಂದ್ರವಂಶಗಳ ರಾಜರು ಬಹುಕಾಲ ಭೂಮಿಯನ್ನು 
ಪಾಲಿಸಿದ ವಿವರ ಶ್ರೀಮದ್ಭಾಗವತ, ಹರಿವಂಶಾದಿಗಳಲ್ಲಿ ವಿವರವಾಗಿ ನಿರೂಪಿತವಾಗಿದೆ. 
ಸೂರ್ಯ-ಚಂದ್ರರಂತೆ ಪ್ರಜೆಗಳ ಜೀವನಕ್ಕೆ ಬೆಳಕಾಗಿ ಬಾಳಿದ ಹಿರಿಮೆ ಆ ವಂಶದ ರಾಜರದು. 
ಆ ವಂಶದ ಪ್ರವರ್ತಕರಾದ ಸೂರ್ಯಚಂದ್ರರು ಶ್ರೀಹರಿಯಕಣ್ಣುಗಳಲ್ಲಿನೆಲೆಸಿದ್ದ ಆಮೂಲಕ 
ಅಂತಹ ಸಾಮರ್ಥ್ಯಾತಿಶಯವನ್ನುಪಡೆದುಕೊಂಡರು ಎಂಬ ಧ್ವನಿಯೂ ಇದರಲ್ಲಿಇದೆ. 


೮. ಭವ್ಯಚರಿತ್ರ: ಭವ್ಯ ಎಂದರೆ ಮಂಗಳ; ಭವ್ಯಚರಿತ್ರ ಎಂದರೆ ಮಂಗಳಕವಾದ ಚರಿತ್ರೆ 
ಹೊಂದಿದವನು ಎಂದರ್ಥ. ಶ್ರೀರಾಘವೇಂದ್ರಸ್ಥಾ ಿಮಿಗಳ ಶ್ರೀರಾಮಚಾರಿತ್ರಮಂಜರೀ, 
ಶ್ರೀಕೃಷ್ಣಚಾರಿತ್ರಮಂಜರೀ ಕೃತಿಗಳ ಹೆಸರಿನಲ್ಲಿ ಈ ವಿಷಯ ಸೂಚಿತವಾಗಿರುವುದನ್ನು 
ಗಮನಿಸಬಹುದು. ಶ್ರೀಹರಿಯ ಅವತಾರಗಳೂ ಸಹ ಮೂಲರೂಪದಂತೆ ಪರಿಪೂರ್ಣವಾಗಿ 
ಮಂಗಲಸ್ವರೂಪವುಳ್ಳವುಗಳು ಎಂಬುದು ಈ ಪದದ ಭಾವ. ಇದರಿಂದ ಮೇಲ್ನೋಟಕ್ಕೆ 
ಸಂದೇಹಾಸ್ಪದವೆಂದು ತೋರುವ ವಾಲಿವಧೆ, ಸೀತಾಪರಿತ್ಯಾಗ, ಶಂಬೂಕವಧೆ ಮೊದಲಾದ 
ಪ್ರಸಂಗಗಳು ಸಹ ಶ್ರೀರಾಮನ ಪಾವಿತ್ರ್ಯವನ್ನು ಚಿತ್ರಿಸುವ ಪ್ರಸಂಗಗಳೇ ಆಗಿವೆ ಎಂಬ 
ವಿಶೇಷಾಂಶ ದೃಢಪಡುವುದು. 


೯. ಶಶಿರವಿನೇತ್ರ ರಕ್ಷಿಸು ೫೭ 


೯. ಸದ್ಗುಣಗಾತ್ರ: ಶ್ರೀಹರಿಯ ಮೂಲರೂಪದಂತೆ ಅವತಾರರೂಪಗಳೂ ಸಹ 
ಜ್ಞಾನಾನಂದಮಯವಾದ ಸದ್ಗುಣಸ್ವರೂಪದ ಆಕೃತಿಯನ್ನು ಹೊಂದಿವೆ ಎಂಬ ವಿಶೇಷಾಂಶ 
ಇದರಿಂದ ಸೂಚಿತ. ಇದು ಸಹ ಶ್ರೀಹರಿಗೆ ಸರ್ವಥಾ ಪ್ರಾಕೃತದೇಹವಿಲ್ಲಎಂಬ ಪ್ರಮೇಯವನ್ನು 
ತಿಳಿಸುವ ಅಪೂರ್ವವಾದ ಪದ; ಗಾತ್ರ - ಶರೀರ. 


೧೦. ಸತ್ಪಾತ್ರ: ಸತ್‌ ಎಂದರೆ ಉತ್ತಮ ಎಂದರ್ಥ(ಸಚ್ಚಬ್ಧಃ ಉತ್ತಮಂ ಬ್ರೂಯಾತ್‌). 
ಶ್ರೀಹರಿಯಂತೆ ಉತ್ತಮವಾದ ಅರ್ಹತೆಯನ್ನು ಸರ್ವರೀತಿಯಲ್ಲೂ ಪಡೆದ ಮತ್ತೊಬ್ಬ 
ದೇವತೆ ಇಲ್ಲ ಎಂದು ಇದರ ಭಾವ. ಪಾತ್ರರಿಗೆ ದಾನಾದಿಗಳನ್ನು ಸಮರ್ಪಿಸುವುದು 
ವಿಹಿತ. ಶ್ರಿಹರಿಯು ಹೀಗೆ ಸತ್ವಾತ್ರನಾದ್ದರಿಂದ ಅವನಿಗೆ ಸಕಲ ಪದಾರ್ಥಗಳು ಸರ್ವಾತ್ಮನಾ 
ಸಮರ್ಪಿತವಾಗಲೇಬೇಕು ಎಂಬ ತತ್ವವೂ ಸೂಚಿತ: ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ 
ಬುದಾ ತನಾ ವಾಠನುಸೃತಸ್ವಭಾವಃ। ಕರೋತಿ ಯದ್ಯತ್‌ ಸಕಲಂ ಪರಸ್ಮೈ ನಾರಾಯಣೇತಿ 
ಸಮರ್ಪಯೇತ್‌ ತತ್‌. ಸತ್‌ ಎಂದರೆ ವಾಯು ಎಂಬುದು ಮತ್ತೊಂದು ಅರ್ಥ: ಸದಿತಿ 
ಪ್ರಾಣಃ ಮುಖ್ಯಪ್ರಾಣನಿಗೆ ಪಾತ್ರೆಯಂತೆ ಆಧಾರನಾದವನು ಶ್ರೀಹರಿ ಎಂಬುದು ಇದರ 
ಅರ್ಥ. ಶ್ರೀಕೃಷ್ಣರಾಮರೂಪಗಳು ಹನುಮಂತ ಹಾಗೂ ಭೀಮಸೇನ ಎಂಬ ಮುಖ್ಯಪ್ರಾಣನ 
ರೂಪಗಳಿಂದ ವಿಶೇಷವಾಗಿ ಆರಾಧಿತ ಎಂಬುದು ಸುಪ್ರಸಿದ್ಧವಾದ ವಿವರ. ಜೀವೋತ್ತಮರಾದ 
ಮುಖ್ಯಪ್ರಾಣನಿಗೆ ಆಸರೆಯಾದ ಶ್ರೀಹರಿ ಸರ್ವೋತ್ತಮ ಎಂದರ್ಥ: ಪ್ರಾಣಸ್ಯ ಪ್ರಾಣಃ. 


೧೧. ಧಾತ್ರಿಜಾಂತಕ: ಧಾತ್ರಿ ಎಂದರೆ ಭೂಮಿ; ಧಾತ್ರಿಜ ಎಂದರೆ ಭೂಮಿಪುತ್ರನಾದ 
ನರಕಾಸುರ. ಬ್ರಹ್ಮವರದಿಂದ ಅವಧ್ಯನಾಗಿದ್ದಅವನನ್ನುಶ್ರೀಕೃಷ್ಣಅನಾಯಾಸದಿಂದ ಸಂಹರಿಸಿದ 
ವಿವರ ಶ್ರೀಮದ್ಭಾಗವತಾದಿಗಳಲ್ಲಿ ಬಂದಿದೆ. 

೧೨. ಕಪಟನಾಟಕಸೂತ್ರ: ಕಪಟ ಎಂದು ತೋರುವ ವರ್ತನೆಯಿಂದ ಅಸುರರನ್ನು 
ಸದೆಬಡಿಯುವವನು ಶ್ರೀಹರಿ ಎಂದರ್ಥ. ಶ್ರೀಹರಿಯ ವರ್ತನೆ ಕಪಟ ಎಂಬುದು 
ಇದರ ಭಾವ. ಕಪಟಿಗಳಿಗಾಗಿ ಕಪಟವನ್ನು ತೋರುವುದು ಶಾಸ್ತ್ರವಿಹಿತವಾದ ಮಾರ್ಗ: 
ನಿಕೃತ್ಯಾ ನಿಕೃತಿಂ ಹನ್ಯಾತ್‌. ಮತ್ತೊಂದು ರೀತಿಯಲ್ಲಿ ತಾನು ಅಸುರರಿಗೆ ತೋರುವುದು 
ಕಪಟ ಮಾತ್ರ, ವಸ್ತುಸ್ಥಿತಿಯನ್ನಲ್ಲ ಎಂಬ ಅರ್ಥವೂ ಇದಕ್ಕೆ ಉಂಟು. ಮಹಾಭಾರತವು 
ಒಂದು ಕಪಟನಾಟಕವಿದ್ದಂತೆ. ಅದಕ್ಕೆ ಸೂತ್ರಧಾರ ಶ್ರೀಕೃಷ್ಣ ಎಂದರ್ಥ. ಶ್ರೀಕನಕದಾಸರು 
ತಮ್ಮ ಕೃತಿಯೊಂದರಲ್ಲಿ ಶ್ರೀಕೃಷ್ಣನು ಮಹಾಭಾರತವನ್ನು ಬೊಂಬೆಯಾಟದಂತೆ ಮಾಡಿದ 
ಅಪೂರ್ವವಿವರಗಳನ್ನುನೀಡಿರುವರು”. 


೧. ಬೊಂಬೆಯಾಟವನಾಡಿಸಿದೆ ಮಹಾಭಾರತವ ಪಟ 
ಅಂಬುಜಭವಾದಿ ಯಾದವರು ಈಕ್ಲಿಸಲು ॥ ಅಪ॥ 


ಕುರುಭೂಮಿಯೆಂಬ ಪರಭೂಮಿಯಲಿ ರಂಜಿಸಲು 


೫೮ ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ 


೧೩. ಪರಮಪವಿತ್ರ : ಶ್ರೀಹರಿಯು ಪವಿತ್ರವಸ್ತುಗಳಲ್ಲಿಯೂ ಅತ್ಯಂತ ಪವಿತ್ರನಾದವನು 
ಮಾತ್ರವಲ್ಲದೆ, ಪ್ರತಿಯೊಂದು ಪವಿತ್ರ ವಸ್ತುವಿಗೂ ಸಹ ಪಾವಿತ್ರ್ಯವನ್ನು ನೀಡುವವನು 
ಎಂದರ್ಥ: ಪವಿತ್ರಾಣಾಂ ಪವಿತ್ರಂ ಯೋ ಮಂಗಲಾನಾಂ ಚ ಮಂಗಲಮ್‌. ಪವಿತ್ರ 
ಎಂಬುದಕ್ಕೆ ಪವಿವತ್‌ ತ್ರಾತಿ ಎಂಬ ವ್ಯತ್ತತ್ತಿಯಿಂದ ವಜ್ರಾಯುಧದಂತೆ ರಕ್ಷಣೆ ನೀಡುವವನು 
ಎಂಬ ಅರ್ಥ ಲಭಿಸುವುದು. ತನ್ನ ಭಕ್ತರನ್ನು ಶ್ರೀಹರಿ ವಜ್ರಕವಚದಂತೆ ಸಂರಕ್ಷಿಸುವನು ಎಂಬ 
ಭಾವ ಇದರಿಂದ ಸೂಚಿತ. 

೧೪. ಫಲ್ಗುಣಮಿತ್ರ: ಫಲ್ಗುಣ ಎಂದರೆ ಅರ್ಜುನ; ಶ್ರೀಕೃಷ್ಣ ಅವತರಿಸಿದ ವರ್ಷದ 
ಫಾಲ್ಗುಣಮಾಸದಲ್ಲಿ ಜನಿಸಿದ್ದರಿಂದ ಅರ್ಜುನನಿಗೆ ಫಲ್ಲುಣ ಎಂದು ಹೆಸರು. ಮಿತ್ರ ಎಂದರೆ 
ಸ್ನೇಹಿತ ಎಂಬುದು ಲೋಕರೂಢಿಯ ಅರ್ಥ. ಆಪತ್ತುಗಳನ್ನು ಅರಿತು ಸಂರಕ್ಷಿಸುವ ಹಿತೈಷಿ 
ಎಂಬುದು ಶಾಸ್ತ್ರಗಳಲ್ಲಿ ಬಂದಿರುವ ಅರ್ಥ: ಮಿನೋತಿ ತ್ರಾಯತೇ ಚೇತಿ ಮಿತ್ರಮಿತ್ಯ- 


ಅಆ [ne] 


ಭಿಧೀಯತೇ. ಶ್ರೀಹರಿಯು ಸಕಲಭಕ್ಷರಿಗೂ ಸಹ ಅನಾದಿಕಾಲದಿಂದಲೂ ಮಿತ್ರನೇ 
ಆಗಿರುವನು. ಮುಖ್ಯಪ್ರಾಣನಿಗೆ ಮಾತ್ರ ವಿಶೇಷ ಮಿತ್ರ: ಮಮಾಭ್ಯಧಿಕಮಿತ್ರಾಯ ನಮೋ 
ನಾರಾಯಣಾಯತೇ - (ಠಶಾವಾಸ್ಯಭಾಷ್ಯ). ಅರ್ಜುನನಲ್ಲಿವೀರನಾಮಕ ವಾಯುದೇವರ 


ಮರೆಯ ಮಾಯಾಮಯದ ತೆರೆಯ ಹಿಡಿದು 

ಧರಣೀಶರೆಂಬ ನರಪ್ರತಿಮೆಗಳನಳವಡಿಸಿ 

ನರನ ಹಯರಥದ ವಾಘೆಯ ಸೂತ್ರವಿಡಿದು ॥೧॥ 
ಓದುವನು ನಾರದನು ವಾದ್ಯಕಾರನು ಶಂಭು 

ಬಾದರಾಯಣನೇ ಕಥಾಪ್ರಸಂಗಿ 

ಮೇದಿನಿಯ ಹೊರೆಗಳೆವ ಮೃತ್ಯುವಿನ ಹಾಸ್ಯರಸ 

ವೇದನಿಕರಗಳು ಕೈವಾರಿಸುತಲಿರಲು 1 ೨॥ 
ಹದಿನೆಂಟಕ್ಷೋಹಿಣಿ ಮಾರ್ಬಲವ ಹದಿನೆಂಟು ದಿನ 

ಕದನನಾಟ್ಯದ ಕೇಳಿಕೆಯನಾಡಿಸಿ 

ಅದರೊಳ್ಳೆವರನುಳುಹಿ ಅವನಿಭಾರವನಿಳುಹಿ 

ಮುದದಿ ಬ್ರಹ್ಮನ ಕಪಾಲವ ಸಿದ್ಧಗೊಳಿಸಿ 12 1 
ಲೋಕದೊಳು ಐದನೆಯ ವೇದವೀ ಕಥೆಯೆನಿಸಿ 

ಪಾಕಶಾಸನನ ಸಭೆಯನು ಮೆಚ್ಚಿಸಿ 

ಈ ಕಥೆಯ ಕೇಳ್ದ ಜನಮೇಜಯನ ಪತಿಕರಿಸಿ 

ತಾ ಕಪಟನಾಟಕದ ಸೂತ್ರಧಾರನೆನಿಸಿ Ww 9 1 
ಇಂತೆಸೆವ ಲೀಲಾವಿನೋದ ರಚನೆಯಲಿ ಲೋ- 

ಕಾಂತರಗಳೆಲ್ಲವನು ಸಂತೈಸುವ 

ಸಂತತ ಭಕ್ತಸಂಸಾರವನು ಪೊರೆವ ವೇ- 

ದಾಂತನುತ ಕಾಗಿನೆಲೆಯಾದಿಕೇಶವರಾಯ 1೫॥ 


೧೦. ಶ್ರೀನರಸಿಂಗ ರಕ್ಷಿಸು ರ್ಜ 


ಆವೇಶ ಇದ್ದದ್ದರಿಂದಾಗಿ ಅವನಿಗೆ ಶ್ರೀಕೃಷ್ಣ ಸಾರಥಿ ಮೊದಲಾದ ಅನೇಕ ಬಗೆಯಲ್ಲಿ 
ವಿಶೇಷ ರಕ್ಷಣೆ ನೀಡಿದ್ದ ಎಂಬುದು ಇದರ ಭಾವ. ಫಲ್ಲುಣಮಿತ್ರವಾಕ್ಯ ಎಂಬುದಾಗಿಯೂ 
ಇದನ್ನು ಅನ್ವಯಿಸಿಕೊಳ್ಳಬಹುದು. ಅದರಿಂದ ಫಲ್ಗುಣನಿಗೆ ಮಿತ್ರನಂತೆ ಉಪಕಾರಕವಾದ 
ಭಗವದ್ಗೀತೆಯನ್ನು ಉಪದೇಶಿಸಿ ಸಂರಕ್ಷಿಸಿದವನು ಎಂಬ ಅರ್ಥ ತಿಳಿಯುವುದು. 

೧೫. ವಾಕ್ಯವಿಚಿತ್ರ: ಶ್ರೀರಾಮನ ಪ್ರತಿಯೊಂದು ಮಾತೂ ಸಹ ವಿಚಿತ್ರ ಬಗೆಯಲ್ಲಿ 
ಅರ್ಥವನ್ನು ತೆರೆದುಕೊಳ್ಳುವುದು ಎಂಬುದು ಇದರ ಭಾವ. ಶ್ರೀರಾಮ ಸಾಕ್ಷಾತ್‌ 
ಭಗವಂತನಾದ್ದರಿಂದ ಅವನ ಮಾತುಗಳಿಗೆ ವೇದಕ್ಕೂ ಮಿಗಿಲಾದ ಅರ್ಥಗಳು ಸಮುಚಿತ 
ಎಂಬ ಸೂಚನೆ ಇದರಲ್ಲಿದೆ. ವ್ಯಾಸರೂಪದಿಂದಂತೂ ಶ್ರೀಹರಿ ಮಾಡಿರುವ ಜ್ಞಾನಕಾರ್ಯ 
""ವ್ಯಾಸೋಚ್ಛಿಷ್ಕಂ ಜಗತರ್ವಂ'' ಎಂಬ ಮಾತಿನಲ್ಲಿ ಸುಪ್ರಸಿದ್ಧ ಶ್ರೀವ್ಯಾಸರೂಪವು ಸಹ 
ವಾಸಿಷ್ಠಕೃಷ್ಣ ಎನ್ನಿಸಿದ್ದ ರೂಪವಾದ್ದರಿಂದ ಶ್ರೀಕೃಷ್ಣನ ಸ್ತೋತ್ರಪ್ರಸಂಗದಲ್ಲಿ ಆ ರೂಪದ 
ಪ್ರಸಕ್ಕಿಯೂ ಸಹ ಉಚಿತವೇ ಆಗಿದೆ. 


io 


೧೦. ಶ್ರೀನರಸಿಂಗ ರಕ್ಷಿಸು 
ಮಂಗಳಾತ್ಮಕ ದುರಿತತಿಮಿರಪ- 
ತಂಗ ಗರುಡತುರಂಗ ರಿಪುಮದ- 
ಭಂಗ ಕೀರ್ತಿತರಂಗ ಪುರಹರಸಂಗ ನೀಲಾಂಗ | 
ಅಂಗದಪ್ರಿಯನಂಗಪಿತ ಕಾ- 
ಳಿಂಗಮರ್ದನ ಅಮಿತ ಕರುಣಾ- 
ಪಾಂಗ ಶ್ರೀನರಸಿಂಗ ರಕ್ಷಿಸು ನಮ್ಮನನವರತ Il ೧೦ ॥ 


ಅಃ ಮಂಗಳಸ್ಟರೂಪನೇ! ದುರಿತವೆಂಬ ಕತ್ತಲೆಗೆ ಸೂರ್ಯನಂಥವನೇ! ಗರುಡವಾಹನನೇ! 
ಶತ್ರುಗಳ ಸೊಕ್ಕಡಗಿಸುವವನೇ! ಕೀರ್ತಿಯ ತರಂಗಗಳಿಂದ ಕೂಡಿದವನೇ! 
ಮುರಹರನಾದ ಶಿವನಿಗೆ ಹಿತೈಷಿಯೇ! ನೀಲಮೇಘದಂತಹ ಶರೀರನೇ! ಅಂಗದನಿಗೆ 
ಪ್ರಿಯನಾದವನೇ! ಅನಂಗನಾದ ಮನ್ಮಥನ ಜನಕನೇ! ಕಾಳಿಂಗನನ್ನು ನಿಗ್ರಹಿಸಿದವನೇ! 
ಮಿತಿಯಿರದ ಕರುಣೆ ತೋರುವ ಕುಡಿನೋಟದವನೇ! ಲಕ್ಷ್ಮೀನರಸಿಂಹನೇ! 
ಶ್ರೀಹರಿಯೇ! ನಮ್ಮನ್ನು ಅನವರತ ರಕ್ಷಿಸು. 
ವಿ: ೧.ಮಂಗಳಾತ್ಮಕ- ಮಂಗಳಸ್ವರೂಪ- ಎಂದರೆ ಅನಂತಕಲ್ಯಾಣಗುಣಗಳ ಸ್ವರೂಪ- 
ನಾದವನು ಎಂದರ್ಥ. ಆತ್ಮಕ ಎಂಬ ಪದದಿಂದ ಶ್ರೀಹರಿಗೂ ಅವನ ಗುಣಗಳಿಗೂ ಯಾವುದೇ 
ವಿಧದ ಬೇಧವಿಲ್ಲಎಂಬ ವಿಶೇಷಾಂಶ ಸೂಚಿತ. ಇದು ಪರಾಶಸ್ಥ ಶಕ್ತಿರ್ವಿವಿದೆವ ಶ್ರೂಯತೇ 


೬೦ ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ 


ಸ್ವಾಭಾವಿಕೀ ಜ್ಞಾನಬಲಕ್ರಿಯಾ ಚ॥ ಎಂಬ ಶ್ರುತಿಯ ಅರ್ಥವೂ ಆಗಿದೆ. ಮಂಗಲಾ* ಆತ್ಮ*ಕ 
= ಮಂಗಲದೇವತೆಯಾದ ಮಹಾಲಕ್ಷ್ಮಿಯು ಸ್ವರೂಪಭೂತವಾದ ಆನಂದವನ್ನು 
ಅಭಿವ್ಯಕ್ತಿಪಡಿಸುವವನೇ ಎಂಬ ಅರ್ಥವನ್ನು ಇಲ್ಲಿಕಾಣಬಹುದು. 


೨. ದುರಿತತಿಮಿರಪತಂಗ - ದುರಿತ ಎಂದರೆ ಅನಿಷ್ಟ ತಿಮಿರ ಎಂದರೆ ಕತ್ತಲೆ; ಪತಂಗ 
ಎಂದರೆ ಸೂರ್ಯ. ಕತ್ತಲೆಯು ಸೂರ್ಯನಿಂದ ನಾಶವಾಗುವಂತೆ ಸಕಲ- 
ದುರಿತಗಳು ಶ್ರೀಹರಿಯ ಅನುಗ್ರಹದಿಂದ ದೂರಾಗುವುವು ಎಂದರ್ಥ. ಇದು 
ನರಸಿಂಹೋ 3 ಖಲಾಜ್ಞಾನಮತಧ್ವಾಂತದಿವಾಕರಃ ಎಂಬ ಶ್ರೀಮದಾಚಾರ್ಯರಮಾಯಾ- 
ವಾದಖಂಡನಕೃತಿಯ ಮಂಗಲಪದ್ಯದಲ್ಲಿನ ವಿಶೇಷಣದ ವಿವರಣೆಯಂತಿದೆ. ದುರಿತಕ್ಕೆ 
ಕಾರಣವಾಗುವ ಕತ್ತಲೆಯಂತಹ ಅಜ್ಞಾನಮಿಥ್ಯಾಜ್ನಾ ಗಳನ್ನು ಪರಿಹರಿಸುವ ಕಾರ್ಯದಲ್ಲಿ 
ಸೂರ್ಯನಂತಿರುವವನು ಎಂದೂ ಅರ್ಥ. 


೩. ಗರುಡತುರಂಗ- ತುರಂಗಎಂದರೆಕುದುರೆ. ವೇಗವಾಗಿ ಸಂಚರಿಸುವುದರಿಂದ ಅದಕ್ಕೆ 
ಆ ಹೆಸರು. ಇಲ್ಲಿವಾಹನ ಎಂಬ ಅರ್ಥದಲ್ಲಿಇದು ಪ್ರಯೋಗಿಸಲ್ಪಟ್ಟಿದೆ. ಶ್ರೀಹರಿಗೆ ಗರುಡನೇ 
ವಾಹನ ಎಂಬುದರಿಂದ ಗಗನಗಾಮಿಯಾದ ವಾಹನವುಳ್ಳ ವಿಶಿಷ್ಟದೇವತೆ ಶ್ರೀಹರಿ. ಆದ್ದರಿಂದ 
ಅವನು ಸರ್ವೋತ್ತಮ ಎಂಬ ಭಾವ ಸೂಚಿತ. ಬೇರಾವ ದೇವತೆಗಳಿಗೂ ಗರುಡನಂತಹ 
ಗಗನಗಾಮಿಯಾದ ವಾಹನ ಪ್ರತೀತವಾಗಿಲ್ಲ ಎಂಬುದು ಗಮನಾರ್ಹ. ಇದು "ಗಗನದಲಿ 
ಸಂಚರಿಪ ಗರುಡದೇವನೆ ತುರಗ' (ಈ ಪರಿಯ ಸೊಬಗಾವ ದೇವರಲಿ ನಾ ಕಾಣೆ) ಎಂಬ 
ಶ್ರೀಪುರಂದರದಾಸರ ವಚನದ ರೂಪಾಂತರದಂತಿದೆ. 


೪. ರಿಪುಮದಭಂಗ - ಶತ್ರುಗಳ ಸೊಕ್ಕನ್ನು ಅಡಗಿಸುವವನು ಎಂದರ್ಥ. ಕಂಸ, 
ಜರಾಸಂಧ, ಪೌಂಡ್ರಕವಾಸುದೇವ ಮೊದಲಾದ ಬ್ರಹ್ಮಶಿವಾದಿದೇವತೆಗಳ ವರದಿಂದ ಸೊಕ್ಕಿದ್ದ 
ದೈತ್ಯರನ್ನುಶ್ರೀಕೃಷ್ಟಲೀಲಾಜಾಲವಾಗಿ ಸದೆಬಡೆದ ಮಹತ್ವಕ್ಕೆ ಸೂಚಕ. ಅರಿಗಳೆನ್ನಿಸಿದ ಕಾಮಾದಿ 
ದೋಷಗಳ ಅಭಿಮಾನಿದೈತ್ಯರ ಸೊಕ್ಕನ್ನು ಸಹ ಅಡಗಿಸುವವನು ಎಂದೂ ಅರ್ಥ; ರಿಪು - 
ಶತ್ರು. 

೫. ಕೀರ್ತಿತರಂಗ- ತರಂಗ ಎಂದರೆ ಅಲೆ; ಸಮುದ್ರದ ಅಲೆಗಳಂತೆ ನಿರಂತರವಾದ ವಿವಿಧ 
ಬಗೆಯ ಕೀರ್ತಿಯನ್ನು ಸಾರುವ ಶಾಸ್ತ್ರಸಮುದ್ರದಿಂದ ಪ್ರತಿಪಾದ್ಯ ಎಂದರ್ಥ. ಕೀರ್ತಿತ ರಂಗ 
= ಪುರಾಣಪ್ರಸಿದ್ಧವಾದ ಶ್ರೀರಂಗ ಮೊದಲಾದ ಪುಣ್ಯಧಾಮಗಳನ್ನುಹೊಂದಿದವನು ಎಂದೂ 
ತಿಳಿಯಬಹುದು. ಇದಕ್ಕೆ ಕೀರ್ತಿತುರಂಗ ಎಂಬ ಪಾಠಾಂತರವಿದೆ. ಹಿಂದೆ ತಿಳಿಸಿದಂತೆ ತುರಂಗ 
ಎಂದರೆ ಕುದುರೆ ಎಂದರ್ಥ. ಶ್ರೀಹರಿಯು ಭಕ್ತರ ಬಳಿಗೆ ಧಾವಿಸಲು ಅವನ ಕೀರ್ತಿಯು 
ವಾಹಕವಾಗಿರುವುದರಿಂದ ಅವನಿಗೆ ಆ ಹೆಸರು; ಎಂದರೆ ಶ್ರೀಹರಿಯ ಮಹಿಮೆಯನ್ನುಅವನ 
ಕೀರ್ತಿಯಿಂದಲೇ ತಿಳಿಯಲು ಸಾಧ್ಯ ಎಂದರ್ಥ. 


೧೦. ಶ್ರೀನರಸಿಂಗ ರಕ್ಷಿಸು ೬೦ 


೬. ಪುರಹರಸಂಗ - ಪುರಹರ ಎಂದರೆ ತ್ರಿಪುರಾಸುರನನ್ನು ಸಂಹಾರಮಾಡಿದ ಶಿವ 
ಎಂದರ್ಥ. ಅವನಿಗೆ ಮಿತ್ರನಂತೆ ಸದಾ ರಕ್ಷಕನಾಗಿರುವವನು ಶ್ರೀಹರಿ ಎಂಬ ಭಾವ ಇದರಿಂದ 
ಸೂಚಿತ. 

೭. ನೀಲಾಂಗ - ಇಲ್ಲಿ ನೀಲ ಎಂದರೆ ನೀಲಮೇಘ ಎಂದರ್ಥ. ನೀಲಮೇಘ- 
ಶ್ಯಾಮನಾದವನು ಶ್ರೀಹರಿ ಎಂದರ್ಥ. ಶ್ರೀಹರಿಯು ನೀಲವರ್ಣದವನು ಎಂಬ ಮಾತಿನಲ್ಲಿ 
ಅವನು ಸಾಕಲ್ಯೇನ ಅರಿಯಲಾಗದ ಮಹಿಮೆ ಉಳ್ಳವನು ಎಂಬ ಭಾವ ಸೂಚಿತ. ಗಗನ 
ಹಾಗೂ ಸಮುದ್ರಗಳು ನೀಲವರ್ಣದಿಂದ ಕಂಗೊಳಿಸಲು ಅವುಗಳ ವೈಶಾಲ್ಯ ಒಂದು ಬಗೆಯ 
ಕಾರಣ. ಅದರಂತೆ ಇಲ್ಲೂಸಹ ಎಂದು ತಿಳಿಯಬೇಕು. 


೮. ಅಂಗದಪ್ರಿಯ - ಅಂಗದ ಎಂದರೆ ವಾಲಿಪುತ್ರ. ಅವನು ಚಂದ್ರನ ಅವತಾರ. 
ಅವನಲ್ಲಿ ಇಂದ್ರನ ಆವೇಶ. ಇದರಿಂದಾಗಿ ಅವನಿಗೆ ವಿಶೇಷ ಹಿರಿಮೆ ಬರುವಂತಾಗಿತ್ತು. 
ವಾಲಿಯ ಸಂಹಾರದ ಬಳಿಕ ಅಂಗದನಿಗೆ ಯುವರಾಜಪದವಿ ಲಭಿಸಿ ಅವನು ಶ್ರೀರಾಮನ 
ಅಂತರಂಗಭಕ್ಷರಲ್ಲಿ ಒಬ್ಬನು ಎನಿಸಿದ ವಿವರ ರಾಮಾಯಣದಲ್ಲಿದೆ. ಅದು ಈ ಪದದಿಂದ 
ಸೂಚಿತ. ಸೇತುವೆಯನ್ನು ಕಟ್ಟಿ ಸಮುದ್ರವನ್ನು ದಾಟಿದ ಬಳಿಕ ಶ್ರೀರಾಮ ರಾವಣನಿಗೆ ಎಚ್ಚರಿಕೆ 
ನೀಡಲೆಂದು ಅಂಗದನನ್ನು ದೂತನಾಗಿ ಕಳುಹಿಸಿದ ರಾಮಾಯಣದ ಪ್ರಸಂಗ ಅವನ ಮೇಲೆ 
ಇರುವ ಶ್ರೀರಾಮನ ಪ್ರೀತಿಗೆ ಸೂಚಕ. ಅಂಗದನು ಚಂದ್ರನ ಅವತಾರ. ಚಂದ್ರನಲ್ಲಿ ಬ್ರಹ್ಮದೇವರ 
ಸನ್ನಿಧಾನ. ಅದರಿಂದಾಗಿ ಚಂದ್ರಾವತಾರನಾದ ಅಂಗದನಲ್ಲಿಶ್ರೀರಾಮನು ವಿಶೇಷ ಪ್ರೀತಿ ಎಂಬ 
ಅರ್ಥವನ್ನೂಗುರುತಿಸಬಹುದು. 

೯. ಅನಂಗಪಿತ- ಅನಂಗಎಂದರೆ ಮನ್ನಥ. ಶಿವನಹಣೆಗಣ್ಣಿಗೆ ಮನ್ಮಥನ ದೇಹನಾಶವಾಗಿ 
ಅಂದಿನಿಂದ ಅವನು ಅನಂಗ ಎನ್ನಿಸಿದ್ದು ಪುರಾಣಗಳಲ್ಲಿ ಪ್ರಸಿದ್ಧ ಹೀಗೆ ಅನಂಗನೆನಿಸಿದ 
ಮನ್ಮಥನಿಗೆ ಜನಕ ಎಂಬುದು ಶ್ರೀಹರಿಯ ಹಿರಿಮೆಗಳಲ್ಲೊಂದು. ಅನಂತ ಎಂದರೆ 
ಸಾಧನಶರೀರರಹಿತರಾದ ಸುಜ್ಜೀವಿಗಳು. ಅವರಿಗೆ ಸಾಧನೆಗೆ ಅನುಕೂಲವಾಗುವ ದೇಹವನ್ನು 
ನೀಡುವ ಮೂಲಕ ತಂದೆ ಎನ್ನಿಸುವವನು ಎಂದೂ ಅರ್ಥಮಾಡಿಕೊಳ್ಳಬಹುದು. 


೧೦. ಕಾಳಿಂಗಮರ್ದನ- ಕಾಳಿಂಗನು ಯಮುನಾನದಿಯ ಮಡುವೊಂದರಲ್ಲಿಆಶ್ರಯ 
ಪಡೆದು ಅದರ ಜಲವನ್ನು ಕಲುಷಿತಗೊಳಿಸಿ ಗೋ-ಗೋಪರಿಗೆ ಪೀಡಕನಾಗಿದ್ದಮಹಾಸರ್ಪ. 
ಶ್ರೀಕೃಷ್ಣ ಆ ಮಡುವಿನಲ್ಲಿ ಧುಮುಕಿ ಅದನ್ನು ನಿಗ್ರಹಿಸಿ ಯಮುನೆಯ ಜಲವನ್ನು ಪುನಃ 
ನಿರ್ಮಲಗೊಳಿಸಿದ ವಿವರ ಶ್ರೀಮದ್ಭಾಗವಶದಲ್ಲಿದೆ. ಕಾಳಿಂಗನಂತಹ ಮಹಾವಿಷಸರ್ಪವನ್ನು 
ನಿಗ್ರಹಿಸುವ ಮೂಲಕ ತಾನು ಅಮೃತಸ್ವರೂಪನಾದವನು ಎಂಬ ವಿಶೇಷ ಪ್ರಮೇಯವನ್ನು 
ಲೋಕಕ್ಕೆ ಸಾರಿದ ಎಂಬುದು ಇಲ್ಲಿಯ ಭಾವ. ಕಾಳಿಂಗ ಮೃತ್ಯುವಿನ ಸಂಕೇತ. ಕಾಳಿಂಗನನ್ನು 
ಮರ್ದಿಸಿದ ಶ್ರೀಕೃಷ್ಣನ ಹಿರಿಮೆ ಅವನು ಮೃತ್ಯುಪರಿಹಾರಕ ಎಂಬುದಕ್ಕೂ ಸೂಚಕ. 
ಕಾಲೀಯ ಒಂದು ಸರ್ಪ; ಸರ್ಪಕ್ಕೆ ಅಹಿ ಎಂಬ ಹೆಸರೂ ಇದೆ. ಅಹಿ ಎಂಬುದಕ್ಕೆ ಸಂಶಯ, 


೬೨ ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ 


ವಿಪರ್ಯಯ ಎಂಬ ಅರ್ಥಗಳೂ ಉಂಟು. ಇದರಿಂದಾಗಿ ಕಾಳಿಂಗಮರ್ದನ ಎಂಬುದಕ್ಕೆ 
ವಾಸಿಷ್ಠಕೃಷ್ಣರೂಪದಿಂದ ಮಹಾಭಾರತಾದಿಗ್ರಂಥಗಳ ರಚನೆಯ ಮೂಲಕ ಸಜ್ಜನರ 
ಸಂಶಯವಿಪರ್ಯಯಗಳನ್ನು ಪರಿಹರಿಸಿ ಉದ್ದರಿಸಿದವನು ಎಂಬ ವ್ಯಾಸಪರವಾದ 
ವಿಶೇಷಾರ್ಥವೂ ಸಂಗತವಾಗುವುದು. 


೧೧. ಅಮಿತ - ಮಿತಿಯುಳ್ಳವನು ಮಿತ; ಶ್ರೀಹರಿಗೆ ದೇಶತಃ ಕಾಲತಃ ಹಾಗೂ ಗುಣತಃ 
ಮಿತಿಯಿಲ್ಲದಿರುವುದರಿಂದ ಅವನು ಅಮಿತ ಎನಿಸಿಕೊಳ್ಳುವನು. ಅನಂತ ಎಂಬುದು ಇಲ್ಲಿಯ 
ವಿಶೇಷ ಭಾವ. 

೧೨. ಕರುಣಾಪಾಂಗ - ಅಪಾಂಗ ಎಂದರೆ ಕುಡಿನೋಟ; ಶ್ರೀಹರಿಯು ತನ್ನ ಭಕ್ತರನ್ನು 
ತನ್ನ ಕರುಣೆತುಂಬಿದ ಕುಡಿನೋಟದಿಂದ ನೋಡಿ ಅನುಗ್ರಹಿಸುವನು ಎಂದರ್ಥ. ಕೇವಲ 
ಕುಡಿನೋಟದಿಂದಲೇ ಸೃಷ್ಟಿಸಂಹಾರಾದಿ ಸಕಲಕಾರ್ಯಗಳನ್ನು ಮಾಡುವ ಶ್ರೀಹರಿಯು 
ಸರ್ವೋತ್ತಮ ಎಂಬುದು ಮತಿತಾರ್ಥ. ತನ್ನ ಕುಡಿನೋಟದಿಂದಲೇ ರಮಾಬ್ರಹ್ಮಾದಿಗಳಿಗೆ 
ವಿಶೇಷವಾದ ಅನುಗ್ರಹವನ್ನು ಮಾಡುವವನು ಎಂದು ತಿಳಿಸುವ ದ್ವಾದಶಸ್ತೋತ್ರದ ಶ್ರೀಸ್ತುತಿ 
ಎಂಬ ಏಳನೇ ಅಧ್ಯಾಯದ ನಿರೂಪಣೆ ಸೂಚಿತ: | 

೧೩. ಶ್ರೀನರಸಿಂಗ - ಶ್ರೀ ಎಂದರೆ ಮಹಾಲಕ್ಷ್ಮಿ ನರಸಿಂಗ ಎಂದರೆ ನರಸಿಂಹ. ಇದರಿಂದ 
ಶ್ರೀನರಸಿಂಗ ಎಂಬುದಕ್ಕೆ ಲಕ್ಷ್ಮೀನರಸಿಂಹ ಎಂದರ್ಥವಾಗುವುದು. ನರ ಎಂದರೆ ಪುರುಷ; 
ಸಿಂಹ ಎಂದರೆ ಶ್ರೇಷ್ಟ ಪುರುಷೋತ್ತಮ ಎಂದರ್ಥ. ಇದು ಭಗವದ್ಗೀತೆ ಕೊನೆಯ ೫ 
ಶ್ಲೋಕಗಳಲ್ಲಿ ನಿರೂಪಿತವಾದ ಕ್ಷರಾಕ್ಷರ ಪುರುಷೋತ್ತಮತ್ವರೂಪವಾದ ಹಿರಿಮೆಯನ್ನು 
ಸಾರುವ ವಿಶೇಷಣ: 


೧೪. ಹೀಗೆ ಒಟ್ಟು ಹನ್ನೆರಡು ವಿಶೇಷಣಗಳಿಂದ ಶ್ರೀಹರಿಯ ಬಗೆಬಗೆಯ ಹಿರಿಮೆಯನ್ನು 
ಈ ಪದ್ಯದಲ್ಲಿ. ತಿಳಿಸಿರುವರು. 


ಸಜನ 


೧೧. ವೈಕುಂಠನಗರನಿವಾಸ ರಕ್ಷಿಸು 
ದಾಶರಥಿ ವೈಕುಂಠನಗರನಿ- 
ವಾಸತೆ ಫೈ ಜಗದೀಶ ಪಾಪವಿ- 
ನಾಶ ಪರಮವಿಲಾಸ ಹರಿ ಸರ್ವೇಶ ದೇವೇಶ । 
ವಾಸುದೇವ ದಿನೇಶಶತಸಂ- 
ಕಾಶ ಯದುಕುಲವಂಶತಿಲಕ ಪ- 
ರಾಶರಾನತ ದೇವ ರಕ್ಷಿಸು ನಮ್ಮನನವರತ Il ೧೧ ॥| 


೧೧. ವೈಕುಂಠನಗರನಿವಾಸ ರಕ್ಷಿಸು | ೬೩ 


ಅ: ದಶರಥಪುತ್ರನಾಗಿ ಅವತರಿಸಿದ ಶ್ರೀರಾಮನೇ | ವೈಕುಂಠವೆಂಬ ನಗರದಲ್ಲಿ 
ನೆಲೆಸಿದವನೇ, ಮೂರುಲೋಕಗಳಿಗೆ ಒಡೆಯನೇ, ಸಕಲ ಪಾಪಗಳನ್ನುಸಂಪೂರ್ಣ- ವಾಗಿ 
ಪರಿಹರಿಸುವವನೇ, ಅತ್ಯಂತ ಶ್ರೇಷ್ಠವಾದ ಲೀಲೆಯಿಂದ ಕೂಡಿದವನೇ, ಶ್ರೀಹರಿಯೇ, 
ಸಕಲರಿಗೂ ಒಡೆಯನೇ, ದೇವತೆಗಳ ಸ್ವಾಮಿಯೇ, ವಾಸುದೇವನೇ, ನೂರಾರುಸೂರ್ಯರ 
ಕಾಂತಿ ಉಳ್ಳವನೇ, ಯದುಕುಲಕ್ಕೆ ಹಾಗೂ ಆ ವಂಶಕ್ಕೆ ತಿಲಕಪ್ರಾಯನಾದವನೇ, 
ಪರಾಶರಮುನಿಯಿಂದ ವಂದಿತನಾದವನೇ, ದೇವನೇ ನಮ್ಮನ್ನು ಅನವರತ ರಕ್ಷಿಸು. 

ವಿ: ೧. ಈ ಪದ್ಯದಲ್ಲೂ ಶ್ರೀರಾಮ ಹಾಗೂ ಶ್ರೀಕೃಷ್ಣರೂಪಗಳ ವರ್ಣನೆ 
ಮುಂದುವರೆದಿದೆ. 

೨. ದಾಶರಥಿ: ದಶರಥನ ಪುತ್ರನಾಗಿ ಅವತರಿಸಿದ ಶ್ರೀಹರಿಯ ಶ್ರೀರಾಮರೂಪ ಎಂದರ್ಥ. 
ಲಕ್ಷ್ಮಣ, ಭರತ, ಶತ್ರುಘ್ನರೂ ಸಹ ದಶರಥನ ಪುತ್ರರೇ ಆದರೂ "ಅಸಾಧಾರಣ್ಕೇನ ವ್ಯಪದೇಶಾ 
ಭವಂತಿ' ಎಂಬ ನ್ಯಾಯದಿಂದ ಪ್ರಧಾನ ಎಂಬ ಕಾರಣದಿಂದ ದಾಶರಥಿ ಎಂದರೆ ಶ್ರೀರಾಮ 
ಎಂದೇ ಅರ್ಥ. ದಶರಥನು ಸ್ವರೂಪತಃ ಸ್ವಾಯಂಭುವಮನು. ಅವನ ವಿಶೇಷ ತಪಸ್ಸಿಗೆ ಮೆಚ್ಚಿ 
ಶ್ರೀಹರಿ ಅವನ ಪುತ್ರತ್ವೇನ ಅವತರಿಸಿ, ದಾಶರಥಿ ಎನಿಸಿದ; ಇದರಿಂದಾಗಿ ದಶರಥನ ಕೀರ್ತಿ 
ಅಜರಾಮರವಾಯಿತು. 


೩. ವೈಕುಂಠನಗರನಿವಾಸ: ವೈಕುಂಠವು ಶ್ರೀಹರಿಯ ಪ್ರಧಾನವಾದ ಮೂರು ನೆಲೆಗಳಲ್ಲಿ 
ಒಂದು. ಶ್ವೇತದ್ವೀಪ ಹಾಗೂ ಅನಂತಾಸನ ಇವು ಇತರ ಎರಡು ನೆಲೆಗಳು. ವೈಕುಂಠವು 
ಪ್ರಳಯಕಾಲದಲ್ಲೂ ಸಹ ನಾಶವಾಗದ ನಿತ್ಯಲೋಕ. ಬ್ರಹ್ಮ-ಶಿವ ಮೊದಲಾದವರ 
ಲೋಕಗಳು ಪ್ರಳಯಕಾಲದಲ್ಲಿ ಉಳಿಯುವಂತಹವುಗಳಲ್ಲ ಆಬ್ರಹ್ಮಭುವನಾಲ್ಲೋಕಾ 
ಪುನರಾವರ್ತಿನೋತರ್ಜುನ ಗೀತಾ(೮/೧೬). ವೈಕುಂಠಲೋಕವು ನಿತ್ಯಲೋಕವಾದ್ದರಿಂದಲೇ 
ಅಲ್ಲಿಗೆ ಹೋದವರೂ ಸಹ ಸದಾ ಅಲ್ಲಿಯೇ ಉಳಿಯುವಂತಾಗುವರು ಎಂಬುದು ವಿಶೇಷ 
ಯದ್ಗತ್ವಾನ ನಿವರ್ತಂತೇ ತದ್ದಾಮ ಪರಮಂ ಮಮ -(ಗೀತಾ ೧೫/೬) ಈ ವಿಶೇಷವನ್ನು 
ಸೂಚಿಸಲೆಂದು ವೈಕುಂಠನಗರನಿವಾಸ ಎಂಬ ವಿಶೇಷಣದಿಂದ ಸ್ತುತಿಸಿರುವರು. ಶ್ರೀರಾಮನ 
ರಾಜಧಾನಿ ಅಯೋಧ್ಯಾನಗರ. ಅದು ಶ್ರೀರಾಮನ ಸನ್ನಿಧಾನದಿಂದಾಗಿ ವೈಕುಂಠದಂತೆ 
ಕಂಗೊಳಿಸುತ್ತಿತ್ತು: ತಸ್ಕೈವಮಬ್ದಭವಲೋಕ ಸಮಾಮಿಮಾಂ ಕ್ಷ್ಮಾಂ ಕೃತ್ವಾನನುಶಾಸತ ಉದೀಕ್ಷ್ಯ 
ಗುಣಾನ್‌ ಧರಾಯಾಃ - ಮ.ಬಾ.ತಾ.ನಿ. ೯/೪೪. ಇದರಿಂದ ವೈಕುಂಠದಂತೆ ಶೋಭಿಸುವ 
ಅಯೋಧ್ಯಾನಗರ ನಿವಾಸಿ ಎಂಬ ಅರ್ಥ ತಿಳಿಯುವುದು. ತನ್ನ ನಿವಾಸದಿಂದಾಗಿ 
ಅಯೋಧ್ಯೆಯಂತಹ ಭೂಲೋಕದ ನಗರಕ್ಕೂ ವೈಕುಂಠದ ಶೋಭೆ ಕೊಟ್ಟ ಹಿರಿಮೆ 
ಶ್ರೀರಾಮನದು ಎಂಬುದು ಈ ಮಾತಿನ ವಿಶೇಷಾಂಶ. ಕೃಷ್ಣರೂಪದಲ್ಲೂ ಹೀಗೆಯೇ 
ದ್ವಾರಕೆಯಂತಹ ಅದ್ಭುತ ನಗರವನ್ನು ನಿರ್ಮಿಸಿ ವೈಕುಂಠವನ್ನೇ ಧರೆಗಿಳಿಸಿ ನೆಲೆಸಿದ ಹಿರಿಮೆ 
ಶ್ರೀಹರಿಯದು. 


೬೪ ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ 


೪. ತೈಜಗದೀಶ: ಮೂರು ಲೋಕಗಳಿಗೆ ಒಡೆಯ. ಸ್ವರ್ಗ, ಮರ್ತ್ಯ ಹಾಗೂ ಪಾತಾಳ 
ಎಂಬ ಇವು ೩ ಲೋಕಗಳು. ಸ್ವರ್ಗ ಎಂಬುದರಿಂದ ಮೇಲಿನ ಭುವಃ ಮೊದಲಾದ ಇತರ ೬ 
ಲೋಕಗಳು. ಪಾತಾಳಶಬ್ದದಿಂದ ಅತಳ, ವಿತಳ ಮೊದಲಾದ ಸಕಲಕೆಳಗಿನ ಲೋಕಗಳೂ ವಿವಕ್ಷಿತ. 
ಇದರಿಂದ ಶ್ರೀರಾಮನು ಕೇವಲ ಕೋಸಲದೇಶದ ಅಥವಾ ಭೂಲೋಕದ ರಾಜನಾಗದೆ, ಸಮಸ್ತ 
ವಿಶ್ವಕ್ಕೇ ಒಡೆಯನಾದವನು ಎಂಬ ವಿಶೇಷಾರ್ಥ ತಿಳಿಯುವುದು. ಶ್ರೀರಾಮನು ರಾಜ್ಯಭಾರ 
ನಡೆಸಿದ್ದಾಗ ಬ್ರಹ್ಮಾದಿ ದೇವತೆಗಳೆಲ್ಲಾ ತಮ್ಮ ಮೂಲರೂಪಗಳಿಂದಲೇ ಶ್ರೀರಾಮನ ಬಳಿಗೆ 
ಆಗಮಿಸಿ, ಪರಮಭಕ್ಕಿಯಿಂದ ನಮಸ್ಕರಿಸುತ್ತಿದ್ದವಿವರ ಇದನ್ನುದೃಢಪಡಿಸುವುದು: ಸಬ್ರಹ್ಮರುದ್ರ- 
ಮರುದರ್ಕದಿವಾಕರಾದಿಮೂರ್ಧನ್ಯರತ್ತಪರಿಘಟ್ಟಿತ ಪಾದಪೀಠಃ - ಮ.ಭಾ.ತಾ.ನಿ.(೯ 1೧೨); 
ಜಗತ್ತೆಂಬುದಕ್ಕೆ ವಾಯು ಎಂದೂ ಹೆಸರು. ತೈಜಗತ್ತು ಎಂದರೆ ವಾಯುದೇವರ ಹನುಮ, ಭೀಮ, 
ಮಧ್ವ ಎಂಬ ರೂಪಗಳಿಗೂ ಒಡೆಯ; ಎಂದರೆ ಶ್ರೀರಾಮರೂಪದಿಂದ ಹನುಮದ್ರೂಪಕ್ಕೂ 
ಶ್ರೀಕೃಷ್ಣರೂಪದಿಂದ ಭೀಮರೂಪಕ್ಕೂ , ಶ್ರೀವ್ಯಾಸರೂಪದಿಂದ ಮಧ್ವರೂಪಕ್ಕೂ ಒಡೆಯ 
ಎಂದರ್ಥ. 


೫. ಪಾಪವಿನಾಶ: ಪಾಪಗಳಿಗೆ ಸಂಪೂರ್ಣವಾದ ನಾಶವನ್ನುಂಟುಮಾಡುವವನು ಎಂದರ್ಥ. 
ಇತರ ದೇವತೆಗಳು ಸಹ ಪಾಪವನ್ನುನಾಶಪಡಿಸುವವರಾದರೂ ಅನಾದಿಕಾಲದಿಂದ ಸಂಚಿತವಾದ 
ಸಕಲ ಪಾಪಗಳೂ ಸಹ ನಾಶವಾಗುವುದು ಶ್ರೀಹರಿಯ ಸಾಕ್ಷಾತ್‌ ದರ್ಶನ- ವಾದಾಗಲೇ 
ಎಂಬ ವಿಶೇಷ ಬ್ರಹ್ಮಸೂತ್ರದಲ್ಲಿದೆ. ಇದನ್ನು ಸೂಚಿಸಲು, ಪಾಪನಾಶ ಎಂದಷ್ಟೇ ಹೇಳದೆ, 
ಪಾಪವಿನಾಶ ಎಂಬುದಾಗಿ ತಿಳಿಸಿರುವರು. ಸಂಸ್ಕೃತದಲ್ಲಿ ಪಾಪ ಎಂಬುದಕ್ಕೆ ಪಾಪಿ ಎಂಬ 
ಅರ್ಥವೂ ಉಂಟು. ಇದರಿಂದ ಪಾಪವಿನಾಶ ಎಂಬುದಕ್ಕೆ ಸಕಲ ಪಾಪಿಗಳಿಗೆ ಸಂಪೂರ್ಣವಾಗಿ 
ವಿನಾಶವುಂಟುಮಾಡುವವನು ಎಂದರೆ, ಅಧೋಗತಿಯನ್ನೇ ನೀಡುವವನು ಎಂದರ್ಥ. ಇದು 
ಭಗವದ್ಗೀತೆಯ ವಿನಾಶಾಯ ಚ ದುಷ್ಕತಾಮ್‌(೪ /೮) ಎಂಬ ಮಾತಿನ ಭಾವ. ಅದರಂತೆ 
೧೬ನೆಯ ಅಧ್ಯಾಯದಲ್ಲಿನ ಈ ಕೆಳಗಿನ ಶ್ಲೋಕದ ಭಾವವೂ ಆಗಿದೆ: 


ತಾನಹಂ ದ್ವಿಷತಃ ಕ್ರೂರಾನ್‌ ಸಂಸಾರೇಷು ನರಾಧಮಾನ್‌ । 
ಕ್ಷಿಪಾಮ್ಯಜಸ್ರಮಶುಭಾನಾಸುರೀಷ್ಟೇವ ಯೋನಿಷು ॥ 

ಆಸುರೀಂ ಯೋನಿಮಾಪನ್ನಾ ಮೂಢಾ ಜನ್ಮಸು ಜನ್ಮಸು | 

ಮಾಮಪ್ರಾಪ್ಯೈವ ಕೌಂತೇಯ ತತೋ ಯಾಂತ್ಯಧಮಾಂ ಗತಿಮ್‌ ॥-(೨೦) 


೬. ಪರಮವಿಲಾಸ: ವಿಲಾಸ ಎಂದರೆ ಕ್ರೀಡೆ. ಶ್ರೀಹರಿಯ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ 
ಮೊದಲಾದ ಸಕಲ ಕಾರ್ಯಗಳೂ ಸಹ ತನ್ನ ಸ್ವಂತ ಪ್ರಯೋಜನಕ್ಕಾಗಿ ಅಲ್ಲದೆ, ಕೇವಲ 
ಲೋಕಹಿತಕ್ಕಾಗಿ ಮಾತ್ರ. ಅವನಿಗೆ ಮಾತ್ರ ಅದು ಕೇವಲ ಕ್ರೀಡೆಯಷ್ಟೆ ಎಂಬುದು ಶಾಸ್ತ್ರಗಳ 
ನಿರೂಪಣೆ. ಅವನ ಪ್ರತಿಯೊಂದು ಕಾರ್ಯವೂ ಸಹ ಅದರಂತೆ ಕೇವಲ ಕ್ರೀಡೆಯೇ 
ಆಗಿರುವುದರಿಂದ, ಆ ಕ್ರೀಡೆಯೂ ಸಹ ಸ್ವಾಭಾವಿಕವೇ ಆಗಿರುವುದರಿಂದ ಅವನ ವಿಲಾಸವು 


೧೧. ವೈಕುಂಠನಗರನಿವಾಸ ರಕ್ಷಿಸು ೬೫ 


ಪರಮವಿಲಾಸ ಎನ್ನಿಸುವುದು. ಇತರರಿಗೆ ಆಗದ ಎಂತಹ ಮಹತ್ಕಾರ್ಯಗಳನ್ನು ಸಹಕೇವಲ' 
ತನ್ನ ಭ್ರೂವಿಲಾಸದಿಂದಲೇ ಲೀಲಾಜಾಲವಾಗಿ ಮಾಡುವವನು ಎಂಬ ಧ್ವನಿಯೂ ಇಲ್ಲಿದೆ. 


೭. ಹರಿ: ಹರಿ ಎಂದರೆ ಪಾಪಗಳನ್ನು ಪರಿಹರಿಸುವವನು, ಸಂಸಾರದ ನೋವನ್ನು 
ಕಳೆಯುವವನು, ತನ್ನ ಭಕ್ತರಿಗೆ ಪುಣ್ಯದ ರಾಶಿಯನ್ನು' ಭರಿಸಿ ಕೊಡುವವನು, ಮೊದಲಾದ ಅನೇಕ 
ಅರ್ಥಗಳು ಉಂಟು. ಮುಖ್ಯವಾಗಿ ಭಗವಂತನ ಸಕಲರಿಂದ ಉಪಾಸ್ಯವಾದ ಬಿಂಬರೂಪಕ್ಕೂ 
ಹರಿ ಎಂಬ ವಿಶೇಷ ಹೆಸರು ಶಾಸ್ತ್ರಗಳಲ್ಲಿ ಉಕ್ತವಾಗಿದೆ. ಹರಿಭಕ್ತಿಸಾರ ಎಂಬ ಹೆಸರನ್ನು ತಮ್ಮ 
ಕೃತಿಗೆ ಶ್ರೀಕನಕದಾಸರು ಇರಿಸಲು ಸಹ ಈ ಪದದ ವ್ಯಾಪ್ತಿ ಇಷ್ಟುವಿಶಾಲವಾಗಿರುವುದೇ ಕಾರಣ. 
ಶ್ರೀಜಗನ್ನಾಥದಾಸರ ಶ್ರೀಹರಿಕಥಾಮೃತಸಾರ ಎಂಬ ಕೃತಿಯಲ್ಲಿನ ಹರಿ ಶಬ್ದವು ಸಹ ಇಂತಹ 
ವಿಶೇಷಾರ್ಥವನ್ನೇ ಹೊಂದಿದೆ. 


೮. ಸರ್ವೇಶ: ಸರ್ವರಿಗೂ ಒಡೆಯನಾದವನು. ಸರ್ವರಿಗೂ ಎಂದರೆ, ಜಗತ್ತಿನ ಸಕಲ 
ದೇವತೆಗಳಿಗೂ, ಜೀವಿಗಳಿಗೂ ಸರ್ವಸ್ವಾಮಿಯಾದವನು: 


ಯೇ ಚೈವ ಸಾತ್ವಿಕಾ ಭಾವಾ ರಾಜಸಾಸ್ತಾಮಸಾಶ್ಚ ಯೇ। 
ಮತ್ತ ಏವೇತಿ ತಾನ್‌ ವಿದ್ಧಿ ನ ತ್ವಹಂ ತೇಷು ತೇ ಮಯಿ ॥ -ಗೀತಾ (೭/೧೨) 


ದ ಇದಕ್ಕೆ ಸರ್ವವಿಧದಲ್ಲೂ ಸ್ವಾಮಿ ಎಂಬ ಮತ್ತೊಂದು ಅರ್ಥವೂ ವಿವಕ್ಷಿತ. ತಂದೆ, 
ತಾಯಿ, ಟು ರಾಜ ಮೊದಲಾದವರಿಗೆ ಒಡೆತನ ಇರುವುದು ತಮ್ಮಮಕ್ಕಳು, ತಮ್ಮ ಶಿಷ್ಯರು 
ಹಾಗೂ ತಮ್ಮಪ್ರಜೆಗಳ ಮೇಲೆ ಮಾತ್ರ; ಅದೂ ಸೀಮಿತ ಅವಧಿಯವರೆಗೆ ಮಾತ್ರ. ಶ್ರೀಹರಿಯ 
ಒಡೆತನ ಅಂತಹುದಲ್ಲ ಅವನು ಸಕಲ ಬಗೆಯಲ್ಲೂಸರ್ವರಿಗೂ ಸ್ವಾಮಿ ಎಂಬುದು ವಿಶೇಷ 
ಪ್ರಮೇಯ. ಸರ್ವೇಶ ಎಂಬುದನ್ನುಸರ್ವ ಈಶ ಎಂದು ಬಿಡಿಸಿಯೂ ಓದಿಕೊಳ್ಳಬಹುದು; 
ಆಗ ಎಲೈ ಸರ್ವನೇ, ಎಲೈ ಈಶನೇ ಎಂದು ಅರ್ಥವಾಗುವುದು. ಸರ್ವ ಜು 
ವಿಷ್ಣುಸಹಸ್ರನಾಮದಲ್ಲಿ ಬಂದಿರುವ ಪದ: ಸರ್ವಃ ಶರ್ವಃ ಶಿವಃ ಸ್ಥಾಣು: ಸರ್ವ ಎಂಬುದು 
ಸರ್ವಂ ಖಲ್ವಿದಂ ಬ್ರಹ್ಮಇತ್ಯಾದಿ ಉಪನಿಷತ್ತುಗಳಲ್ಲಿಯೂ ಬಂದಿದೆ. ಇದಕ್ಕೆ ಸರ್ವಸ್ವಾಮಿ, 
ಸರ್ವರ ಅಂತರ್ಯಾಮಿ, ಸರ್ವರ ನಿಯಾಮಕ ಮೊದಲಾದ ಅನೇಕ ಅರ್ಥಗಳು ಉಂಟು. 
ಇಂತಹ ಉಪಾಸನೆ ಮಾಡುವುದು ತನಗೆ ತುಂಬಾ ಪ್ರಿಯ ಎಂದು ಶ್ರೀಕೃಷ್ಣರೂಪದಿಂದ 
ಶ್ರೀಹರಿಯು ಸ್ಪಷ್ಟಪಡಿಸಿರುವನು: ವಾಸುದೇವಃ ಸರ್ವಮಿತಿ ಸ ಮಹಾತ್ಮಾ ಸುದುರ್ಲಭಃ 
-(ಗೀತೆ ೭/೧೯ ). ಈಶ ಎಂದರೆ ಒಡೆಯ ಎಂದರ್ಥ. ಈ ಒಡೆತನವು ಸಹ ಕೇವಲ ಇತರರ 
ಒಡೆತನದಂತೆ ಸೀಮಿತವಾಗಿರದೆ, ಅಪರಿಮಿತ ಎಂದು ತಿಳಿಯಬೇಕು. 

೧. ಸ್ಪಕ್ಷ್ಯೇ ಹಿ ಚೇತನಗಣಾನ್‌ ಸುಖದುಚುಮಧ್ಯ- 

ಸಂಪ್ರಾಪ್ತಯೇ ತನುಭೃತಾಂ ವಿಹೃತಿಂ ಮಮೇಚ್ಛನ್‌ | 

ಸೋ$ಯಂ ವಿಹಾರ ಇಹ ಮೇ ತನುಭೃತ್ವಭಾವ- 

ಸಂಭೂತಯೇ ಭವತಿ ಭೂತಿಕೃದೇವ ಭೂತ್ಯಾಃ - ಮ.ಭಾ.ತಾ.ನಿ (೧/೫) 


3A 


೬೬ ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ 


೯. ದೇವೇಶ: ಇದು ಸಕಲದೇವತೆಗಳಿಗೂ ಶ್ರೀಹರಿ ಒಡೆಯ ಎಂಬ ಅರ್ಥವನ್ನು 
ತಿಳಿಸುವುದು. ಸೂರ್ಯ ಚಂದ್ರಾದಿಗಳೆಲ್ಲಾ ಶ್ರೀಹರಿಯ ವಶವರ್ತಿಗಳಾಗಿದ್ದು ಅವನ 
ಆಜ್ಞಾಧಾರಕರಾಗಿರುವರು ಎಂಬ ಉಪನಿಷತ್ತುಗಳ ಮಾತು ಇದಕ್ಕೆ ಆಧಾರ: ಯದ್ದೀಷಾ 
ಉದೇತಿ ಸೂರ್ಯ: ... ಮೃತ್ಕುರ್ಧಾವತಿ ಪಂಚಮಃ 1(ಕಠೋಪನಿಷತ್‌) 


೧೦. ವಾಸುದೇವ: ವಸುದೇವನ ಮಗ ಎಂಬ ಕಾರಣದಿಂದ ವಾಸುದೇವ ಎಂಬುದು 
ಶ್ರೀಕೃಷ್ಣರೂಪದ ಹೆಸರು. ಆದರೆ ಮುಖ್ಯವಾಗಿ ಎಲ್ಲೆಡೆ ಸರ್ವಸ್ವಾಮಿಯಾಗಿ ನೆಲೆಸಿದವನು 
ಎಂಬುದು ಅದರ ಮುಖ್ಯವಾದ ಅರ್ಥ: 


ವಾಸನಾದ್ವಾಸುದೇವೋಸಸಿ ವಾಸಿತಂ ತೇ ಜಗತ್ತಯಮ್‌ I 
ಸರ್ವಭೂತನಿವಾಸೋಪಸಿ ವಾಸುದೇವ ನಮೋಸ್ತು ತೇ॥ 


ಶ್ರೀಹರಿಯು ಸೃಷ್ಟಿಯ ಪ್ರಾರಂಭದಲ್ಲಿ ಸ್ವೀಕರಿಸಿದ ೪ ರೂಪಗಳಲ್ಲಿ ವಾಸುದೇವ 
ರೂಪವು ಮೊದಲನೆಯದು. ಸಂಕರ್ಷಣ, ಪ್ರದ್ಯುಮ್ನ ಅನಿರುದ್ಧ ಎಂಬುವು ಇತರ 
ಮೂರು ರೂಪಗಳು. ಮೋಕ್ಷ ಕೊಡುವ ರೂಪ ಎಂಬುದು ವಾಸುದೇವ ರೂಪದ ವಿಶೇಷ 
ಶ್ರೀಮದಾಚಾರ್ಯರ ದ್ವಾದಶಸ್ತೋತ್ರವು ಪ್ರೀಣಯಾಮೋ ವಾಸುದೇವಂ ಎಂಬುದಾಗಿ 
ಶ್ರೀಹರಿಯ ವಾಸುದೇವರೂಪದ ವಿಶೇಷ ಹಿರಿಮೆಯನ್ನು ತಿಳಿಸಿಕೊಡುವುದು. 


೧೧. ದಿನೇಶಶತಸಂಕಾಶ: ದಿನೇಶ ಎಂದರೆ ಸೂರ್ಯ, ಶತ ಶಬ್ದವು ಸಾಮಾನ್ಯವಾಗಿ 
ನೂರು ಎಂಬ ಅರ್ಥವನ್ನು ಕೊಟ್ಟರೂ ಮುಖ್ಯವಾಗಿ ಬಹಳ ಅರ್ಥವನ್ನೇ ತಿಳಿಸುವುದು: 
ಶಬ್ದೋ ಬಹುತ್ವವಚನಃ ಶತಮ್‌ - ಮ.ಭಾ.ತಾ.ನಿ (೧/೧೬). ಲೋಕದಲ್ಲೂನೂರು ಎಂಬ 
ಪದವನ್ನು ಬಹಳ ಎಂಬ ಅರ್ಥದಲ್ಲಿ ಉಪಯೋಗಿಸುವ ರೂಢಿ ಇದೆ. ಶ್ರೀಹರಿಯ ಕಾಂತಿ 
ಅನಂತಸೂರ್ಯರಕಾಂತಿ. ಆದ್ದರಿಂದಲೇ ಸೂರ್ಯ ಮೊದಲಾದ ಯಾವ ದೇವತೆಗಳೂ ಸಹ 
ಅವನಿಗೆ ಸರಿಸಾಟಿ ಎನ್ನಿಸರು ಎಂದು ಭಾವ. ಇದರಿಂದ ಸೂರ್ಯಮಂಡಲಮಧ್ಯವರ್ತಿಯಾದ 
ರೂಪ ಶ್ರೀಹರಿಯ ನಾರಾಯಣರೂಪವೇ ಹೊರತು ಅನೇಕರು ತಿಳಿದಿರುವಂತೆ ಕೇವಲ 
ಸೂರ್ಯದೇವತೆಯಲ್ಲ ಎಂಬ ಭಾವವು ಸೂಚಿತ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನ 
ವಿಶ್ವರೂಪವನ್ನು ವರ್ಣಿಸಿರುವ ಶ್ಲೋಕ ಇಲ್ಲಿಸ್ಥರಣೀಯ: 

ದಿವಿಸೂರ್ಯಸಹಸ್ರಸ್ಯ ಭವೇದ್ಯುಗಪದುತ್ತಿತಾ । 
ಯದಿ ಭಾಃ ಸದೃಶೀ ಸಾ ಸ್ಯಾತ್‌ ಭಾಸಸ್ತಸ್ಯ ಮಹಾತ್ಮನಃ ॥ (೧೧/೧೨) 


೧೨. ದಿನೇಶ-ಸೂರ್ಯ ಎಂಬುದಕ್ಕೆ ಷಟ್ಟಶ್ಲೋಪನಿಷತ್ತಿನಲ್ಲಿ ವಾಯು ಎಂಬ ಅರ್ಥ 
ಬಂದಿದೆ. ಇದರಿಂದ ಅನಂತ ವಾಯುದೇವರಿಗಿಂತ ಮಿಗಿಲಾದ ಕಾಂತಿ ಶ್ರೀಹರಿಯದು ಎಂಬ 
ವಿಶೇಷಾರ್ಥ ಸೂಚಿತವಾಗುವುದು. ದಿನ ಎಂದರೆ ಜ್ಞಾ ವ; ದಿನೇಶ ಎಂಬುದಕ್ಕೆ ಜ್ಞಾನಾಧಿ 


೧೧. ವೈಕುಂಠನಗರನಿವಾಸ ರಕ್ಷಿಸು ೬೭ 


ಪತಿಯಾದ ವಾಯುದೇವರು ಎಂದರ್ಥ; ಶ್ರೀಹರಿಯು ಜ್ಞಾ ನ ಹಾಗುಜಾ ್ಲನದೇವತೆಯಾದ 
ವಾಯುದೇವರು ಇಬ್ಬರಿಗೂ ಈಶ ಎಂಬುದು ವಿಶೇಷಾರ್ಥ. 


೧೩. ಯದುಕುಲವಂಶತಿಲಕ: ಯದುಕುಲ ಎಂಬುದು ಯಯಾತಿ ಪುತ್ರನಾದ 
ಯದುವಿನಿಂದ ಬೆಳೆದು ಬಂದ ಚಂದ್ರವಂಶದ ಒಂದು ಕವಲು. ಅದಕ್ಕೆ ಭೋಜ, ವೃಷ್ಟಿ 
ಅಂಧಕ ಎಂಬುದು ಉಪಪಂಗಡಗಳು. ಅದನ್ನು ಸೂಚಿಸಲು ಯದುಕುಲ ಹಾಗೂ ವಂಶ 
ಎಂಬ ಪದಗಳನ್ನು ಸೂಚಿಸಿರುವರು. ಶ್ರೀರಾಮರೂಪವು ರಘಂಕುಲತಿಲಕ ರೂಪವೆನ್ನಿಸಿದರೆ, 
ಶ್ರೀಕೃಷ್ಣರೂಪವು ಯದುಕುಲತಿಲಕವೆನ್ನಿಸಿದ ರೂಪ. ಒಟ್ಟಾಗಿ ಸರ್ವೋತ್ತಮ ಎಂಬುದು 
ಅದರ ಭಾವ. 


೧೪. ಪರಾಶರಾನತ: ಪರಾಶರ ಮುನಿಯಿಂದ ವಂದಿತ ಎಂದರ್ಥ. ಶ್ರೀಹರಿಯ 
ವೇದವ್ಯಾಸರೂಪ ಪರಾಶರ-ಸತ್ಯವತಿಯರಿಂದ ಅವತರಿಸಿದ ರೂಪ. ಹಾಗೆ ಅವತರಿಸಿದ್ದು 
ಅವರಿಬ್ಬರ ಪ್ರಾರ್ಥನೆಯಂತೆ. ಆದ್ದರಿಂದ ಆತನು ಅವರ ಪುತ್ರನಾದರೂ ಅವರಿಂದ 
ಪೂಜಿತನಾದವನೇ ಆಗಿರುವನು. ಇದರಿಂದ ವಸುದೇವಪುತ್ರ, ದಶರಥಪುತ್ರ ಎಂಬ 
ಪದಗಳಂತೆ ಪರಾಶರಪುತ್ರ ಎಂಬುದು ಸಹ ಪರಾಶರರಿಗೆ ಅನುಗ್ರಹ ಮಾಡಿದ ರೂಪ ಎಂಬ 
ಅರ್ಥವನ್ನು ನೀಡುವುದು. ವೇದವ್ಯಾಸರೂಪವು ಮೇಲ್ನೋಟಕ್ಕೆ ಪರಾಶರರ ಪುತ್ರ ಎಂದು 
ಕಾಣುವ ರೂಪವಾದರೂ ವಾಸ್ತವವಾಗಿ ಶ್ರೀರಾಮ, ಶ್ರೀಕೃಷ್ಣರೂಪಗಳಂತೆ ಶ್ರೀಹರಿಯ 
ಸಾಕ್ಷಾದ್ರೂಪವಾಗಿದೆಯೇ ಹೊರತು ಕೇವಲ ಒಂದು ಯಷಿರೂಪವಲ್ಲಎಂಬ ವಿಶೇಷಾರ್ಥ 
ಸೂಚಿತವಾಗುವುದು. 


ಪರಾಶರರಿಗೆ ಆ ಹೆಸರು ಬರಲು ತಮ್ಮ ವಂಶ ನಿಂತುಹೋಗುವುದು ಎಂಬ ಆತಂಕದಲ್ಲಿದ್ದ 
ವಸಿಷ್ಠಮುನಿಗಳಿಗೆ ಇವರು ಮೊಮ್ಮಗನು ಜನಿಸುವ ಮೂಲಕ ಪರಿಹಾರವಾಗುವುದು. 
ಎಂದರೆ ವಂಶವನ್ನು ಬೆಳಗಿದ ಕೀರ್ತಿ ಪರಾಶರಮುನಿಯದು. ಅದರಂತೆ ಪರೀಕ್ಷಿದ್ರಾಜನು 
ಪಾಂಡವರ ಮೊಮ್ಮಗನಾಗಿ ಜನಿಸಿ, ನಿಮಿತ್ತ ಎನ್ನಿಸಿದ. ಇದರಿಂದ ಪರಾಶರ ಎಂಬುದಕ್ಕೆ 
ಪರೀಕ್ಷಿದ್ರಾಜ ಎಂಬ ಅರ್ಥವೂ ಹೊಂದುವುದು. ಆ ಪರೀಕ್ಷಿದ್ರಾಜನನ್ನು ಅಶ್ವ ತ್ಯಾಮನ 
ಅಸ್ಪದಿಂದ ಗರ್ಭದಲ್ಲಿ ಸಂರಕ್ಷಿಸಿ ಅವನು ಜನಿಸಿದ ಕೂಡಲೇ ಮೃತನಾದಾಗ, ಮರಳಿ ಬದುಕಿಸಿದ 
ಹಿರಿಮೆ ಶ್ರೀಕೃಷ್ಣರೂಪದ್ದು ಇದರಿಂದ ಇದು ಕೃಷ್ಣರೂಪಕ್ಕೂ ಅನ್ವಯಿಸುವ ಪದವಾಗುವುದು. 
ಎಂದರೆ ಒಂದರ್ಥದಲ್ಲಿ ಇದು ಕೃಷ್ಣರೂಪದ ಸ್ವುತಿಯಾಗಿದ್ದರೆ, ಮತ್ತೊಂದು ಅರ್ಥದಲ್ಲಿ 
ಶ್ರೀವ್ಯಾಸರೂಪದ ಸ್ತು ಸುತಿಯಾಗಿದೆ. ಈ ಮೂಲಕ  ಶ್ರೀಕನಕದಾಸರು ರೂಪತ್ರಯಗಳನ್ನು ಈ 
ಪದ್ಯದಲ್ಲಿ ) ಸುತಿಸಿದಂತಾಗಿದೆ ಎಂದು ತಿಳಿಯಬೇಕು. 


೧. ಪರಾಸುಃ ಸ ಯತಸ್ವೇ ನ ವಸಿಷ್ಠ ಸ್ಥಾಪಿತೋ ಮುನಿಃ । 
ಗರ್ಭಸ್ಥೇನ ತತೋ ಲೋಕೇ ಪರಾಶರ ಇತಿ ಸ್ಟೃತೇ॥ - ಮಹಾಭಾರತ೧/೧೯೫/೩ 


೬೮ ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ 


೧೫. ದೇವ: ದೇವ ಎಂಬುದಕ್ಕೆ ದಿವು ಕ್ರೀಡಾಯಾಮ್‌” ಎಂಬುದಾಗಿ ೭ ಬಗೆಯ 
ಅರ್ಥವಿದ್ದು ಎಲ್ಲಅರ್ಥಗಳು ಸಹ ಶ್ರೀಹರಿಗೆ ಅನ್ವಯಿಸುವವು. ಎಂದರೆ ಅವನು ಅತ್ಯಂತ 
ಮುಖ್ಯವಾದ ಅರ್ಥದಲ್ಲಿದೇವ ಎನ್ನಿಸುವ ಹಿರಿಮೆ ಹೊಂದಿದವನು. ದೇವನೆಂದರೆ ಹರಿಯೇ 
ಎಂಬುದು ಇದರ ಒಟ್ಟು ಭಾವ. ದೇವ ಎಂಬುದಕ್ಕೆ ಬ್ರಹ್ಮದೇವ, ರುದ್ರದೇವ, ಇಂದ್ರದೇವ, 
ಇತ್ಯಾದಿ ವಿಶೇಷಣಗಳನ್ನು ಸೇರಿಸಿದಾಗ ಆ ದೇವತೆಗಳಿಗೆ ಅನ್ವಯಿಸುವುದು. ಆದರೆ ಯಾವ 
ವಿಶೇಷಣವೂ ಇಲ್ಲದೆ ದೇವ ಎಂದರೆ ಶ್ರೀಹರಿಯೇ ಎಂದರ್ಥ; ಸೂತ್ರ ಎಂದರೆ ಬ್ರಹ್ಮಸೂತ್ರ, 
ಗೀತೆ ಎಂದರೆ ಭಗವದ್ಗೀತೆ, ವ್ರತ ಎಂದರೆ ಏಕಾದಶೀ ಹೇಗೋ ಹಾಗೆ ದೇವ ಎಂದರೆ 
ಶ್ರೀಹರಿಯೇ ಎಂಬುದು ಶಾಸ್ತ್ರಗಳ ಭಾವ. 


೧೨. ಮುಕುಂದ ರಕ್ಷಿಸು 


ಕುಂದಕುಡ್ಗಲರದನ ಪರಮಾ - 

ನಂದ ಹರಿ ಗೋವಿಂದ ಸನಕಸ- 

ನಂದವಂದಿತ ಸಿಂಧುಬಂಧನ ಮಂದರಾದ್ರಿಧರ । 

ಇಂದಿರಾಪತಿ ವಿಜಯಸಖ ಅರ- 

ವಿಂದನಾಭ ಪುರಂದರಾರ್ಚಿತ 

ನಂದಕಂದ ಮುಕುಂದ ರಕ್ಷಿಸು ನಮ್ಮನನವರತ Il ೧೨ ॥ 


ಅ: ಜಾಜಿಯ ಮೊಗ್ಗುಗಳಂತಹ ದಂತಪಂಕ್ಕಿಯವನೇ, ಪರಮಾನಂದಪೂರ್ಣನೇ, 
ಶ್ರೀಹರಿಯೇ, ಗೋವಿಂದನೇ, ಸನಕಸನಂದನರಿಂದ ಸ್ತುತನಾದವನೇ, ಸಮುದ್ರಕ್ಕೆ 
ಸೇತುವೆ ಕಟ್ಟಿದವನೇ, ಮಂದರಪರ್ವತವನ್ನು ಹೊತ್ತವನೇ, ಇಂದಿರಾರಮಣನೇ, 
ಅರ್ಜುನನಿಗೆ ಸಖನಾಗಿ ಸಂರಕ್ಷಿಸಿದವನೇ, ಪದ್ಮನಾಭನೇ, ಇಂದ್ರನಿಂದ 
ಪೂಜಿತನಾದವನೇ, ನಂದನ ಕಂದನೇ, ಮುಕುಂದನೇ! ನೀನು ನಮ್ಮನ್ನು ಸದಾ ರಕ್ಷಿಸು. 

೧. ಕುಂದಕುಡ್ಠಲರದನ - ಕುಂದ ಎಂದರೆ ಜಾಜಿ, ಕುಡ್ಠಲ ಎಂದರೆ ಮೊಗ್ಗು ರದನ 
ಎಂದರೆ ದಂತ. ಜಾಜಿ ಮೊಗ್ಗುಗಳಂತಹ ಬಿಳಿ ಹಾಗೂ ಒತ್ತಾದ ಸುಂದರ ದಂತಪಂಕ್ಕಿಯನ್ನು 


ಹೊಂದಿದವನು ಶ್ರೀಹರಿ; ದಂತದ ವರ್ಣನೆಯು ದೇಹದ ಇತರ ಸಕಲ ಲಕ್ಷಣಗಳಿಗೂ 
ಉಪಲಕ್ಷಣ ಎಂದು ತಿಳಿಯಬೇಕು. 


೨. ಪರಮಾನಂದ -ಪರಮ ಎಂದರೆ ಉತ್ತಮ, ಸರ್ವಶ್ರೇಷ್ಠ ಎಂದರ್ಥ. ಶ್ರೀಹರಿಯ 
ಆನಂದವು ರಮಾ ಬ್ರಹ್ಮಾದಿ ಸಕಲರ ಆನಂದಕ್ಕಿಂತ ಅತ್ಯಂತ ಭಿನ್ನವಾದುದು. ಅದು ಪರಿಪೂರ್ಣ 


೧. ದಿವಕ್ರೀಡಾವಿಜಿಗೀಷಾವ್ಯವಹಾರದ್ಯುತಿಸ್ತುತಿಮೋದಮದಸ್ವಪ್ಪಕಾಂತಿಗತಿಷು । - ಧಾತುಪಾಠಃ। 


೧೨. ಮುಕುಂದ ರಕ್ಷಿಸು ೬೯ 


ಹಾಗೂನಿರವಧಿಕ. ಅದರಂತೆ ಇತರ ಸಕಲಗುಣಗಳಿಗೂ ಸೂಚಕ. ಸದಾ ವ್ಯಕ್ತ ಎಂಬುದು ಅದರ 
ಮತ್ತೊಂದು ವಿಶೇಷ. ಇದನ್ನೆಲ್ಲವನ್ನೂ ಪರಮ ಎಂಬ ಪದವು ಸೂಚಿಸುವುದು. ಇದರಿಂದಾಗಿ 
ಶ್ರೀಹರಿಯು ಸರ್ವೋತ್ತಮ ಎಂಬ ತಾತರ್ಯಾರ್ಥ ಲಭಿಸುವುದು. 


೩. ಹರಿ - ಹರಿ ಎಂಬುದರ ಅರ್ಥ ಈಗಾಗಲೇ ಬಂದಿದೆ. (೧೧ನೇ ಪದ್ಯ) 
ಹರಿ ಎಂಬುದು ಶ್ರೀಹರಿಯ ನಾಮಮಾತ್ರವಲ್ಲದೆ ಒಂದು ರೂಪವೂ ಆಗಿದೆ ಎಂಬ 
ವಿಶೇಷಾಂಶವನ್ನು ಗಮನಿಸಬೇಕು. ಇದು ಕೇಶವಾದಿ ದ್ವಾದಶರೂಪಗಳಲ್ಲಿ ೨೩ನೆಯದು. 
ಸಂಕರ್ಷಣಾದಿ ದ್ವಾದಶರೂಪದಲ್ಲಿ೧೧ನೆಯದು. ಅದರೊಂದಿಗೆ ಯಮದೇವರ ಪುತ್ರರಾಗಿ 
ಜನಿಸಿದ ಹರಿ ಎಂಬ ಮತ್ತೊಂದು ರೂಪವು ನ ಎಂಬುದಾಗಿ ಶ್ರಿ ಮದ್ಧಾಗವತ ಹಾಗೂ ಅದರ 
ತಾತ್ತರ್ಯನಿರ್ಣಯದಿಂದ ತಿಳಿಯುವುದು”. 


೪. ಗೋವಿಂದ - ಗೋವಿಂದ ಎಂಬುದು ಶ್ರೀಹರಿಯ ಒಂದು ರೂಪವಾಗಿರುವಂತೆ 
ವಿಶೇಷವಾದ ನಾಮವೂ ಆಗಿದೆ. ವೇದಗಳಿಂದ ತಿಳಿಯಲ್ಪಡುವವನು, ಸರ್ವವೇದ- 
ಪ್ರತಿಪಾದ್ಯ ಎಂಬ ಅನೇಕ ಬಗೆಯ ಅರ್ಥಗಳು ಇದಕ್ಕೆ ಇವೆ. ವಿಷ್ಣುಸಹಸ್ರನಾಮದಲ್ಲಿಯೂ 

ಈ ಪದ ಬಂದಿದೆ. ಗೋವರ್ಧನಪರ್ವತವನ್ನು ಎತ್ತಿ ಶ್ರೀಕೃಷ್ಣತನ್ನ ಪಾರಮ್ಯವನ್ನುಸಾರಿದಾಗ 
ತಾನು ಮಾಡಿದ ಅಪಚಾರಕ್ಕಾಗಿ ಪಶ್ಚಾತ್ಮಾಪಪಟ್ಟ ಇಂದ್ರ ಶ್ರೀಕೃಷ್ಣನನ್ನುಗೋವಿಂದ ಎಂಬುದಾಗಿ 
ವಿಶೇಷವಾಗಿ ಸ್ತುತಿಸಿದ ವಿವರ ಶ್ರಿ (ಮದ್ಭಾಗವತದಲ್ಲಿದೆ. ಇದು ಪಾಪಪರಿಹಾರಕವಾದ ವಿಶೇಷ 
ನಾಮ. ಅಚ್ಚುತ, ಅನಂತ ಹಾಗೂ ಗೋವಿಂದ ಎಂಬ ಈ ಮೂರು ನಾಮಗಳ ಉಚ್ಚಾರಣೆ, 
ಜಪ ದದ ಕಾರ್ಯಗಳಲ್ಲಿನ ಲೋಪದೋಷಗಳನ್ನು ಪರಿಹರಿಸುವ ಶ್ರೇಷ್ಠಸಾಧನ್‌. 


೫. ಸನಕಸನಂದವಂದಿತ - ಸನಕ, ಸನಂದನ, ಸನತ್ಕುಮಾರ ಹಾಗೂ ಸನತ್ಸುಜಾತ 
ಎಂಬುವವರು ಬ್ರಹ್ಮದೇವರ ಮಾನಸಪುತ್ರರು. ಬ್ರಹ್ಮಚರ್ಯದಿಂದಲೇ ಪರಮಹಂಸಾಶ್ರಮ 
ಸ್ವೀಕರಿಸಿದ ದಾಖಲೆ ಇವರದು. ಇಲ್ಲಿಯ ಸನಂದ ಎಂಬುದಕ್ಕೆ ಸನಂದನ ಎಂದರ್ಥ. 
ಸನಕಾದಿ ನಾಲ್ವರು ಪರಮಹಂಸರಿಂದಲೂ ವಂದಿತನಾದವನು ಶ್ರೀಹರಿ. ಈ ನಾಲ್ವರಲ್ಲಿ 
ಸನತ್ಕುಮಾರ ಕಾಮನ ಅವತಾರ. ಇದು ಶ್ರೀಮದಾಚಾರ್ಯರ ದ್ವಾದಶಸ್ತೋತ್ರದಲ್ಲಿನ 
ಸೃಂದಸನಂದನವಂದಿತಪಾದ (೫/೪) ಎಂಬ ಮಾತಿನ ಛಾಯೆಯನ್ನು ಹೊಂದಿದೆ. 


೧. ನರೋ ನಾರಾಯಣಶ್ಚೆವ ಹರಿಃ ಕೃಷ್ಣಸ್ತದೈವ ಚ। 

ಚತ್ವಾರೋ ಧರ್ಮತನಯಾ ಹರಿರೇವ ತ್ರಯೋ ಮತಃ। 

ಅನಂತೋ ನರನಾಮಾತತ್ರ ತಸ್ಟಿಂಸ್ತು ನರನಾಮವಾನ್‌ । 

ವಿಶೇಷೇಣ ಸ್ವಯಂ ವಿಷ್ಣುರ್ನಿವಸತ್ಯಂಬುಜೇಕ್ಷಣಃ | 

ತಸ್ಮಾಚ್ಚತುರ್ಧಾ ಧರ್ಮಸ್ಯ ಜಾತೋ ವಿಷ್ಣುರಿತೀರಿತಃ ಇತಿ ಷಾಡ್ಗುಣ್ಕೇ॥ -ಭಾ.ತಾ. (೨೭/೬) 
ಫಿ, ಅಚ್ಯುತಾನಂತಗೋವಿಂದನಾಮೋಚ್ಚಾರಣಭೇಷಜಾತ್‌ । 

ನಶ್ಯಂತಿ ಸಕಲಾ ರೋಗಾಃ ಸತ್ಯಂ ಸತ್ಯಂ ವದಾಮ್ಯಹಮ್‌ ॥ -ಕೃಷ್ಣಾಮೃತಮಹಾರ್ಣವ 


೭೦ ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ 


೬. ಸಿಂಧುಬಂಧನ - ಶ್ರೀರಾಮಾವತಾರದಲ್ಲಿ ಲಂಕೆಯನ್ನು ಆಕ್ರಮಿಸಿದ ಶ್ರೀರಾಮ 
ದಕ್ಷಿಣಸಮುದ್ರವನ್ನುಸೇತುವಿನಿಂದ ಬಂಧಿಸಿದ ವಿವರ ರಾಮಾಯಣದಲ್ಲಿ; ಸುಪ್ರಸಿದ್ಧವಾದುದು. 
ಸಾಗರಕ್ಕೆ ಸೇತುವೆ ಕಟ್ಟಿದ ವಿಶಿಷ್ಟದಾಖಲೆ ಶ್ರೀರಾಮಾವತಾರದ್ದು ಇದು ಐತಿಹಾಸಿಕ ಎಂಬುದು 
Satellite ಚಿತ್ರಗಳಿಂದ ದೃಢಪಟ್ಟಿದೆ. ಶ್ರೀರಾಮನು ಸಾಕ್ಷಾತ್‌ ಶ್ರೀಹರಿ ಎಂದು ಸ್ಫುಟಪಡಿಸುವ 
ಕಾರ್ಯ ಇದಾಗಿದೆ. ಇದರಿಂದ ಭವಸಿಂಧುಬಂಧನ, ಸಂಸಾರಸಮುದ್ರದಿಂದ ಪಾರು 
ಮಾಡುವವನು ಎಂಬ ಅರ್ಥವೂ ಸೂಚಿತ. 


೭. ಮಂದರಾದ್ರಿಧರ - ಮಂದರ ಎಂಬುದು ಸಪ್ತಕುಲಪರ್ವತಗಳಲ್ಲಿ ಒಂದು. ಇದು 
ಚಿನ್ನದ ಪರ್ವತ ಎಂಬುದು ಮತ್ತೊಂದು ವಿಶೇಷ ಶಿವನ ವರದಿಂದಾಗಿ ಬೇರಾರಿಂದಲೂ 
ಅಧಾರ್ಯವೆನ್ನಿಸಿದ್ದ ಇದನ್ನು ಶ್ರೀಹರಿಯು ಒಂದೇ ಕೈಯಿಂದ ಎತ್ತಿ ಗರುಡನ ಮೇಲಿರಿಸಿದ 
ವಿವರ ಶ್ರೀಮದ್ಭಾಗವತದಲ್ಲಿದೆ. ಅದರೊಂದಿಗೆ ಸಮುದ್ರಮಥನಕಾಲದಲ್ಲಿ ಇದನ್ನು 
ಕೂರ್ಮರೂಪದಿಂದ ತನ್ನ ಬೆನ್ನಮೇಲೆ ಧರಿಸಿದ್ದು ಮತ್ತೊಂದು ಮಹಿಮೆ. ಹೀಗೆ 
ಮಂದರಪರ್ವತವನ್ನು ಎತ್ತಿದ ಹಾಗೂ ಹೊತ್ತ ಹಿರಿಮೆಗಳು ಶ್ರೀಹರಿಯವು ಎಂಬುದು 
ಇಲ್ಲಿಯ ಭಾವ. ಅದರಂತೆ ಶ್ರೀಕೃಷ್ಣಾವತಾರದಲ್ಲಿ ಗೋವರ್ಧನಪರ್ವತವನ್ನು ಎತ್ತಿದ 
ಪ್ರಸಂಗವೂ ಇದರಿಂದ ಸೂಚಿತ ಎಂದು ತಿಳಿಯಬಹುದು. ಶ್ರೀಹರಿಯು ತನ್ನ ಎರಡು 
ಕೂರ್ಮರೂಪಗಳಿಂದ ಬ್ರಹ್ಮಾಂಡವನ್ನೇ ಹೊತ್ತಿರುವ ವಿವರ ಇದರಿಂದ ಉಪಲಕ್ಷಿತ ಎಂದು 
ತಿಳಿಯಬೇಕು. 


೮. ಇಂದಿರಾಪತಿ - ಇಂದಿರೆ ಎಂದರೆ ಮಹಾಲಕ್ಷ್ಮಿ ಬ್ರಹ್ಮಾದಿ ಇತರ ಸಕಲ ದೇವತೆಗಳೂ 
ಲಕ್ಷ್ಮೀಕಟಾಕ್ಷಕ್ಕೆ ಹಾತೊರೆಯುತ್ತಿದ್ದರೆ ಮಹಾಲಕ್ಷ್ಮಿಯು ಶ್ರೀಹರಿಯ ಕಟಾಕ್ಷಕ್ಕೆ ಹಂಬಲಿಸುವರು 
ಎಂಬುದು ವಿಶೇಷ ಇಂದಿರಾದೇವಿಗೆ ಹೀಗೆ ಪತಿಯಾಗಿರುವ ಶ್ರೀಹರಿಯು ಸರ್ವೋತ್ತಮ 
ಎಂದರ್ಥ. ಇಂದಿರಾದೇವಿಯು ಅಕ್ಷರಪುರುಷಳು. ಅವಳಿಗೆ ಪತಿಯಾದ ಶ್ರೀಹರಿ ಪುರುಷೋತ್ತಮ 
ಎಂಬ ಮತ್ತೊಂದು ಅರ್ಥವು ಇದರಿಂದ ಸೂಚಿತ. ಇಂದಿರಾದೇವಿಯು ಬ್ರಹ್ಮರುದ್ರಾದಿ ಸಮಸ್ತ 
ದೇವತೆಗಳನ್ನುಸರ್ವಾತ್ಮನಾ ನಿಯಂತ್ರಿಸುವ ಅಕ್ಷರಪುರುಷಳು ಎಂಬ ವಿವರ ಅಂಭ್ಭಣೀಸೂಕ್ತದಲ್ಲಿ 
ಪ್ರತಿಪಾದಿತವಾಗಿದೆ. ದ್ವಾದಶಸ್ತೋತ್ರದ "ಇಂದಿರಾಪತಿಮಾದ್ಯಾದಿವರದೇಶವರಪ್ರದಂ' 
(೧/೧) ಎಂಬಲ್ಲಿನ ಇಂದಿರಾಪತಿ ಎಂಬ ಪದವು ಇದಾಗಿದೆ ಎಂಬುದು ವಿಶೇಷ. ಪತಿ 
ಎಂಬುದಕ್ಕೆ ಅಂತರ್ನಿಯಾಮಕ ಎಂದರ್ಥ. ಮಹಾಲಕ್ಷ್ಮಿಗೆ ಕೇವಲ ಪತಿಮಾತ್ರವಾಗಿರದೇ, 
ಅಂತರ್ನಿಯಾಮಕನಾಗಿ ಅವರ ಒಳಗೂ ನೆಲೆಸಿರುವನು ಎಂಬ ವಿಶೇಷಾರ್ಥವು ಇದಕ್ಕಿದೆ. 

೯. ವಿಜಯಸಖ - ವಿಜಯ” ಎಂಬುದು ಅರ್ಜುನನ ದಶನಾಮಗಳಲ್ಲಿ ಒಂದು. 
ಅರ್ಜುನನಿಗೆ ಶ್ರೀಕೃಷ್ಣನು ಸಾರಥಿಯ ರೂಪದಲ್ಲಿ ಎಲ್ಲ ರೀತಿಯಲ್ಲೂ ನೆರವಾಗಿ 
೧. ಅರ್ಜುನಃ ಫಾಲ್ಗುನೋ ಜಿಷ್ಣು ಕಿರೀಟೀ ಶ್ವೇತವಾಹನಃ । 

ಭೀಭತ್ನುರಿಜಯಃ ಕೃಷ್ಣ ಸವ್ಯಸಾಚೀ ಧನಂಜಯಃ ॥ ದ ಮ.ಭಾ.(ವಿರಾಟಪರ್ವ 1೪೪/೯) 


ಕುರುಕ್ಷೇತ್ರ ಯುದ್ಧದಲ್ಲಿ ವಿಜಯ ತಂದಿತ್ತದ್ದು ಇತಿಹಾಸ. ಅರ್ಜುನನು ಭೀಮಾನುಜನಾಗಿ 
ಮುಖ್ಯಪ್ರಾಣನನ್ನುನೆರೆನಂಬಿದ ಮಹಾಸಾಧಕ. ವಾಯುಭಕ್ತರಿಗೆ ಶ್ರೀಹರಿಯು ಸರ್ವಾತ್ಮನಾ 
ರಕ್ಷಣೆ ನೀಡುವನು ಎಂಬ ತತ್ತ್ವ ಇದರಿಂದ ಸೂಚಿತ. ವಿಜಯ ಎಂಬುದಕ್ಕೆ ವಾಯುದೇವರು 
ಎಂಬುದು ಮುಖ್ಯಾರ್ಥ. ವಿಶಿಷ್ಟವಾದ ಜಯ ಸದಾಕಾಲ ಅವರದೇ ಎಂಬುದು ಅದಕ್ಕೆ 
ಕಾರಣ. ಅಂತಹ ವಾಯುದೇವರಿಗೆ ಶ್ರೀಹರಿಯು ಸದಾ ಸಖ ಎಂದರ್ಥ: 

ನನು ಸಖಾ ಮಮ ಕಾನನಗೋ ವಿಭುಃ । - ಮಧ್ವವಿಜಯ (೩/೧೨) 


೧೦. ಅರವಿಂದನಾಭ - ಅರವಿಂದ ಎಂದರೆ ಕಮಲ, ಅರವಿಂದನಾಭ ಎಂದರೆ ಪದ್ಮನಾಭ 
ಎಂದರ್ಥ. ಶ್ರೀಹರಿಯು ಸೃಷ್ಟಿಯ ಪ್ರಾರಂಭದಲ್ಲಿತನ್ನನಾಭಿಕಮಲದಿಂದ ಕಮಲರೂಪದಲ್ಲಿಸಕಲ 
ಲೋಕಗಳನ್ನುಸೃಷ್ಟಿಸಿ, ಅದರ ಮೇಲೆ ಬ್ರಹ್ಮದೇವರನ್ನುಸೃಷ್ಟಿಸಿದ ವಿವರ ಶ್ರೀಮದ್ಧಾಗವತಾದಿಗಳಲ್ಲಿ 
ನಿರೂಪಿತವಾಗಿದೆ. ಶ್ರೀಹರಿಯ ನಾಭಿಯಲ್ಲಿ ಕಾಣಿಸಿಕೊಂಡ ಪದ್ಧ ಹೀಗೆ ಸಕಲಲೋಕಗಳ 
ಸಂಕೇತವಾಗಿದ್ದು ಅವನ ಪಾರಮ್ಯವನ್ನುನಿರೂಪಿಸುವ ವಿಶಿಷ್ಟಪ್ರಸಂಗವಾಗಿದೆ. ಅದರಂತೆ ಪದೆ 
ಸಾಕ್ಷಾತ್‌ ಮಹಾಲಕ್ಷ್ಮಿಯು ಅಭಿಮಾನಿದೇವತೆಯಾಗಿದ್ದು ಅವರಿಗೂ ಶ್ರೀಹರಿಯು ಕಾರಣ 
ಎಂಬ ವಿಶೇಷಾಂಶ ಈ ಪದದಿಂದ ಸೂಚಿತ. ಬ್ರಹ್ಮಸೂತ್ರಭಾಷ್ಯದಲ್ಲಿ ಪದ್ಮನಾಭತ್ವ ಎಂಬುದು 
ಮಹಾವಿಷ್ಣುವಿಗೆ ಮಾತ್ರ ಅನ್ವಯಿಸುವ ವಿಶೇಷವಾದ ಲಕ್ಷಣ ಎಂಬ ಪ್ರಮೇಯ ವಿಶದವಾಗಿ 
ನಿರೂಪಿತವಾಗಿದೆ”. 

೧೧. ಪುರಂದರಾರ್ಚಿತ - ಪುರಂದರ ಎಂದರೆ ಇಂದ್ರ. ೬ ಹಾಗೂ ೭ನೆಯ ಮನ್ವಂತರ- 
ಗಳಲ್ಲಿಇಂದ್ರಪದವಿಯಲ್ಲಿವಿರಾಜನಾಗಿದ್ದುದು ಪುರಂದರನ ವಿಶೇಷ ಗೋವರ್ಧನ ಪ್ರಸಂಗ, 
ಪಾರಿಜಾತಹರಣ ಪ್ರಸಂಗ, ಖಾಂಡವವನದಹನ ಪ್ರಸಂಗ ಮೊದಲಾದ ಅನೇಕ ಪ್ರಸಂಗಗಳಲ್ಲಿ 
ಇಂದ್ರನು ಶ್ರೀಕೃಷ್ಣನಿಗೆ ಶರಣಾಗಿ ಸ್ತುತಿಸಿದ್ದು ಶ್ರೀಮದ್ಭಾಗವತ, ಹರಿವಂಶ, ಮೊದಲಾದವುಗಳಲ್ಲಿ 
ಸುಪ್ರಸಿದ್ಧ ಮೂರು ಲೋಕಗಳಿಗೆ ಅರಸನಾದ ಇಂದ್ರನಿಂದ ವಂದಿತನಾದ ಶ್ರೀಹರಿಯು 
ಸರ್ವೋತ್ತಮ ಎಂಬುದು ಇದರ ಭಾವ. 

೧೨. ನಂದಕಂದ - ನಂದ ಎಂದರೆ ನಂದಗೋಪ; ನಂದಗೋಪನಿಗೆ ಶ್ರೀಹರಿಯು 
ಕೃಷ್ಣರೂಪದಿಂದ ಕಂದ ಎನ್ನಿಸಿದ ವಿವರ ಶ್ರೀಮದ್ಭಾಗವತದಲ್ಲಿದೆ. ನಂದಗೋಪನ ತಪಸ್ಸಿಗೆ 
ಮೆಚ್ಚಿ, ಶ್ರೀಹರಿ ಹಾಗೆ ಅವನ ಪುತ್ರತ್ವೇನ ವರ್ಧಿಸಿ, ವಿಶೇಷ ಆನಂದ ನೀಡಿದ. ವಾಸ್ತವವಾಗಿ 
ಅವನು ಯಾರ ಪುತ್ರನೂ ಆಗಿರದೆ, ಸರ್ವಸೃಷ್ಟಿಕರ್ತನಾಗಿರುವವನು. ಆದರೂ ಭಕ್ತರಮೇಲಿನ 
ವಾತ್ತಲ್ಕದಿಂದ ಹೀಗೆ ಅವತಾರಾದಿಗಳಿಂದ ಅವರಿಗೆ ವಿಶೇಷ ಆನಂದ ನೀಡುವನು ಎಂದರ್ಥ. 


೧. ಅಜಸ್ಯ ನಾಭಾವಧ್ಯೇಕಮರ್ಪಿತಂ ಯಸ್ಸಿನ್‌ ವಿಶ್ವಾನಿ ಭುವನಾನಿ ತನ್ಕ! 
ಇತಿ ಇವಿಷ್ಣೋರ್ಹಿ ಲಿಂಗಮ್‌ ............ || 
ಅಜಸ್ಯ ನಾಭಾವಿತಿ ಯಸ್ಯ ನಾಭೇರಭೂಚ್ಚುತೇಃ ಪುಷ್ಕರಂ ಲೋಕಸಾರಮ್‌ । 
ತಸ್ಜೈ ನಮೋ ವ್ಯಸ್ತಸಮಸ್ತವಿಶ್ವವಿಭೂತಯೇ ವಿಷ್ಣವೇ ಲೋಕಕರ್ತ್ರೇ । ಇತಿ ಸ್ಕಾಂದೇ | 
- ಬ್ರಹ್ಮಸೂತ್ರಭಾಷ್ಯ (೧/೧/೧) 


೭೨ ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ 


೧೩. ಮುಕುಂದ - ಮುಕುಂದ ಎಂದರೆ ಮೋಕ್ಷನೀಡುವವನು ಎಂದರ್ಥ. ಶ್ರೀಹರಿಯ 
ಅನುಗ್ರಹ ವಿಶೇಷದಿಂದಾಗಿ ಇತರ ದೇವತೆಗಳು ಒಂದೊಂದುಬಗೆಯ ವಿಶಿಷಕಾರ್ಯ- 
ಗಳನ್ನು ಮಾಡುವ ಸಾಮರ್ಥ್ಯವನ್ನು ಯಥಾಯೋಗ್ಯವಾಗಿ ಹೊಂದಿದ್ದರೂ, ಮೋಕ್ಷವನ್ನು 
ಮಾತ್ರ ಶ್ರೀಹರಿಯೇ ನೀಡುವನು. ಇತರರಾರೂ ಮುಕ್ತಿದಾಯಕರಲ್ಲ ಎಂದರೆ ಮೋಕ್ಷ ದಾತೃತ್ವ 
ಶ್ರೀಹರಿಯ ವಿಶಿಷ್ಠಲಕ್ಷಣಗಳಲ್ಲೊಂದು ಎಂಬುದು ಇಲ್ಲಿಯ ಭಾವ. 


ಜಿತಿಳಿತಿವಿ 


೧೩. ಪುರಾಣಪುರೋಷತ್ತಮ ರಕ್ಷಿಸು 
ಬಾಣಬಾಹುಚ್ಛೇದ ರಾವಣ- 
ಪ್ರಾಣನಾಶನ ಪುಣ್ಯನಾಮ ಪು- 
ರಾಣಪುರುಷೋತ್ತಮ ನಿಪುಣ ಅಣುರೇಣುಪರಿಪೂರ್ಣ । 
ಕ್ಷೋಣಿಪತಿ ಸುಲಲಿತ ಸುದರ್ಶನ- 
ಪಾಣಿ ಪಾಂಡವರಾಜಕಾರ್ಯಧು- 
ರೀಣ ಜಗನಿರ್ಮಾಣ ರಕ್ಷಿಸು ನಮ್ಮನನವರತ I ೧೩ ॥ 


ಅ: ಬಾಣಾಸುರನ ತೋಳುಗಳನ್ನು ಕತ್ತರಿಸಿದವನೇ, ರಾವಣನ ಪ್ರಾಣವನ್ನು 
ತೆಗೆದವನೇ, ಪುಣ್ಯಕರವಾದ ಹೆಸರುಳ್ಳವನೇ, ಪುರಾಣಪುರುಷೋತ್ತಮನೇ, 
ಅತ್ಯಂತನಿಪುಣನೇ, ಅಣುರೇಣುಗಳಲ್ಲಿ ಪರಿಪೂರ್ಣವಾಗಿ ನೆಲೆಸಿರುವವನೇ, 
ಭೂಮಿಗೆ ಒಡೆಯನಾದವನೇ, ಅತ್ಯಂತ ಮನೋಹರನಾದವನೇ, ಸುದರ್ಶನವನ್ನು 
ಕೈಯಲ್ಲಿ ಹಿಡಿದವನೇ, ಪಾಂಡವರ ರಾಜಕಾರ್ಯವನ್ನು ಸಾಧಿಸಿಕೊಟ್ಟವನೇ, ಜಗತ್ತನ್ನು 
ನಿರ್ಮಿಸಿದವನೇ, ಶ್ರೀಹರಿಯೇ! ನೀನು ಸದಾ ನಮ್ಮನ್ನು ರಕ್ಷಿಸು. 

ವಿ: ೧. ಈ ಪದ್ಯದಲ್ಲೂ ಶ್ರೀರಾಮ ಹಾಗೂ ಶ್ರೀಕೃಷ್ಣರೂಪಗಳ ಸ್ತೋತ್ರವು ಒಟ್ಟಾಗಿಯೇ 
ಬಂದಿದೆ. 

೨. ಬಾಣಬಾಹುಚ್ಛೇದ: ಬಾಣಾಸುರ ಸಾವಿರಕ್ಕೆಗಳನ್ನು ಹೊಂದಿದ್ದ ಒಬ್ಬ ಅಸುರ. 
ಬಲಿಚಕ್ರವರ್ತಿಯ ಮಗ. ಕಾರ್ತವೀರ್ಯಾರ್ಜುನ ಎಂಬ ಚಂದ್ರವಂಶದ ರಾಜನೂ 
ಸಹ ಸಾವಿರಕೈಗಳನ್ನು ಹೊಂದಿದ್ದನು ಎಂಬುದು ಪ್ರಸಿದ್ಧ ಮುಂಚಿತವಾಗಿ ಶಿವಭಕ್ಕನಾಗಿದ್ದ 
ಬಾಣಾಸುರ ಶ್ರೀಕೃಷ್ಣನ ಅನುಗ್ರಹದಿಂದ ಪರಮವೈಷ್ಣವನಾದ. ಇವನ ಮಗಳಾದ ಉಷೆಯನ್ನು 
ಶ್ರೀಕೃಷ್ಣನ ಮೊಮ್ಮಗ ಅನಿರುದ್ಧವಿವಾಹವಾದ. ಬಾಣಾಸುರ ಎಂಬ ಹೆಸರಿನ ಅಸುರಸ್ವಭಾವದ 
ಒಬ್ಬ ರಾಕ್ಷಸನೂ ಇರುವನು. ಅವನು ಕೀಚಕನಾಗಿ ಹುಟ್ಟಿ ಭೀಮನಿಂದ ಹತನಾದ, ಈ 
ಬಾಣಾಸುರ ಸ್ವರೂಪದಲ್ಲಿ ಸಾತ್ತ್ವಿಕನಾದವನು. ಆ ಬಾಣಾಸುರ ದೈತ್ಯನ ಆವೇಶದಿಂದಾಗಿ 


೧೩. ಪುರಾಣಪುರೋಷತ್ತಮ ರಕ್ಷಿಸು ೭೩ 


ಶ್ರೀಕೃಷ್ಣನಿಗೆ ವಿರೋಧವೆಸಗಿದ. ಅವನ ಸಾವಿರ ಕೈಗಳಲ್ಲಿ ೨ನ್ನುಮಾತ್ರ ಉಳಿಸಿ ಉಳಿದ ೯೯೮ 
ಕೈಗಳನ್ನು ಶ್ರೀಕೃಷ್ಣ ಕತ್ತರಿಸಿಹಾಕಿದ. ಆಗ ಅವನಲ್ಲಿ ಅಸುರಾವೇಶ ಅಳಿದು ಶ್ರೀಹರಿಭಕ್ಷನಾದ". 
ಈ ಪ್ರಸಂಗವನ್ನು ಈ ಪದದಿಂದ ಇಲ್ಲಿಸೂಚಿಸಲಾಗಿದೆ ಎಂದು ತಿಳಿಯಬೇಕು. 

೩. ರಾವಣಪ್ರಾಣನಾಶನ: ರಾವಣ ೨೦ ಕೈಗಳು ಹಾಗೂ ೧೦ ಮುಖಗಳ ವಿಚಿತ್ರ 
ರಾಕ್ಷಸ. ತಂದೆ ವಿಶ್ವವಸ್‌ ಮುನಿ; ಆದರೆ ತಾಯಿ ಕೈಕಸಿ ಎಂಬ ರಾಕ್ಷಸಿ. ಇದರಿಂದಾಗಿ ರಾಕ್ಷಸ 
ಯೋನಿಗೆ ಸೇರಿದ ರಾವಣ ಲೋಕಕಂಟಕನಾದ. ಹಿಂದಿನ ಜನ್ಮದಲ್ಲಿ ಹಿರಣ್ಯಕಶ್ಯಪುವಾಗಿದ್ದ 
ಇವನಲ್ಲಿಅಲ್ಲಿದ್ದಂತೆ ಜಯ ಎಂಬ ವಿಷ್ಣುಪಾರ್ಷದನ ಆವೇಶವೂ ಇದ್ದಿತು. ಬ್ರಹ್ಮವರದಿಂದಾಗಿ 
ಅವಧ್ಯನೆನ್ನಿಸಿದ ಇವನನ್ನು ಶ್ರೀರಾಮರೂಪದಿಂದ ಶ್ರೀಹರಿ ಸಂಹರಿಸಿದ. ರಾವಣನ ಪ್ರಾಣಗಳನ್ನು 
ತೆಗೆದವನು ಎಂಬುದು ಇದರ ಒಂದು ಬಗೆಯ ಅರ್ಥವಾದರೆ, ರಾವಣನಿಗೆ ಪ್ರಾಣದಂತಿದ್ದ 
ಇಂದ್ರಜಿತ್‌, ಕುಂಭಕರ್ಣ ಮೊದಲಾದವರನ್ನು ನಾಶಪಡಿಸಿದವನು ಎಂಬುದು ಇನ್ನೊಂದು 
ಬಗೆಯ ಅರ್ಥ. ಒಟ್ಟಾಗಿ ರಾವಣನನ್ನುಅವನ ಆಪ್ರೇಷ್ಟರ ಸಮೇತವಾಗಿ ಸಂಹರಿಸಿದ ಹಿರಿಮೆ 
ಶ್ರೀರಾಮನದು. 


೪. ಪುಣ್ಯನಾಮ: ಪುಣ್ಯನಾಮ ಎಂದರೆ ಪುಣ್ಯನೀಡುವಂತಹ ನಾಮವುಳ್ಳವನು ಎಂದರ್ಥ. 
ಶ್ರೀಹರಿಯ ನಾಮೋಚ್ಚಾರಣೆಯಿಂದಲೇ ಅಪಾರವಾದ ಪುಣ್ಯ ಲಭಿಸುವುದರಿಂದ ಅವನಿಗೆ ಆ 
ಸರು. ಶ್ರೀಹರಿಯ ಸಕಲನಾಮಗಳೂ ಪುಣ್ಯನಾಮಗಳೂ ಆಗಿರುವುದು ವಿಶೇಷ ಬ್ರಹ್ಮಸೂತ್ರ 
ಹಾಗೂ ಅದರ ವ್ಯಾಖ್ಯಾನಗಳಲ್ಲಿ ಉಲ್ಲೇಖವಾಗಿರುವಂತೆ, ಜಗತ್ತಿನ ಸಕಲ ನಾಮಗಳೂ ಸಹ 
ಶ್ರೀಹರಿಯ ಹೆಸರೇ ಆಗಿರುವವು; ಎಂದರೆ ಸಕಲ ಬಗೆಯ ವರ್ಣಾತ್ಮಕ ಹಾಗೂ ಧ್ವನ್ಯಾತ್ಮಕ 
ವರ್ಣಗಳು ಶ್ರೀಹರಿಯ ಮಹಿಮೆಯನ್ನೇ ತಿಳಿಸುವವು ಎಂದರ್ಥ. ಲೋಕದಲ್ಲಿದೋಷವಾಚಕ 
ಶಬ್ದಗಳೆಂದು ಪ್ರಸಿದ್ಧವಾದ ದುಃಖಿ, ಶೂನ್ಯ, ತುಚ್ಛ ಮೊದಲಾದ ಶಬ್ದಗಳೂ ಸಹ ದುಃಖ 
ಮೊದಲಾದವುಗಳಿಗೆ ಸ್ವಾಮಿಯಾದವನು ಶ್ರೀಹರಿ ಎಂಬ ಅರ್ಥದಲ್ಲಿಅವನ ಪುಣ್ಯನಾಮಗಳೇ 
ಆಗಿರುವವು ಎಂಬುದು ಶಾಸ್ತ್ರಗಳ ನಿಲುವು. ಪುಣ್ಯ ಎಂಬ ಹೆಸರುಳ್ಳವನು ಎಂಬ ಅರ್ಥವು 
ಪುಣ್ಯನಾಮ ಎಂಬ ಶಬ್ದಕ್ಕೆ ಉಂಟು. ಪಾವನಗೊಳಿಸುವುದರಿಂದ ಶ್ರೀಹರಿಗೆ ಪುಣ್ಯ ಎಂದು 
ಹೆಸರು (ಪುನಾತೇಃ ಪುಣ್ಯನಾಮವಾನ್‌). 

೫. ಪುರಾಣಪುರುಷೋತ್ತಮ: ಪುರಾಣಪುರುಷರಲ್ಲಿ ಉತ್ತಮನಾದವನು ಎಂದರ್ಥ. 
ಪುರಾಣ ಎಂದರೆ ಅನಾದಿನಿತ್ಯ ಎಂದರ್ಥ. ಕ್ಷರ, ಅಕ್ಷರ ಎಂಬುದಾಗಿ ಚೇತನರು ಎರಡು ಬಗೆ. 
ಬ್ರಹ್ಮಾದಿಗಳು ಕ್ಷರಪುರುಷರೆನಿಸಿದರೆ, ಮಹಾಲಕ್ಷ್ಮಿಯು ಅಕ್ಷರಪುರುಷಳು. ಶ್ರೀಹರಿಯು ಈ 
ಕ್ಷರಾಕ್ಷರಪುರುಷರಿಗಿಂತ ಮಿಗಿಲಾದ್ದರಿಂದ ಅವನಿಗೆ ಪುರಾಣಪುರುಷೋತ್ತಮ ಎಂದು ಹೆಸರು. 
ಇದು ಭಗವದ್ಗೀತೆಯ ೧೫ನೆಯ ಅಧ್ಯಾಯದ ಕೊನೆಯ ೫ ಶ್ಲೋಕಗಳಲ್ಲಿ ಬಂದಿರುವ 


೧. ತದಾ ಶಿವೇನ ಪ್ರಣತೋ ಬಾಣರಕ್ಷಣಕಾಮ್ಯಯಾ | 
ಕೃತ್ವಾ ಸ್ವಭಕ್ತಂ ಬಾಣಂ ತಂ ರರಕ್ಷ ದ್ವಿಭುಜೀಕೃತಮ್‌ ॥ - ಮಭಾ.ತಾ.ನಿ (೨೦/೨೬೬) 


38 


೭೪ ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ 


ವಿಷಯಗಳ ಸಾರೆ”. ಆ ಅಧ್ಯಾಯಕ್ಕೆ ಪುರುಷೋತ್ತಮ ಯೋಗ ಎಂದೇ ಹೆಸರು. ಒಟ್ಟಾಗಿ 
ಸರ್ವೋತ್ತಮ ಎಂಬುದು ಪುರುಷೋತ್ತಮ ಶಬ್ದದ ಅರ್ಥ. ಇದನ್ನು ಪುರಾಣ ಹಾಗೂ 
ಪುರುಷೋತ್ತಮ ಎಂಬುದಾಗಿ ೨ ಪದಗಳನ್ನಾಗಿಯೂ ಓದಿಕೊಳ್ಳಬಹುದು. ಪುರಾಣ 
ಎಂಬುದು ಶ್ರೀಹರಿಯ ಹೆಸರುಗಳಲ್ಲೊಂದು: ಅಜೋ ನಿತ್ಯಃ ಶಾಶ್ಲಶೋತಯಂ ಪುರಾಣಃ । 
-ಭಗವದ್ಗೀತೆ(೨/೨೦) 


ಮೂಲರೂಪದಂತೆಯೇ ಇತರ ಸಕಲ ರೂಪಗಳಲ್ಲೂ ಸಹ ಅನಾದಿನಿತ್ಯನಾಗಿಯೇ 
ಇರುವವನು ಎಂಬ ಅರ್ಥದಲ್ಲಿಯೂ ಅವನ ಎಲ್ಲ ರೂಪಗಳೂ ಸಹ ಅನಾದಿನಿತ್ಯ ಎಂಬ 
'ಅರ್ಥದಲ್ಲೂಪುರಾಣ ಎಂಬುದು ಶ್ರೀಹರಿಯ ವಿಶೇಷ ನಾಮ. 


೬. ನಿಪುಣ: ನಿಪುಣ ಎಂದರೆ ಕುಶಲ, ದಕ್ಷ ಎಂದರ್ಥ. ಶ್ರೀಹರಿಯು ಸಕಲ ಜಗತ್ತಿಗೂ 
ಅನಾದಿಕಾಲದಿಂದ ಸಕಲ ಬಗೆಯಲ್ಲೂ ಸಹ ಸಕಲ ಕಾರ್ಯಗಳನ್ನೂ ಅನಾಯಾಸದಿಂದ 
ಮಾಡುವ ಮಹಾನಿಪುಣ ಎಂಬುದು ಶಾಸ್ತ್ರಗಳಲ್ಲಿ ಪ್ರತಿಪಾದಿತವಾದ ಪ್ರಮೇಯ. ಸಕಲ 
ಕಾರ್ಯಗಳಲ್ಲೂ ಸಕಲ ರೀತಿಯಲ್ಲೂ ಸಕಲ ಕಾಲದಲ್ಲೂ ಅತ್ಯಂತ ನಿಪುಣ ಎಂಬುದು 
ಶ್ರೀಹರಿಯ ವಿಶೇಷ ಮಹಿಮೆ. 


೭. ಅಣುರೇಣುಪರಿಪೂರ್ಣ: ಅಣು ಎಂಬುದು ಅತಿಚಿಕ್ಕ ಪದಾರ್ಥ. ರೇಣು 
ಎಂಬುದಕ್ಕೂ ಸಹ ಧೂಳಿನ ಕಣ ಎಂಬ ಅರ್ಥದಲ್ಲಿಅದೇ ಅರ್ಥವೇ ಉಂಟು. ಶ್ರೀಹರಿಯು 
ಅಣೋರಣೀಯಾನ್‌ ಮಹತೋಮಹೀಯಾನ್‌ ಎಂಬ ವಿಶಿಷ್ಟ ಹಿರಿಮೆ ಹೊಂದಿದವನು 
ಎಂದರೆ ಏಕಕಾಲಕ್ಕೆ ಅಣುವೂ ಹಾಗೂ ಮಹತ್ತೂ ಆಗಿರಬಲ್ಲ ಅನುಪಮ ಹಿರಿಮೆಯ 
ಮಹಾಪುರುಷ ಅಣುವು ಮಹತ್ತಾಗಲಿ, ಮಹತ್ತು ಅಣುವಾಗಲಿ, ಏಕಕಾಲದಲ್ಲಿ ಎರಡು 
ಸಾಧ್ಯವಿಲ್ಲ ಆದರೆ ಶ್ರೀಹರಿಯು ಏಕಕಾಲದಲ್ಲಿ ಹಾಗಿರುವ ಮೂಲಕ ತಾನು ಸರ್ವವ್ಯಾಪ್ತ 
ಎಂಬುದನ್ನು ಸೂಚಿಸಿರುವನು. ಅಣು ಪ್ರದೇಶದಲ್ಲಿನ ವ್ಯಾಪ್ತಿಯು ಸಹ ಅವನ ಪರಿಪೂರ್ಣತೆಗೆ 
ಧಕ್ಕೆ ತರದು ಎಂಬುದು ಅವನ ಮತ್ತೊಂದು ಮಹಿಮೆ ಎಂಬುದು ಅಣೋರಣೀಯಾನ್‌ 


೧. ದ್ವಾವಿಮೌ ಪುರುಷೌ ಲೋಕೇ ಕ್ಷರಶ್ಚಾಕ್ಷರ ಏವ ಚೆ। 
ಕ್ಷರಃ ಸರ್ವಾಣಿ ಭೂತಾನಿ ಕೂಟಸ್ನೋತಕ್ಷರ ಉಚ್ಯತೇ ॥ 
ಉತ್ತಮಃ ಪುರುಷಸ್ವನ್ಯಃ ಪರಮಾತ್ನೇತ್ಯುದಾಹೃತಃ । 
ಯೋ ಲೋಕತ್ರಯಮಾವಿಶ್ಯ ಬಿಭರ್ತ್ಯವ್ಯಯ ಈಶ್ವರಃ ॥ 
ಯಸ್ಮಾತ್‌ ಕ್ಷರಮತೀತೋ5 ಹಮಕ್ಷರಾದಪಿ ಚೋತ್ತಮಃ | 
ಅತೋತಸ್ಥಿ ಲೋಕೇ ವೇದೇ ಚ ಪ್ರಧಿತಃ ಪುರುಷೋತ್ತಮಃ ॥ 
ಯೋ ಮಾಮೇವಮಸಮ್ಮೂಢೋ ಜಾನಾತಿ ಪುರುಷೋತ್ತಮಮ್‌ । 
ಸೆ ಸರ್ವವಿದ್ಯಜತಿ ಮಾಂ ಸರ್ವಭಾವೇನ ಭಾರತ ॥ 
ಇತಿ ಗುಹ್ಯತಮಂ ಶಾಸ್ತ್ರಮಿದಮುಕ್ತಂ ಮಯಾಂನಫಘ। 
ಏತದ್ದುದ್ದಾ ಕ್ವ ಬುದ್ಧಿಮಾನ್‌ ಸ್ಕಾತ್‌ ಕೃತಕೃತ್ಯಶ್ಚ ಭಾರತ ॥ ಭಗವದ್ಗೀತೆ (೧೫/೧೬-೨೦) 


೧೩. ಪುರಾಣಪುರೋಷತ್ತಮ ರಕ್ಷಿಸು ೭೫ 


ಮಹತೋಮಹೀಯಾನ್‌. ಅಣುವಿನಂತಹ ಜೀವರಲ್ಲೂ ರೇಣುವಿನಂತಹ ಅತಿಸೂಕ್ಷ್ಮ 
ಪದಾರ್ಥದಲ್ಲಿಯೂ ಶ್ರೀಹರಿಯು ಪರಿಪೂರ್ಣನಾಗಿಯೇ ನೆಲೆಸಿರುವನು ಎಂಬುದು 
ಇನ್ನೊಂದು ಬಗೆಯ ಅರ್ಥ. ಅಣು ಎಂಬುದು ಶ್ರೀಹರಿಯ ಹೆಸರೂ ಹೌದು. ಅಣುಃ 
ಬೃಹತ್‌ ಕೃಶಃ ಸ್ಥೂಲಃ - ವಿಷ್ಣುಸಹಸ್ರನಾಮ. ಅಣುರೇಣುತೃಣಕಾಷ್ಠ ಪರಿಪೂರ್ಣ ಎಂಬ 
ಶ್ರೀಪುರಂದರದಾಸರ ಮಾತಿನ ಭಾವ ಇದರಲ್ಲಿದೆ. 


೮. ಕ್ಷೋಣಿಪತಿ: ಕ್ಷೋಣಿ ಎಂದರೆ ಭೂಮಿ; ಕ್ಷೋಣಿಪತಿ ಎಂದರೆ ಭೂಪತಿಯಾದ 
ವರಾಹರೂಪದ ಶ್ರೀಹರಿ ಎಂದರ್ಥ. ಪ್ರಳಯೋದಕದಲ್ಲಿ ಮುಳುಗಿದ್ದ ಭೂಮಿಯನ್ನು ಎತ್ತಿ 
ತಂದದ್ದುಹಿರಣ್ಯಾಕ್ಷನ ಆಕ್ರಮಣಕ್ಕೊಳಗಾಗಿದ್ದ ಭೂಮಿಯನ್ನು ಪಾಲಿಸಿದ್ದು ಭೂಮಿಯನ್ನು 
ಸದಾ ತನ್ನ ಕೋರೆಗಳ ಮೇಲೆ ಸದಾ ಧರಿಸಿರುವುದು ಹೀಗೆ ಅನೇಕ ರೀತಿಯಲ್ಲಿಶ್ರೀಹರಿಯು 
ಕ್ಷೋಣಿಪತಿ ಎನ್ನಿಸಿರುವನು. ಕ್ಷೋಣಿ ಎಂಬುದಕ್ಕೆ ಭೂರೂಪದ ಮಹಾಲಕ್ಷ್ಮಿ ಎಂದರ್ಥ. 
ಲಕ್ಷ್ಮೀಪತಿ ಎಂದುತಾತ್ವರ್ಯ. ಭೂದೇವಿ ಎಂಬ ಭೂಮಿಗೆ ಅಭಿಮಾನಿನಿಯಾದ ಧರಾದೇವಿಗೂ 
ಶ್ರೀಹರಿಯು ಪತಿ. ಧರಾದೇವಿಗೆ ಪತಿ ಎಂದರೆ ಧರಾದೇವಿಗೆ ಅಂತರ್ಯಾಮಿಯಾದ 
ಧರಾರೂಪದ ಮಹಾಲಕ್ಷ್ಮಿಗೆ ಪತಿ ಎಂಬುದು ಮುಖ್ಯಾರ್ಥ. ಕ್ಷೋಣಿಪತಿ ಎಂಬುದಕ್ಕೆ 
ಭೂಪತಿ, ರಾಜ ಎಂಬ ಅರ್ಥವು ಪ್ರಸಿದ್ಧ ರಾಮನಾಗಿ ನಿಜವಾದ ಅರ್ಥದಲ್ಲಿ ರಾಜನೆನ್ನಿಸಿ 
ತನ್ನ ರಾಜ್ಯವನ್ನು ರಾಮರಾಜ್ಯ ಎನ್ನಿಸಿದ ಹಿರಿಮೆ ಶ್ರೀರಾಮರೂಪದ ಶ್ರೀಹರಿಯದು ಎಂಬ 
ಅರ್ಥವೂ ಇದರಿಂದ ಸೂಚಿತ. ಭೂಲೋಕದ ರಾಜರಲ್ಲಿ ಒಂದು ರೂಪದಿಂದ ನೆಲೆಸಿದ್ದು 
ಮುಖ್ಯಾರ್ಥದಲ್ಲಿ ಭೂಮಿಯನ್ನು ಪಾಲಿಸುವವನು ಶ್ರೀಹರಿಯೇ ಆಗಿರುವನು ಎಂಬ 
ಇನ್ನೊಂದು ಬಗೆಯ ಅರ್ಥವೂ ಉಂಟು. ರಾಜರಲ್ಲಿ, ವಿಭೂತಿರೂಪವನ್ನು ಇರಿಸಿರುವ ವಿವರ 
ಭಗವದ್ಗೀತೆಯಲ್ಲಿ ಬಂದಿದೆ: ನರಾಣಾಂಚ ನರಾಧಿಪಃ।(೧೦/೨೭); ನಾವಿಷ್ಣು ಪೃಥಿವೀಪತಿಃ 
(ಪುರಾಣವಾಕ್ಕ). 

೯. ಸುಲಲಿತ:ಸುಲಲಿತ ಎಂಬುದಕ್ಕೆ ಅತ್ಯಂತ ಮನೋಹರ ಎಂದರ್ಥ. ಶ್ರೀಹರಿಯ 
ಸಕಲ ರೂಪಗಳು ಸಹ ಮನ್ಮಥನಿಗೆ ಮಿಗಿಲಾದ ಸುರೂಪದಿಂದ ಕೂಡಿದವುಗಳಾಗಿವೆ. 
ಸಾಕ್ಷಾನ್ಮನ್ಮಥಮನ್ಮಥಃ ಎ ಗೋಪೀಗೀತ-ಶ್ರೀಮದ್ಭಾಗವತ; ಲಾವಣ್ಯದಲಿ ನೋಡೆ 
ಲೋಕಮೋಹಕನಯ್ಯ (ಶ್ರೀಪುರಂದರದಾಸರು). ಶ್ರೀಮನ್ಮಧ್ವಾಚಾರ್ಯರ 
ದ್ವಾದಶಸ್ತೋತ್ರದ ಈ ಕೆಳಗಿನ ವಾಕ್ಯದ ಸ್ಫೂರ್ತಿಯನ್ನು ಇದರಲ್ಲಿ ಗುರುತಿಸಬಹುದು: 
ಸುಲಲಿತತನುವರವರದಮಹಾಬಲ ಯದುವರ ಪಾರ್ಥಪ ಭವ ಮಮ ಶರಣಮ್‌ । 


೧೦. ಸುದರ್ಶನಪಾಣಿ: ಸುದರ್ಶನ ಚಕ್ರವನ್ನು ಕೈಯಲ್ಲಿ ಹಿಡಿದವನು. ಶ್ರೀಹರಿಯ 
ಅನಂತರೂಪಗಳು ಸಹ ಸಕಲ ಬಗೆಯ ಆಯುಧಗಳನ್ನುಧರಿಸಿದ ವಿಶೇಷತೆಯನ್ನುಹೊಂದಿವೆ. 
ಎಂಬುದು ಈ ಪದದಿಂದ ಸೂಚಿತ. ಸುದರ್ಶನಚಕ್ರಕ್ಕೆ ಮುಖ್ಯಾಭಿಮಾನಿನಿ ಮಹಾಲಕ್ಷ್ಮಿಯ 
ಶ್ರೀದುರ್ಗಾರೂಪ. ಕಾಮ ಅವಾಂತರ ಅಭಿಮಾನಿ. ಇವರಿಬ್ಬರಿಗೂ ಅದರಂತೆ ಸರ್ವರಿಗೂ 


೭೬ ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ 


ನಿಯಾಮಕನಾದವನು ಶ್ರೀಹರಿ ಎಂಬ ಅರ್ಥ ಸುದರ್ಶನಪಾಣಿ ಎಂಬ ಪದದಿಂದ 
ಸೂಚಿತ. ಸುದರ್ಶನ ಎಂಬುದಕ್ಕೆ ಸುಜ್ಞಾನ ಎಂದೂ ಅರ್ಥ. ಸುದರ್ಶನಪಾಣಿ ಎಂಬುದಕ್ಕೆ 
ಜ್ಞಾನಮುದ್ರೆಯನ್ನು ಧರಿಸಿದ ಶ್ರೀವೇದವ್ಯಾಸ, ಕಪಿಲ ಮೊದಲಾದ ರೂಪಗಳ ಶ್ರೀಹರಿಯು 
ವಿವಕ್ಷಿತ. 


೧೧. ಸುಲಲಿತಸುದರ್ಶನಪಾಣಿ: ಸುಲಲಿತವಾಗಿ ಸುದರ್ಶನವನ್ನು ಸದಾ ಕೈಯಲ್ಲಿ 
ಧರಿಸಿದವನು ಎಂದರ್ಥ. ಒಮ್ಮೆ ಅಶ್ವತ್ಯಾಮರು ಶ್ರೀಕೃಷ್ಣನ ಬಳಿಗೆ ತೆರಳಿ ಅವನ ಸುದರ್ಶನವನ್ನು 
ತಮಗೆ ನೀಡಲು ಕೇಳಿಕೊಳ್ಳುವರು. ಆಗ ಶ್ರೀಕೃಷ್ಣ ಅದನ್ನು ಸ್ವೀಕರಿಸಲು ತಿಳಿಸುವನು. ಸದಾ 
ರುದ್ರಾವತಾರವಾದ ಅವರಿಗೆ ಅದನ್ನು ಎತ್ತುವುದಿರಲಿ ಅಲುಗಾಡಿಸಲು ಸಾಧ್ಯವಾಗದೇ 
ನಿರಾಶರಾಗುವರು ಎಂಬ ಪ್ರಸಂಗ ಶ್ರೀಮನ್ಮಹಾಭಾರತದಲ್ಲಿ ಬಂದಿದೆ. ಈ ಹಿನ್ನೆಲೆಯಲ್ಲಿ ಶ್ರೀಕೃಷ್ಣ 
ಅಂತಹ ಆಸಾಮಾನ್ಯವಾದ ಚಕ್ರವನ್ನು ಸದಾ ಅನಾಯಾಸವಾಗಿ ಧರಿಸಿರುವನು ಎಂಬುದು 
ಅವನ ಸರ್ವೋತ್ತಮತ್ವಕ್ಕೆ ಸೂಚಕ ಎಂದು ಭಾವ. 


೧೨. ಪಾಂಡವರಾಜಕಾರ್ಯಧುರೀಣ: ಪಾಂಡವರ ರಾಜಕಾರ್ಯ ಎಂದರೆ ದುಷ್ಟ 
ನಾಶರೂಪವಾದ ಮಹತ್ತರವಾದ ಕಾರ್ಯ ಹಾಗೂ ಸಜ್ಜನರ ರಕ್ಷಣೆಯ ರೂಪವಾದ 
ಪಾಲನಕಾರ್ಯ: ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಮ್‌ (ಗೀತಾ 
-೪/೮) ಒಟ್ಟಾಗಿ ಸಜ್ಜನರ ಸಂರಕ್ಷಣೆ, ದುರ್ಜನರ ವಿನಾಶ, ಧರ್ಮಸ್ಥಾಪನೆ ಹಾಗೂ ಅಧರ್ಮದ 
ವಿನಾಶ ಇವು ರಾಜರ ಮುಖ್ಯಕರ್ತವ್ಯಗಳು. ಪಾಂಡವರು ಶ್ರೀಕೃಷ್ಣನ ಸಂರಕ್ಷಣೆಯಲ್ಲಿಈ ಸಕಲ 
ಕಾರ್ಯಗಳನ್ನುಪೂರ್ಣವಾಗಿ ಮಾಡಿ ರಾಮರಾಜ್ಯವನ್ನುಹೋಲುವಂತಹ ದಿವ್ಯರಾಜ್ಯವನ್ನು 
ನಿರ್ಮಿಸಿದರು. ಇದಕ್ಕೆ ಮುಖ್ಯಕಾರಣ ಶ್ರೀಕೃಷ್ಣರೂಪದ ಶ್ರೀಹರಿಯ ಅನುಗ್ರಹ ಎಂದರ್ಥ. 
ಪಾಂಡವರ ಮುಖ್ಯರಾಜಕಾರಣವಾದ ಕುರುಕ್ಷೇತ್ರ ಯುದ್ಧದಲ್ಲಿ ನೇತೃತ್ವವಹಿಸಿ ಸಾರಥಿಯಾಗಿ 
ಕುಳಿತೇ ಅವರಿಗೆ ಯಶ ತಂದಿತ್ತವನು ಎಂದರ್ಥ. 


೧೩. ಜಗನಿರ್ಮಾಣ: ಜಗತ್ತನ್ನು ಸೃಷ್ಟಿಸುವವನು ಎಂದರ್ಥ. ಸೃಷ್ಟಿಯೊಂದಿಗೆ ಸ್ಥಿತಿ, 
ಲಯ, ಜ್ಞಾನ, ಅಜ್ಞಾನ, ನಿಯಮನ, ಬಂಧ ಹಾಗೂ ಮೋಕ್ಷ ಮೊದಲಾಗಿ ಎಲ್ಲವನ್ನೂ 
ಮಾಡುವವನು ಎಂಬುದು ಇದರ ಮುಖ್ಯಾರ್ಥ: ಜನ್ಮಾದ್ಯಸ್ಯ ಯತಃ -(ಬ್ರಹ್ಮಸೂತ್ರ). 
ಹೀಗೆ ಸಕಲ ಜಗತ್ತಿನ ಸಕಲ ಕಾರ್ಯಗಳನ್ನು ಸಹ ಸಕಲ ಕಾಲಗಳಲ್ಲು ಮಾಡುವ ಶ್ರೀಹರಿ 
ಸರ್ವೋತ್ತಮ ಎಂದು ತಾತ್ಪರ್ಯ. ಜಗತ್‌ ಎಂಬುದಕ್ಕೆ ವಾಯು ಎಂಬ ಅರ್ಥವೂ 
ಉಂಟು. ಶ್ರೀವಾಯುದೇವರನ್ನುಸೃಷ್ಟಿಸಿದವನು ಎಂದರ್ಥ: ಪ್ರಾಣಾದ್ವಾಯುರಜಾಯತ - 
(ಪುರುಷಸೂಕ್ತ); ಸಂಕರ್ಷಣರೂಪದಿಂದ ಜಯಾರೂಪದ ಮಹಾಲಕ್ಷ್ಮಿಯಲ್ಲಿಸೂತ್ರನಾಮಕ 
ವಾಯುದೇವರನ್ನುಸೃಷ್ಟಿಸಿದವನು ಎಂಬ ಅರ್ಥವು ವಿವಕ್ಷಿತ. 


ತನಾ 


೧೪. ಅಗಣಿತಲೀಲ ರಕ್ಷಿಸು ೭೭ 


೧೪. ಅಗಣಿತಲೀಲ ರಕ್ಷಿಸು 


ನೀಲವರ್ಣ ವಿಶಾಲಶುಭಗುಣ- 

ಶೀಲ ಮುನಿಕುಲಪಾಲ ಲಕ್ಷ್ಮೀ- 

ಲೋಲ ರಿಪುಶಿಶುಪಾಲಮಸ್ತಕಶೂಲ ವನಮಾಲ । 
ಮೂಲಕಾರಣ ವಿಮಲ ಯಾದವ- 

ಜಾಲಹಿತ ಗೋಪಾಲ ಅಗಣಿತ- 

ಲೀಲ ಕೋಮಲಕಾಯ ರಕ್ಷಿಸು ನಮ್ಮನನವರತ 1 ೧೪ ॥ 


ಅ: ನೀಲವರ್ಣದವನೇ, ವಿಶಾಲವಾದ ಮಂಗಳಕರವಾದ ಗುಣಗಳನ್ನು ಸಹಜವಾಗಿ 
ಹೊಂದಿರುವವನೇ, ಮುನಿವೃಂದವನ್ನು ಪೊರೆವವನೇ, ಲಕ್ಷ್ಮೀವಿಲಾಸನೇ, ಶತ್ರುವಾದ 
ಶಿಶುಪಾಲನನ್ನು ಹಣಿದವನೇ, ವನಮಾಲೆ ಧರಿಸಿದವನೇ, ಸಕಲ ಜಗತ್ತಿಗೂ ಮುಖ್ಯ 
ನಿಮಿತ್ತಕಾರಣನಾದವನೇ, ದೋಷರಹಿತನೇ, ಯಾದವವೃಂದಕ್ಕೆ ಹಿತವೆಸಗಿದವನೇ, 
ಗೋಪಾಲಕನೇ, ಎಣೆಯಿರದ ಲೀಲೆಗಳನ್ನು ತೋರಿದವನೇ, ಕೋಮಲ ದೇಹನೇ, 
ಶ್ರೀಹರಿಯೇ! ನೀನು ಸದಾ ನಮ್ಮನ್ನು ರಕ್ಷಿಸು. 

ವಿ: ೧. ಈ ಪದ್ಯದಲ್ಲಿಯೂ ಶ್ರೀರಾಮ ಹಾಗೂ ಶ್ರೀಕೃಷ್ಣರೂಪಗಳ ಸ್ತವನ 
ಮುಂದುವರೆದಿದೆ. 

೨. ನೀಲವರ್ಣ: ಶ್ರೀರಾಮ ಹಾಗೂ ಶ್ರೀಕೃಷ್ಣ ೃಷ್ಣ ಎರಡು ರೂಪಗಳು ಸಹ ನೀಲವರ್ಣದ 
ರೂಪಗಳು": ನೀಲ fe ಗಗನ ey ಸಾಗರಗಳಲ್ಲಿ ಕಂಡುಬರುವ ವಿಶಿಷ್ಟವಾದ 
ವರ್ಣ. ಗಗನವು ಅನಂತ, ಸಾಗರವು ಅಪಾರ. ಶ್ರೀಹರಿಯ ಈ ಎರಡು ರೂಪಗಳ 
ನೀಲವರ್ಣವು ಅವನು ಗಹನ, ಅನಂತ ಎಂಬ ವಿಶೇಷ ಮಹಿಮೆಯನ್ನು ಸೂಚಿಸುವುದು. 
ಅದರಂತೆ ಅವನು ಅಪ್ರಮೇಯ, ಸಾಕಲ್ಯೇನ ಸರ್ವಥಾ ತಿಳಿಯಲಾಗದವನು ಎಂಬ 
ವಿಶೇಷಾರ್ಥವು ಇದರಿಂದ ಸೂಚಿತ. 


೩. ವಿಶಾಲಶುಭಗುಣಶೀಲ: ವಿಸ್ತಾರವಾದ ಮಂಗಳ ಗುಣಗಳ ಖಣಿ ಶ್ರೀಹರಿ. 
ಶ್ರೀಹರಿಯು ಅನಂತಾನಂತಕಲ್ಯಾಣಗುಣಗಣಪರಿಪೂರ್ಣ. ಅವನ ಸಕಲ ಗುಣಗಳು ಸಹ 
ಪ್ರತ್ಯೇಕಪ್ರತ್ಯೇಕವಾಗಿಯೇ ಅನಂತ. ಅಷ್ಟೆಲ್ಲಗುಣಗಳು ಸಹ ಅವನಲ್ಲಿಸದಾ ಇರುವ ಸ್ವಾಭಾವಿಕ 
ಗುಣಗಳೇ ಹೊರತು, ಯಾವುದೋಕಾರಣದಿಂದ ಯಾವುದೋಕಾಲದಲ್ಲಿಯಾರಿಂದಲೋ 
೧. 'ಶ್ಯಾಮಂ...'  (ತಂತ್ರಸಾರಸಂಗ್ರಹ) ಎಂಬುದಾಗಿ ಶ್ರೀರಾಮಮಂತ್ರದ ಧ್ಯಾನಶ್ಲೋಕದಲ್ಲೂ 

"ಹರಿನ್ನಣಿನಿಭಂ...; (ತಂತ್ರಸಾರಸಂಗ್ರಹ) ಎಂಬುದಾಗಿ ಶ್ರೀಕೃಷ್ಣಮಂತ್ರದ ಧ್ಯಾನಶ್ಲೋಕದಲ್ಲೂ 

ಬಂದಿರುವ ಪದಗಳು ಗಮನಾರ್ಹ. 


೭೮ ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ 


ಲಭಿಸಿದ ಗುಣಗಳು ಸರ್ವಥಾ ಅಲ್ಲ ಎಂಬ ವಿಶೇಷಾಂಶ ಶೀಲ ಎಂಬ ಪದದಿಂದ ಸೂಚಿತ. 
ವಿಶಾಲ ಎಂಬುದು ಅಪಾರತೆಯ ಸಂಕೇತ. ಅಂತಹ ಅಪಾರತೆ ಸಂಖ್ಯೆ ಹಾಗೂ ಸತ್ತ್ವ ಎರಡಕ್ಕೂ 
ಅನ್ವಯಿಸುವಂತಹುದು. ಎಂದರೆ ಶ್ರೀಹರಿಯ ಗುಣಗಳು ಅನಂತ, ಅನಂತಗುಣದಲ್ಲಿನ 
ಒಂದೊಂದು ಗುಣಗಳು ಸಹ ಪ್ರತ್ಯೇಕವಾಗಿಯೇ ಅನಂತ ಎಂಬುದು ಇದರ ಭಾವ. 


೪. ವಿಶಾಲಶುಭಗುಣಶೀಲ: ಇದನ್ನು ವಿಶಾಲ, ಶುಭಗುಣಶೀಲ ಎಂಬುದಾಗಿ ಎರಡು 
ಪ್ರತ್ಯೇಕ ಪದಗಳನ್ನಾಗಿಯೂ ಓದಿಕೊಳ್ಳಬಹುದು. ವಿಶಾಲ ಎಂಬುದು ದೇಶತಃ, ಕಾಲತಃ 
ಹಾಗೂ ಗುಣತಃ ಅನಂತ ಎಂಬ ಅರ್ಥವನ್ನು ಕೊಡುವುದು. ಶುಭಗುಣಶೀಲ ಎಂಬುದು 
ಗುಣಗಳ ಸ್ವರೂಪವನ್ನು ತಿಳಿಸುವಂತಹುದು. ಶ್ರೀಹರಿಯ ಗುಣಗಳು ಅನಂತ. ಆದ್ದರಿಂದ 
ಅವನು ಸಗುಣ. ಸರ್ವಥಾ ನಿರ್ಗುಣನಲ್ಲ ಎಂಬ ವಿಶೇಷಾಂಶವೂ ಇದರಿಂದ ಸೂಚಿತ. 
ಬ್ರಹ್ಮನಿರ್ಗುಣ ಎಂಬ ವಚನವೂ ಶಾಸ್ತದಲ್ಲಿದೆ. ಅಲ್ಲಿಯ ನಿರ್ಗುಣ ಎಂಬುದಕ್ಕೆ ಅಶುಭ 
ಎನ್ನಿಸುವ ಪ್ರಾಕೃತಗುಣಗಳಿಂದ ರಹಿತನಾದವನು ಎಂಬ ಅವನ ಮತ್ತೊಂದು ಮಹತ್ತ್ವವನ್ನು 
ತಿಳಿಸುವುದು. ಒಟ್ಟಾಗಿ ಅವನು ಅಪ್ರಾಕೃತವಾದ ಅನಂತಗುಣಗಳಿಂದಸದಾ ಪೂರ್ಣನಾದವನು 
ಎಂದು ತಾತ್ಪರ್ಯ. 


೫. ವಿಶಾಲ, ಶುಭ, ಗುಣಶೀಲ ಎಂಬುದಾಗಿ ಪ್ರತ್ಯೆ ವಾದ ಮೂರು ಪದಗಳನ್ನಾಗಿಯೂ 

ಇದನ್ನು ವಿಭಾಗಿಸಬಹುದು. ಆಗ ವಿಶಾಲ ಎಂಬುದಕ್ಕೆ ವ್ಯಾಪ್ತ ಎಂದೂ, ಶುಭ ಎಂಬುದಕ್ಕೆ 

ರಮ್ಮಂಗಳ ಎಂದೂ, ಗುಣಶೀಲ ಎಂಬುದಕ್ಕೆ ವಾಸಂ ್ಯಿಣಗುಣಪೂರ್ಣ ವಡಿ 
ಅರ್ಥವಾಗುವುದು. 


೬. ಮುನಿಕುಲಪಾಲ: ಮುನಿಗಳ ಸಮೂಹವನ್ನು ರಕ್ಷಿಸಿದವನು. ಶ್ರೀರಾಮರೂಪದಲ್ಲಿ 
ದಂಡಕಾರಣ್ಯ ಪ್ರಾಂತಗಳಲ್ಲಿ ನೆಲೆಸಿದ್ದ ಖರದೂಷ ಣಾದಿ ಮಹಾದೈತ್ಯರಿಂದಾಗಿ ಅಪಾರವಾಗಿ. 
ನೊಂದಿದ್ದ ಅಸಂಖ್ಯ ಮುನಿಗಳ ಸಮೂಹವನ್ನು ಸಂರಕ್ಷಿಸಿದ್ದು NEES ಸುಪ್ರಸಿದ್ಧ 
ತ್ರಿದಶಮುನಿಕೃತೇರರಣ್ಯ ಮೇವಾವಿವೇಶ - (ಮ. ಭಾ.ತಾ.ನಿ ೫/೩) ಶ್ರಿ ಶ್ರೀರಾಮರೂಪದ 
ವನವಾಸದ ಮುಖ್ಯಕಾರ್ಯ ಮುನಿವೃಂದದ ಸಂರಕ್ಷಣೆಯಾಗಿದ್ದಿತು ಎಂಬುದು ಸುಪ್ರಸಿದ್ಧವೇ 
ಆದ ವಿವರ. ವಿಶ್ವಾಮಿತ್ರಮುನಿಗಳ ಯಜ್ಞಪ್ರಸಂಗದಲ್ಲಿಯೂ ಮುನಿಗಳ ವೃಂದವು 
ಪಾಲಿತವಾದದ್ದು ರಾಮಾಯಣದಲ್ಲಿ ಬಂದಿದೆ. ಶ್ರೀಕೃಷ್ಣರೂಪದಿಂದಲೂ ಮುನಿಗಳನ್ನು, 
ಮುನಿಪತ್ನಿಯರನ್ನು ಪಾಲಿಸಿದ ಅನೇಕ ವಿವರಗಳು ಉಲ್ಲೇಖಿಸಲ್ಪಟ್ಟಿವೆ. ಮುನಿ ಎಂಬುದಕ್ಕೆ 
ಮನನಶೀಲರಾದ ಜ್ಞಾನಿಗಳು ಎಂದು ಅರ್ಥ: ಮನನಾನ್ಮುನಿರುಚ್ಕತೇ. ಇದರಿಂದ 
ಶಾಸ್ಪಶ್ರವಣಮಾಡಿ ಅದರ ಅರ್ಥವನ್ನುಮನನ ಮಾಡುವ ಭಕ್ತವೃಂದವನ್ನುಪಾಲಿಸುವವನು 
ಶ್ರೀಹರಿ ಎಂಬ ಅರ್ಥಸೂಚಿತ. ಮುನಿ ಶಬ್ದಕ್ಕೆ ಕಾಮಕ್ರೋಧರಹಿತನಾದವನು(ಸ ಹಿ 


೧. ಮಂಗಲಂ ಭಗವಾನ್‌ ವಿಷ್ಣುರ್ಮಂಗಲಂ ಮಧುಸೂದನಃ । 
ಮಂಗಲಂ ದೇವಕೀಪುತ್ರೋ ಮಂಗಲಂ ಗರುಡದ್ವಜಃ Il - ಮಹಾಭಾರತ 


೧೪. ಅಗಣಿತಲೀಲ ರಕ್ಷಿಸು ೭೯ 


ಲೋಕೇ ಮುನಿರ್ನಾಮ ಯಃ ಕಾಮಕ್ರೋಧವರ್ಜಿತಃ), ಸ್ಥಿತಪ್ರಜ್ಞನಾದವನು (ಸ್ಲಿತಧೀ- 
ರ್ಮುನಿರುಚ್ಛತೇ) ಎಂಬ ಅರ್ಥಗಳೂ ವಿವಕ್ಷಿತ. ಶ್ರೀಹರಿಯು ಕಾಮಕ್ರೋಧರಹಿತರಾದ 
ಸ್ಥಿತಪ್ರಜ್ಞರನ್ನು ವಿಶೇಷವಾಗಿ ರಕ್ಷಿಸುವವನು ಎಂಬುದು ಇದರ ತಾತ್ಪರ್ಯ. 


೭. ಲಕ್ಷ್ಮೀಲೋಲ: ಮಹಾಲಕ್ಷ್ಮಿಯು ಬ್ರಹ್ಮರುದ್ರಾದಿ ದೇವತೆಗಳಿಗಿಂತ ಮಿಗಿಲಾದವರು; 
ಅವ್ಯಕ್ತತತ್ತ್ವಕ್ಕೆ ಅಭಿಮಾನಿದೇವತೆ, ತ್ರಿಗುಣಗಳಿಗೂ ಕ್ರಮವಾಗಿ ಶ್ರೀ ಭೂ ಹಾಗೂ 
ದುರ್ಗಾರೂಪಗಳಿಂದ ಪ್ರತ್ಯೇಕವಾಗಿಯೂ ಅಭಿಮಾನಿದೇವತೆ ಎಂಬುದು ಮಹಾಲಕ್ಷ್ಮಿಯ 
ವೈಭವ. ಮಹಾಲಕ್ಷ್ಮಿಯು ಶ್ರೀಹರಿಯಂತೆ ಸರ್ವದಾ ಅಪ್ರಾಕೃತ ದೇಹವನ್ನು ಹೊಂದಿದ 
ಅಕ್ಷರಪುರುಷಳು ಎಂಬುದಾಗಿಯೂ ಶಾಸ್ತ್ರಗಳಲ್ಲಿ ಪ್ರಸಿದ್ಧ ಕೂಟಸ್ನೋತಕ್ಷರ ಉಚ್ಯತೇ 
-ಗೀತಾ(೧೫/೧೬) ಇಂತಹ ಮಹಾಲಕ್ಷ್ಮಿಗೆ ಪತಿ ಎಂಬುದು ಶ್ರೀಹರಿಯ ಸರ್ವೋತ್ತಮತ್ವಕ್ಕೆ 
ಸ್ಪಷ್ಟ ನಿದರ್ಶನ . ಶ್ರೀಮನ್ಮಧ್ವಾಚಾರ್ಯರ ದ್ವಾದಶಸ್ತೋತ್ರದ ೭ನೆಯ ಅಧ್ಯಾಯದ 
ಶ್ರೀರ್ಯತ್ಕಟಾಕ್ಷಬಲವತ್ತ್ಯಜಿತಂ ನಮಾಮಿ ಎಂಬ ಮಾತಿನಲ್ಲಿ ಈ ವಿಷಯಗಳ ವಿವರಣೆ 
ವಿಶೇಷವಾಗಿ ಬಂದಿದೆ. 


೮. ರಿಪುಶಿಶುಪಾಲಮಸ್ತಕಶೂಲ: ಶಿಶುಪಾಲ ಆ ಮುನ್ನ ಹಿರಣ್ಯಕಶಿಪು ಹಾಗೂ 
ರಾವಣನಾಗಿ ಶ್ರೀಹರಿಯ ದ್ವೇಷವನ್ನು ಮಾಡಿದ್ದವನು, ಅವನು ಮೂಲತಃ ಹಿರಣ್ಯಕಶಿಪು 
ಎಂಬ ಅಸುರನ ಅವತಾರ. ಅವನಲ್ಲಿ ಜಯ ಎಂಬ ವಿಷ್ಣುವಿನ ದ್ವಾರಪಾಲಕನ ಆವೇಶವೂ 
ಇದ್ದಿತು. ಪಾಂಡವರ ರಾಜಸೂಯಯಾಗದಲ್ಲಿ ಶ್ರೀಕೃಷ್ಣನಿಗೆ ಅಗ್ರಪೂಜೆ ನಡೆದಾಗ ಅವಾಚ್ಯ 
ಶಬ್ದಗಳಿಂದ ಶ್ರೀಕೃಷ್ಣನನ್ನು ಪರಿಪರಿಯಾಗಿ ನಿಂದಿಸಿದವನು. ಶ್ರೀಕೃಷ್ಣ ಶಿಶುಪಾಲನ ತಾಯಿಗೆ 
ವಚನನೀಡಿದ್ದಂತೆ ಅವನ ೧೦೦ ತಪ್ಪುಗಳನ್ನು ಮನ್ನಿಸಿ, ಆ ಬಳಿಕ ತನ್ನ ಸುದರ್ಶನಚಕ್ರದಿಂದ 
ಅವನ ತಲೆಯನ್ನುಕತ್ತರಿಸಿ ಸಂಹರಿಸಿದನು. ಇತರರನ್ನುನಿಂದಿಸಿ, ಆ ಮುನ್ನಸಾಯದೆ ಉಳಿದಿದ್ದ 
ಅವನು ಶ್ರೀಕೃಷ್ಣನಿಂದ ಹೀಗೆ ಹತನಾದ ಎಂಬುದು ಶ್ರೀಮದ್ಭಾಗವತಾದಿಗಳಲ್ಲಿ ಬಂದಿರುವ 
ವಿವರ. ಅದನ್ನೆಲ್ಲ ಈ ಪದದಿಂದ ಸೂಚಿಸಿರುವರು ಎಂದು ತಿಳಿಯಬೇಕು. ಶತ್ರುವಾದ 
ಶಿಶುಪಾಲನ ಪಾಲಿಗೆ ತಲೆನೋವಾಗಿದ್ದವನು. ಎಂದರೆ, ವಿಶ್ವಪ್ರಯತ್ನ ಮಾಡಿಯೂ ಸಹ 
ಶ್ರೀಕೃಷ್ಣನಿಗೆ ಯಾವುದೇ ರೀತಿಯ ಚ್ಯುತಿಯನ್ನು ಮಾಡಲು ಸಹ ಅವನಿಗೆ ಸಾಧ್ಯವಾಗಿರಲಿಲ್ಲ 
ಎಂದರ್ಥ. 

೯. ವನಮಾಲ: ವನಮಾಲೆ ಎಂದರೆ ಶಿರಸಿನಿಂದ ಪಾದದವರೆಗೆ ಅನ್ವಯಿಸುವಂತಹ 
ಪುಷ್ಪಮಾಲೆ ಎಂದರ್ಥ. ಅದರಲ್ಲಿ ಬಹುಮುಖ್ಯವಾಗಿ ಮಹಾಲಕ್ಷ್ಮಿಯ ಸನ್ನಿಧಾನ: ಶ್ರೀರೇವ 
ವನಮಾಲಾಯಾಮ್‌ (ಪದ್ಯಮಾಲಾ). ಇಂತಹ ಮಾಲೆಯನ್ನು ಇತರರು ಧರಿಸುವಂತಿಲ್ಲ 
ಶ್ರೀಮಹಾಲಕ್ಷ್ಮಿಯೇ ಅಭಿಮಾನಿನಿಯಾದ ಈ ವನಮಾಲೆಯನ್ನು ಧರಿಸುವಂತಹ ಅರ್ಹತೆ 
ಶ್ರೀಲಕ್ಷ್ಮೀಪತಿಯಾದ ಶ್ರೀಹರಿಯದು ಮಾತ್ರ. ಅದಕ್ಕಾಗಿಯೇ ವಿಷ್ಣುಸಹಸ್ರನಾಮ ಮೊದಲಾದ 
ಶ್ರೀಹರಿಯ ಸ್ಪೋತ್ರಗಳಲ್ಲಿ ವನಮಾಲೀ ಎಂಬುದಾಗಿ ಅವನನ್ನು ಸ್ತುತಿಸಲಾಗಿದೆ: ಭಗವಾನ್‌ 


೮೦ ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ 


ಭಗಹಾ ನಂದೀ ವನಮಾಲೀ ಹಲಾಯುಧ: - (ವಿಷ್ಣುಸಹಸ್ರನಾಮ). ಮೇಲ್ನೋಟಕ್ಕೆ ಕೇವಲ 
ಅಲಂಕಾರವಾಚಕ ಎಂಬಂತೆ ಕಾಣುವ ಇಂತಹ ಪದಗಳು ಶಾಸ್ತ್ರ ದ ಹಿನ್ನೆಲೆಯಲ್ಲಿ; ನೋಡಿದಾಗ 
ಶ್ರೀಹರಿಯ ಸರ್ವೋತ್ತಮತ್ವಕ್ಕೆ ಗಮಕವಾಗುವುದು ವಿಶೇಷ 


೧೦. ಮೂಲಕಾರಣ: ಯಾವುದೇ ಒಂದು ಕಾರ್ಯಕ್ಕೂ ಉಚಿತವಾದ ಒಂದು 
ಕಾರಣವಿರಲೇಬೇಕು ಎಂಬುದು ನಿಯಮ: ನ ಹಿ ಕಾರ್ಯಮಕಾರಣಮ್‌. ಕೆಲವು 
ಕಾರ್ಯಗಳಿಗೆ ಕೆಲವು ಕಾರಣಗಳು ಪ್ರತ್ಯೇಕ ಎಂಬುದಾಗಿ ಕಾಣುವುದು ನಿಜ ಆದರೆ ಅಂತಹ 
ಎಲ್ಲಕಾರಣಗಳಿಗೂ ಮುಖ್ಯವಾದ ಮೂಲಕಾರಣನು ಶ್ರೀಹರಿಯೊಬ್ಬನೇ ಎಂಬುದು ಸಕಲ 
ಶಾಸ್ತ್ರಗಳಲ್ಲಿ ಸ್ಫುಟವಾಗಿ ನಿರೂಪಿತವಾಗಿರುವ ಮಹಾಪ್ರಮೇಯ: ತೇನ ವಿನಾ ತೃಣಮಪಿ 
ನ ಚಲತಿ(ಶ್ರುತಿ), ಕಾರಣಕಾರಣ ಪೂರ್ಣ ವರೇಣ್ಯ (ದ್ವಾದಶಸ್ತೋತ್ರ), ಸ ಕಾರಣಂ 
ಕಾರಣತಸ್ತತೋಪಿ ತಸ್ಯಾಪಿ ಹೇತುಃ ಪರಹೇತುಹೇತುಃ (ಬ್ರಹ್ಮಪಾರಸ್ತೋತ್ರ), ಜನ್ಮಾದ್ಯಸ್ಥ 

ಯತ: (ಬ್ರಹ್ಮಸೂತ್ರ). ಇದುದ ಶ್ರೀಹರಿಯನ್ನು ಜಗತ್ತಿಗೆ ಕೇವಲ ಯಾವುದೋ ಹತರ 
ಒಂದು ಕಾರಣ ಮಾತ್ರ ಎಂದು ತಿಳಿಯದೆ, ಸಕಲಕಾರ್ಯಗಳಿಗೂ ಸರ್ವಕಾಲಗಳಲ್ಲೂ 
ಸರ್ವರೀತಿಯಲ್ಲೂ ಪ್ರಧಾನವಾದ ಮೂಲಕಾರಣ ಎಂಬುದಾಗಿ ತಿಳಿದು ಆರಾಧಿಸಬೇಕು. 
ಎಂಬ ತತ್ತ್ವವು ಸೂಚಿತ. ಮೂಲ, ಕಾರಣ ಜ್ಯ ಪ್ರತ್ಯೇಕವಾಗಿಯೂ ಈ ಪದವನ್ನು 
ಅರ್ಥ ಮಾಡಿಕೊಳ್ಳ ಬಹುದು. ಅದಕ್ಕೆ ಜಗತ್ತಿಗೆ ಮೂಲನು, ಸಕಲವಿಧ ೨್ಞಾರಣನೂ 
ಆಗಿರುವನು ಎಂದು ಭರ 


೧೧. ವಿಮಲ: ಮಲ ಎಂದರೆ ದೋಷ, ವಿಮಲ ಎಂದರೆ ನಿರ್ದೋಷ ಶ್ರೀಹರಿಯು 
ಅನಂತಾನಂತ ಗುಣಪೂರ್ಣನಾಗಿರುವಂತೆ ಸಕಲ ದೋಷದೂರನೂ ಆಗಿರುವನು 
ಎಂಬುದು ಅವನ ಪ್ರಧಾನಲಕ್ಷಣಗಳಲ್ಲೊಂದು: ನಾರಾಯಣಂ ಗುಣೈಃ ಸರ್ವೈರುದೀರ್ಣಂ 
ದೋಷವರ್ಜಿತಮ್‌ - (ಭಾಷ್ಯ). ಹಿರಿಮೆಗೆ ಕುಂದು ತರುವುದನ್ನುದೋಷ ಎನ್ನುವರು. ಚಿಂತೆ, 
ಸಂತಾಪ, ದುಚು ಮೊದಲಾದವುಗಳು ಇಂತಹ ದೋಷಗಳಾಗಿವೆ. ಶ್ರೀಹರಿಗೆ ಇಂತಹ ಯಾವ 
ದೋಷಗಳು ಸಹ ಯಾವ ಕಾಲದಲ್ಲೂಯಾವ ರೀತಿಯಲ್ಲೂಇಲ್ಲಎಂಬುದು ಇದರ ಭಾವ: 
ಚಿಂತಾಸಂತಾಪಲೇಪೋದ್ಧವಮುಖರಾಶೇಷದೋಷಾತಿದೂರಮ್‌ (ತತ್ತ್ವಪ್ರಕಾಶಿಕಾ). 


೧೨. ಯಾದವಜಾಲಹಿತ: ಯಾದವರು ಪರಮ ಸಾತ್ವಿಕರು. ಪ್ರತಿಯೊಬ್ಬಯಾದವನು 
ಸಹ ಒಬ್ಬ ದೇವತೆಯ ಅವತಾರ ಎಂಬುದು ವಶೇಷ. ಆದ್ದರಿಂದಲೇ ಯಾದವರು 
ಮುಖ್ಯವಾಗಿ ಸದ್ಗುಣಗಳ ಖಣಿ ಎನ್ನಿಸಿದ ಪರಮ ಸಾತ್ವಿಕರು. ಆ ಕಾರಣದಿಂದಲೇ ಶ್ರೀಹರಿ 
ಶ್ರೀಕೃ ಪ್ಲಣೂಪದಿಂದೆ ಯಾದವರಲ್ಲಿ ಅವತರಿಸಿ, ಯಾದವಕ್ಕಷ್ಣ ಷ್ಹಎನ್ನಿಸಿ ಅವರನ್ನುಪರಿಪರಿಯಾಗಿ 


೧. ಊರ್ಧ್ವಮೂಲಮಧಚಾಖಂ। - ಭಗವದ್ಗೀತಾ (೧೫/೧) 
೨. ಸಕಾರಣಂ ಕಾರಣತಸ್ತತೋ ಇಪ ತಸ್ಯಾಪಿ ಹೇತುಃ ಪರಹೇತುಹೇತುಃ । - ಬ್ರಹ್ಮಪಾರಸ್ತೋತ್ರ 


೧೫. ಭವರೋಗವೈದ್ಯ ರಕ್ಷಿಸು ೮೧ 


ಪೊರೆದ ಎಂಬುದು ಶಾಸ್ತ್ರಪ್ರತಿಪಾದಿತವಾದ ವಿವರ. ಈ ಪದದಿಂದ ಸಕಲ ಸಜ್ಜನರ 
ಗುಂಪುಗಳಿಗೂ ಸಹ ಶ್ರೀಹರಿಯು ಹಿತಕರನಾದವನು ಎಂಬ ಪ್ರಮೇಯ ಸೂಚಿತ. 


೧೩. ಗೋಪಾಲ: ಗೋಪಾಲ ಎಂಬುದಕ್ಕೆ ಗೋವುಗಳನ್ನು ಪಾಲಿಸಿದವನು ಎಂಬುದು 
ಪ್ರಸಿದ್ಧವಾದ ಅರ್ಥ. ಕಂಸ ಒಡ್ಡಿದ ಬಗೆಬಗೆಯ ಅಪಾಯಗಳಿಂದ ಗೋವುಗಳನ್ನು 
ಪಾಲಿಸಿದವನು ಶ್ರೀಕೃಷ್ಣ ಎಂಬುದು ಶ್ರೀಮದ್ಭಾಗವತಾದಿಗಳಲ್ಲಿ ಪ್ರಸಿದ್ಧ ಗೋ ಎಂಬುದಕ್ಕೆ 
ಶಾಸ್ತ್ರ ಎಂಬುದು ಮತ್ತೊಂದು ಬಗೆಯ ಅರ್ಥ. ಆದ್ದರಿಂದ ಗೋಪಾಲ ಎಂಬುದಕ್ಕೆ ಶಾಸ್ತ್ರ ಗಳ 
ಪ್ರಾಮಾಣ್ಯವನ್ನು ಸಮರ್ಥಿಸಿ, ಅವುಗಳ ಹಿರಿಮೆಯನ್ನು ಸ್ಥಾಪಿಸಿದವನು ಎಂಬ ಅರ್ಥದಲ್ಲಿ 
ಶ್ರೀಕೃಷ್ಣನಿಗೆ ಇದು ಅನ್ವಯಿಸುವುದು. ಅದರಂತೆ ಸಮಸ್ತ ಶಾಸ್ತ್ರಪ್ರಪಂಚವನ್ನುಸಹ ಅವಿಷ್ಠರಿಸಿದ 
ಶ್ರೀವಾಸಿಷ್ಠಕೃಷ್ಣರೂಪದ ಶ್ರೀಹರಿಯ ವೇದವ್ಯಾಸರೂಪಕ್ಕೂ ಸಹ ಇದು ಅನ್ವಯಿಸುವುದು: 
ಅನಾಕುಲಂ ಗೋಕುಲಮುಲ್ಲಲಾಸ (ಮಧ್ವವಿಜಯ ೧/೨). ಶಾಸ್ತ್ರಪ್ರಪಂಚವನ್ನು ಹಾಗೆ 
ಪೊರೆಯುವುದು ಎಂದರೆ ಲುಪ್ರವಾದ ಶಾಸ್ತ್ರಗಳನ್ನು ಪುನಃ ಮುಂಚಿನಂತೆ ಆವಿಷ್ಠರಿಸುವುದು, 
ಅಪಪಾಠದಿಂದ ತಿರೋಹಿತವಾದ ಪಾಠಗಳಿಗೆ ಶುದ್ಧಪಾಠವನ್ನು ನೀಡುವುದು. ಶಾಸ್ತ್ರಗಳ 
ಪ್ರಾಮಾಣ್ಯವನ್ನು ಸ್ಥಾಪಿಸುವುದು, ದುಃಾಸ್ತ್ರಗಳನ್ನು ಖಂಡಿಸುವುದು ಮೊದಲಾದ ಅನೇಕ 
ಮುಖದ ಸಂರಕ್ಷಣೆಯು ಸೂಚಿತ. 

೧೪. ಅಗಣಿತಲೀಲ: ಶ್ರೀಹರಿಯ ಪ್ರತಿಯೊಂದು ರೂಪದ ಲೀಲೆಯು ಸಹ 
ಅಗಣಿತವಾದುದು. ಲೆಕ್ಕಕ್ಕೆ ಸಿಗದಷ್ಟು ಅಪೂರ್ವ ಹಾಗೂ ಅಪಾರ ಎಂದರ್ಥ. ಇಂತಹ 
ಲೀಲೆಗಳಿಂದಾಗಿ ಸಹ ಅವನು ಸರ್ವೋತ್ತಮ ಎಂಬುದು ಸ್ಫುಟಪಡುವುದು ಎಂದು 
ತಿಳಿಯಬೇಕು. 


೧೫. ಕೋಮಲಕಾಯ: ಕೋಮಲ ಎಂಬುದು ಮೃದುತ್ವವನ್ನುಸೂಚಿಸುವಪದ. ಇದು 
ಕೇವಲ ಆ ಅರ್ಥವನ್ನು ಮಾತ್ರ ಕೊಡದೆ ಅಪ್ರಾಕೃತ ಎಂಬ ವಿಶೇಷಾರ್ಥವನ್ನು: ಸಹಕೊಡುವುದು 
ಎಂದು ತಿಳಿಯಬೇಕು. ನಿಜವಾದ ಅರ್ಥದಲ್ಲಿನಿರಪೇಕ್ಷವಾದ ಕೋಮಲತ್ವವು ಹೊಂದುವುದು 
ಅಪ್ರಾಕೃತರೂಪಕ್ಕೆ ಮಾತ್ರ ಎಂದು ತಿಳಿದಾಗ, ಈ ಮಾತಿನ ಸ್ವಾರಸ್ಯ ಸ್ಫುಟಪಡುವುದು: 
ಸುಲಲಿತತನುವರವರದ ಎಂಬ ದ್ವಾದಶಸ್ತೋತ್ರದ ಮಾತನ್ನುಇಲ್ಲಿಜ್ಞಾಪಿಸಿಕೊಳ್ಳಬಹುದು. 


ಹೇಸ ಸೇ ಸ ಜಃ 


೧೫. ಭವರೋಗವೈದ್ಯ ರಕ್ಷಿಸು 


ನಾಗನಗರಿಧರಿತ್ರಿಕೋಶವಿ- 
ಭಾಗತಂತ್ರನಿಯೋಗಗಮನ ಸ- 
ರಾಗ ಪಾಂಡವರಾಜಜಿತಸಂಗ್ರಾಮ ನಿಸೀಮ । 


೮೨ ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ 


ಯೋಗಗಮ್ಯ ಭವಾಬಿವಿಷಧರ 
ನಾಗಗಾರುಡಮಂತ್ರವಿದ ಭವ- 


ರೋಗವೈದ್ಯ ವಿಚಿತ್ರ ರಕ್ಷಿಸು ನಮ್ಮನನವರತ ॥ ೧೫ ॥ 


ಆ: ಹಸ್ತಿನಾಪುರದ ರಾಜ್ಯ, ಕೋಶಗಳನ್ನು ವಿಭಾಗಿಸಿ ಕೊಡುವಂತಹ ರಾಜಕಾರಣಕ್ಕೆ 
ರಾಯಭಾರವನ್ನು ವಹಿಸಿ ತೆರಳಿದವನೇ, ಅನಾಯಾಸವಾಗಿ ಸಂಚರಿಸುವವನೇ, 
ರಾಜರಾದ ಪಾಂಡವರಿಗೋಸ್ಕರವಾಗಿ ಯುದ್ಧ ಗೆಲ್ಲಿಸಿಕೊಟ್ಟಂತಹ, ಪರಿಮಿತಿ 
ಇಲ್ಲದ, ಯೋಗಕ್ಕೆ ಲಭಿಸುವಂತಹ, ಸಂಸಾರಸಮುದ್ರವೆಂಬ ವಿಷಪೂರಿತವಾದ 
ನಾಗಗಳಿಗೆ ಗರುಡಮಂತ್ರದಂತಿರುವ, ಭವರೋಗಕ್ಕೆ ವೈದ್ಯನಾದ, ಚಿತ್ರ ವಿಚಿತ್ರವಾದ 
ಮಹಿಮೆಯುಳ್ಳ ಶ್ರೀಹರಿಯೇ! ನೀನು ನಮ್ಮನ್ನು ರಕ್ಷಿಸು. 

ವಿ; ೧. ನಾಗನಗರಿ ಎಂದರೆ ಹಸ್ತಿನಾಪುರ; ಅದರ ಧರಿತ್ರಿ ಎಂದರೆ ಭೂಮಿ, ರಾಜ್ಯ. 
ಉದ್ಯೋಗಪರ್ವದಲ್ಲಿ ಶ್ರೀಕೃಷ್ಣ ಪಾಂಡವರ ರಾಯಭಾರಿಯಾಗಿ ಕೌರವ ಸಭೆಗೆ 
ತೆರಳಿದ ಪ್ರಸಂಗದ ಉಲ್ಲೇಖ ಇದಾಗಿದೆ. ಹನುಮಂತನು ಶ್ರೀಹರಿಯಾದ ಶ್ರೀರಾಮನ 
ರಾಯಭಾರಿಯಾಗಿ ರಾವಣನ ಬಳಿಗೆ ತೆರಳಿದ್ದಂತೆ ಈ ಪ್ರಸಂಗ ಎಂದು ತಿಳಿಯಬೇಕು. 


೨. ನಾಗನಗರಿಧರಿತ್ರಿಕೋಶವಿಭಾಗ: ನಾಗನಗರಿ ಎಂದರೆ ನಾಗಲೋಕ; ವಾಸುಕಿ 
ಮೊದಲಾದ ಸರ್ಪಗಳು ನೆಲೆಸಿರುವಂತಹ ಪಾತಾಳಲೋಕದ ಒಂದುಭಾಗ. ಧರಿತ್ರಿ ಎಂದರೆ 
ಭೂಮಿ; ಕೋಶ ಎಂದರೆ ಸಂಪತ್ತಿನ ನೆಲೆ. ವಿಭಾಗ ಎಂದರೆ ಅಂತಹ ಕೋಶಗಳ ಅನೇಕ 
ನೆಲೆಗಳು. 


೩. ತಂತ್ರನಿಯೋಗ: ತಂತ್ರ ಎಂಬುದು ರಾಜಕೀಯವಾಗಿ ಸಂಧಿ ಮೊದಲಾದ ಆರಕ್ಕೆ 
ಅನ್ವಯಿಸುವುದು; ಮತ್ತೊಂದು ಬಗೆಯಲ್ಲಿತಂತ್ರಶಾಸ್ತಕ್ತೆ ಅನ್ವಯಿಸುವುದು. 

೪. ಗಮನಸರಾಗು ಎಂದರೆ ಯಾವುದೇ ಅಡೆತಡೆ ಇಲ್ಲದೆ ಸಂಚರಿಸುವುದು, ನೆಲೆಸುವುದು 
ಎಂದರ್ಥ. 


೫. ಪಾಂಡವರಾಜಜಿತಸಂಗ್ರಾಮ: ಪಾಂಡವರಾಜರಾದ ಯುಧಿಷ್ಠಿರಾದಿಗಳಿ- 
ಗೋಸ್ಕರವಾಗಿ ಕುರುಕ್ಷೇತ್ರಯುದ್ಧದಲ್ಲಿ ಜಯವನ್ನು ತಂದುಕೊಟ್ಟವನು ಎಂದರ್ಥ; ಅಥವಾ 
ಪಾಂಡವರಾಜರು ಯುದ್ಧದಲ್ಲಿ ಜಯ ಸಾಧಿಸುವಂತೆ ಮಾಡಿದವನು ಎಂದೂ ಅರ್ಥ. 
ಒಟ್ಟಾಗಿ ಯುದ್ಧ ಮಾಡಿದವರು ಪಾಂಡವರಾದರೂ, ಅವರೊಳಗೆ ಅಂತರ್ಯಾಮಿಯಾಗಿ 
ನೆಲೆಸಿ ಕೌರವರನ್ನು ಅವರ ಸೇನೆಯನ್ನು ಸದೆಬಡಿದು ಅವರ ಜಯದ ಸೂತ್ರಧಾರನಾಗಿ 
ಕಾರ್ಯನಿರ್ವಹಿಸಿದವನು ಮುಖ್ಯವಾಗಿ ಶ್ರೀಕೃಷ್ಣ ಎಂದರ್ಥ: 

ಮಯಾ ಹತಾನ್‌ ತು ಜಹಿ ಮಾ ವ್ಯಧಿಷ್ಠಾ।  - ಭಗವದ್ಗೀತೆ (೧೧/೩೪) 


೧೫. ಭವರೋಗವೈದ್ಯ ರಕ್ಷಿಸು ೮೩ 


೬. ಸರಾಗಪಾಂಡವರಾಜಜಿತಸಂಗ್ರಾಮ: ಎಂಬುದಾಗಿ ಒಂದು ಪದವನ್ನಾಗಿಯೂ 
ಇದನ್ನುಓದಿಕೊಳ್ಳಬಹುದು. ರಾಗ ಎಂದರೆ ಭಕ್ತಿ. ಸರಾಗರು ಎಂದರೆ ಭಕ್ತಿಯುಕ್ತರಾದವನು 
ಎಂದರ ತನ್ನಲ್ಲಿ ಲ್ಲಿ ಭಕ್ತಿಯುಕ್ತರಾಗಿದ್ದ ಪ ಪಾಂಡವ ರಾಜರಾದ ಯುಧಿಷ್ಠಿರಾದಿಗಳಿಗೆ ಯುದ್ದ 
ಗೆದ್ದುಕೊಟ್ಟವನು ಎಂದರ್ಥ. 

೭. ನಿಸ್ಸೀಮ: ಸೀಮೆ ಎಂದರೆ ಮಿತಿ, ಪರಿಮಿತಿ; ನಿಸ್ಸೀಮ ಎಂದರೆ ಪರಿಮಿತಿ ಇಲ್ಲದವನು 
- ಅನಂತ ಎಂದರ್ಥ. ಮಿತಿಯು ದೇಶ, ಕಾಲ ಹಾಗೂ ಗುಣಗಳಿಗೆ ಅನ್ವಯಿಸುವಂತಹುದು. 
ಈ ಯಾವ ಬಗೆಯ ಮಿತಿಯೂ ಸಹ ಶ್ರೀಹರಿಗೆ ಇಲ್ಲ ಎಂದರೆ ಅವನು ದೇಶತಃ, ಕಾಲತಃ 
ಹಾಗೂ ಗುಣತಃ ಅನಂತನಾದವನು ಎಂದು ಭಾವ. 

೮. ಯೋಗಗಮ್ಯ: ಯೋಗಕ್ಕೆ ಲಭಿಸುವವನು; ಜ್ಞಾನಗಮ್ಯ ಇದ್ದಂತೆ. ಯೋಗ 
ಎಂದರೆ ಪತಂಜಲಿಯ ಯೋಗ ಮೊದಲಾದ ಯೋಗ ಎಂದರ್ಥವಲ್ಲ ಭಗವದ್ಗೀತೆಯಲ್ಲಿ 
ನಿರೂಪಿತವಾಗಿರುವಂತೆ "ಯೋಗಃ ಕರ್ಮಸು ಕೌಶಲಂ'; "ಸಿದ ಸಿದ್ಧಃ ಸಮೋ ಭೂತ್ವಾ 
ಸಮತ್ತು ಯೋಗ ಉಚ್ಛತೇ' - ಯೋಗಶಬ್ದದ ಅರ್ಥವನ್ನು ತಿಳಿಯಬೇಕು. ತಮ್ಮ ಪಾಲಿಗೆ 
ವಿಹಿತವಾದ ಕರ್ತವ್ಯಕರ್ಮಗಳನ್ನು ಯಾವುದೇ ಬಗೆಯ ಪ್ರತಿಫಲವನ್ನು ಅಪೇಕ್ಷಿಸದೆ, ಕೇವಲ 
ಕೃಷ್ಣಾರ್ಪಣಬುದ್ದಿಯಿಂದ ಮಾಡಿ ಅದನ್ನುಭಕ್ಕಿಯಿಂದಸಮರ್ಪಿಸುವುದೇ ಈ "ಯೋಗೆ ಶಬ್ದದ 
ಮುಖ್ಯವಾದ ಅರ್ಥ. ಅಂತಹಯೋಗವು ಜ್ಞಾನಯೋಗ, ಕರ್ಮಯೋಗವಎಂದುಎರಡು ಬಗೆ. 
ಜ್ಞಾನಯೋಗ ಎಂದರೆ ಜ್ಞಾನಪ್ರಚುರಯೋಗ; ಕರ್ಮಯೋಗ ಎಂದರೆ ಕರ್ಮಪ್ರಚುರಯೋಗ 
ಎಂದು ತಿಳಿಯಬೇಕು. ಭಕ್ತಿಯೋಗ ಎಂಬ ಮೂರನೆಯ ಬಗೆಯನ್ನು ಶ್ರೀಮದ್ದಾಗವತ 
ಮೊದಲಾದ ಪುರಾಣಗಳು ನಿರೂಪಿಸಿವೆ. ಅದಕ್ಕೂ ಸಹ ಭಕ್ಕಿಪೂರ್ವಕವಾದ ಜ್ಞಾನಯೋಗ, 
ಭಕ್ತಿಪೂರ್ವಕವಾದ ಕರ್ಮಯೋಗ ಎಂದೇ ಅರ್ಥ. ಭಕ್ತಿಯು ಎರಡುವಿಧ ಯೋಗಗಳಿಗೂ 
ಸಮಾನ ಎಂಬುದು ಇದರ ಭಾವ. 

೯. ಭವಾಬ್ದಿವಿಷಧರ: ಸಂಸಾರಸಮುದ್ರದಲ್ಲಿ ಒಡಗೂಡಿರುವ ವಿಷವನ್ನು ನಾಶಪಡಿಸು- 
ವವನು ಎಂದರ್ಥ. ಕ್ಷೀರಸಮುದ್ರದಲ್ಲಿ ಕಾಲಕೂಟ ನೆಲೆಸಿರುವುದು, ಸಂಸಾರಸಮುದ್ರ- 
ದಲ್ಲಿನ ದುಃಖಕ್ಕೆ ಸಂಕೇತ. ಅಂತಹ ವಿಷವನ್ನು ಶ್ರೀಹರಿಯ ಆದೇಶದಂತೆ ಶ್ರೀವಾಯುದೇವರು 
ಹಾಗೂ ಶ್ರೀರುದ್ರದೇವರು ನಿಯಂತ್ರಿಸಿದ ಬಗೆಯನ್ನು ಶ್ರೀಮದ್ಭಾಗವತಮಹಾಪುರಾಣ, 
ಪದ್ಧಮಹಾಪುರಾಣ ಹಾಗೂ ಖುಗ್ವೇದಗಳಲ್ಲಿನಿರೂಪಿಸಲಾಗಿದೆ. 

೧೦. ನಾಗಗಾರುಡಮಂತ್ರವಿದ: ನಾಗರಹಾವಿನ ವಿಷಕ್ಕೆ ಗರುಡಮಂತ್ರ ರಾಮಬಾಣ; 
ಎಂತಹ ಭಯಂಕರವಿಷವೂ ಸಹ ಗರುಡನ ಮಂತ್ರಕ್ಕೆ ಅಳಿಯುವಂತೆ, ಶ್ರೀಹರಿಯ 
ಅನುಗ್ರಹದಿಂದ ಸಂಸಾರದ ಮಹಾಪತ್ತುಗಳೂ ಪರಿಹಾರವಾಗುವುವು ಎಂದು ಭಾವ. 


೧. ರಸೋರಾಗಃ ತಥಾ ರಕ್ತಿಃ ಶೋಭನಾಧ್ಯಾಸ ಉಚ್ಕತೇ। - ಗೀತಾಭಾಷ್ಯ(೨/೫೬) 


೮೪ ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ 


೧೧. ಭವಾಬ್ವಿವಿಷಧರನಾಗಗಾರುಡಮಂತ್ರವಿದ: ಎಂಬುದಾಗಿ ಒಂದೇ ಪದವನ್ನಾಗಿಯೂ 
ಇವುಗಳನ್ನುಓದಿಕೊಳ್ಳಬಹುದು. ಆಗ ಭವಸಾಗರದಲ್ಲಿವಿಷವನ್ನುಧರಿಸಿರುವ ವಿಷಯಗಳು 
ಎಂಬನಾಗಗಳಿಗೆ ಪರಿಹಾರರೂಪವಾದ ಗರುಡಮಂತ್ರವನ್ನುತಿಳಿದವನು ಎಂಬ ವಿಶೇಷಾರ್ಥ 
ಲಭ್ಯವಾಗುವುದು. ಎಂದರೆ, ಶ್ರೀಹರಿಯ ಆರಾಧನೆಯಿಂದ ಈ ಸಂಸಾರಸಮುದ್ರದಲ್ಲಿ 
ವಿಷದಂತೆ ಕಾಣುವ ವಿಷಯಗಳ ಮೇಲೆ ನಿಯಂತ್ರಣವನ್ನು ಹೊಂದಿ ಮುಕ್ತಿಯನ್ನು 
ಹೊಂದಬಹುದು ಎಂದು ಅರ್ಥವಾಗುವುದು. 


೧೨. ಭವರೋಗವೈದ್ಯ: ಸಂಸಾರದಲ್ಲಿ ಬಗೆಬಗೆಯ ರೋಗಗಳು ಸರ್ವಾನುಭವಸಿದ್ದ 
ಆದರೆ, ಸಂಸಾರವೇ ಈ ಎಲ್ಲಬಗೆಯ ರೋಗಗಳಿಗೂ ಮೂಲಕಾರಣವಾದ ಮಹಾರೋಗ. 
ಅದರ ಪರಿಹಾರಕ್ಕೆ ಶ್ರೀಹರಿಯೊಬ್ಬನೇ ವೈದ್ಯ - ಎಂದರೆ ಮುಕ್ತಿ ನೀಡುವ ಪರದೇವತೆ ಎಂದರೆ 
ಶ್ರೀಹರಿ ಮಾತ್ರ ಎಂದು ಭಾವ. 


೧೩. ವಿಚಿತ್ರ: ಚಿತ್ರ ಎಂದರೆ ಆಶ್ಚರ್ಯಕರ ಎಂದರ್ಥ; ಇದರಿಂದ ವಿಚಿತ್ರ ಎಂಬುದಕ್ಕೆ 


ಚಿತ್ರವಿಚಿತ್ರವಾದ ಮಹಾಮಹಿಮೆಗಳಿಂದ ಕೂಡಿದ ಸರ್ವೋತ್ತಮದೇವತೆ ಶ್ರೀಹರಿ ಎಂದು 
ತಾತರ್ಯ. 


ಚಿತಿ 


೧೬. ಕ್ಷೇಮವಾರ್ತೆಯನರುಹಿ ರಕ್ಷಿಸು 
ಶ್ರೀಮದುತ್ತಹ ದೇವನುತ ಶ್ರೀ - 
ರಾಮ ನಿನ್ನಯ ಚರಣಸೇವಕ 
ಪ್ರೇಮದಿಂ ಸಾಷ್ಟಾಂಗವೆರಗುತೆ ಮಾಳ್ಟೆ ಬಿನ್ನಪವ । 
ಈ ಮಹಿಯೊಳೀವರೆಗೆ ನಾವ್‌ ಸು- 
ಕ್ಷೇಮಿಗಳು ನಿನ್ನಯ ಪಾದಾಬ್ದ- 
ಕ್ಷೇಮವಾರ್ತೆಯನರುಹಿ ರಕ್ಷಿಸು ನಮ್ಮನನವರತ 1 ೧೬ I 


ಅ: ಮಹಾಲಕ್ಷ್ಮಿಯಿಂದ ಕೂಡಿ ಸದಾ ನಲಿಯುವವನೇ, ದೇವತೆಗಳಿಂದ 
ಸ್ತುತಿಸಲ್ಪಡುವವನೇ, ಸೀತಾಸಮೇತನಾದ ಶ್ರೀರಾಮನೇ, ನಿನ್ನ ಪಾದಸೇವಕನಾದ 
ನಾನು ಭಕ್ತಿಯಿಂದ ಸಾಷ್ಟಾಂಗ ಪ್ರಣಾಮಗೈದು ಬಿನ್ನಹವನ್ನು ಮಾಡುವೆನು. ಈ 
ಭೂಮಿಯೊಳಗೆ ನಾವು ಈ ವರೆಗೂ ಕ್ಷೇಮದಿಂದಿರುವೆವು. ನಿನ್ನ ಪಾದಕಮಲದ 
ಕ್ಷೇಮವಾರ್ತೆಯನ್ನುತಿಳಿಸಿ, ನಮ್ಮನ್ನುಸದಾ ರಕ್ಷಿಸು. 


೧. ಶ್ರೀಮದುತ್ತವದೇವನುತ (ಪಾ.) 


೧೬. ಕ್ಲೇಮವಾರ್ತೆಯನರುಹಿ ರಕ್ಷಿಸು ೮೫ 


ವಿ: ೧. ಶ್ರೀ ಎಂದರೆ ಮಹಾಲಕ್ಷ್ಮಿ; ಅಂತಹ ಮಹಾಲಕ್ಷ್ಮಿಯಿಂದ ಕೂಡಿ ಅನಾದ್ಯನಂತ 
ಕಾಲದಲ್ಲಿ ಸದಾ ನಲಿಯುವವನೇ. ಇದು ಶ್ರೀಹರಿ ಮತ್ತು ಮಹಾಲಕ್ಷ್ಮೀ ಇಬ್ಬರೂ ಸಹ 
ಎಂದೂ ವಿಯೋಗವಿಲ್ಲದ ನಿತ್ಯ ದಂಪತಿಗಳು ಎಂಬ ವಿಶೇಷಾರ್ಥಕ್ಕೆ ಸೂಚಕ. ಇತರ ಸಕಲ 
ದೇವತೆಗಳು ಮಹಾಲಕ್ಷ್ಮಿಯ ಕೃಪಾಕಟಾಕ್ಟಕ್ಕಾಗಿ ಹಂಬಲಿಸುತ್ತಿದ್ದರೆ, ಶ್ರೀಹರಿಯು ಅಂತಹ 
ಮಹಾಲಕ್ಷ್ಮಿಯಿಂದ ಒಳಗೂಡಿಯೇ ಸದಾ ಇರುವನು ಎಂಬುದು ಅವನ ಸರ್ವೋತ್ತಮತ್ವಕ್ಕೆ 
ದ್ಯೋತಕ ಎಂದರ್ಥ. 


೨. ಶ್ರೀಮದುತ್ತಹದೇವನುತ: ಎಂಬುದು ಇನ್ನೊಂದು ಬಗೆಯ ವಿಭಾಗ. ಇಲ್ಲಿಶ್ರೀ ಎಂದರೆ 
ಭಾರತೀದೇವಿ”. ಅವರೊಂದಿಗೆ ಸದಾ ರಮಿಸುವ ವಾಯುದೇವರು ಶ್ರೀಮದುತ್ತಹದೇವ 
ಎನ್ನಿಸುವರು. ಇತರ ಸಕಲದೇವತೆಗಳು ಶ್ರೀಹರಿಯನ್ನು ನುತಿಸುವವರೇ ಆದರು ಸಹ 
ಪ್ರಳಯಕಾಲದಲ್ಲೂಸಹ ಎಚ್ಚರದಿಂದಿದ್ದುಯಾವ ಕಾರಣಕ್ಕೂ ಭಾಗವತಧರ್ಮವನ್ನುತಪ್ಪದೇ 
ಶ್ರೀಹರಿಯನ್ನು ಆರಾಧಿಸುವ ವಿಶಿಷ್ಟದೇವತೆ ವಾಯುದೇವರು ಎಂದು ಇದರ ಒಟ್ಟುಭಾವ. 
ಎರಡೂ ಕಿವಿಗಳನ್ನುಮುಚ್ಚಿಕೊಂಡಾಗ ಓಂಕಾರದಂತಹ ಧ್ವನಿಯೊಂದುಕೆಳಿಬರುವುದು. ಅದು 
ನಮ್ಮ ಶರೀರದಲ್ಲೂ ಸಹ ಸತತ ನೆಲೆಸಿರುವ ಶ್ರೀವಾಯುದೇವರು ಶ್ರೀಹರಿಯನ್ನು ಸ್ತುತಿಸುವ 
ಧ್ವನಿ ಎಂದು ಶಾಸ್ತ್ರಗಳಲ್ಲಿ ನಿರೂಪಿತವಾಗಿದೆ. ಈ ಅರ್ಥದಲ್ಲೂ ಶ್ರೀಮದುತ್ತಹದೇವನುತ ಎಂಬ 
ಮಾತು ಅತ್ಯಂತ ವಿಶಿಷ್ಟವಾದ ಅರ್ಥವನ್ನು ನೀಡುವುದು. ಈ ಸೂಕ್ಷ್ಮವನ್ನು ಶ್ರೀಕನಕದಾಸರು 
ನಿರೂಪಿಸಿರುವ ಪರಿ ಅತ್ಯಂತ ರೋಚಕ ಎಂದು ತಿಳಿಯಬೇಕು. 


೩. ಶ್ರೀಮದುತ್ತಹ: ಶ್ರೀಮಂತರು ಎಂದರೆ ಧರ್ಮದಿಂದ ಸಂಪಾದಿಸಿದ ಐಶ್ವರ್ಯ- 
ವುಳ್ಳವರು ಎಂದರ್ಥ. ಅಂತಹ ಐಶ್ವರ್ಯವಂತರಿಗೆ ಧರ್ಮಕಾರ್ಯಗಳನ್ನು ಮಾಡುವ 
ಉತ್ಸಾಹವನ್ನು ನೀಡುವವನು ಶ್ರೀಹರಿ ಎಂದರ್ಥ. ಶ್ರೀ ಎಂಬುದಕ್ಕೆ ಶಿರಸಿನಲ್ಲಿ ನೆಲೆಸಿರುವ 
ಇಂದ್ರಿಯಾಭಿಮಾನಿದೇವತೆಗಳು ಎಂಬ ಅರ್ಥ ಐತರೇಯೋಪನಿಷತ್ತಿನಲ್ಲಿ ಬಂದಿದೆ. ಸಕಲ 
ಇಂದ್ರಿಯಗಳನ್ನು ಸಹ ಶ್ರೀಹರಿಗೆ ಪ್ರೀತಿಕರವಾದ ವಿಷಯಗಳಲ್ಲಿ ತೊಡಗಿಸಿಕೊಳ್ಳುವಂತಹ 
ಉತ್ಸಾಹವನ್ನುಹೊಂದುವುದು ಸಾಧಕರ ಮುಖ್ಯಕರ್ತವ್ಯ. ಶ್ರೀಹರಿ ಅಂತಹ ಉತ್ಸಾಹನೀಡುವ 
ಕರುಣಾಳುವಾದ ದೇವತೆ ಎಂದು ಭಾವ. 


೪. ದೇವನುತ: ದೇವತೆಗಳಿಂದ ಸ್ತುತನಾದವನು ಎಂದರ್ಥ. ರಮಾಬ್ರಹ್ಮಾದಿ ಸಕಲ 
ದೇವತೆಗಳಿಂದ ಸ್ತುತನಾದ ಶ್ರೀಹರಿಯು ಸರ್ವೋತ್ತಮ ಎಂದು ಭಾವ. ಸಕಲ ದೇವತೆಗಳೂ 
ಸಹ ಶ್ರೀಹರಿಯನ್ನುಕಾಲಕಾಲಕ್ಕೆ ಸ್ತುತಿಸಿದ ವಿವರಗಳು ಶ್ರೀಮದ್ಭಾಗವತಾದಿ ಆಕರ ಗ್ರಂಥಗಳಲ್ಲಿ 
ಸ್ಪಷ್ಟ ಬ್ರಹ್ಮವಾಣಿಫಣೀಂದ್ರವೀಂದ್ರಭವೇಂದ್ರಮುಖವಿನುತ ಎಂಬ ಹರಿಕಥಾಮೃತಸಾರದ 
ಮಂಗಲಪದ್ಯದ ಮಾತು ಇದರ ವಿವರಣೆಯಂತಿದೆ. 


೧. ಶಂರೂಪೇ ತು ರತೇರ್ವಾಯೌ ಶ್ರೀರಿತೇವ ಚ ಕೀರ್ತಿತಾ। - ಮ.ಭಾ.ತಾ.ನಿ (೨/೧೨೬) 


೮೬ ಶ್ರೀಕನಕದಾಸವಿರಚಿತ ಹರಿಭಕ್ಕಿಸಾರ 


೫. ಶ್ರೀರಾಮ: ಶ್ರೀಹರಿಯ ದಶಾವತಾರಗಳಲ್ಲಿ ೭ನೆಯ ಅವತಾರ ರಾಮಾವತಾರ. 
ಭಗವಂತನಿಗೂ ಅವನ ರೂಪಗಳಿಗೂ ಯಾವುದೇ ರೀತಿಯ ಭೇದವಿಲ್ಲದಿರುವುದರಿಂದ ಇಲ್ಲಿ 
ಶ್ರೀರಾಮ ಎಂದರೆ ಶ್ರೀಹರಿ ಎಂದೇ ಅರ್ಥ. ವಿಷ್ಣುಸಹಸ್ರನಾಮದಲ್ಲೂರಾಮೋ ವಿರಾಮೋ 
ವಿರಜಃ ಎಂಬುದಾಗಿ ವಿಷ್ಣುವಿನ ನಾಮವಾಗಿ ಶ್ರೀರಾಮಶಬ್ದವು ಬಂದಿದೆ. ರಮತೇ ಇತಿ 
ರಾಮಃ ರಮಯತಿ ಇತಿ ರಾಮಃ ಎಂಬ ವಿವರಣೆಯಂತೆ ಸದಾ ಆನಂದಾದಿ ಗುಣಗಳಿಂದ 
ಕ್ರೀಡಿಸುವವನು, ತನ್ನ ಆರಾಧಕರಿಗೆ ಆನಂದ ನೀಡುವವನು ಎಂದು ಇದರ ಭಾವ. 


೬. ನಿನ್ನಯ ಚರಣಸೇವಕ: ಶ್ರೀಹರಿಯ ಪಾದಸೇವಕ ಎಂದರೆ ಅವನ ಪರಮಭಕ್ತ 
ಎಂದರ್ಥ. ಪಾದಗಳನ್ನು ಸೇವಿಸುವುದು ಪರಮಭಕ್ತಿಯ ಸಂಕೇತ. ಪಾದ ಎಂಬುದಕ್ಕೆ ಪದ 
ಎಂದೂ ಅರ್ಥ. ಶ್ರೀರಾಮನ ಪದಗಳು ಎಂದರೆ ಶ್ರೀವ್ಯಾಸಕೃತವಾದ ಮಹಾಭಾರತಾದಿ 
ಕೃತಿಗಳು ಎಂದು ಭಾವ. ಅವುಗಳ ಸೇವಕ ಎಂದರೆ ಶ್ರವಣಮನನಾದಿಗಳ ಮೂಲಕ ಅವುಗಳ 
ಅರ್ಥಚಿಂತಕ ಎಂದು ಭಾವ. ಈ ರೀತಿಯಾಗಿ ಶ್ರೀಹರಿಯ ಸಂದೇಶರೂಪದ ಶಾಸ್ತ್ರಗಳ 
ಶ್ರವಣಾದಿಗಳನ್ನು ಮಾಡುವವರು ಸದಾ ಕ್ಷೇಮದಿಂದಿರುವರು ಎಂಬ ಭಾವ ಇಲ್ಲಿಸೂಚಿತ. 
ಚರಣಚರಣವಾಗಿ ಶ್ರೀಹರಿಯನ್ನು ಕೊಂಡಾಡುವ ಸ್ತೋತ್ರವನ್ನು ಅಧ್ಯಯನ ಮಾಡುವ ಸೇವಕ 
ಎಂಬ ಅರ್ಥವನ್ನೂ ಇಲ್ಲಿಕಾಣಬಹುದು. 

೭. ಪ್ರೇಮದಿಂ: ಪ್ರೇಮ ಎಂದರೆ ಭಕ್ತಿ ಎಂದರ್ಥ. ಮಾಹಾತ್ಮ್ಯಜ್ಞಾನಪೂರ್ವಕವಾಗಿ 
ಶ್ರೀಹರಿಯಲ್ಲಿ ಮಾಡುವ ಪ್ರೇಮಕ್ಕೆ ಭಕ್ತಿ ಎಂದು ಹೆಸರು. ಇದರಿಂದ ಶ್ರೀಹರಿಯಲ್ಲಿ ಭಕ್ತರು 
ಮಾಡುವ ಭಕ್ತಿ ಶಾಸ್ತ್ರವಿಹಿತವಾದ ನಿರ್ಮಲ ಭಕ್ತಿಯೇ ಹೊರತು, ಮೂಢಭಕ್ಕಿಯಲ್ಲಎಂಬ 
ಭಾವ ಸೂಚಿತೆ'. 

೮. ಸಾಷ್ಟಾಂಗವೆರಗುತೆ: ಸಾಷ್ಟಾಂಗ ನಮಸ್ಕಾರ ಎಂದರೆ ಎದೆ, ಶಿರಸ್ಸು ನೋಟ, ಮನಸ್ಸು 
ಮಾತು, ಪಾದಗಳು, ಕೈಗಳು ಹಾಗೂ ಮೊಳಕಾಲುಗಳು; ಇವುಗಳಿಂದ ಕೂಡಿದ ನಮಸ್ಕಾರ 
ಎಂದರ್ಥ: 


ಉರಸಾ ಶಿರಸಾ ದೃಷ್ಟ್ವಾ ಮನಸಾ ವಚಸಾ ತಥಾ। 
ಪದ್ಭ್ಯಾಂ ಕರಾಭ್ಯಾಂ ಜಾನುಭ್ಯಾಂ ಪ್ರಣಾಮೋತಪ್ಪಾಂಗ ಈರಿತಃ ॥ 
-ಕೃಷ್ಣಾಮೃತಮಹಾರ್ಣವ (೯೦) 


೯. ಮಾಳ್ಬೆಬಿನ್ನಪವ: ಬಿನ್ನಹವನ್ನುಮಾಡುವೆನು ಎಂದರ್ಥ. ಬಿನ್ನಹ ಎಂದರೆ ವಿಜ್ಞಾಪನೆ, 
ವಿನಂತಿ ಎಂದರ್ಥ. 


೧. ಪರಮೇಶ್ವರ ಭಕ್ತಿರ್ನಾಮ ನಿರವಧಿಕಾನಂತಾನವದ್ಯ ಕಲ್ಯಾಣಗುಣತ್ವ ಜ್ಞಾ ್ಲನಪೂರ್ವಕಃ ಸ್ವಾತ್ಮಾಶ್ಟೀಯ- 
ಸಮಸ್ತವಸ್ತುಭ್ಯೋತನೇಕಗುಣಾಧಿಕೋತ ತರಾಯಸಹಸ್ರೇಣಾಪ್ಯಪ್ರತಿಬದ್ಧ ನಿರಂತರ ಪ್ರೇಮಪ್ರವಾಹಃ। 
- ಶ್ರೀಜಯತೀರ್ಥರು (ನ್ಯಾಯಸುಧಾ) 


೧೬. ಕ್ಲೇಮವಾರ್ತೆಯನರುಹಿ ರಕ್ಷಿಸು ೮೭ 


೧೦. ಈ ಮಹಿಯೊಳೀವರೆಗೆ ಎಂದರೆ ಸಾಧನಭೂಮಿಯಾದ ಈ ಭೂಲೋಕದಲ್ಲಿ 
ಎಂದೂ, ಸಾಧನದೇಹವಾದ ಮನುಷ್ಯದೇಹದಲ್ಲಿ ಎಂದೂ ಅರ್ಥ. 


೧೧. ನಾವ್‌ ಸುಕ್ಷೇಮಿಗಳು ಎಂದರೆ ನಿನ್ನ ಅನುಗ್ರಹದಿಂದ ಬಯಸಿದ ಎಲ್ಲವನ್ನೂ 
ಸಾಧನೆಗೆ ಅನುಕೂಲವಾದ ಎಲ್ಲ ವಸ್ತುಗಳನ್ನು ಸಹ ಪಡೆದವರು ಎಂದು ಭಾವ. ಪರಸ್ಪರ 
ಕುಶಲವನ್ನು ವಿಚಾರಿಸುವಾಗ ತಮ್ಮ ಕ್ಷೇಮಸಮಾಚಾರವನ್ನು ತಿಳಿಸುವುದು ಶಾಸ್ತ್ರರೂಢಿ. 
ಅದಕ್ಕನುಗುಣವಾಗಿ, ಕನಕದಾಸರು ಹೀಗೆ ತಾವು ಸುಕ್ಷೇಮಿಗಳು ಎಂದು ಹೇಳಿಕೊಂಡಿರುವರು 
ಎಂದು ತಿಳಿಯಬೇಕು. 


೧೨. ನಿನ್ನಯ ಪಾದಾಬ್ದ ಕ್ಷೇಮವಾರ್ತೆಯನರುಹಿ: ನಿನ್ನ ಪಾದಕಮಲಗಳ 
ಕ್ಷೇಮವಾರ್ತೆಯನ್ನು ತಿಳಿಸು ಎಂದು ಪ್ರಾರ್ಥಿಸುವುದು ಸಹ ಮೇಲೆ ಹೇಳಿದಂತೆ 
ಉಭಯಕುಶಲೋಪರಿಯ ಒಂದು ಪರಿ ಎಂದು ತಿಳಿಯಬೇಕು. ಶ್ರೀಹರಿಯಂತಹ 
ಶ್ರೇಷ್ಠವ್ಯಕ್ತಿಗಳನ್ನು ಹಾಗೆ ಕ್ಷೇಮವಿಚಾರಿಸುವುದು ಎಂದರೆ ಅವರ ಆರಾಧಕರ ಕ್ಷೇಮವನ್ನು 
ತಿಳಿಯಬಯಸುವುದು ಎಂದಷ್ಟೇ ಅರ್ಥ. ಪೂರ್ಣಾನಂದಸ್ವರೂಪನಾದ ಶ್ರೀಹರಿಗೆ 
ಹೊಸತಾಗಿ ಉಂಟಾಗಬೇಕಾದ ಕ್ಷೇಮ ಬೇರಾವುದಿದೆ? ಅಲ್ಲವೆ? 


೧೩. ಅರುಹಿ ಎಂದರೆ ತಿಳಿಸಿ ಎಂದರ್ಥ. ಈ ಮೂಲಕವಾದ ಪ್ರಾರ್ಥನೆಯಿಂದ 
ಸ್ವಾಮಿಯಾದ ಶ್ರೀಹರಿಯೊಂದಿಗೆ ಆತ್ಮೀಯತೆಯನ್ನು ಗುರುತಿಸಿಕೊಳ್ಳುವುದು ಎಂದರ್ಥ. 
ಇಂತಹ ಆತ್ಮೀಯತೆಯ ಪರಿಕಲ್ಪನೆಯಲ್ಲಿ ನೈಜಭಕ್ಕಿಯ ಸ್ವರೂಪವನ್ನು ಗುರುತಿಸಲು 
ಸಾಧ್ಯವಿದೆ. 

೧೪. ಕ್ಷೇಮಿಗಳು ಎಂದರೆ, ಕ್ಷೇಮ ಉಳ್ಳವರು ಎಂದರ್ಥ. ನಮಗೆ ಬೇಕಾದ 
ವಸ್ತು ದೊರೆಯುವದನ್ನು ಯೋಗ ಎನ್ನುವರು (ಅಪ್ರಾಪ್ತಪ್ರಾಪಣಂ ಯೋಗಃ); 
ದೊರೆತ ವಸ್ತು ಸುರಕ್ಷಿತವಾಗಿ ಉಳಿಯುವುದಕ್ಕೆ ಕ್ಷೇಮ ಎನ್ನುವರು (ಪ್ರಾಪ್ತಪರಿರಕ್ಷಣಂ 
ಕ್ಷೇಮಃ). ಈ ಹಿನ್ನೆಲೆಯಲ್ಲಿ ನಾವು ನಿನ್ನ ಅನುಗ್ರಹದಿಂದ ದೊರೆತದ್ದನ್ನು ಸುರಕ್ಷಿತವಾಗಿ 
ಉಳಿಸಿಕೊಂಡವರಾಗಿರುವೆವು ಎಂದು ಅರ್ಥವಾಗುವುದು. 


೧೫. ಅದರಂತೆ ನಿನ್ನ "ಪಾದಾಬ್ದಕ್ಕೇ ೀಮವಾರ್ತೆ' ಎಂಬುದಕ್ಕೆ ಶ್ರೀಹರಿಯು ಸದಾ 
ಸುಕ್ಷೇಮಿಯಾಗಿದ್ದರೂ ಭಕ್ತರಿಗೆ ಅದು ಮನಸ್ಸಿನಲ್ಲಿದೃಢವಾಗಿ ತಿಳಿಯುವಂತೆ, ಉಳಿಯುವಂತೆ 
ಮಾಡುವ ಅನುಗ್ರಹದ ವಾರ್ತೆ ಎಂದು ತಿಳಿಯಬೇಕು. 

೧೬. ಈ ರೀತಿಯಾದ ಕುಶಲಪ್ರಶ್ನೆಯ ಮಾಧ್ಯಮದಲ್ಲಿ ಭಗವಂತನೊಂದಿಗೆ 
ವ್ಯವಹರಿಸುವುದು ಭಕ್ತನಿಗೆ ಭಗವಂತನಲ್ಲಿರುವ ಅಪಾರವಾದ ಆಪ್ತತೆಗೆ ಉತ್ತಮ ನಿದರ್ಶನ. 
ಶ್ರೀಕನಕದಾಸರ ಈ ಕೃತಿಯ ಯಶಸ್ಸಿನಲ್ಲಿ ಈ ಭಾವವು ಸಹ ಒಂದು ಮುಖ್ಯ ಕಾರಣ. 


ಬೇಸ ಈ ಪಪ 


೮೮ ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ 


೧೭. ಅಯೋಗಿಗಳ ಮಾತೇನು ರಕ್ಷಿಸು 
ಈಗಲೀ ಮರ್ಯಾದೆಯಲಿ ಶರ- 
ಣಾಗತರ ಸೇವೆಯೊಳು ಪೊಂಪುಳಿ- 
ಯಾಗಿ ಬಾಳುವರೇನು ಧನ್ಯರೊ ಹರ ಮಹಾದೇವ । 
ಭೋಗಭಾಗ್ಯವ ಬಯಸಿ ಮುಕ್ತಿಯ 
ನೀಗಿ ನಿಮ್ಮನು ಭಜಿಸಲರಿಯದ- 
ಯೋಗಿಗಳ ಮಾತೇನು ರಕ್ಷಿಸು ನಮ್ಮನನವರತ I ೧೭ ॥ 


ಅ: ಈಗ ಶಾಸ್ತ್ರಮರ್ಯಾದೆಗೆ ಅನುಗುಣವಾಗಿ ನಿನ್ನನ್ನು ಶರಣುಹೊಂದಿದವರ 
ಸೇವಾಕಾರ್ಯದಲ್ಲಿ ನಲಿವಿನಿಂದ ಜೀವನ ಸಾಗಿಸುವವರು ಎಷ್ಟು ಧನ್ಯರೋ ಹೇಳಲು 
ಸಾಧ್ಯವಿಲ್ಲ ಹಾಗೆ ಮಾಡದೆ ಭೋಗಭಾಗ್ಯಗಳನ್ನು ಬಯಸಿ, ಮುಕ್ತಿಯ ಬಗ್ಗೆ ಗಮನ 
ನೀಡದೆ, ನಿಮ್ಮನ್ನು ಸೇವಿಸಲು ತಿಳಿಯದ ಅಯೋಗಿಗಳ ರೀತಿಯನ್ನು ಎಷ್ಟೆಂದು 
ಹೇಳುವುದು; ಶ್ರೀಹರಿಯೇ! ನೀನು ನಮ್ಮನ್ನು ಸದಾ ರಕ್ಷಿಸು. 


ವಿ.:೧. ಮರ್ಯಾದೆಎಂದರೆ ಶಾಸ್ತ್ರವಿಧಿಸಿದ ಕಟ್ಟಳೆ ಎಂದರ್ಥ. ಶಾಸ್ತ್ರದ ವಿಧಿವಿಧಾನಗಳಿಗೆ 
ಅನುಗುಣವಾಗಿ ಹರಿಭಕ್ತರ ಸೇವೆಯನ್ನು ಮಾಡುವುದು ವಿಶೇಷವಾದ ಸಾಧನೆ ಎಂದರ್ಥ. 
ಶಾಸ್ತ್ರಕ್ಕೆ ವಿರೋಧವಾಗದಂತೆ ಭಗವದ್ಧಕ್ಷರ ಬೇಕುಬೇಡಗಳನ್ನುತಿಳಿದು, ಅವರಿಗೆ ಹಿತವಾಗುವಂತೆ 
ಬದುಕುವುದರಲ್ಲಿ ಜೀವನದ ಸಾರ್ಥಕ್ಯವಿದೆ ಎಂಬುದು ಇಲ್ಲಿಯ ಮುಖ್ಯ ಸಂದೇಶ. ಇದು 
ಶ್ರೀಮನ್ನಧ್ವಾಚಾರ್ಯರು ಗೀತಾತಾತ್ಪರ್ಯದಲ್ಲಿ ನೀಡಿರುವ ಸಾರಸರ್ವಸ್ವವಾದ ವಚನ: 
ನಾನಾಜನಸ್ಕ ಶುಶ್ರೂಷಾ ಕರ್ಮಾಖ್ಯಾ ಕರವನ್ನಿತೇಃ... ತಸ್ಯ ಪ್ರಾಣ್ಯುಪಕಾರೇಣ ಸಂತುಷ್ಟೋ 

೧ 

ಭವತಿ ಈಶ್ವರಃ ಕ 


೨. ಪೊಂಪುಳಿ ಎಂದರೆ, ನಲಿವು, ಆನಂದ, ಉತ್ಸಾಹ ಎಂದರ್ಥ. ಧರ್ಮಾಚರಣೆಯನ್ನು 
ಬೇಸರಿಸದೇ ಅತ್ಯಂತ ಶ್ರದ್ಧೆಯಿಂದ ಉತ್ಸಾಹದಿಂದ ಮಾಡಬೇಕು ಎಂಬುದು ಶಾಸ್ತ್ರದ 


೧. ನಾನಾಜನಸ್ಯ ಶುಶ್ರೂಷಾ ಕರ್ಮಾಖ್ಯಾ ಕರವನ್ನಿತೇಃ। 
ಯೋಗಾರ್ಥಿನಾತುಸಾ ಕಾರ್ಯಾ ಯೋಗಸ್ನೇನ ಹರೌ ಸ್ಥಿತಿಃ 
ತೇನಾಪಿ ಸ್ಟೋತ್ತಮಾನಾಂ ತು ಕಾರ್ಯಾತನ್ಮೈರಖಿಲೇಷ್ಟಪಿ। 
ಶಕ್ಕಿತಃ ಕರಣೀಯೇತಿ ವಿಶೇಷೋಸಸಿದ್ಧಸಿದ್ದಯೋಃ | 
ಪ್ರಾಪ್ರೋಪಾಯಸ್ತು ಸಿದ್ಧ ಸ್ಯಾತ್‌ ಪ್ರೇಪ್ಪಃ ಸಾಧಕ ಉಚ್ಯತೇ | 
ತಸ್ಯ ಪ್ರಾಣ್ಯುಪಕಾರೇಣ ಸಂತುಷ್ಟೋ ಭವತೀಶ್ವರಃ । 
ಸಿದ್ಧೋಪಾಯೇನ ವಿಷ್ಣೋಸ್ತು ಧ್ಯಾನವ್ಯಾಖ್ಯಾರ್ಚನಾದಿಕಮ್‌ । 
ಕಾರ್ಯಂ ನಾನ್ಯತ್‌ ತಸ್ಯ ತೇನ ತುಷ್ಟೋ ಭವತಿ ಕೇಶವಃ ॥ - ಗೀತಾತಾತ್ಟರ್ಯ (೬/೩) 


೧೭. ಅಯೋಗಿಗಳ ಮಾತೇನು ರಕ್ಷಿಸು ೮೯ 


ವಿಧಿ. ಧರ್ಮಾಚರಣೆಯನ್ನು ಮಾಡುವ ಅನೇಕರು ಅದರ ಬಗ್ಗೆ ಬೇಸರದಿಂದಲೇ 
ಮಾಡುವುದು ಹೊಸತೇನಲ್ಲ ಏಕಾದಶ್ಯಾದಿ ವ್ರತಗಳ ಆಚರಣೆ, ಚಾತುರ್ಮಾಸ್ಯ 
ಮೊದಲಾದವುಗಳನ್ನು ಅನುಷ್ಠಾನ ಮಾಡುವ ಅನೇಕರುಗಳಲ್ಲಿ ಅವುಗಳ ಬಗ್ಗೆ ಉತ್ಸಾಹದ 
ಬದಲು ನಿರುತ್ತಾಹವೇ ತುಂಬಿರುತ್ತದೆ. ಅಂತಹ ಅನುಷ್ಠಾನಕ್ಕೆ ಪೂರ್ಣಫಲ ಲಭಿಸದು. 
ಆದ್ದರಿಂದ ಸ್ವಧರ್ಮಾಚರಣೆಯನ್ನು ಅತ್ಯಂತ ಉತ್ಸಾಹದಿಂದ ಸಂಭ್ರಮದಿಂದ ಆಚರಿಸಿ, 
ಶ್ರೀಹರಿಯು ಕೃಪೆಗೆ ಪಾತ್ರರಾಗಬೇಕು ಎಂಬುದು ಇಲ್ಲಿಯ ಸಂದೇಶ”. 


೩. ಮನುಷ್ಯನ ಸಫಲ ಜೀವನಕ್ಕೆ ಅತ್ಯಂತ ಅಗತ್ಯವಾದುದು ಭಗವಂತನ ಒಲುಮೆ. ಅದನ್ನು 
ಪಡೆಯಲು ಇರುವ ರಾಜಮಾರ್ಗ ಭಗವದ್ದಕ್ಷರ ಸೇವೆ ಎಂಬುದು ಸಾಧನೆಯ ಪರಮ 
ರಹಸ್ಯ. ದೈನಂದಿನ ನಿತ್ಯಕರ್ಮಗಳು, ತೀರ್ಥಯಾತ್ರೆ ಮೊದಲಾದ ವಿಶೇಷ ಕಾರ್ಯಗಳು, 
ದಾನ-ಧರ್ಮ ಮೊದಲಾದ ಇತರ ಸಾಧನೆಗಳು ಅಪೇಕ್ಷಿತವಾಗಿರುವಂತೆ ಭಗವಂತನ 
ಒಲುಮೆಗೆ ಯೋಗ್ಯ ಚೇತನರ ವಿಶೇಷ ಸೇವೆ ಇನ್ನೂ ಹೆಚ್ಚು ಅಪೇಕ್ಷಿತ ಎಂಬುದು ಅತ್ಯಂತ 
ವಿಶಿಷ್ಟವಾದ ಸಂದೇಶ. ಆಧುನಿಕ ಪರಿಕಲ್ಪನೆಯ ಸಮಾಜಸೇವೆ ಇದರ ಅನುಕರಣೆ ಮಾತ್ರ. 
ದೇಶಹಿತ, ಜನಹಿತ ಮಾತ್ರವಲ್ಲದೆ, ನೊಂದವರ ಸೇವೆ ಭಗವಂತನ ಪ್ರೀತಿಗೂ ಸಾಧನ 
ಎಂಬುದೇ ನಿಜವಾದ ಅಧ್ಯಾತ್ಮ ನುಡಿದಂತೆ ನಡೆದ ಶ್ರೀಕನಕದಾಸರು ಈ ನಿಟ್ಟಿನಲ್ಲಿ ತಮ್ಮ 
ಬದುಕಿನ ಮೂಲಕವೂ ಮಾಡಿರುವ ಸಾಧನೆ ಅದ್ಭುತವಾದುದು. 

೪, ಇದನ್ನು ಮರೆತು ಕೇವಲ ಸ್ವಾರ್ಥಸಾಧನೆಯಲ್ಲಿ ಮಗ್ಗರಾಗಿ ಭೋಗಭಾಗ್ಯಗಳನ್ನಷ್ಟೇ 
ಅರಸುತ್ತಾ ಬದುಕುವುದು ಮಾತಿಗೂ ನಿಲುಕದಂತಹ ಕೀಳು ಜೀವನ ಎಂಬುದನ್ನುಅಯೋಗಿ 
ಗಳ ಮಾತೇನು ಎಂಬುದಾಗಿ ಇಲ್ಲಿಕಟುವಾಗಿ ಟೀಕಿಸಲಾಗಿದೆ. ಭೋಗಭಾಗ್ಯಗಳು ಜೀವನಕ್ಕೆ 
ಅಗತ್ಯವೆಂಬುದು ನಿಜ; ಆದರೆ ಅವುಗಳೇ ಪರಮ ಗುರಿ ಎನ್ನಿಸುವುದು ಮಾತ್ರ ಭಗವಂತ 
ಮೆಚ್ಚುವ ಸಂಗತಿಯಲ್ಲ ದೇವರು ಎಂದೂ ಸಹ ಅಂತಹ ಸ್ವಾರ್ಥಿಗಳಿಗೆ ಒಲಿಯುವವನಲ್ಲ 
ಎಂಬ ವಿಶೇಷ ಎಚ್ಚರಿಕೆಯನ್ನು ಸಹ ಇಲ್ಲಿ ಗುರುತಿಸಬಹುದು. ಜಗತ್ತಿನ ಹೆಚ್ಚು ಸಂಖ್ಯೆಯ 
ಜನ ಇಂತಹ ಸ್ವಾರ್ಥಪರ ಬದುಕಿನಲ್ಲೇ ಸಾರ್ಥಕ್ಯ ಕಾಣುವುದು ನಿಜವಾದ ಆಧ್ಯಾತ್ಮಿಕ 
ದುರಂತ. ಇದನ್ನು ಮೀರಿ, ಗುರುಹಿರಿಯರ, ಭಗವಂತನ ಸೇವೆಗೆ ತೊಡಗಿಕೊಳ್ಳುವವರಿಗೆ 
ಪರಲೋಪಪ್ರಾಪ್ತಿಯೊಂದಿಗೆ ನಿತ್ಯಜೀವನದಲ್ಲೂ ಭೋಗಭಾಗ್ಯಗಳು ದೊರೆಯುವುದು 
ಸಹಜ. ಇದನ್ನು ಮರೆಯುವ ಜನ ಭೋಗಭಾಗ್ಯಗಳನ್ನಷ್ಟೇ ಅರಸಿ, ಹರಿಯನ್ನುಮರೆಯುತ್ತ, 
ಇಹ-ಪರಗಳ ಸುಖಸಂತೋಷಗಳಿಗೆ ಎರವಾಗುವುದು ಸರ್ವಥಾ ಅನುಚಿತ ಎಂದು ಭಾವ. 
ಹರಿಕಥಾಮೃತಸಾರದ ಈ ಕೆಳಗಿನ ಪದ್ಯ ಇದೇ ಭಾವವನ್ನು ವ್ಯಕ್ತಪಡಿಸುವುದು: 

೧. ಗೃಹಕರ್ಮವ ಬ್ಯಾಸರದಲೆ ಪರಮೋ-ತ್ತಹದಲಿ ಮಾಡುತ ಮೂರ್ಜಗದ 


ಮಹಿತನ ಸೇವೆಯಿದೆನುತಲಿ ಮೋದದಿ -ಅಹರಹರ್ಮನದಿ ಸಮರ್ಪಿಸುತಿಪುದೆ 
- (ಫಲವಿದುಬಾಳ್ವುದಕೆ) ಎಂಬ ಶ್ರೀಜಗನ್ನಾಥದಾಸರ ಮಾತು ಇದರ ವಿವರಣೆಯಂತಿದೆ. 


೯೦ ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ 


ಕಬ್ಬಿನೊಳಗಿಹ ರಸ ವಿದಂತನಿ- 
ಗಬ್ಬಬಲ್ಲದೆ ಭಾಗ್ಯಯೌವನ 
ಮಬ್ಬಿನಲಿ ಮೈಮರೆದವಗೆ ಹರಿಸುಚರಿತಾಮೃತವು । 
ಲಭ್ಯವಾಗದು ಹರಿಪದಾಬ್ದದಿ 
ಹಬ್ಬಿದತಿಸದ್ದಕಿರಸವುಂ- 
ಡುಬ್ಬಿ ಕೊಬ್ಬಿ ಸುಖಾಬ್ದಿಯೊಳಗಾಡುವವಗಲ್ಲದಲೆ ॥ (೧೦/೧೯) 

೫. ಇಲ್ಲಿನ ಹರಮಹಾದೇವ ಎಂಬ ಉದ್ದಾರ ಪರಹಿತದಲ್ಲಿ ಹರಿಸೇವೆಯನ್ನು ಕಾಣುವ 
ಜನರ ಬಗ್ಗೆ ದಾಸರು ವ್ಯಕ್ತಪಡಿಸಿರುವ ಅಭಿನಂದನೆಯ ಅಪೂರ್ವ ಪದಗಳು. ಇದನ್ನು 
ಗಮನಿಸದ ಕೆಲವರು ಶ್ರೀಕನಕದಾಸರು ಇಲ್ಲಿಶಿವನ ಹೆಸರುಗಳನ್ನು ಉಲ್ಲೇಖಿಸುವ ಮೂಲಕ 
ತಾವು ಶೈವರು ಎಂಬುದನ್ನು ತಿಳಿಸಿರುವರು ಎಂಬುದಾಗಿ ತಪ್ಪಾಗಿ ಬರೆದಿರುವುದುಂಟು. 
ಶಿವಶಿವ, ಹರಹರ ಎಂಬ ಪದಗಳು ಭಾವನೆಗಳ ತೀವ್ರತೆಯನ್ನು ವ್ಯಕ್ತಪಡಿಸುವ ವಿಶಿಷ್ಟ 
ವಾಗ್ರೂಢಿಗಳು ಎಂಬುದನ್ನು ಗಮನಿಸಿದಲ್ಲಿ ಈ ಗೊಂದಲಕ್ಕೆ ಅವಕಾಶವಿರದು. ಅಲ್ಲದೆ, ಹರ, 
ಮಹಾದೇವ ಎಂಬಹೆಸರುಗಳು ಶ್ರೀಕನಕದಾಸರು ನಂಬಿದ ವೈಷ್ಣವಸಿದ್ಧಾಂತದಲ್ಲಿ ಮುಖ್ಯವಾಗಿ 
ಮಹಾವಿಷ್ಣುವಿನ ಹೆಸರುಗಳೇ ಆಗಿವೆ ಎಂಬುದನ್ನೂ ಗಮನಿಸಬೇಕು. 

೬. ವೈಷ್ಣವರು ಮನೋನಿಯಾಮಕ ಎಂಬುದಾಗಿ ಶಿವನನ್ನು ಸಹ ಆರಾಧಿಸುವುದರಿಂದ 
ಶಿವ ಶಿವ ಎಂಬ ಉದ್ದಾರ ಮನಸ್ಸಿನ ಭಾವನೆಗಳ ಅಭಿವ್ಯಕ್ತಿಗೆ ಉತ್ತಮವಾದ ಸಾಧನ ಎಂಬ 
ಅರ್ಥದಲ್ಲೂ ಹರಹರಮಹಾದೇವ, ಶಿವಶಿವ ಎಂಬ ಮಾತುಗಳು ಇಂತಹ ಕೃತಿಗಳಲ್ಲಿ, ಅತ್ಯಂತ 
ಅರ್ಥವತ್ತಾಗುವವು. 


LS 


೧೮. ಭಕ್ತಿಸಾರದ ಚರಿತೆಯನು ರಚಿಸುವೆ ರಕ್ಷಿಸು 


ಭಕ್ಕಿಸಾರದ ಚರಿತೆಯನು ಹರಿ- 

ಭಕ್ತರಾಲಿಸುವಂತೆ ರಚಿಸುವೆ 

ಯುಕ್ತಿಯಲಿ ಬರೆದೋದಿದವರಿಷ್ಟಾರ್ಥ ಸಿದ್ಧಿಪುದು I 

ಮುಕ್ಕಿಗಿದು ನೆಲೆದೋರುವುದು "ಹರಿ- 

ಭಕ್ತರನು ಲಾಲಿಪುದು ನಿಜಪತಿ 

ಭಕ್ತಿಗೊಲಿವಂದದಲಿ ರಕ್ಷಿಸು ನಮ್ಮನನವರತ 11 ೧೮ ॥ 


೧. ಹರಿಭಕ್ತರೊಲಿದಾಲಿಪುದು (ಪಾ.) 


೧೮. ಭಕ್ತಿಸಾರದ ಚರಿತೆಯನು ರಚಿಸುವೆ ರಕ್ಷಿಸು ೯೧ 


ಅ: ಭಕ್ಕಿಸಾರದ ಚರಿತ್ರೆಯನ್ನು ಹರಿಭಕ್ಕರು ಗಮನಕೊಟ್ಟು ಕೇಳುವ ರೀತಿಯಲ್ಲಿ 
ಯುಕ್ಕಿಯುಕ್ಕವಾಗಿ ರಚಿಸುವೆನು; ಇದನ್ನು ಸಯುಕ್ಕಿಕವಾಗಿ ತಿಳಿದು, ಬರೆದು ಓದುವವರ 
ಮನೋಭಿಲಾಷೆಗಳು ಈಡೇರುವವು; ಅದರೊಂದಿಗೆ ಮುಕ್ಕಿಯ ಸಾಧನೆಗೂ ಸಹ 
ದಾರಿತೆರೆದುಕೊಳ್ಳುವುದು. ಆದ್ದರಿಂದ ಹರಿಭಕ್ತರು ಇದನ್ನು ಆದರದಿಂದ ಆಲಿಸಬೇಕು. 
ಪತಿವ್ರತಾ ಸ್ತ್ರೀಗೆ ಅವಳ ಪತಿ ಒಲಿಯುವಂತೆ, ಸ್ವಾಮಿಯಾದ ಶ್ರೀಹರಿಯೇ ನೀನು 
ಒಲಿದು ಸದಾ ನಮ್ಮನ್ನು ರಕ್ಷಿಸು. 

ವಿ.: ೧. ಭಕ್ಕಿಸಾರ ಎಂದರೆ ಭಕ್ತಿಯ ಬಗ್ಗೆ: ಸಕಲ ವಿವರಗಳ ಸಂಗ್ರಹ ಎಂದರ್ಥ. ನಿಜವಾದ 
ಅರ್ಥದಲ್ಲಿಭಕ್ತಿಯ ಲಕ್ಷಣ ಹೀಗಿದೆ: 


ಮಾಹಾತ್ವ್ಯಜ್ಞಾನಪೂರ್ವಸ್ತು ಸುದೃಢಃ ಸರ್ವತೋಧಧಿಕಃ | 
ಸ್ನೇಹೋ ಭಕ್ತಿರಿತಿ ಪ್ರೋಕ್ತಸ್ತಯಾ ಮುಕ್ಕಿರ್ನ ಚಾನ್ಯಥಾ ॥ - ಮ.ಭಾ.ತಾ.ನಿ (೧/೮೫) 
- ಎಂದರೆ ಶ್ರೀಹರಿಯ ಮಾಹಾತ್ಮ್ಯವನ್ನು ಸರಿಯಾದ ರೀತಿಯಲ್ಲಿ ತಿಳಿದು, ಅತ್ಯಂತ 
ಸುದೃಢವಾದ ಪ್ರೀತಿಯನ್ನು ಹೊಂದುವುದೇ ಭಕ್ತಿ ಎನ್ನಿಸುವುದು. ಇಂತಹ ಭಕ್ತಿಯ ಬಗ್ಗೆ 
ತಿಳಿಸುವುದು ಸಹ ಸೇವೆಯ ಒಂದು ಮುಖ. ಅಂತಹ ತಿಳಿಸುವ ರೀತಿಯು ಸಹ ಮನಸಿಗೆ 
ಹಿಡಿಸುವಂತೆ ಹರ್ಷ ಉಕ್ಕುವಂತೆ ಇರಬೇಕಾದದ್ದುಅಗತ್ಯ. ಇಂತಹ ಉತ್ತಮ ರೀತಿಯಲ್ಲಿಯೇ 
ತಾವು ಈ ಕೃತಿಯನ್ನು ರಚಿಸುವುದಾಗಿ ಇದರಲ್ಲಿ ತಿಳಿಸಿರುವರು. 


೨. ಒಂದು ಕಾರ್ಯವನ್ನು ಕೇವಲ ಮಾಡುವುದು ಯಶಸ್ಸಿಗೆ ಕಾರಣವಾಗದು. ಅದು 
ಯೋಗವೆನ್ನಿಸಬೇಕಾದರೆ, ಮೇಲೆ ಹೇಳಿದ ರೀತಿಯಲ್ಲಿ ಆದರ್ಶಪ್ರಾಯವಾದ ರೀತಿಯಲ್ಲೂ 
ನಡೆದಿರಬೇಕು: ಯೋಗಃ ಕರ್ಮಸು ಕೌಶಲಮ್‌. ಕೇವಲ ಬೇಯಿಸುವುದಷ್ಟೇ ಅಡುಗೆಯವನ 
ಕರ್ತವ್ಯವಲ್ಲ ಅದು ರುಚಿಯಾಗಿರುವಂತೆಯೂ ಎಚ್ಚರವಹಿಸಬೇಕು. ಹಾಗಿದ್ದಲ್ಲಿಮಾತ್ರವೇ 
ಅವನು ಅಡುಗೆಯವನು ಎನ್ನಿಸಿಕೊಳ್ಳಲು ಸಾಧ್ಯ. ಅದರಂತೆ ಕೃತಿರಚನೆಯೂ ಸಹ ಒಂದು 
ಶ್ರೇಷ್ಠವಾದ ಕಲೆ. ಅದು ಅರ್ಥವಾಗುವಂತಿರಬೇಕಾದದ್ದು ಮೊದಲ ಅಗತ್ಯವಾದರೆ, 
ಅಭಿರುಚಿಯನ್ನು. ಹೆಚ್ಚಿಸುವಂತಿರಬೇಕಾದದ್ದು ಮುಂದಿನ ಅಗತ್ಯ. ಅಂತಹ ಕೃತಿಗಳು ಮಾತ್ರವೇ, 
ಆದರಣೀಯವೆನ್ನಿಸುವವು. ಪ್ರಸ್ತುತ ಹರಿಭಕ್ತಿಸಾರವು ಈ ಬಗೆಯ ಕೃತಿ ಎಂಬುದನ್ನು ಇಲ್ಲಿ 
ಸ್ಪಷ್ಟಪಡಿಸಲಾಗಿದೆ. 

೩. ಇಲ್ಲಿಯುಕ್ತಿಯಲ್ಲಿಎಂಬ ಪದವನ್ನು ರಚಿಸುವೆ ಎಂಬುದಕ್ಕೂ, ಬರೆದೋದಿದವರು 
ಎಂಬುದಕ್ಕೂ ಅನ್ವಯಿಸಿಕೊಳ್ಳಬೇಕು. ದಾಸರು ಇದನ್ನು ರಚಿಸುತ್ತಿರುವುದು ಯುಕ್ಕಿಗೆ 
ಅನುಗುಣವಾಗಿರುವಂತೆ, ಇದನ್ನು ಓದುವವರು ಸಹ ಯುಕ್ತಿಗೆ ಅನ್ವಯಿಸಿಕೊಂಡು 
ಓದಬೇಕು ಎಂದು ಅರ್ಥ. ಹೇಳುವವರು ಸಯುಕ್ತಿಕವಾಗಿ ಹೇಳುವಂತೆ, ಓದುವವರೂ, 
ಕೇಳುವವರೂ ಸಹ ಅದನ್ನುಸಯುಕ್ತಿಕವಾಗಿ ಕೇಳಬೇಕು. ಎಂದರೆ, ಸೂಕ್ತರೀತಿಯಲ್ಲಿಮನನ 
ಮಾಡಿ ದೃಢತೆಯನ್ನು ಹೊಂದಬೇಕು ಎಂದು ಭಾವ. 


೯೨ ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ 


೪. ಇಂತಹ ರಚನೆಯಾಗಿರುವುದರಿಂದಲೇ ಇದು ಸಿದ್ಧಿಪ್ರದ ಎಂದು ತಿಳಿಯಬೇಕು. 
ಸಿದ್ಧಿಯು ಸಹ ಓದುವವರ ಮನಸ್ಸಿನ ಅಭಿಲಾಷೆಗಳನ್ನು ಪೂರೈಸುವ ಸ್ವರೂಪದ್ದಾಗಿರಬೇಕು 
ಎಂಬುದನ್ನು ಬರೆದೋದಿದವರ ಇಷ್ಟಾರ್ಥ ಸಿದ್ದಿಪುದು ಎಂಬ ಮಾತಿನಿಂದ ತಿಳಿಸಿರುವರು. 
ಕೃತಿಯ ಯಶಸ್ಸು ಓದಿದಾಗ ಮಾತ್ರವಲ್ಲದೆ, ಬರೆದಾಗ ಬರೆದು ಇತರರಿಗೆ ತಿಳಿಯುವಂತೆ 
ಓದಿದಾಗ ಇನ್ನೂ ಪರಿಪೂರ್ಣ ಎನ್ನಿಸುವುದು. ಕೇವಲ ಓದಿಸಿಕೊಳ್ಳುವಂತಹ ಕೃತಿಗಳ 
ಸಂಖ್ಯೆಯೇ ವಿರಳ. ಓದಿನೊಂದಿಗೆ ತಾವು ಬರೆಯುವುದು, ಇತರರಿಗೆ ತಿಳಿಯುವಂತೆ ಓದಿ 
ಹೇಳುವುದು, ಮೊದಲಾದ ಹಿರಿಮೆಯನ್ನು ಪಡೆಯುವ ಕೃತಿಗಳ ಸಂಖ್ಯೆ ಇನ್ನೂ ವಿರಳ. 
ನಿಜವಾಗಿ ಸತ್ವವಿರುವ ಕೃತಿಗಳು ಮಾತ್ರ ಈ ಸಾಲಿಗೆ ಸೇರುವವು. ಹರಿಭಕ್ಕಿಸಾರ ಈ ಬಗೆಯ 
ಕೃತಿ ಎಂಬುದು ಇದರ ಭಾವ. ಪಠ್ಯಪುಸ್ತಕಗಳನ್ನು ಮಾತ್ರವೇ ಬರೆಯಲು, ಓದಲು ಹಾಗೂ 
ಬರೆದು ಓದಲು ಸಾಧ್ಯ. ಕಥೆಪುಸ್ತಕಗಳನ್ನಾಗಲಿ, ವಾರ್ತಾಪತ್ರಿಕೆಗಳನ್ನಾಗಲಿ ಬರೆದು ಓದುವ 
ಅವಿವೇಕವನ್ನು ವಿವೇಕಿಗಳು ಮಾಡಲಾರರು ಎಂಬುದು ಎಲ್ಲರಿಗೂ ತಿಳಿದಿರುವ ಸಂಗತಿ; 
ಹರಿಭಕ್ತಿಸಾರ ಒಂದು ಹಂತದ ವರೆಗೆ ಮಾತ್ರವಲ್ಲದೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಧ್ಯಯನಕ್ಕೆ 
ಯೋಗ್ಯವಾದ ಶ್ರೇಷ್ಠ ಆಧ್ಯಾತ್ಮಿಕ ಕೃತಿ ಎಂಬುದು ಇಲ್ಲಿನ ಮುಖ್ಯ ಆಶಯ. 

೫. ಹಾಗೆ ಮಾಡುವುದು ಅತಿಮುಖ್ಯವಾಗಿ ಮುಕ್ತಿಗೆ ಸಾಧನ ಎಂಬುದರಿಂದ ಇದು ಲೌಕಿಕ 
ಕಾವ್ಯವಾಗಿರದೆ, ಪರಲೋಕದ ಸಾಧನೆಗೆ ನೆರವಾಗುವ ಆಧ್ಯಾತ್ಮಿಕ ಶಾಸ್ತ್ರ ಎಂಬ ಭಾವವೂ 
ಸೂಚಿತ. 

೬. ಭಕ್ತಿಸಾರದ ಕೃತಿಯ ಅಧ್ಯಯನ ಭಕ್ತಿವೃದ್ದಿಗೆ ಸಾಧನವೆನಿಸಿ, ಶ್ರೀಹರಿಯ ಒಲುಮೆಗೆ 
ಕಾರಣವಾಗುವುದು. ನಿಜಪತಿ ಭಕ್ತಿಗೊಲಿವಂದದಲಿ ಎಂಬ ಮಾತು ಜಗತ್ತತಿಯಾದ 
ಆದಿಕೇಶವನು ಭಕ್ತಿಗೆ ಒಲಿಯುವನು ಎಂಬ ಅರ್ಥದೊಂದಿಗೆ ಪರಿವ್ರತಾ ಸ್ತ್ರೀಯ ಭಕ್ತಿಗೆ ಅವಳ 
ಪತಿ ಸಂಪೂರ್ಣ ವಶವಾಗುವಂತೆ ಎಂಬ ಅರ್ಥವನ್ನು ಧ್ವನಿಸುವ ಮೂಲಕ ಶ್ರೀಹರಿಯಲ್ಲಿ 
ಪತಿವ್ರತಾ ಸ್ತ್ರೀಯು ಪತಿಯಲ್ಲಿ ತೋರುವಂತಹ ನೈಜ ಭಕ್ತಿಯನ್ನು ಹೊಂದಬೇಕು ಎಂಬ 
ಸಂದೇಶವನ್ನು ಕಾಣಬಹುದು. ಇದು dr ಮಾಂ ಭಕ್ತ್ಯಾ ಸತ್ತಿಯಃ ಸತ್ಛತಿಂ 
oe ಎಂಬ ಶ್ರೀಮದ್ಧಾಗವತದ ವಿವರಣೆಯಂತಿರುವ ಮಾತು. 


ಈ ಪದ್ಯ ಒಂದು ರೀತಿಯಲ್ಲಿ ಕೃತಿಯ ಫಲಶ್ರುತಿಯಾಗಿದೆ. ಸಾಮಾನ್ಯವಾಗಿ ಫಲ- 
ಸು ಕೃತಿಯ ಕೊನೆಯಲ್ಲಿತಿಳಿಸುವುದು ಪದ್ಧತಿ. ಆದರೆ, ಅಧ್ಯಯನ ಮಾಡುವವರಿಗೆ 
ಕೃತಿಯ ಬಗ್ಗೆ ಆದರವನ್ನು ಹುಟ್ಟಿಸಲು ಕೆಲವೊಮ್ಮೆ ಪ್ರಾರಂಭದಲ್ಲಿಯೂ ಫಲಶ್ರುತಿಯನ್ನು 
ಹೇಳುವುದುಂಟು. ಇದು ಅಂತಹ ಪ್ರಸಂಗ. ಈ ಕೃತಿಯ ಕೊನೆಯಲ್ಲಿ ಇನ್ನೂ ವಿಶೇಷ 
ರೀತಿಯಲ್ಲಿ ಫಲಶ್ರುತಿ ಬಂದಿದೆ ವು ಸಹ ಗಮನಿಸಬೇಕಾದ ಅಂಶ. 


ಚನಾ 


೧. ಶ್ರೀಮದ್ಭಾಗವತ (೯/೬/೫೫) 


೧೯. ಸನ್ಫತಿಗಳಿಗೆ ಮಂಗಳವಿತ್ತು ರಕ್ಷಿಸು ೯೩ 


೧೯. ಸನ್ನತಿಗಳಿಗೆ ಮಂಗಳವಿತ್ತು ರಕ್ಷಿಸು 


ನಳಿನಲೋಚನ ನಿಮ್ಮ ಮೂರ್ತಿಯ 

ಕಳೆ ಬೆಳೆಗುತಿದೆ ಲಹರಿಯಲಿ ಭೂ- 

ತಳದೊಳಚ್ಚರಿಯಾದ ನಾಮಾಮೃತಸಮುದ್ರದಲಿ । 

ಬಳಸುವರು ಸತ್ಯವಿಗಳವರ- 

ಗ್ಗಳಿಕೆ ಎನಗಿನಿತಿಲ್ಲ ಸನ್ಮತಿ- 

ಗಳಿಗೆ ಮಂಗಳವಿತ್ತು ರಕ್ಷಿಸು ನಮ್ಮನನವರತ I ೧೯ ॥| 


ಅ: ಎಲೈ ಪುಂಡರೀಕಾಕ್ಷನಾದ ಶ್ರೀಹರಿಯೇ ! ನಿಮ್ಮ ಮೂರ್ತಿಯ ತೇಜಸ್ಸು, ನನ್ನ 
ಮನಸಿನಲ್ಲಿ ಗೋಚರಿಸುತ್ತಿದೆ. ಇದು ಭೂಮಿಯಲ್ಲಿಯೇ ಆಶ್ಚರ್ಯವೆನ್ನಿಸುವಂತಹ 
ರೂಪ. ಉತ್ತಮಜ್ಞಾನಿಗಳು ಅದನ್ನು ನಿನ್ನ ನಾಮಾಮೃತವೆಂಬ ಅಮೃತಸಮುದ್ರದಲ್ಲಿ 
ವರ್ಣನೆಗೆಂದು ಬಳಸಿಕೊಳ್ಳುವರು. ಆದರೆ ಅವರ ಹಿರಿಮೆ ನನಗೆ ಸ್ವಲ್ಪವೂ ಇಲ್ಲ ನನ್ನ 
ಸನ್ಮತಿಗೆ ಮಂಗಳವನ್ನು ನೀಡಿ, ಸದಾ ರಕ್ಷಿಸು. 

ವಿ.: ೧. ಶ್ರೀಹರಿಯ ವರ್ಣನೆಗೆ ಹೊರಟಿರುವ ತಮಗೆ ವಿಶೇಷವಾದಂತಹ ಮತಿಯನ್ನು 
ನೀಡಿ ಅನುಗ್ರಹಿಸಲು, ಪ್ರಾರ್ಥಿಸಿಕೊಂಡಿರುವರು. 

೨. ನಳಿನಲೋಚನ ಎಂದರೆ ಪುಂಡರೀಕಾಕ್ಷ ಎಂದರ್ಥ. ಪುಂಡರೀಕಾಕ್ಷ ಎಂಬುದು 
ಶ್ರೀಹರಿಯ ವಿಶಿಷ್ಟವಾದ ಲಕ್ಷಣ. ಹೀಗೆ ಸ್ತುತಿಸುವ ಮೂಲಕ ಅವನು ತನ್ನದಿವ್ಯ ನೋಟವನ್ನು 
ತಮ್ಮತ್ತ ಹರಿಸಲಿ ಎಂಬ ಬೇಡಿಕೆಯನ್ನು ಸೂಚಿಸಿರುವರು. 

೩. ಶ್ರೀಹರಿಯ ಮಹಿಮೆಯನ್ನು ವರ್ಣಿಸಲು ಹೊರಟ ಅವರು ಅವನ ಮೂರ್ತಿಯನ್ನು 
ತಮ್ಮಹೃದಯದಲ್ಲಿದ್ಯಾನಿಸುತ್ತಿರುವರು ಎಂಬುದುಇದರಿಂದ ತಿಳಿಯುವುದು. ಧ್ಯಾನಕಾಲದಲ್ಲಿ 
ಗೋಚರಿಸುವ ಆ ಮೂರ್ತಿಯು ಭೂಮಿಯಲ್ಲೆಲ್ಲೂಕಾಣಲಾಗದಂತಹ ಆಶ್ಚರ್ಯಕರವಾದ 
ಸೊಬಗನ್ನು ಹೊಂದಿದೆ ಎಂಬುದನ್ನು ತಿಳಿಸುವ ಮೂಲಕ ಶ್ರೀಹರಿಯು ಸಾಕಾರ, ಅವನ 
ಆಕೃತಿಯ ಸೊಬಗು ಊಹಾತೀತ ಎಂಬ ವಿಶೇಷಾಂಶವನ್ನು ಸೂಚಿಸಿರುವರು. 

೪. ಜ್ಞಾನಿಗಳು ಶ್ರೀಹರಿಯ ಮಹಿಮೆಯನ್ನು ಅವನ ಬಗೆಬಗೆಯ ನಾಮಗಳನ್ನು 
ವರ್ಣಿಸುವ ಮೂಲಕ ತಿಳಿಸುವರು. ಅವನ ನಾಮಗಳು ಅನಂತ ಎಂಬುದನ್ನು ಅದನ್ನುಅಮೃತ 
ಸಾಗರ ಎಂದು ಕರೆಯುವ ಮೂಲಕ ಸೂಚಿಸಿರುವರು. ಸಂಖ್ಯೆಯಲ್ಲಿಅನಂತ ಮಾತ್ರವಲ್ಲದೆ, 
ಗುಣದಲ್ಲಿ ಅತ್ಯಂತ ತಾರಕ ಎಂಬುದನ್ನು ಅಮೃತ ಎಂಬ ಪದದಿಂದ ಸೂಚಿಸಿರುವರು. 

೫. ಶ್ರೀಹರಿಯ ಮಹಿಮೆಯನ್ನು ವರ್ಣಿಸುವವರು ಸತ್ಯವಿಗಳು ಎನ್ನುವ ಮೂಲಕ 
ಹರಿ ಮಹಿಮೆಯನ್ನು ವರ್ಣಿಸದ ಕವಿಗಳು ಅಂತಹ ಸತ್ಯವಿಗಳಲ್ಲ ಎಂಬ ಸೂಚನೆಯನ್ನೂ 


೯೪ ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ 


ಮಾಡಿರುವರು.ನಾರಾಯಣನ ವರ್ಣನೆಯ ಮುಂದೆ ನರರ ವರ್ಣನೆ ಅದೆಂತು 
ಶೋಭಿಸೀತು ಎಂಬ ತತ್ತ ವು ಇಲ್ಲಿದೆ. ನರ ಪರಿಮಿತ, ನಾರಾಯಣ ಅಪರಿಮಿತ, ಆದ್ದರಿಂದ 
ನರವರ್ಣನೆಯ ಕೃತಿಗಳ ವರ್ಣನೆಯೂ ಪರಿಮಿತ. ನಾರಾಯಣನ ವರ್ಣನೆಯ ಕೃತಿಗಳೂ 
ಸಹ ಅಪರಿಮಿತ ಎನ್ನುವ ಮೂಲಕ ತಾವು ಅಂಥಹ ಸತೃತಿಯ ರಚನೆಗೆ ತೊಡಗಿರುವುದನ್ನು 
ನಿವೇದಿಸಿಕೊಂಡಿರುವರು. 

೬. ಸತ್ಯವಿಗಳು ಎಂಬುದಕ್ಕೆ .ಸದಿತಿ ಪ್ರಾಣಃ ಎಂಬ ಮಾತಿನಂತೆ ಪ್ರಾಣದೇವರ 
ಸಿದ್ಧಾಂತವನ್ನು ಅನುಸರಿಸಿ ನಾರಾಯಣನನ್ನು ಆರಾಧಿಸುವ ಜ್ಞಾನಿಗಳು, "ಸದಿತಿ ಬ್ರಹ್ಮ' 
ಶ್ರೀಹರಿಯನ್ನು ಆರಾಧಿಸುವ ಭಾಗವತರು ಎಂಬ ವಿಶೇಷಾರ್ಥವನ್ನು ಸೂಚಿಸಿರುವರು. 

೭. ಅಂತಹ ಉತ್ತಮಕೃತಿರಚನೆಯ ಹಂಬಲವಿದ್ದರೂ ಅದಕ್ಕೆ ಅಗತ್ಯವಾದ ಅರ್ಹತೆ 
ತಮ್ಮಲ್ಲಿಲ್ಲಎಂಬ ವಿನಯದ ಮಾತನ್ನು ಎನಗಿನಿತಿಲ್ಲಎಂಬ ಮಾತಿನಿಂದ ಸೂಚಿಸಿರುವರು. 
ಇಂತಹ ವಿನಯೋಕ್ತಿ ಜ್ಞಾನಿಗಳಿಗೆ ಸಹಜ:ವಿನಯೋ ಹಿ ಭೂಷಯತಿ ಸರ್ವರಸಮ್‌. 

೮. ಕಾವ್ಯರಚನೆಗೆ ಅಗತ್ಯವಾದ ಮತಿಯನ್ನು ಹಾಗೂ ಅದಕ್ಕೆ ಮಂಗಳಚಿಂತನೆಯ 
ಹಿರಿಮೆಯನ್ನು ಸಹ ಅನುಗ್ರಹಿಸಲು ಪ್ರಾರ್ಥಿಸುತ್ತಾ ಅದೇ ಶ್ರೀಹರಿಯು ಭಕ್ತರಿಗೆ 
ನೀಡಬಹುದಾದ ಶ್ರೇಷ್ಠರಕ್ಷಣೆಯೆಂಬ ಮಾತನ್ನುತಿಳಿಸಿರುವರು. 

೯. ಅಗ್ಗಳಿಕೆ ಎಂದರೆ ಹಿರಿಮೆ, ಹೆಚ್ಚುಗಾರಿಕೆ, ಶ್ರೇಷ್ಠತೆ ಎಂದರ್ಥ. 


ವಧ ತೂ 


೨೦. ನಾಮಾವಳಿಯ ಪೊಗಳಿಕೆಯಿತ್ತು ರಕ್ಷಿಸು 


ಈ 
ಗಿಳಿಯ ಮರಿಯನು ತಂದು ಪಂಜರ- 

ದೊಳಗೆ ಪೋಷಿಸಿ ಕಲಿಸಿ ಮೃದುನುಡಿ- 

ಗಳನು ಲಾಲಿಸಿ ಕೇಳ್ವ ಪರಿಣತರಂತೆ ನೀನೆನಗೆ । 

ತಿಳುಹಿ ಮತಿಯನು ಎನ್ನ ಜಿಷ್ಟೆಗೆ 

ಮೊಳಗುವಂದದಿ ನಿನ್ನ ನಾಮಾ - 

ವಳಿಯ ಪೊಗಳಿಕೆಯಿತ್ತು ರಕ್ಷಿಸು ನಮ್ಮನನವರತ WW ೨೦ ॥ 


ಅ: ಗಿಳಿಯ ಮರಿಯನ್ನುತಂದು ಪಂಜರದೊಳಗೆ ಅದನ್ನು ಇರಿಸಿ, ಪೋಷಣೆಮಾಡಿ, 
ಅದಕ್ಕೆ ಮೃದುನುಡಿಗಳನ್ನು ಕಲಿಸಿ, ಅದನ್ನು ಪ್ರೀತಿಯಿಂದ ಆಲಿಸುವ ಜ್ಞಾನಿಗಳಂತೆ 


೧. ಛಾಂದೋಗ್ಯೋಪನಿಷತ್‌. 


೨೦. ನಾಮಾವಳಿಯ ಪೊಗಳಿಕೆಯಿತ್ತು ರಕ್ಷಿಸು ೯೫ 


ಶ್ರೀಹರಿಯೇ! ಮತಿಯನ್ನು ನೀಡಿ, ಅವರ ನಾಲಿಗೆಗೆ ಹೊಂದುವಂತೆ, ನಿನ್ನ 
ನಾಮಾವಳಿಯ ಹೊಗಳುವಿಕೆಯನ್ನು ಕರುಣಿಸಿ, ನಮ್ಮನ್ನು ಸದಾಕಾಲ ರಕ್ಷಿಸು. 


ವಿ.: ೧ ಗಿಳಿಯ ಮರಿಗೆ ಮೊದಲಿನ ಅಗತ್ಯ ಪೋಷಣೆ. ಅದಕ್ಕೆ ಆಹಾರವನ್ನು ಒದಗಿಸುವ 
ಕಾರ್ಯದಂತೆ ಶತ್ರುಗಳಾದ ಪ್ರಾಣಿಗಳಿಂದ ರಕ್ಷಣೆಯನ್ನು ನೀಡುವುದು ಸಹ ಅತ್ಯಗತ್ಯ. 
ಅದರಂತೆ ಒಬ್ಬ ಜೀವಿ, ಗಿಳಿಯ ಮರಿಯಂತೆ ಅಸಹಾಯಕ. ಅವನಿಗೆ ಪೋಷಣೆಯಂತೆ 
ಕಾಮಕ್ರೋಧಾದಿ ಶತ್ರುಗಳಿಂದ ರಕ್ಷಣೆಯೂ ಅಗತ್ಯ. ಅದನ್ನು ನೀಡಬಲ್ಲ ಸಾಮರ್ಥ್ಯ 
ಭಗವಂತನದು ಮಾತ್ರ ಎಂದರ್ಥ. 


೨. ಗಿಳಿಯಮರಿಯನ್ನು ರಕ್ಷಿಸಲು ಅದನ್ನು ಪಂಜರದಲ್ಲಿ ಇರಿಸುವ ಕಾರ್ಯ 
ನಡೆಯುವುದು. ಪಂಜರದಲ್ಲಿರುವ ಗಿಳಿಗೆ ಅಪಾಯಕರವಾದ ಸ್ಥಳಗಳಿಗೆ ತೆರಳದಂತೆ ರಕ್ಷಣೆ 
ದೊರೆಯುವುದು. ಅದರಂತೆ ಅಪಾಯಕರವಾದ ಪ್ರಾಣಿಗಳು ಅದು ಇರುವಲ್ಲಿಗೆ ಬಂದು, 
ಆಕ್ರಮಿಸದಂತೆಯೂ ಆಗುವುದು. ಭಗವಂತನು ಭಕ್ತರನ್ನು ಹೀಗೆ ರಕ್ಷಿಸಲೆಂದೇ ಸಂಸಾರಕ್ಕೆ 
ತರುವನು ಎಂದರ್ಥ. ಇಲ್ಲಿಗಿಳಿಯು ಜೀವನ ಪ್ರತೀಕವಾದರೆ, ಪಂಜರ ಸಂಸಾರದ ಪ್ರತೀಕ. 
ಪಂಜರದ ಗಿಳಿಗೆ ಪಂಜರವು ರಕ್ಷಣೆ ಹಾಗೂ ಬಂಧನ ಹಾಗೂ ಎರಡೂ ಆಗಿರುವಂತೆ 
ಸಂಸಾರದಲ್ಲಿನ ಜೀವನಿಗೆ ಅದು ರಕ್ಷಣೆ ಹಾಗೂ ಬಂಧನ ಎರಡೂ ಆಗಿದೆ ಎಂಬ ಅರ್ಥ 
ಸೂಚಿತ. ಸೂಕ್ತರೀತಿಯಲ್ಲಿಬಳಸಿಕೊಂಡರೆ ಸಂಸಾರವು ರಕ್ಷಣೆಗೆ ಸಾಧನೆ; ತಪ್ಪಿದಲ್ಲಿಅನರ್ಥಕ್ಕೂ 
ಸಾಧನ ಎಂದರ್ಥ. ಶ್ರೀಪುರಂದರದಾಸರ ಗಿಳಿಯು ಪಂಜರದೊಳಿಲ್ಲ ಎಂಬ ಪದದ 
ಪ್ರಭಾವವನ್ನು ಈ ಪದ್ಯದಲ್ಲಿಗುರುತಿಸಬಹುದು. 

೩. ಪೋಷಣೆಯ ಅನಂತರದ ಕಾರ್ಯ ಅದಕ್ಕೆ ಮಾತನ್ನುಕಲಿಸುವುದು. ಪ್ರಾಣಿವರ್ಗದಲ್ಲಿ 
ಗಿಳಿ ಹಾಗೂ ಸಾರಿಕಾ ಎಂಬ ಪಕ್ಷಿಗಳಿಗೆ ಮಾತುಗಳನ್ನು ಕಲಿಯುವ ವಿಶೇಷವಾದ ಗುಣ 
ಕಂಡುಬರುವುದು", ಹೇಳಿಕೊಟ್ಟ ಮಾತನ್ನು ಯಥಾವತ್ತಾಗಿ ಒಪ್ಪಿಸುವ ವಿಶಿಷ್ಟ ಚಾಣಾಕ್ಷತೆ 
ಎರಡು ಪಕ್ಷಿಗಳಲ್ಲಿದೆ. ಒಂದರ್ಥದಲ್ಲಿ ಇವುಗಳನ್ನು ಪ್ರಕೃತಿದತ್ತವಾದ ಧ್ವನಿಮುದ್ರಿಕೆಗಳು 
ಎನ್ನಬಹುದು. ಶ್ರೀಹರಿಯು ಜೀವಿಗಳಿಗೆ ಮಾತನ್ನು ನೀಡುವ ಕರುಣಾಳುವೂ ಆಗಿರುವನು. 
ಇಲ್ಲಿಶ್ರೀಹರಿಯು ಕಲಿಸುವ ಮಾತುಗಳು ಎಂದರೆ ಶಾಸ್ತ್ರವಚನಗಳು ಎಂದರ್ಥ. ಸವಿನುಡಿಗಳು 
ಎಂದರೆ ಕೇಳಲು ಹಿತಕರವಾದ, ಮನನಕ್ಕೆ ರೋಚಕವಾದ ಮಾತುಗಳು ಎಂದರ್ಥ. ಗಿಳಿಯು 
ನುಡಿಯಲು ಸಾಧ್ಯವಾಗುವಂತಹ ಇತಿಮಿತಿಯಲ್ಲಿಯೇ ಅವಕ್ಕೆ ಮಾತನ್ನು ಕಲಿಸುವುದು 
ಅಗತ್ಯ. ಜೀವರಿಗೆ ಅವರ ಯೋಗ್ಯತೆಗೆ ಅನುಗುಣವಾದ ರೀತಿಯಲ್ಲಿಯೇ ಶಾಸ್ತ್ರಪಾಠ ವಿಹಿತ. 
ಅದನ್ನು ಗುರುಗಳಲ್ಲಿದ್ದು ಮಾಡಿಸುವವನು ಸಹ ಭಗವಂತ ಎಂಬ ಅಧ್ಯಾತ್ಮ ಇದರಲ್ಲಿದೆ. 


೧. ಇದು ಶ್ರೀಜಯತೀರ್ಥರ ತತ್ತ್ವಪ್ರಕಾಶಿಕೆಯಲ್ಲಿನ "ಅಕ್ಟೋಭ್ಯತೀರ್ಥಗುರುಣಾ ಶುಕವಚ್ಚಿಕ್ಷಿತಸ್ಯ ಮೇ !' 
ಎಂಬ ಮಾತಿನ ಹಿನ್ನೆಲೆಯನ್ನು ಹೊಂದಿದೆ. 


೯೬ ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ 


೪. ಗಿಳಿಯ ಮಾತುಗಳನ್ನು ಕಲಿಸಿದವನು ಆಲಿಸಿ ಸಂತೋಷಪಡುವುದು ಅದರಲ್ಲಿ 
ಹೊಸ ವಿಷಯಗಳು ಇರುವ ಕಾರಣದಿಂದಲ್ಲ ತಾನು ಹೇಳಿದ್ದನ್ನೇ ಅದು ಯಥಾವತ್ತಾಗಿ 
ಉಚ್ಚರಿಸುವುದಷ್ಟೇ ಕಾರಣ. ಅದರಂತೆ ಶಾಸ್ತ್ರದ ಮಾತುಗಳನ್ನು ಅಪಚಾರವಾಗದಂತೆ 
ಯೋಗ್ಯರೀತಿಯಲ್ಲಿ ಶ್ರೀಹರಿಯ ಸ್ತೋತ್ರವನ್ನಾಗಿ ಬಳಸಿಕೊಳ್ಳುವುದು ಸಾಧಕನಿಗೆ ವಿಹಿತ. 
ಶಾಸ್ತ್ರದ ಸಕಲ ಮಾತುಗಳು ಶ್ರೀಹರಿಯ ಸ್ತೋತ್ರವಾಗಿರುವುದರಿಂದ ಅದನ್ನು ಅವನು 
ಪ್ರೀತಿಯಿಂದ ಆಲಿಸುವನು ಎಂದರ್ಥ. 


೫. ಈ ರೀತಿಯಾದ ಶಾಸ್ತ್ರದ ಮಾತುಗಳು ಬರುವುದು ಅವುಗಳನ್ನು ಉಚ್ಚರಿಸಲು 
ಸಾಧ್ಯವಾಗುವುದು ಶ್ರೀಹರಿಯು ಅನುಗ್ರಹಿಸಿದಾಗ ಮಾತ್ರ. ಅಂತಹ ಅನುಗ್ರಹವನ್ನು ಅವನು 
ಮಾಡಿ, ಉಚ್ಚರಿಸುವ ಪ್ರತಿಮಾತು ಸಹ ಅವನ ನಾಮಾವಳಿಯಾಗುವಂತೆ ಒಲುಮೆ ತೋರಲಿ 
ಎಂಬುದು ಇಲ್ಲಿಯ ಪ್ರಾರ್ಥನೆ. 


೬. ಇಂತಹ ಪ್ರಾರ್ಥನೆಯ ಮೂಲಕ ಶ್ರೀಹರಿಯನ್ನು ಸ್ತುತಿಸುವ ಕೃತಿಯು ಶ್ರೀಹರಿಯ 
ಪ್ರೇರಣೆಯಿಂದಲೇ ರಚಿತವಾಗಿ ಅವನ ಪ್ರೀತಿಗೆ ಕಾರಣವಾಗಲಿ ಎಂಬ ಕಳಕಳಿ ಇಲ್ಲಿ 
ವ್ಯಕ್ತವಾಗಿದೆ. 

೭. ಇಲ್ಲಿದಾಸರು ನಾಮ ಎನ್ನದೆ, ನಾಮಾವಳಿ ಎಂದಿರುವುದು ವಿಶೇಷ ಶ್ರೀಹರಿಯನ್ನು 
ಕೊಂಡಾಡಲು ಒಂದು ನಾಮ ಸಾಲದು, ನಾಮಗಳ ರಾಶಿಯೇ ಬೇಕು ಎಂದು ಇದರ 
ಭಾವ.ಶ್ರೀಹರಿಯ ಒಂದೊಂದು ನಾಮವು ಸಹ ಅವರ ಒಂದೊಂದು ಗುಣಗಳನ್ನು 
ತಿಳಿಸಿಕೊಡುವುದು". ಆದ್ದರಿಂದ ಹೆಚ್ಚು ನಾಮಗಳನ್ನು ತಿಳಿದಂತೆ ಹೆಚ್ಚು ಗುಣಗಳನ್ನು ಸಹ 
ತಿಳಿಯಲುಸಾಧ್ಯವಾಗುವುದು. ಆದ್ದರಿಂದ ಶ್ರೀಹರಿಯ ನಾಮದ ಬದಲು ನಾಮಾವಳಿಯನ್ನೇ 
ತಿಳಿಯುವ ಕಾತರ ಭಕ್ತರಿಗಿರಬೇಕು ಎಂಬುದು ಇಲ್ಲಿಯ ಸಂದೇಶ. ಲೋಕದ ಬಗ್ಗೆ ಹೆಚ್ಚು 
ತಿಳಿಯುವುದರ ಬದಲು ಲೋಕನಾಯಕನಾದ ಶ್ರೀಹರಿಯ ಬಗ್ಗೆ ಹೆಚ್ಚು ತಿಳಿಯುವುದು 
ವಿವೇಕ ಎಂಬ ಧ್ವನಿಯೂ ಇದರಲ್ಲಿದೆ. 


ಶಸ ಸೇ ತ ಬ 


೨೧. ನಿಗಮತತಿ ಕಾಣದೆ ಬಳಲುತಿದೆ 


ಪೊಗಳಲಳವೇ ನಿನ್ನ ನಾಮವ 
ಸುಗುಣ ಸಚ್ಛಾರಿತ್ರಕಥನ 
ಚ 
ವಗಣೆತೋಪಮ ಅಮಿತವಿಕ್ರಮ ಗಮ್ಯ ನೀನೆಂದು । 


೧. ಯಾನಿ ನಾಮಾನಿ ಗೌಣಾನಿ ವಿಖ್ಯಾತಾನಿ ಮಹಾತ್ಮನಃ | - ವಿಷ್ಣುಸಹಸ್ರನಾಮಸ್ತೋತ್ರ 


೨೧. ನಿಗಮತತಿ ಕಾಣದೆ ಬಳಲುತಿದೆ ೯೭ 


ನಿಗಮತತಿ ಕೈವಾರಿಸುತ ಪದ - 
ಯುಗವ ಕಾಣದೆ ಬಳಲುತಿದೆ ವಾ- 
ಸುಕಿಶಯನ ಸರ್ವೇಶ ರಕ್ಷಿಸು ನಮ್ಮನನವರತ I ೨೧ ॥ 


ಅ: ಎಲೈ ಶ್ರೀಹರಿಯೇ | ನಿನ್ನನಾಮವನ್ನು ಹೊಗಳಲು ಸಾಧ್ಯವೇ? ನೀನು ಅನಂತ 
ಸದ್ಗುಣಗಳಿಂದ ತುಂಬಿದವನ, ಸಚ್ಚರಿತ್ರನು, ಉತ್ತಮ ಮಾಹಾತ್ವ್ವವುಳ್ಳವನು, ಗಣನೆಗೆ 
ನಿಲುಕದವನು, ಉಪಮೆ ಇಲ್ಲದವನು, ಅಪರಿಮಿತವಾದ ವಿಕ್ರಮಶಾಲಿಯಾದವನು, 
ಭಕ್ತಿಗೆ ಗಮ್ಮವಾದವನು - ಹೀಗೆ ನಿನ್ನನ್ನು ವಣಿಸುತ್ತಾ ವೇದಗಳ ರಾಶಿ ನಿನ್ನ ಎರಡು 
ಪಾದಗಳನ್ನು ಸಹ ಪೂರ್ಣವಾಗಿ ತಿಳಿಯಲಾಗದೆ, ಬಳಲುತ್ತಿದೆ. ವಾಸುಕಿ ಶಯನನೆ! 
ಸಕಲರಿಗೂ ಈಶನಾದವನೆ! ಶ್ರೀಹರಿಯೇ! ನೀನು ನಮ್ಮನ್ನು ಅನವರತ ರಕ್ಷಿಸು. 


ವಿ.: ೧. ಶ್ರೀಹರಿಯ ನಾಮ, ಗುಣ, ಚರಿತ್ರೆ, ಮಹಿಮೆ, ಪರಾಕ್ರಮ ಮೊದಲಾದವು- ಗಳು 
ಊಹೆಗೂ ನಿಲುಕದಷ್ಟು ಅಪರಿಮಿತ ಎಂಬುದು ಇಲ್ಲಿಯ ಮುಖ್ಯಭಾವ. 


೨. ಶ್ರೀಹರಿಯ ನಾಮಗಳನ್ನು ಹೊಗಳಲು ಸಾಧ್ಯವಿಲ್ಲಎಂದರೆ ಅವನ ನಾಮಗಳು ಅನಂತ 
ಎಂದರ್ಥ. ಒಂದೊಂದು ನಾಮವು ಸಹ ಒಂದೊಂದು ಗುಣವನ್ನು ನಿರೂಪಿಸುವುದರಿಂದ 
ಅನಂತನಾಮದ ಶ್ರೀಹರಿಯು ಅನಂತ ಗುಣಪೂರ್ಣ ಎಂದರ್ಥ: ಅನಂತನಾಮವತ್ವಾ- 
ಚ್ಚ ಅನಂತಗುಣ ಈರಿತಃ. 

೩. ಶ್ರೀಹರಿಯು ಸುಗುಣ ಎಂದರೆ ಅವನಲ್ಲಿ ಇರುವುದು ಕೇವಲ ಸದ್ಗುಣಗಳು 
ಎಂದರ್ಥ. ದೋಷಲೇಶವೂ ಇರದ ಅವನಲ್ಲಿ ದುರ್ಗುಣಗಳಿಗೆ ಅವಕಾಶವೇ ಇರದು: 
ಚಿಂತಾಸಂತಾಪಲೇಪೋದ್ಧವಮೃತಿಮುಖರಾಶೇಷದೋಷಾತಿದೂರಮ್‌-ತತ್ತ ಎಪಕಾಶಿಕಾ; 
ಅಸ್ಪೃಷ್ಟದವೋಷಗಂದಾಯ (ತಾತ್ಚರ್ಯಚಂದ್ರಿಕಾ). 

೪. ಶ್ರೀಹರಿಯು ಸಚ್ಚಾರಿತ್ರ ಎಂದರೆ ಅವನ ಸಕಲ ಕಾರ್ಯಗಳು ಸಹ ಅತ್ಯಂತ 
ನಿರ್ಮಲವಾದವು, ಯಾವುದೇಕಾರಣಕ್ಕೂ ಅವನ ನಡತೆಯಲ್ಲಿ ದೋಷದ ಶಂಕೆಗೂ ಸರ್ವಥಾ 
ಅವಕಾಶವಿರದು ಎಂದರ್ಥ. ಇದರಿಂದ ಗೋಪೀಜನಜಾರ, ನವನೀತಚೋರ ಮೊದಲಾದ 
ಅವನ ಕಾರ್ಯಗಳು ಸಹ ಉತ್ತಮತತ್ವವನ್ನು ಸೂಚಿಸುವ ಮಹತ್ಕಾರ್ಯಗಳೇ ಆಗಿದ್ದು 
ಲೋಕದ ಜನರಲ್ಲಿ ಕಾಣುವಂತೆ ಅನುಚಿತಕಾರ್ಯಗಳಾಗಿಲ್ಲ ಎಂಬ ವಿಶೇಷಪ್ರಮೇಯ 
ಇದರಿಂದ ಸೂಚಿತವಾಗುವುದು. 

೫. ಕಥನ ಎಂದರೆ ಮಹಿಮೆ ಎಂದರ್ಥ. ಸತ್ಯಥನ - ಉತ್ತಮವಾದ ಮಹಿಮೆವುಳ್ಳವನು 
ಎಂದರ್ಥ. 

೬. ಅಗಣಿತ ಎಂದರೆ ಗಣಿಸಲಾಗದವನು, ಎಣಿಕೆ ಮೀರಿದವನು, ಅನಂತ ಎಂದರ್ಥ. 


4A 


೯೮ ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ 


೭. ಉಪಮೆ ಎಂದರೆ ಹೋಲಿಕೆ. ಅಗಣಿತ ಎಂಬಲ್ಲಿನ ನಕಾರವು ಉಪಮ ಎಂಬುದಕ್ಕೂ 
ಅನ್ವಯವಾಗಿ ಅನುಪಮ ಎಂದಾಗುವುದು. ಶ್ರೀಹರಿಯು ಸರಿಸಾಟಿಯಿಲ್ಲದ ಸರ್ವೋತ್ತಮ 
ಎಂದರ್ಥ: ನಾಸ್ತಿ ನಾರಾಯಣಸಮಂ ನ ಭೂತಂ ನ ಭವಿಷ್ಯತಿ - ಏತೇನ ಸತ್ಯವಾಕ್ಕೇನ 
ಸರ್ವಾರ್ಥಾನ್‌ ಸಾಧಯಾಮ್ಯಹಮ್‌ -(ಮಹಾಭಾರತ). ಶ್ರೀಹರಿಯು ಹೀಗೆ ಅನುಪಮ 
ಎಂದು ತಿಳಿಯುವುದು ಸಕಲ ಪುರುಷಾರ್ಥಗಳಿಗೂ ಸಾಧನವಾಗುವ ಮಹಾಪ್ರಮೇಯ ಎಂಬ 
ಹಿನ್ನೆಲೆಯಲ್ಲಿ ಈ ಮಾತಿಗೆ ವಿಶೇಷ ಮಹತ್ವವಿದೆ ಎಂದು ತಿಳಿಯಬೇಕು. 


೮. ಅಮಿತವಿಕ್ರಮ ಎಂದರೆ ಅಪರಿಮಿತವಾದ ವಿಶಿಷ್ಠ್ರಮವುಳ್ಳವನು ಎಂದರ್ಥ. ಕ್ರಮ 
ಎಂದರೆ ಹೆಜ್ಜೆ ವಿಶಿಷ್ರಮವುಳ್ಳವನು ವಿಕ್ರಮ. ಒಂದೊಂದು ಹೆಜ್ಜೆಯಿಂದ ಸಮಸ್ತಲೋಕಗಳನ್ನು 
ಸಹ ಅಳೆದ ಮಹಾವಿಷ್ಣುವಿನ ತ್ರಿವಿಕ್ರಮರೂಪಕ್ಕೆ ಅನ್ವಯಿಸುವ ಪದಇದಾಗಿದೆ. ಹಾಗೆಮೂರು 
ಲೋಕಗಳನ್ನು ಅಳೆದರೂ ಸಹ ಅದಕ್ಕೆ ಪರಿಮಿತಿ ಇಲ್ಲವಾದ್ದರಿಂದ ಅಮಿತವಿಕ್ರಮ ಎಂಬ ಹೆಸರು 
ಸಾರ್ಥಕವೆನ್ನಿಸುವುದು. ಇದು ವಿಷ್ಣುಸಹಸ್ರನಾಮದಲ್ಲಿ ಬಂದಿರುವ ನಾಮ ಎಂಬುದು ವಿಶೇಷ: 
ಪ್ರದ್ಯುಮ್ನೋತ ಮಿತವಿಕ್ರಮಃ. 

೯. ಶ್ರೀಹರಿಯು ಗಮ್ಯ ಎಂಬುದು ಮತ್ತೊಂದು ವಿಶೇಷ ದೇಶತಃ ಕಾಲತಃ ಗುಣತಃ 
ಅನಂತನಾಗಿರುವ ಅವನು ಸ್ವತಃ ಅವ್ಯಕ್ತಸ್ವರೂಪ. ಆದರೂ ಸಹ ಭಕ್ತರು ಮಾಡುವ 
ಭಕ್ತಿಗೆ ಅನುಗ್ರಹಿಸುವವನು ಎಂದರ್ಥ: ಜ್ಞೇಯಂ ಗಮ್ಯಂ -(ಬ್ರಹ್ಮಸೂತ್ರಭಾಷ್ಯ); 
ಜ್ಞಾನಗಮ್ಯಃ ಪುರಾತನಃ - ವಿಷ್ಣುಸಹಸ್ರನಾಮ; ಸಾಕಲ್ಯೇನ ಅಗಮ್ಯನಾದರೂ ಭಕ್ತರ 
ಸಾಧನೆಗೆ ಅನುಗುಣವಾಗಿ ಯಥೋಚಿತವಾಗಿ ಗಮ್ಯ ಎಂಬುದು ಮತ್ತೊಂದು ಬಗೆಯ 
ಅರ್ಥ. ಅಮಿತವಿಕ್ರಮಗಮ್ಯ ಎಂಬುದನ್ನು ಸಮಸ್ತಪದವನ್ನಾಗಿ ಅರ್ಥಮಾಡಿಕೊಂಡಲ್ಲಿ 
ಅಪರಿಮಿತವಾದ ವಿಶಿಷ್ಟನಾಧನೆಯನ್ನುಮಾಡುವ ಭಕ್ತರಿಗೆ ಅವರ ಸಾಧನೆಗೆ ಅನುಗುಣವಾಗಿ 
ಗಮ್ಯ ಎಂದು ಅರ್ಥವಾಗುವುದು: ನಭಃ ಪತಂತ್ಯಾತ್ಮಸಮಂ ಪತತ್ರಿಣಃ ತಥಾ ಸಮಂ 
ವಿಷ್ಣುಗತಿಂ ವಿಪಶ್ಚಿತಃ - ಶ್ರೀಮದ್ಭಾಗವತ (೧/೧೮/೨೩). 


೧೦. ಈ ರೀತಿಯಾದ ಶ್ರೀಹರಿಯ ಹಿರಿಮೆಯು ಕೇವಲ ಊಹೆಯಾಗಿರದೆ, ಶ್ರುತಿಗಳಿಂದ 
ಸಿದ್ಧವಾದ, ಖಚಿತವಾದ, ಪ್ರಮೇಯ ಎಂಬುದನ್ನು ನಿಗಮತತಿ ಕೈವಾರಿಸುತ ಎಂಬ ಪದದಿಂದ 
ತಿಳಿಸಿರುವರು. 


೧೧. ನಿಗಮ ಎಂದರೆ ವೇದ, ಶ್ರೀಹರಿಯನ್ನು ವಿಶೇಷವಾಗಿ ತಿಳಿಸಿಕೊಡುವುದರಿಂದ 
ವೇದಗಳಿಗೆ ಆ ಹೆಸರು; ವೇದಾ ಹ್ಯೇವೈನಂ ವೇದಯಂತಿ ತಸ್ಮಾದಾಹುಃ ವೇದಾ ಇತಿ. 
ತತಿ ಎಂದರೆ ಗುಂಪು, ನಿಗಮತತಿ ಎಂದರೆ ವೇದಗಳ ಗುಂಪು. ನಿಗಮ ಎಂಬ ಪದವು 
ಮುಖ್ಯವಾಗಿ ವೇದಗಳಿಗೆ ಅನ್ವಯಿಸಿದರೂ ವೇದಕ್ಕೆ ಸಮ ವೇದಕ್ಕಿಂತ ಮಿಗಿಲು 
ಎನ್ನಿಸಿರುವ ಇತಿಹಾಸಪುರಾಣಗಳಿಗೂ ಅನ್ವಯಿಸುವುದು. ಅವುಗಳೆಲ್ಲಾ ಪಂಚಮವೇದ 


೨೧. ನಿಗಮತತಿ ಕಾಣದೆ ಬಳಲುತಿದೆ ೯೯ 


ಎಂಬುದಾಗಿಯೇ ಪ್ರಸಿದ್ಧವಲ್ಲವೆ: ಇತಿಹಾಸಪುರಾಣಾಃ ಪಂಚಮೋ ವೇದಾನಾಂ ವೇದ: 
"ನಿಗಮತತಿ' ಎಂಬ ಪದದಿಂದ ವೇದಾದಿಶಾಸ್ತ್ರಗಳ ಕೆಲವು ಭಾಗ ಅಥವಾ ವಾಕ್ಯಗಳು ಮಾತ್ರ 
ಶ್ರೀಹರಿಯ ಮಹಿಮೆಯನ್ನು ಪ್ರತಿಪಾದಿಸುವವು ಎಂದಲ್ಲ ಸಮಸ್ತ ವಾಜ್ಜಯ ರಾಶಿಯೇ 
ಭಗವನ್ನಹಿಮಾಪ್ರತಿಪಾದಕ ಎಂಬ ವಿಶೇಷಾರ್ಥ ನಿರೂಪಿತವಾಗುವುದು: ಸರ್ವೇ ವೇದಾ 
ಯತ್ತದಮಾಮನಂತಿ; ವೇದೈಶ್ವಸರ್ವೈರಹಮೇವ ವೇದ್ಯಃ - (ಗೀತಾ-೧೫/೧೫) 


ಇಲ್ಲಿ ವೇದಶಾಸ್ತ್ರಪುರಾಣಗಳು ಎಂಬ ಪದದಿಂದ ಅವುಗಳ ಅಭಿಮಾನಿದೇವತೆಯಾದ 
ಮಹಾಲಕ್ಷ್ಮೀ ಹಾಗೂ ಸರಸ್ವತಿ, ಭಾರತಿಯರು ಸಹ ವಿವಕ್ಷಿತ. 


೧೨. ಇಷ್ಟಾಗಿಯೂ ವೇದಗಳು ಶ್ರೀಹರಿಯನ್ನು ಸಾಕಲ್ವೇನ ಬಣ್ಣಿಸಲಾರವು. ಅವುಗಳ ಸಕಲ 
ನಿರೂಪಣೆಯು ಸಹ ಅವನ ಇಡೀ ವ್ಯಕ್ತಿತ್ವದ ಹಿರಿಮೆಯಾಗಿರದೆ, ಕೇವಲ ಅವನ ಪಾದಗಳ 
ಹಿರಿಮೆಯಷ್ಟೇ ಆಗಿದೆ. ಎಂದರೆ ಶ್ರೀಹರಿಯ ಮಹಿಮೆ ವೇದಗಳಿಂದ ನಿರೂಪಿತವಾಗಿರುವುದು 
ಅತ್ಯಂತ ಅಲ್ಪಎಂದರ್ಥ: ಯತೋ ವಾಚೋ ನಿವರ್ತಂತೇ ಅಪ್ರಾಪ್ಯ ಮನಸಾ ಸಹ. 


೧೩. ಪದಯುಗ ಎಂಬುದಕ್ಕೆ ಶ್ರೀಹರಿಯ ಎರಡು ಪಾದಗಳು ಎಂದರ್ಥ. ಅವು ಜ್ಞಾನ 
ಹಾಗೂ ಆನಂದಗಳ ಸಂಕೇತ್‌. ಪದಯುಗ ಕಾಣದೆ ಎಂಬುದಕ್ಕೆ ಶ್ರೀಹರಿಯ ಜ್ಞಾನ ಹಾಗೂ 
ಆನಂದಗಳ ಸೀಮೆಯನ್ನು ವೇದಗಳು ಸರ್ವಥಾ ಅರಿಯಲಾರವು ಎಂಬ ಭಾವ ಸೂಚಿತ: 
ಸರ್ವೇ ವೇದಾ ಯತ್ಪದಮಾಮನಂತಿ. 


೧೪. ಬಳಲುತಿದೆ ಎಂಬ ಮಾತಿನಿಂದ ವೇದಗಳು ಎಷ್ಟೇ ಬಗೆಯಲ್ಲಿ ವರ್ಣಿಸಿದರೂ 
ಸಹ ಶ್ರೀಹರಿಯ ಮಹಿಮೆ ಸ್ವಲ್ಪವೂ ಸಹ ವರ್ಣಿತವಾದಂತೆ ಆಗದು; ಎಂದರೆ ವೇದಗಳು 
ವರ್ಣಿಸುವ ಮಹಿಮೆ ಅವನ ಒಟ್ಟು ಮಹಿಮೆಯ ಒಂದಂಶಕ್ಕೂ ಸಾಟಿ ಎನ್ನಿಸದು ಎಂಬ 
ವಿಶೇಷಾರ್ಥ ಸೂಚಿತವಾಗುವುದು. 

೧೫. ವಾಸುಕಿಶಯನ ಎಂದರೆ ನಾಗರಾಜನಾದ ವಾಸುಕಿಯಮೇಲೆ ಪವಡಿಸಿದವನು 
ಎಂದರ್ಥ. ಇನ್ನೂ ಮುಖ್ಯವಾಗಿ ವಾಸುಕಿಶಯನ ಎಂಬುದಕ್ಕೆ ಶೇಷಶಯನ ಎಂದೇ ಅರ್ಥ”. 
ವಾಸುಕಿ ಮೊದಲಾದ ಶಬ್ದಗಳು ಅವರಿಗಿಂತ ಮೇಲಿನವರಾದ ಶೇಷದೇವರಿಗೆ ಮುಖ್ಯವಾಗಿ 
೧. ಸ್ವಿತ್ಯಾನಂದಃ ಸಮುದ್ದಿಷ್ಟೋ ವರಿತಿ ಜ್ಞಾನಮುಚ್ಛಕೇ | 

ಮೋಕ್ಷದಾನೇನ ತಜ್ಜಾನಾತ್‌ ಸುವರಸ್ಯ ಪದದ್ವಯಮ್‌ ॥ ದ ಬೃಹದಾರಣ್ಯಕೋಪನಿಷದ್ಧಾಷ್ಯ 
೨. ಕೆಲವರು, “ವಸ್ತುತಃ “ವಾಸುಕಿಶಯನ' ಎಂಬ ಪಾಠವೇ ಸರಿಯಲ್ಲ ಅದನ್ನಿಟ್ಟುಕೊಂಡರೆ 

ದ್ವಿತಿಯಾಕ್ಷರವಾದ ಗಕಾರ ಪ್ರಾಸ ತಪಿಹೋಗುತ್ತದೆ. ಕಿ ಎಂಬ ಅಕ್ಬರ ಗಕಾರ ಪ್ರಾಸಕ್ಕೆ 
ಹೊಂದಿಕೊಳ್ಳುವುದಿಲ್ಲ ಆದ್ದರಿಂದ "ಪನ್ನಗಶಯನ' ಎಂಬ ಪಾಠವಿದ್ದರೆ ಒಳ್ಳೆಯದು''. ಎಂದು 
ಅಭಿಪ್ರಾಯಪಟ್ಟಿರುವುದುಂಟು. ಅದು ಸರಿಯಲ್ಲ ““ಕಗಯೋರಭೇದಃ ಎಂಬ ಮಾತಿನಿಂದ ಕ ಇದ್ದರೂ 
ಸಹ ಗಕಾರಪ್ರಾಸಕ್ಕೆ ಕುಂದಿಲ್ಲ''. ಎಂಬುದನ್ನು ಗಮನಿಸಬೇಕು. ಆದ್ದರಿಂದ "ವಾಸುಕಿಶಯನ' ಎಂಬ 
ಪಾಠಕ್ಕೆ ಬದಲಾಗಿ 'ಪನ್ನಗಶಯನ' ಎಂಬುದು ಅಪಪಾಠವೇ ಸರಿ. 


೧೦೦ ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ 


ಅನ್ವಯಿಸುವುದು ಶಾಸ್ತ್ರೀಯ ಪ್ರಕ್ರಿಯೆಯಾಗಿದ್ದುವಾಸುಕಿಶಯನ ಎಂಬುದಕ್ಕೆ ಶೇಷಶಯನ 
ಎಂಬ ಅರ್ಥ ಸಮುಚಿತವೇ ಆಗುವುದು. 

೧೬. ಸರ್ವೇಶ: ಸರ್ವರಿಗೂ ಈಶ, ಸರ್ವಕಾಲಕ್ಕೂ ಈಶ, ಸರ್ವ ಬಗೆಯಲ್ಲೂ ಈಶ, 
ಸರ್ವದಾ ಈಶ, ಸರ್ವತ್ರ ಈಶ - ಮೊದಲಾದ ಅನೇಕ ಅರ್ಥಗಳು ವಿವಕ್ಷಿತ. ಸರ್ವೇಶ 
ಎಂಬುದನ್ನು ಸರ್ವ ಈಶ ಎಂಬುದಾಗಿಯೂ ಬಿಡಿಸಿಯೂ ಓದಿಕೊಳ್ಳಬಹುದು; ಆಗ ಸರ್ವ 
ಎಂಬುದು ವಿಷ್ಣುಸಹಸ್ರನಾಮದ ಪದ (ಸರ್ವಃ ಶರ್ವಃ ಶಿವಃ ಸ್ಥಾಣುಃ). ಸರ್ವ ಎಂಬುದಕ್ಕೆ 
ಶ್ರೀಮದ್ಭಗವದ್ಗೀತೆ ಹಾಗೂ ಉಪನಿಷತ್ತುಗಳಲ್ಲಿ ಬಂದಿರುವಂತೆ ಸರ್ವಂ ಖಲ್ವಿದಂ ಬ್ರಹ್ಮ 
ಈಶಾವಾಸ್ಕಮಿದಂ ಸರ್ವಂ, ವಾಸುದೇವಃ ಸರ್ವಮಿತಿ ಸ ಮಹಾತ್ಮಾಸುದುರ್ಲಭಃ , ಸರ್ವಂ 
ಸಮಾಪ್ನೋಷಿ ತತೋಶಸಿ ಸರ್ವಃ - ಇತ್ಯಾದಿ ವಾಕ್ಯಗಳಿಂದ ಸೂಚಿತವಾದ ಅರ್ಥಗಳನ್ನು 
ತಿಳಿದುಕೊಳ್ಳಬೇಕು. 

೧೭. ಈಶ ಎಂದರೆ ಸಮರ್ಥ ಎಂದರ್ಥ. ಶ್ರೀಹರಿಯು ಸರ್ವರೀತಿಯಲ್ಲೂಸರ್ವದಾ 
ಸಮರ್ಥ. ಅವನಿಲ್ಲದೆ ತೃಣವೂ ಅಲುಗದು ಎಂಬ ಅರ್ಥ ಸೂಚಿತ: ತೇನ ವಿನಾ ತೃಣಮಪಿ 
ನ ಚಲತಿ. 

೧೮. ಈಶ ಎಂದರೆ ಈಶಾನ; ಇದು ಈಶಾನಃ ಪ್ರಾಣದಃ ಎಂಬ ವಿಷ್ಣಸಹಸ್ತನಾಮದ 
ಪದ. 


ಬವಳಿ ಪ 


೨೨ ಜ್ಞಾನೋದಯವನೆನಗಿತ್ತು ರಕ್ಷಿಸು 
ವೇದಶಾಸ್ತಪುರಾಣಪುಣ್ಯದ 
ಹಾದಿಯನು ನಾನರಿಯೆ ತರ್ಕದ 
ವಾದದಲಿ ಗುರುಹಿರಿಯರರಿಯದ ಮೂಢಮತಿ ಎನಗೆ | 
ಆದಿಮೂರುತಿ ನೀನು ನೆರೆ ಕರು- 
ಣೋದಯನು ಹೃದಯಾಂಗಣದಿ ಜ್ಞಾ- 
ನೋದಯವನೆನಗಿತ್ತು ರಕ್ಷಿಸು ನಮ್ಮನನವರತ _॥ ೨೨॥ 


ಅಃ ವೇದಾದಿಶಾಸ್ತ್ರಗಳು ಹಾಗೂ ಪುರಾಣಗಳು ತಿಳಿಸಿರುವ ಪುಣ್ಯಸಂಪಾದನೆಯ 
ಹಾದಿಯನ್ನು ನಾನು ತಿಳಿಯೆನು. ತರ್ಕದಿಂದ ವಾದಮಾಡುವ ವಿಷಯದಲ್ಲಿ 
ನನ್ನದು ಗುರುಗಳು, ಹಿರಿಯರು ಎಂದು ಗಮನಿಸದಂತಹ ಮೂಢಮತಿ. ನೀನು 
ಆದಿಮೂರುತಿಯಾದವನು; ಹಾಗೂ ತುಂಬಾ ಕರುಣೆಯಿಂದ ತುಂಬಿದವನು; ನನ್ನ 
ಹೃದಯಾಂಗಣದಲ್ಲಿನಿನ್ನ ಬಗೆಗೆ ಜ್ಞಾನೋದಯವನ್ನು ನೀಡಿ, ನಮ್ಮನ್ನು ಅನವರತ ರಕ್ಷಿಸು. 


ಪಿವಿ ಜ್ಞಾನೋದಯವನೆನಗಿತ್ತು ರಕ್ಷಿಸು ೧೦೧ 


ವಿ: ೧. ಈ ಪದ್ಯದಲ್ಲಿ ಶ್ರೀದಾಸರು ಅಪರೋಕ್ಷಜ್ಞಾನವನ್ನು ನೀಡಿ ಅನುಗ್ರಹಿಸಲೆಂದು 
ಶ್ರೀಹರಿಯನ್ನು ಪ್ರಾರ್ಥಿಸಿರುವರು. 


೨. ವೇದಾದಿ ಶಾಸ್ತ್ರಗಳು ಶ್ರೀಹರಿಯ ಹಿರಿಮೆ ಹಾಗೂ ಮಹಿಮೆಗಳನ್ನುತಿಳಿಸುವಮೂಲ 
ಆಕರ ಗ್ರಂಥಗಳು. ಅವುಗಳನ್ನು ತಿಳಿಯದವರಿಗೆ ಭಗವನ್ನಹಿಮೆ ಸರಿಯಾದ ರೀತಿಯಲ್ಲಿ 
ಗೋಚರಿಸದು. ಆದರೆ ಅಂತಹ ಶಾಸ್ತ್ರಗಳ ಅರಿವು ತಮಗಿಲ್ಲ ಎಂದು ವಿನಯದಿಂದ 
ನಿವೇದಿಸಿಕೊಂಡಿರುವುದು ಈ ಭಾಗದ ವೈಶಿಷ್ಟ್ಯ. 


೩. ವೇದಾದಿ ಶಾಸ್ತ್ರ ಗಳು ಎಂದರೆ ಯಗ್ವೇದ, ಯಜುರ್ವೇದ, ಸಾಮವೇದ ಹಾಗೂ 
ಅಥರ್ವಣವೇದ ಎಂಬ ನಾಲ್ಕು ವೇದಗಳು ಹಾಗೂ ಮಹಾಭಾರತವೆಂಬ ಜಯ ನಾಮದ 
ಇತಿಹಾಸ. ಹಾಗೂ ಬ್ರಹ್ಮಮೀಮಾಂಸಾಶಾಸ್ತವು ಸೇರಿದೆ. ಶಾಸ್ತ್ರವೆಂಬುದು ನಿರ್ಣಾಯಕ. 
ಅಂತಹ ನಿರ್ಣಾಯಕ ಶಾಸ್ತ್ರ ಬ್ರಹ್ಮಮೀಮಾಂಸಾಶಾಸ್ತ್ರ : ಆದ್ದರಿಂದ ವೇದಶಾಸ್ತ್ರ ಎಂಬ ಪದಕ್ಕೆ 
ವೇದಗಳು ಹಾಗೂ ಬ್ರಹ್ಮಮೀಮಾಂಸಾಶಾಸ್ತ್ರ ಎಂಬುದೇ ಮುಖ್ಯವಾದ ಅರ್ಥ. ಹರಿವಂಶದಲ್ಲಿನ 
'ವೇದಶಾಸ್ಟ್ರಾತ್‌ ಪರಂ ನಾಸ್ತಿ' ಹಾಗೂ ಸದಾಚಾರಸ್ವೃತಿಯಲ್ಲಿನ "ವೇದಶಾಸ್ತ್ರವಿನೋದೇನ' 
ಎಂಬ ಪದಗಳಲ್ಲಿನ ವೇದಶಾಸ್ತ್ರ ಎಂಬ ಪದವನ್ನು ಆಧರಿಸಿ ಶ್ರೀದಾಸರು ಈ ಪದವನ್ನು 
ಪ್ರಯೋಗಿಸಿರುವರು ಎಂದು ತಿಳಿಯಬಹುದು. 


೪. ಪುರಾಣವು ಸಹ ಪಂಚಮವೇದವೆಂದು ಪರಿಗಣಿತವಾಗಿರುವ ಶಾಸ್ತ್ರವೇ 
ಆಗಿದೆ: "ಇತಿಹಾಸಪುರಾಣಃ ಪಂಚಮೋ ವೇದಾನಾಂ ವೇದಃ. ಇಂತಹ ಪುರಾಣಗಳು 
ವೇದಾಂತನಿರ್ಣಯದ ಭಾಷ್ಕಸ್ವರೂಪವನ್ನು ಹೊಂದಿದ್ದು ಅವುಗಳು ಮಹಾಪುರಾಣಗಳು 
ಹಾಗೂ ಉಪಪುರಾಣಗಳು ಎಂಬುದಾಗಿ ಎರಡು ಬಗೆ. ಮಹಾಪುರಾಣಗಳ ಸಂಖ್ಯೆ ೧೮, 
ಹಾಗೂ ಉಪಪುರಾಣಗಳ ಸಂಖ್ಯೆಯೂ ಸಹ ೧೮. 


೫. ಒಟ್ಟಾಗಿ ವೇದ, ಶಾಸ್ತ್ರ ಹಾಗೂ ಪುರಾಣಗಳ ಪರಿಜ್ಞಾನ ಬ್ರಹ್ನಜ್ಞಾನಕ್ಕೆ ಅತ್ಯಗತ್ಯ 
ಎಂದರ್ಥ: ಶಾಸ್ತ್ರಯೋನಿತ್ವಾತ್‌ (ಬ್ರಹ್ಮಸೂತ್ರ) 

೬. ತರ್ಕದ ವಾದದಲಿ ಎಂಬ ಮಾತಿಗೆ ಕೇವಲ ಬುದ್ಧಿಶಕ್ತಿಯ ಪ್ರದರ್ಶನಕ್ಕಾಗಿ ತರ್ಕಕ್ಕೆ 
ತೊಡಗುವವರು ಗುರುಹಿರಿಯರು ಎಂಬ ಪರಿಜ್ಞಾನವಿಲ್ಲದೆ ತಲೆಗೆ ತೋಚಿದಂತೆ ತಮ್ಮ 
ವಿಚಾರಗಳನ್ನು ಮುಂದಿಟ್ಟು ಅವರ ಆಗ್ರಹಕ್ಕೆ ಗುರಿಯಾಗುವ ಅವಿವೇಕಕ್ಕೆ ಬಲಿಯಾಗುವರು 
ಎಂದರ್ಥ. ಪಾಂಡಿತ್ಯದೊಂದಿಗೆ ಬರುವ ಅಪಾಯದಲ್ಲಿಇಂತಹ ಅವಿವೇಕ ಪ್ರಧಾನವಾದುದು. 
ಈ ಬಗ್ಗೆ ಎಚ್ಚರವಿಲ್ಲದವರ ಶಾಸ್ತ್ರಾಧ್ಯಯನ ಹಾಗೂ ಬುದ್ಧಿಕೌಶಲ ವ್ಯರ್ಥವೆನ್ನಿಸುವುದು 
ಮಾತ್ರವಲ್ಲದೆ ಆಧ್ಯಾತ್ಮಿಕ ದುರಂತಕ್ಕೆ ಕಾರಣವಾಗುವುದು ಎಂಬ ಎಚ್ಚರವನ್ನು ಶ್ರೀದಾಸರು ಈ 
ಮೂಲಕ ತಿಳಿಸಿರುವರು ಎಂದು ತಿಳಿಯಬೇಕು. ರಾವಣ, ದುರ್ಯೋಧನನಂತಹವರುತಾವು 
ಮಾಡಿದ ದುಷ್ಕಾರ್ಯಗಳಿಗೆ ಸಮರ್ಥನೆಯನ್ನಾಗಿ ಆಡುವ ವಿಚಾರಗಳೆಲ್ಲಾಈ ಬಗೆಯವೇ. 


೧೦೨ ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ 


ಅದೇಕೆ? ಪ್ರತಿಯೊಬ್ಬಧರ್ಮಭ್ರಷ್ಟನೂ ಸಹ ತನ್ನ ಅಂತಹ ವರ್ತನೆಗೆ ನೀಡುವಕಾರಣಗಳೆಲ್ಲ 
ಇಂತಹ ಕುತರ್ಕದ ಹಿನ್ನೆಲೆಯನ್ನೇ ಹೊಂದಿರುತ್ತವೆ. ಭಗವದ್ಗೀತೆಯಲ್ಲಿ! ಅರ್ಜುನನ ಎಷಾದಕ್ಕೆ 
ಕಾರಣವಾದ ವಾದಗಳನ್ನು ಭಗವಂತನಾದ ಶ್ರೀಕೃಷ್ಣ "ಪ್ರಜ್ಞಾವಾದ' ಎಂದು ಕರೆದಿರುವ 
ಹಿನ್ನೆಲೆಯಲ್ಲಿ ಈ ಮಾತಿಗೆ ವಿಶೇಷವಾದ ಅರ್ಥವನ್ನು ಕಂಡುಕೊಳ್ಳಲು ಸಾಧ್ಯ. 


೭. ಒಂದೆಡೆ ವೇದಾದಿ ಶಾಸ್ತ್ರ ಗಳ ಅಜ್ಞಾನ. ಮತ್ತೊಂದೆಡೆ ಕುತರ್ಕ. ಈ ಎರಡರ ಆಘಾತಕ್ಕೆ 
ಗುರಿಯಾದವನು ಎಂದೂ ಸಹ ಇಹಪರಗಳಲ್ಲಿಯಶಸಿಗೆ ಪಾತ್ರನಾಗನು ಎಂಬುದು ಇಲ್ಲಿಯ 
ಒಟ್ಟು ಭಾವ. 


೮. ಶ್ರೀದಾಸರು ತಮ್ಮಲ್ಲಿಈ ದೋಷಗಳನ್ನು ಆರೋಪಿಸಿಕೊಳ್ಳುತ್ತಿರುವುದು ಕೇವಲ ವಿನಯೊಕ್ತಿ 
ಎಂದು ತಿಳಿಯಬೇಕು. ಇಂತಹ ವಿನಯವು ಮೂಲತಃ ಉನ್ನತ ಸಾತ್ವಿಕ ಚೇತನಗಳ ಸ್ವಭಾವ. 
ಶ್ರೀಜಯತೀರ್ಥರ ನ್ಯಾಯಸುಧೆಯಲ್ಲಿನ ಈ ಕೆಳಗಿನ ಮಾತನ್ನುಇದು ಜ್ಞಾಪಿಸುವಂತಿದೆ: 

ನ ಶಬ್ದಾಬ್ಸೌ ಗಾಢಾ ನ ಚ ನಿಗಮಚರ್ಚಾಸು ಚತುರಾ 

ನ ಚನ್ಯಾಯೇ ಪ್ರೌಢಾ ನ ಚ ವಿದಿತವೇದ್ಯಾ ಅಪಿ ವಯಮ್‌ । 
ಪರಂ ಶ್ರೀಮತ್ಪೂರ್ಣಪ್ರಮತಿಗುರುಕಾರುಣ್ಯಸರಣಿಂ 
ಪ್ರಪನ್ನಾಮಾನ್ಯಾಃ ಸ್ತ ಕಿಮಪಿ ಚ ವದಂತೋತಪಿ ಮಹತಾಮ್‌ ॥ 


೯. ಮತ್ತೊಂದು ರೀತಿಯಲ್ಲಿ ಇದು ವಸ್ತುಸ್ಥಿತಿಯು ಆಗಿದೆ ಎಂದು ತಿಳಿಯಬಹುದು. 
ಕಾರಣ ವೇದಶಾಸ್ತ್ರಗಳು ಅತ್ಯಂತ ಗಹನ. ಅವುಗಳನ್ನು ಪೂರ್ತಿಯಾಗಿ ತಿಳಿಯುವುದು 
ಬ್ರಹ್ಮವಾಯುಗಳಂತಹ ಪರಿಪೂರ್ಣಚೇತನರಿಗೆ ಹೊರತು ಇತರರಿಗಲ್ಲ ಅಲ್ಲದೆ, ಶಾಸ್ತ್ರಪ್ರಪಂಚಕ್ಕೆ 
ಕೊನೆಮೊದಲೆಂಬುದು ಇಲ್ಲಅದು ಅಗಾಧ. ಅದರಂತೆ ತರ್ಕವೂ ಸಹ ವ್ಯಕ್ತಿಯ ಬುದ್ಧಿಮತ್ತೆಗೆ 
ಅನುಗುಣವಾಗಿ ಬಗೆಬಗೆಯ ವಿಕೃತಿಗೆ ಒಳಗಾಗುವ ಅಪಾಯವನ್ನು: ಹೊಂದಿದೆ: ನೈಷಾರ್ತೇಣ 
ಮತಿರಾಪನೇಯಾ. ಇದರಿಂದಾಗಿ ಗುರುಹಿರಿಯರ ಅನುಗ್ರಹವಿಲ್ಲದೆ ಭಗವಂತನ ಕೃಪೆ ಇಲ್ಲದೆ 
ಕೇವಲ ಶಾಸ್ಪಾಧ್ಯಯನ ಹಾಗೂ ತರ್ಕಗಳಿಂದ ಭಗವಂತನನ್ನು ಅರಿಯುವುದು ಅಸಾಧ್ಯ ಎಂಬ 
ತತ್ತ್ವ ಸೂಚಿತ ಎಂದು ತಿಳಿಯಬೇಕು. 


೧೦. ಇನ್ನು ಶ್ರೀಹರಿಯಾದರೋ ಆದಿಮೂರುತಿ ಎಂದರೆ ಎಲ್ಲರಿಗಿಂತ ಮುಂಚಿತವಾಗಿ 
ಸದಾಕಾಲವೂ ಸಹ ಒಂದೇ ತೆರನಾಗಿ ಇರುವ ಪರಿಪೂರ್ಣಹಿರಿಮೆಯ ಮಹಾಮಹಿಮ; 
ಅಂತಹವನ ಅತ್ಯಂತ ಮುಖ್ಯವಾದಂತಹ ಗುಣಗಳಲ್ಲಿ ಕಾರುಣ್ಯವೂ ಸೇರಿದೆ. ಅಂತಹ 
ಕರುಣೆಯಿಂದಾಗಿಯೇ ಭಕ್ತರು ಅವನನ್ನು ಅರಿಯಲು, ಅರಿತು ಆರಾಧಿಸಲು, ಆರಾಧಿಸಿ 
ನಲಿಯಲು ಸಾಧ್ಯವಾಗಿದೆ ಎಂಬುದು ಅತ್ಯಂತ ಗಮನಾರ್ಹವಾದ ಪ್ರಮೇಯ. ಅದನ್ನು 
ದಾಸರು ಹೀಗೆ ತಿಳಿಸಿರುವರು. 


೧೧. ಹೃದಯಾಂಗಣದಿ ಎಂಬ ಪದದಿಂದ ಬಿಂಬರೂಪಿ ಶ್ರೀಹರಿಯ ಸಾಕ್ಷಾತ್ಕಾರ- 
ವಾಗುವುದೇ ಜೀವನದ ಪರಮಸಿದ್ಧಿಎಂಬತತ್ತ್ವ ಸೂಚಿತ. ಗ್ರಂಥಗಳಿಂದ ದೇವರನ್ನುತಿಳಿಯುವುದು 


೨೩. ಪರಮಾತ್ಮ ನೀನೆಂದುಸುರುತಿವೆ ವೇದಗಳು ೧೦೩ 


ಪರೋಕ್ಷಜ್ಞಾನಮಾತ್ರ. ಆದರೆಹೃದಯರಂಗದಲ್ಲಿ ಶ್ರೀಹರಿಯನ್ನು ಅಪರೋಕ್ಷೀಕರಿಸಿಕೊಳ್ಳುವುದು 
ಮಾತ್ರವೇ ನಿಜ ಅರ್ಥದಲ್ಲಿಜ್ಞಾನ ಎನ್ನಿಸುವುದು: ನಹಿ ಜ್ಞಾನೇನ ಸದೃಶಂ ಎಂಬಮಾತು ಇಂತಹ 
ಅಪರೋಕ್ಷಜ್ಞಾನಕ್ಕೆ ಅನ್ವಯಿಸುವುದು. ಇಂತಹ ಅಪರೋಕ್ಷಜ್ಞಾನವು ಕೇವಲ ಪ್ರಯತ್ನದಿಂದ 
ಮಾತ್ರವೇ ಸಾಧ್ಯವಾಗದು. ಅದಕ್ಕೆ ಮುಖ್ಯವಾಗಿ ಶ್ರೀಹರಿಯ ಪರಮಾನುಗ್ರಹವೇ ಸಾಧನ 
ಎಂಬುದನ್ನು "ಜ್ಞಾನೋದಯವನೆನಗಿತ್ತು' ಎಂಬ ಪದದಿಂದ ಸೂಚಿಸಿರುವರು. ಇದು "ಯೋ 
ವೇದ ನಿಹಿತಂ ಗುಹಾಯಾಮ್‌ ' ಎಂಬ ತೈತ್ತಿರಿಯೋಪನಿಷತ್ತಿನ ಭಾವವಾಗಿದೆ. 

೧೨. ಸೂರ್ಯನು ಉದಯಿಸುವುದು ಎಂದರೆ ಕಣ್ಣಿಗೆ ಕಾಣಿಸಿಕೊಳ್ಳುವುದು ಎಂದರ್ಥ. 
ಅದರಂತೆ ಜ್ಞಾನವು ಉದಯಿಸುವುದು ಎಂದರೆ ಜೀವನ ಸ್ವರೂಪದಲ್ಲಿಯೇ ಅಡಗಿರುವ 
ಜ್ಞಾನದ ಅಭಿವ್ಯಕ್ತಿಗೊಳಿಸುವುದು ಎಂಬ ವಿಶೇಷಾಂಶವನ್ನು ಜ್ಞಾನೋದಯ ಎಂಬ ಪದದಿಂದ 
ಸೂಚಿಸಿರುವರು ಎಂದು ತಿಳಿಯಬೇಕು. ಸುಜೀವಿಗಳ ಸ್ವರೂಪವು ಮುಖ್ಯವಾಗಿ ಜ್ಞಾನಾ- 
ನಂದಾತ್ಮಕವಾದುದು ಎಂಬುದು ಶಾಸ್ತ್ರಗಳಿಂದ ನಿರೂಪಿತವಾಗಿರುವ ಪ್ರಮೇಯ: 

ಬಲಮಾನಂದ ಓಜಶ್ಚ ಸಹೋ ಜ್ಞಾನಮನಾಕುಲಮ್‌ I 
ಸಧೂಪಾಣ್ಯೇವ ಜೀವಸ್ಯ ವ್ಯಜೃಂತೇ ಪರಮಾದ್ವಿಭೋಃ ॥ 
- ಬ್ರಹ್ಮಸೂತ್ರಭಾಷ್ಕ (೨/೩/೩೧) 
ಅದರಂತೆ ಅರುಣೋದಯ ಎಂಬ ಪದವನ್ನು ಸಹ ಅರ್ಥಮಾಡಿಕೊಳ್ಳಬೇಕು. ಪರಮಾತ್ಮನ 
ಕರುಣೆಯು ಸಹ ಅವನ ಸ್ವರೂಪವೇ ಆಗಿದ್ದುವಿಹಿತಸಾಧನೆಯನ್ನುಪೂರೈಸಿದ ಜೀವನಿಗೆ ಅಂತಹ 
ಕರುಣೆಯನ್ನು ಪರಮಾತ್ಮತೋರುವನು ಎಂಬುದು ಇದರ ಭಾವ. 

೧೩. ಹೀಗೆ ಅಪರೋಕ್ಷಜ್ಞಾನವನ್ನು ಸಂಪಾದಿಸಿದಾಗಲೇ ನಿಜವಾದ ರಕ್ಷಣೆ ಸಾಧ್ಯ. ಇತರ 
ಯಾವ ಲಾಭವೂ ಸಹ ಮುಖ್ಯವಾದ ಅರ್ಥದಲ್ಲಿ! ಕರುಣೆ ಎನ್ನಿಸದು ಎಂಬಸೂಚನೆ ಇದರಲ್ಲಿದೆ. 
ಇಂತಹ ದಿವ್ಯಜ್ಞಾನದ ಭಗವಂತ ನೀಡುವ ರಕ್ಷಣೆ ಪರಿಪೂರ್ಣವಾದುದು ಎಂಬುದನ್ನು ರಕ್ಷಿಸು 
ನಮ್ಮನನವರತ ಎಂಬ ಪದದಿಂದ ಸೂಚಿಸಿರುವರು ಎಂದು ತಿಳಿಯಬಹುದು. 


ಸಸ 


೨೩. ಪರಮಾತ್ಮ ನೀನೆಂದುಸುರುತಿವೆ ವೇದಗಳು 


ಹಸಿವರಿತು ತಾಯ್ತನ್ನ ಶಿಶುವಿಗೆ 

ಒಸೆದು ಮೊಲೆಕೊಡುವಂತೆ ನೀ ಪೋ- 

ಷಿಸದೆ ಬೇರಿನ್ನಾರು ಪೋಷಕರಾಗಿ ಸಲಹುವರು । 

ಬಸಿರೊಳಗೆ ಬ್ರಹ್ಮಾಂಡಕೋಟಿಯ 

ಪಸರಿಸಿದ ಪರಮಾತ್ಮ ನೀನೆಂ- 

ದುಸುರುತಿವೆ ವೇದಗಳು ರಕ್ಷಿಸು ನಮ್ಮನನವರತ ॥ ೨೩ ॥ 


೧೦೪ ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ 


ಆ: ತನ್ನ ಶಿಶುವಿನ ಹಸಿವನ್ನು ಅರಿತು ಹೆತ್ತ ತಾಯಿ ಅದಕ್ಕೆ ಪ್ರೀತಿಯಿಂದ ಸ್ತನ್ಯಪಾನ 
ಮಾಡಿಸುವಂತೆ ನೀನು ಜಗತ್ತನ್ನು ಪೋಷಿಸುವವನು. ನೀನು ಪೋಷಿಸದೆ ಹೋದಲ್ಲಿ 
ಈ ರೀತಿ ಬೇರೆ ಯಾರು ತಾನೆ ಈ ರೀತಿ ಜಗತ್ತನ್ನು ಪೋಷಕರಾಗಿ ಸಲಹಲು ಸಾಧ್ಯ? 
ಗರ್ಭದೊಳಗೆ ಬ್ರಹ್ಮಾಂಡ ಕೋಟಿಯನ್ನು ತುಂಬಿಸಿಕೊಂಡಿರುವ ಪರಮಾತ್ಮನೇ ನೀನು 
ಎಂಬುದಾಗಿ ವೇದಗಳು ಸಾರುತ್ತಿವೆ; ಅಂತಹ ಶ್ರೀಹರಿಯೇ! ನೀನು ನಮ್ಮನ್ನು ಸದಾ 
ರಕ್ಷಿಸು. 

ವಿ.: ೧. ಶ್ರೀಹರಿಯ ವಿಶೇಷವಾದ ಮಹಿಮೆಯನ್ನುತಾಯಿಯ ದೃಷ್ಟಾಂತದೊಂದಿಗೆ ಈ 
ಪದ್ಯ ನಿರೂಪಿಸುವುದು. 


೨. ಮಗುವಿಗೆ ತನಗೆ ಹಸಿವಾಗಿರುವುದು ಸಹ ತಿಳಿಯಲಾಗದಷ್ಟು ಅಜ್ಞಾನ. ಅದಕ್ಕೆ 
ಆಹಾರವನ್ನುತೆಗೆದುಕೊಳ್ಳುವ ಅರಿವು ಸಹ ಇರುವುದಿಲ್ಲ ಆದರೆ ಅದರ ಹಸಿವನ್ನುಗುರುತಿಸಿ, 
ಅದಕ್ಕೆ ಅನುಗುಣವಾಗಿ ಹಾಲನ್ನು ಕುಡಿಸಿ, ಅದನ್ನು ಪೋಷಿಸುವ ವಿವೇಕ ಹಾಗೂ ಕಾರುಣ್ಯ 
ತಾಯಿಯದು. 


೩. ಶ್ರೀಹರಿಯು ಇಂತಹ ತಾಯಿಯಕಾರುಣ್ಯ ಹಾಗೂ ವಿವೇಕಗಳನ್ನುಪಡೆದ ಪರದೇವತೆ. 
ದೇವರನ್ನು ಸಾಮಾನ್ಯವಾಗಿ ಭಯದಿಂದಲೆ ತಿಳಿಯುವ ಜನ ಹೆಚ್ಚು ಆದರೆ ಅವನನ್ನು 
ಕರುಣಾಳು; ತಮ್ಮಅಗತ್ಯವನ್ನುಗುರುತಿಸಿ ಸಲಹುವನು; ಅಪಾರವಾದ ಕೃಪೆ ಅವನದು ಎಂಬ 
ತತ್ತ್ವ ತಿಳಿದಾಗ ಅವನಲ್ಲಿಭಯದ ಭಾವ ತೊಲಗಿ, ಭಕ್ತಿಯ ಭಾವ ಮೂಡುವುದು. ದೇವರ 
ಬಗ್ಗೆಇಂತಹ ಅಪೂರ್ವ ಭಕ್ತಿಭಾವವನ್ನು ಹುಟ್ಟಿಸುವ ರೀತಿಯ ನಿರೂಪಣೆ ಹರಿದಾಸಸಾಹಿತ್ಯದ 
ವೈಶಿಷ್ಟ್ಯಗಳಲ್ಲೊಂದು. 

೪. ಇದು ಮೂಲತಃ ಶ್ರೀಮದಾಚಾರ್ಯರ ದ್ವಾದಶಸ್ತೋತ್ರದಲ್ಲಿನ "ಹರಿರೇವ 
ಜಗತ್ತಿತ್ಸಮಾತೃಗತಿಃ ಎಂಬ ಮಾತಿನಲ್ಲಿಯ ಮಾತೃತ್ವವನ್ನು ವಿವರಿಸುವ ನಿದರ್ಶನ ಎಂದು 
ತಿಳಿಯಬೇಕು. 


೫. ತಾಯಿಯಲ್ಲಿ ಎದ್ದು ಕಾಣುವ ಗುಣ ಒಂದೆಡೆ ವಾತಲ್ಯವಾದರೆ, ಮತ್ತೊಂದೆಡೆ 
ಕಾರುಣ್ಯ. ತಾಯಿಯಿಲ್ಲದೆ ಮಗುವಿನ ಹುಟ್ಟುಸಹ ಆಗದು; ಅದರಂತೆ ಜಗತ್ತಿಗೆ ಸೃಷ್ಟಿಕರ್ತನಾದ 
ದೇವರು ಇದ್ದೇ ಇರುವನು. ಅವನಿಲ್ಲದೆ ಜಗತ್ತು ಹೇಗೆ ತಾನೆ ಇದ್ದೀತು ಎನ್ನುವ ಧ್ವನಿ 
ಇದರಲ್ಲಿ ಇದ್ದೇ ಇದೆ. ಇದರಿಂದ ದೇವರನ್ನು ಒಪ್ಪದ ನಾಸ್ತಿಕ ಮನೋಭಾವದ ಜನರಿಗೂ 
ಸೂಕ್ತ ಉತ್ತರ ಕೊಟ್ಟಂತಾಗುವುದು. ಹತಾಶೆ, ದೌರ್ಬಲ್ಯ ಮೊದಲಾದವುಗಳ ಸಂಕೇತವಾದ 
ಪ್ರಾಣಿಸಂಕುಲವನ್ನುಹೊಂದಿರುವ ಜಗತ್ತು ಅಸ್ವತಂತ್ರ. ಭಗವಂತನಾದರೋಸ್ವತಂತ್ರ. ಅಂತಹ 
ಸ್ವತಂತ್ರನಾದ ಶ್ರೀಹರಿಯಿಂದಲೇ ಜಗತ್ತಿನ ಸಕಲ ಆಗುಹೋಗುಗಳು ನಡೆಯುವವವು. 
ತಾಯಿಯ ಪ್ರತಿಯೊಂದು ಕಾರ್ಯವೂ ಮಗುವಿನ ಒಳಿತಿಗಾಗಿಯೇ ಎನ್ನುವಂತೆ, ಭಗವಂತನ 


೨೪. ಹಬ್ಬಿಸಿದೆ ಪ್ರಾಣಿಗಳ ರಕ್ಷಿಸು ೧೦೫ 


ಪ್ರತಿಯೊಂದು ವ್ಯಾಪಾರವೂ ಸಹ ಜೀವಸಂಕುಲದ ಒಳಿತಿಗಾಗಿಯೇ ಹೊರತು ಬೇರೆ 
ಕಾರಣಕ್ಕಾಗಿ ಅಲ್ಲ ಇದನ್ನು ತಿಳಿದಾಗ ಅವನಲ್ಲಿ ಭಕ್ತಿಭಾವದೊಂದಿಗೆ ನಮ್ಮ ಕರ್ತವ್ಯದ ಬಗ್ಗೆ 
ಎಚ್ಚರವೂ ಸಹ ಹುಟ್ಟುವುದು. 


೬. ಶ್ರೀಹರಿಯು ಇಡೀ ಜಗತ್ತನ್ನುತನ್ನ ಗರ್ಭದಲ್ಲಿಧರಿಸಿರುವನು; ತಾಯಿಯು ಮಗುವನ್ನು 
ಹೇಗೋ ಹಾಗೆ. ಇಂತಹ ಜಗತ್ತು ಸಹ ಒಂದೆರಡಾಗಿರದೆ, ಅನಂತಕೋಟಿ ಸಂಖ್ಯೆಯದಾಗಿದೆ. 
ಸೀಮಿತ ಸಂಖ್ಯೆಯ ಶಿಶುಗಳನ್ನುಗರ್ಭದಲ್ಲಿಧರಿಸುವತಾಯಿಯಕಾರುಣ್ಯವೇಸರಿಸಾಟಿ ಇಲ್ಲದ್ದು 
ಎನ್ನಿಸಿರುವಾಗ ಅನಂತ ಬ್ರಹ್ನಾಂಡಗಳನ್ನು ತನ್ನ ರೋಮಕೂಪಗಳಲ್ಲಿ ಧರಿಸಿ ಸಲಹುವ ಭಗವಂತನ 
ಕಾರುಣ್ಯ, ಸಾಮರ್ಥ್ಯ ಮೊದಲಾದವುಗಳು ಊಹಾತಿತ ಎಂಬ ಭಾವವು ಇದರಲ್ಲಿದೆ. ಒಂದುಕಾಲಕ್ಕೆ 
ಒಂದೇ "ಬ್ರಹ್ಮಾಂಡ ಎಂಬುದು ಶಾಸ್ತ್ರದ ನಿರ್ಣಯ. ಆದ್ದರಿಂದ ಇಲ್ಲಿಯ ಬ್ರಹ್ಮಾಂಡಕೋಟಿ 
ಎಂಬುದಕ್ಕೆ ಹಿಂದೆ ಆದ, ಮುಂದೆ ಆಗುವ ಎಂಬ ಅರ್ಥವನ್ನು ತಿಳಿಯಬೇಕು. 


೭. ತಾಯಿಯು ಮಗವನ್ನು ಪಾಲಿಸದಿದ್ದಲ್ಲಿ ಅದರ ಗತಿ ಅಧೋಗತಿ ಎಂಬುದು ನಿಶ್ಚಿತ. 
ಅದರಂತೆ ಶ್ರೀಹರಿಯು ಕೈಬಿಟ್ಟಲ್ಲಿ ಜಗತ್ತು ಸರ್ವಾತ್ಮನಾ ನಾಶಹೊಂದುವುದು. ಕರುಣಾಳುವಾದ 
ಅವನು ಹಾಗೆ ಸರ್ವಥಾ ಮಾಡಲಾರ; ಆದ್ದರಿಂದ ಭಕ್ತರು ಎಂದೂ ಹತಾಶರಾಗಿ ಕಂಗೆಡಬೇಕಿಲ್ಲ 
ಎಂಬ ಸಂದೇಶವು ಇದರಲ್ಲಿದೆ. 

೮. ಹೀಗಿರುವ ಶ್ರೀಹರಿಯೇ ಪರಮಾತೃ ಪರದೈವ, ಸರ್ವಸ್ವಾಮಿ ಎಂದು ತಿಳಿಯಬೇಕು. 
ಆತ್ಮಎಂದರೆ ಸ್ವಾಮಿ ಎಂದರ್ಥ. ಪರಮಾತ್ಮನು ಜಗತ್ತಿನ ಸ್ವಾಮಿ ಎಂಬ ತತ್ತ್ವವನ್ನು ತಿಳಿದಲ್ಲಿ 
ಜೀವಿಗಳಿಗೆ ಹತಾಶಪ್ರ ಜ್ಞೆ ಮಾಯವಾಗಿ ಜೀವನದಲ್ಲಿ ಉತ್ಪಾಹ ಮೂಡಿ, ಮೊಕ್ಣಪ್ರಾಪಿ ಎಂಬ 
ಮುಖ್ಯ ಸುಸು ತಲುಪಲು ಸಾಧ್ಯವಾಗುವುದು. ಎಂಬ ಉಪ ಪದೇಶವನ್ನು ಇದರಲ್ಲಿ 
ಗುರುತಿಸಬಹುದು. 


೨೪. ಹಬ್ಬಿಸಿದೆ ಪ್ರಾಣಿಗಳ ರಕ್ಷಿಸು 
ಇಬ್ಬರಣುಗರು ನಿನಗೆ ಅವರೊಳ- 


ಗೊಬ್ಬಮಗನೀರೇಳುಲೋಕದ 
ಹೆಬ್ಬೆಳಸು ಬೆಳೆವಂತೆ ಕಾರಣಕರ್ತನಾದವನು । 


೧. 'ಏಕಮಂಡಂ ಬಹುತ್ವೇನ ಪ್ರತ್ಯೇಕಂ ರೋಮಕೂಪಗಮ್‌ । 
ಬ್ರಹ್ಮಾನಪಶ್ಯತ್‌ ತಥಾ55ತ್ಥಾನಂ ಹರೇಸ್ಟೇಷು ಪೃಥಕ್‌ ಪೃಥಕ್‌' ॥ ಇತಿ ಬ್ರಹ್ಮಾಂಡೇ। 
“ಬೃಹದಂಡಮಭೂದೇಕಮ್‌' ಇತಿ ಚ ಭಾರತೇ - ಭಾ.ತಾ. (೩/೧೨/೪೦) 
ಸ್ವಯಮೇಕಂ ಚ ಬಹುವತ್‌ ಪ್ರತ್ಯೇಕಂ ರೋಮಕೂಪಗಮ್‌ । 
ರಮಾಬ್ರಹ್ಮಾದಿಗಂ ದೇಶಕಾಲವರ್ಣಾಂಡಪೂರ್ವಕಮ್‌ ॥ - ಸತ್ತತ್ವ್ವರತ್ನಮಾಲಾ (೩೨೫) 


4ದ್ರಿ 


೧೦೬ ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ 


ಒಬ್ಬ ಮಗನದ ಬರೆವ ಕರಣಿಕ- 
ರಿಬ್ಬರೀ ಲೋಕಪ್ರಸಿದ್ಧರು 
ಹಬ್ಬಿಸಿದೆ ಪ್ರಾಣಿಗಳ ರಕ್ಷಿಸು ನಮ್ಮನನವರತ 1 ೨೪॥ 


ಆ: ಎಲೈ ಶ್ರೀಹರಿಯೇ ! ನಿನಗೆ ಇಬ್ಬರು ಪುತ್ರರು; ಅದರೊಳಗೆ ಒಬ್ಬ ಮಗನು 
ಹದಿನಾಲ್ಕು ಲೋಕಗಳನ್ನು ದೊಡ್ಡ ಬೆಳೆಯಂತೆ ಬೆಳೆಸುವ ಕಾರಣಪುರುಷ; ಇನ್ನೊಬ್ಬನು 
ಅವರ ಹಣೆಬರಹವನ್ನು ಬರೆಯುವ ಕರಣಿಕ; ಇವರಿಬ್ಬರೂ ಲೋಶಪ್ರಸಿದ್ಧರೇ. ಇವರ 
ಮೂಲಕ ನೀನು ಪ್ರಾಣಿಗಳನ್ನು ಬೆಳೆಸಿದೆ. ಇಂತಹ ನೀನು ನಮ್ಮನ್ನು ರಕ್ಷಿಸು. 


ವಿ: ೧. ಶ್ರೀಹರಿಯು ಜಗತ್ತಿನ ಸೃಷ್ಟಿಕರ್ತ ಎಂಬ ಪ್ರಮೇಯವನ್ನು ವಿವರಿಸುವ ಪದ್ಯ 
ಇದಾಗಿದೆ. ಜಗತ್ತು ಎಷ್ಟು ವಿಶಾಲ ಎಂಬುದು ಶಾಸ್ತ್ರಹಾಗೂ ಲೋಕ ಎರಡರಿಂದಲೂ 
ಸಿದ್ಧವಾದುದು. ಇಂತಹ ಜಗತ್ತನ್ನು ನಿರ್ಮಿಸಲು ಶ್ರೀಹರಿ ಸೃಷಿಸಿದವರಲ್ಲಿ ಚತುರ್ಮುಖ ಬ್ರಹ್ಮ 
ಹಾಗೂ ಕಾಮ ಇಬ್ಬರು ಇರುವರು. ಅವರಿಬ್ದಧಿಂದ ಸೃಷ್ಟಿಕಾರ್ಯ ಅಗಾಧವಾಗಿ ನಡೆಯಿತು 
ಎಂದರ್ಥ; ಅಣುಗ - ಪುತ್ರ, ಭಕ್ತ. 

೨. ಕಾಮ ಸೃಷ್ಟಿಯ ಕಾರ್ಯದಲ್ಲಿ ವಹಿಸುವ ಪಾತ್ರ ಹಿರಿದು. ಪ್ರಜಾಸೃಷ್ಟಿಗೆ ಮುಖ್ಯಕಾರಣ 
ಕಾಮವೇ ಆಗಿದೆ. ಕಾಮ ಎಂದರೆ ಮನ್ನಥ. ಅವನು ಮಹಾವಿಷ್ಣುವಿನ ಮನಸಿನಿಂದ 
ಹುಟ್ಟಿದವನು. ಅದಕ್ಕಾಗಿ ಅವನಿಗೆ ಮನಸಿಜ, ಮನೋಜ ಮೊದಲಾದ ನಾಮಾಂತರಗಳೂ 
ಇವೆ. ಎಂತಹ ಯಷಿಮುನಿಗಳೂ ಸಹ ಕಾಮಬಾಣಕ್ಕೆ ತುತ್ತಾಗಿ ಸೃಷ್ಟಿಯ ಕಾರ್ಯದಲ್ಲಿ 
ತೊಡಗಿದ್ದು ಇತಿಹಾಸಪುರಾಣಗಳಲ್ಲಿ ಪ್ರಸಿದ್ಧ ವಿಶ್ವಾಮಿತ್ರರು ಮೇನಕೆಯತ್ತ ಆಕರ್ಷಿತರಾಗಿ 
ಹುಟ್ಟಿದ ಶಕುಂತಲೆ, ದುಷ್ಕಂತನ ಪತ್ನಿ ಎನ್ನಿಸಿ ಭರತ ಚಕ್ರವರ್ತಿಗೆತಾಯಿ ಎನ್ನಿಸಿದಳು. ಅದರಿಂದ 
ಭರತವಂಶ ಬೆಳೆಯಿತು. ತಾರೆಯತ್ತ ಆಕರ್ಷಿತನಾದ ಚಂದ್ರನಿಂದ ಬುಧನು ಜನಿಸಿ, ಚಂದ್ರವಂಶ 
ಸಾಗಿಬಂದಿತು. ಅದರ ಕವಲಾಗಿ ಬೆಳೆದ ಭರತವಂಶ ವಿಶ್ವಖ್ಯಾತಿಯ ಪಾಂಡವರನ್ನು ಜಗತ್ತಿಗೆ 
ನೀಡಿದ್ದುಇತಿಹಾಸ. ಇಡೀ ಜಗತ್ತೇ ಈ ಕಾಮದ ಸೃಷ್ಟಿ ಎಂದಮೇಲೆವಿಷ್ಣುಪುತ್ರನಾದ ಕಾಮನ 
ಹಿರಿಮೆ ತಿಳಿಯುವುದು. ಇದರ ಮೂಲಕಾರಣ ವಿಷ್ಣುವೇ ಆಗುವುದರಿಂದ ಜಗತ್ತಿನ ಮುಖ್ಯ 
ಸೃಚ್ಛರ್ತ ಅವನೇ ಆಗಿರುವನು ಎಂದು ತಾತ್ಪರ್ಯ. 


೩. ಚತುರ್ಮುಖಬ್ರಹ್ಮನು ಮಹಾವಿಷ್ಣುವಿನ ನಾಭಿಕಮಲದಿಂದ ಜನಿಸಿದ ಮೊದಲಮಗ. 
ತನ್ನಅವಯವಗಳಿಂದ, ಮನಸ್ಸಿನಿಂದ ವಸಿಷ್ಠಮೊದಲಾದ ಮಹರ್ಷಿಗಳನ್ನು ಸ್ವಾಯಂಭುವ 
ಮನು, ಶತರೂಪ ದಂಪತಿಗಳನ್ನು ಕರ್ದಮ ಮೊದಲಾದ ಪ್ರಜಾಪತಿಗಳನ್ನು ಸೃಷಿಸಿ 
ಪ್ರಜಾವೃದ್ಧಿಗೆ ನಾಂದಿಹಾಡಿದ ಮಹಾಪ್ರಜಾಪತಿ ಎಂಬುದು ಬ್ರಹ್ಮದೇವರ ಹಿರಿಮೆ. 
ಅದರೊಂದಿಗೆ ಪ್ರತಿಯೊಂದು ಸೃಷ್ಟಿಕಾರ್ಯದ ಹಿನ್ನೆಲೆಯಲ್ಲೂ ಬ್ರಹ್ಮದೇವರ ಪಾತ್ರ 
ಅನಿವಾರ್ಯ. ಸೃಷ್ಟಿಯೊಂದಿಗೆ ಹಾಗೆ ಸೃಷ್ಟಿಸಲ್ಪಟ್ಟ ಜನರ ಹಣೆಬರಹವನ್ನು ಬರೆಯುವ 


ಅಲ 


೨೪. ಹಬ್ಬಿಸಿದೆ ಪ್ರಾಣಿಗಳ ರಕ್ಷಿಸು ೧೦೭ 


ಹಿರಿಮೆ ಬ್ರಹ್ಮದೇವರದು. ವಿಧಿಲಿಖಿತ, ಹಣೆಬರಹ ಎಂಬ ಮಾತುಗಳಲ್ಲಿ ಬ್ರಹ್ಮಶಾಸನದ 
ಮಹತ್ವ ಅಡಗಿದೆ. ಜಗತ್ತನ್ನುಸೃಷ್ಟಿಸುವುದರೊಂದಿಗೆ ಅದನ್ನುನಿಯಂತ್ರಿಸುವಕಾರ್ಯವನ್ನೂ 
ಸಹ ವಹಿಸಿರುವುದು ಬ್ರಹ್ಮದೇವರ ಹಿರಿಮೆ. ಮನುಷ್ಯರ ಪ್ರಯತ್ನಕ್ಕೆ ಬೆಲೆ ಇರುವುದು ನಿಜ; 
ಆದರೆ, ಆ ಪ್ರಯತ್ನವು ವಿಧಿಲಿಖಿತದ ಹಾದಿಯಲ್ಲೇ ಸಾಗುವುದು ಅನಿವಾರ್ಯ. ಇದರಿಂದಾಗಿ 
ವಿಧಿಲಿಖತದ ಪ್ರಾಬಲ್ಯ ಎಲ್ಲಕಾಲದಲ್ಲೂ ಮಹತ್ವರವೆನ್ನಿಸುವುದು. ಅದನ್ನು ಬರೆಯುವ ಬ್ರಹ್ಮ 
ಸರ್ವನಿಯಂತ್ರಕನೆನ್ನಿಸಿದರೆ, ಅಂತಹ ಬ್ರಹ್ಮನ ತಂದೆಯಾಗಿ ಅವನನ್ನೂ ಒಳಗೊಂಡಂತೆ ಇಡೀ 
ವಿಶ್ವವನ್ನುನಿಯಂತ್ರಿಸುವ ಮಹಾಮಹಿಮ ಶ್ರೀಹರಿ ಎಂದು ಭಾವ. 


೪. ಬ್ರಹ್ಮಶಬ್ದದಿಂದ ವಾಯುದೇವರು ಉಪಲಕ್ಷಿತ” ಎಂದು ತಿಳಿಯಬೇಕು. ಸೃಷ್ಟಿಗೆ 
ಬ್ರಹ್ಮನ ಅಗತ್ಯವಿರುವಂತೆ ಸೃಷ್ಟಿಸಿದ ಪದಾರ್ಥಗಳು ಜೀವಿಸಿರಲು ಅವುಗಳಲ್ಲಿ ಪ್ರಾಣಶಕ್ಕಿಯ 
ನಿಯಾಮಕನಾಗಿ ಮುಖ್ಯಪ್ರಾಣ ಇರಲೇಬೇಕು. ಪ್ರಾಣಿ ಎಂಬ ಹೆಸರೇ ಪ್ರಾಣಿಗಳಿಗೆ 
ಮುಖ್ಯಪ್ರಾಣನ ಅನುಗ್ರಹದ ಅಗತ್ಯವನ್ನು ತಿಳಿಸುವುದು. 

೫. ಬ್ರಹ್ಮಹಾಗೂ ಕಾಮರನ್ನು ಪುತ್ರರು ಎಂದು ಕರೆಯದೆ, ಅಣುಗರು ಎನ್ನುವ ಮೂಲಕ 
ಸರ್ವವ್ಯಾಪ್ತನಾದ ಶ್ರೀಹರಿಯ ಮುಂದೆ ಅವರು ಅಣುಗಳು ಎನ್ನಿಸುವರು ಎನ್ನುವ ಅರ್ಥವನ್ನು 
ಧ್ವನಿಸುವ ಮೂಲಕ ದಾಸರು ತೋರಿರುವ ಕೌಶಲ ಅಪೂರ್ವವಾದುದು. ಅಣುಗರು ಎಂಬ 


೧. ಶ್ರೀಕನಕದಾಸರ ಈ ಕೆಳಗಿನ ಮಾತುಗಳಲ್ಲಿ ಈ ಪದ್ಯದ ವಿವರಣೆ ಬಂದಿದೆ: 
ಎಂಬತ್ತುನಾಲ್ಕು ಲಕ್ಷ ಜೀವರಾಶಿಗಳನ್ನು 
ಬೊಂಬೆಗಳನು ಮಾಡಿ ಭವದಿಂದದಲಿ 
ತುಂಬಿ ಕಲೆಗಳನೊತ್ತಿ ನೊಸಲ ಬರೆಹವ ಬರೆವ 
ಅಂಬುಜೋದ್ಧವ ನಿನ್ನ ಹೆಮ್ಮಗನೈ ದೇವ ॥ 
ಸಕಲ ಜೀವರಾಶಿಗಳನು ಕಲ್ಪಿಸುವ ಬೀಜ 
ಸುಖದಿಂದ ಮಾಯಾಂಗನೆಯರೊಡಲೊಳು 
ಅಕ್ಕರದಿ ಪಿಂಡಾಂಡಗಳ ಕಟ್ಟಿ ಬಲಿಸುವ 
ಮಕರಾಂಕನೆಂಬುವನು ನಿನ್ನ ಕಿರಿಮಗ ದೇವ ॥ 
(ಜಗದಂತರ್ಯಾಮಿ ಎಂತೆಂದು ನಿನ್ನ 
ನಿಗಮ ಸಾರುವ ಮಾತು ಪುಸಿಯೆ ಕೋನೇರಿ ತಿಮ್ಮ॥) 

. ಸಕಲೈೆಶ್ವರ್ಯದ ಶ್ರೀದೇವಿ ನಿನ್ನರಸಿ ಬಹು- 

ಮುಕುತಿಯಿಂದಲಿ ಲೋಕ ಪುಟ್ಟಿಸುವ 
ಶಕುತ ನಿನ್ನಹಿರಿಯ ಮಗನು ಪ್ರಾಣಿಗಳ ಮೋ- 
ಹಕದಿ ಮರುಳುಮಾಳ್ಬಕಿರಿಯ ಮಗ ನಿನಗಿಹನು ॥ 
(ಸಿರಿಯ ಮದವೆ ಮುಕುಂದ - ನಿನ್ನ 
ಚರಣ ಸೇವಕನ ಬಿನ್ನಹ ಪರಾಕೆಲೊ ದೇವ ॥) 
- ಆದ್ದರಿಂದ ಇಲ್ಲಿ ವಾಯುದೇವರನ್ನು ನೇರವಾಗಿ ಗ್ರಹಿಸುವ ವ್ಯಾಖ್ಯಾನ ಈ ಪ್ರಸಂಗಕ್ಕೆ 
ಅನುಗುಣವಾದುದಲ್ಲಎಂದು ಸ್ಪಷ್ಟಪಡುವುದು. 


೧೦೮ ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ 


ಪದದಲ್ಲಿಅವರ ವ್ಯಾಪ್ತಿ ಅಣುವಿನದು ಹಾಗೂ ಅವರ ಸಾಮರ್ಥ್ಯವೂ ಶ್ರೀಹರಿಯ ಮುಂದೆ 
ನಗಣ್ಯವೆನ್ನಿಸುವಂತಹುದು ಎಂಬ ಅರ್ಥವು ಅಡಗಿದೆ. ಇದರಿಂದಾಗಿ ಶ್ರೀಹರಿಯ ಸ್ವಾತಂತ್ರ್ಯ 
ಇತರರಲ್ಲಿಸರ್ವಥಾ ಕಾಣದು ಎಂಬ ತತ್ತ್ವ ನಿರೂಪಿತ. 

೬. ಕಾಮನಂತೂ ಅನಂಗ ಎಂದೇ ಹೆಸರಾದವನು; ಎಂದರೆ ಮೇಲೆ ಕಾಣುವಂತಹ ಆಕೃತಿ 
ಅವನಿಗಿಲ್ಲ ಕಣ್ಣಿಗೆ ಕಾಣದಂತೆಯೇ ಮನಸ್ಸಿನ ಮೇಲೆ ಆಕ್ರಮಣ ನಡೆಸುವ ಕೌಶಲ ಅವನದು. 
ಅದರಿಂದಾಗಿಯೇ ಅವನನ್ನುಸೋಲಿಸುವುದು ಎಂತಹ ಮಹಾಸಾಹಸಿಗನಿಗೂ ನೀಗದಕಾರ್ಯ. 
ಅದರಿಂದಾಗಿಯೇ ಜಗತ್ತಿನ ಸೃಷ್ಟಿನಿರಂತರ ನಡೆಯಲು ಸಾಧ್ಯವಾಗಿದೆ. 

೭. ಕೆಲವೊಮ್ಮೆ ತನ್ನಿಂದ ಸೃಷ್ಟವಾದ ವಸ್ತು ತನ್ನ ನಿಯಂತ್ರಣಕ್ಕೆ ಸಿಗದೆ ಆತ್ಮಘಾತಕ- 
ವಾಗುವುದುಂಟು. ಇಂದು ವಿಜ್ಞಾನ ನಿರ್ಮಿಸಿರುವ ಅನೇಕ ಶಸ್ತ್ರಾಸ್ತ್ರಗಳು ಈ ಬಗೆಯವು. 
ದುರ್ಯೋಧನ ಮೊದಲಾದವರು ತಂದೆಯಾದ ಧೃತರಾಷ್ಟ್ರನ ನಿಯಂತ್ರಣಕ್ಕೆ ಸಿಗದೆ, ಅವನನ್ನೇ 
ನಿಯಂತ್ರಿಸಿದ ದುಷ್ಕರೆನ್ನಿಸಿದವರು. ಆದರೆ, ಕಾಮ ಹಾಗೂ ಬ್ರಹ್ಮರ ಸೃಷ್ಟಿ ಈ ಬಗೆಯದಲ್ಲ 
ಅವರ ತಂದೆಯಾದ ಶ್ರೀಹರಿಯಂತೂ ಸರ್ವನಿಯಂತ್ರಕ. ಈ ವಿವರದಿಂದಾಗಿ ಶ್ರೀಹರಿಯು 
ಜಗತ್ತಿನ ಸೃಷ್ಟಿಕರ್ತರಾದ ಬ್ರಹ್ಮ ಕಾಮ ಮೊದಲಾದ ಸಕಲರಿಗೂ ಸ್ವಾಮಿಯಾಗಿದ್ದು ತಾನು 
ಮಾತ್ರ ಯಾರ ಅಂಕೆಗೂ ಒಳಪಡದ ಸರ್ವತಂತ್ರ ಸ್ವತಂತ್ರ. ಆದ್ದರಿಂದಲೇ ಅವನ ರಕ್ಷಣೆಯ 
ಅಗತ್ಯ ಸರ್ವರಿಗೂ, ಸರ್ವಕಾಲಕ್ಕೂ ಸರ್ವರೀತಿಯಲ್ಲೂಅನಿವಾರ್ಯ ಎಂಬುದು ಇಲ್ಲಿಯ 
ತಾತ್ಪರ್ಯ. 


ಜತ ಶಶ ಸೂ 


೨೫. ಜಂಗಮಸ್ಥಾವರ ಕುಟುಂಬಿಗ ನೀನು ರಕ್ಷಿಸು 


ಸಿರಿಯು ಕುಲಸತಿ ಸುತನು ಕಮಲಜ 

ಹಿರಿಯಸೊಸೆ ಶಾರದೆ ಸಹೋದರಿ 

ಗಿರಿಜೆ ಮೈದುನ ಶಂಕರನು ಸುರರೆಲ್ಲಕಿಂಕರರು | 

ನಿರುತ ಮಾಯೆಯು ದಾಸಿ ನಿಜಮಂ- 

ದಿರವಜಾಂಡವು ಜಂಗಮಸ್ಕಾ- 

ವರ ಕುಟುಂಬಿಗ ನೀನು ರಕ್ಷಿಸು ನಮ್ಮನನವರತ 11 ೨೫ ॥ 


ಅ: ಮಹಾಲಕ್ಷ್ಮಿಯು ಧರ್ಮಪತ್ನಿ ಕಮಲಸಂಭವರಾದ ಬ್ರಹ್ಮದೇವರು ಪುತ್ರ; 
ಸರಸ್ವತಿಯು ಹಿರಿಯ ಸೊಸೆ; ಪಾರ್ವತಿಯು ಸಹೋದರಿ; ರುದ್ರದೇವರು ಮೈದುನ; 
ಇತರ ಎಲ್ಲದೇವತೆಗಳು ಅನುಚರರು; ಮಾಯಾಶಕ್ಕಿಯು ನಿನ್ನದಾಸಿ; ಬ್ರಹ್ಮಾಂಡವೇ ನಿನ್ನ 
ಗೃಹ - ಹೀಗೆ ಜಡ ಹಾಗೂ ಚೇತನಗಳನ್ನು ಕುಟುಂಬವರ್ಗವನ್ನಾಗಿ ಹೊಂದಿರುವ 
ಶ್ರೀಹರಿಯೇ! ನೀನು ನಮ್ಮನ್ನು ಅನವರತ ರಕ್ಷಿಸು. 


೨೫. ಜಂಗಮಸ್ಥಾವರ ಕುಟುಂಬಿಗ ನೀನು ರಕ್ಷಿಸು ೧೦೯ 


ವಿ: ೧. ಶ್ರೀಹರಿಯು ಪರದೇವತೆ ಎಂಬುದನ್ನು ಕೌಶಲಪೂರ್ಣವಾಗಿ ನಿರೂಪಿಸುವ ಪದ್ಯ 
ಇದಾಗಿದೆ. 

೨. ಸಂಪತ್ತಿನ ಅಧಿದೇವತೆಯಾದ ಮಹಾಲಕ್ಷ್ಮಿಯು ಶ್ರೀಹರಿಯ ಪತ್ನಿ ಸೃಷ್ಟಿಕರ್ತನೆಂದು 
ಪ್ರಸಿದ್ಧನಾದ ಬ್ರಹ್ಮದೇವ ಶ್ರೀಹರಿಯ ಪುತ್ರ; ಬ್ರಹ್ಮಪತ್ನಿಯಾದ ಸರಸ್ವತಿಯು ಸೊಸೆ; 
ಪಾರ್ವತಿಯು ಸಹೋದರಿ; ಲಯಕರ್ತ್ಯವಾದ ಶಿವನು ಮೈದುನ; ಉಳಿದೆಲ್ಲ ದೇವತೆಗಳು 
ಇವನ ಕಿಂಕರರು; ಇಡೀ ಜಗತ್ತನ್ನು ನಿಯಂತ್ರಿಸುವ ಮಾಯಾಶಕ್ಷಿಯು ಇವನಿಗೆ ದಾಸಿ; 
ಬ್ರಹ್ಮಾಂಡವೇ ಮನೆ - ಹೀಗಿರುವ ಶ್ರೀಹರಿ ವಿಶ್ವಕುಟುಂಬಿ ಎಂದರ್ಥ. 


೩. ಸಿರಿಯು ಕುಲಸತಿ ಎಂಬಲ್ಲಿಕುಲಸತಿ ಎಂಬುದಕ್ಕೆ ಧರ್ಮಪ್ನು ಗೃಹಲಕ್ಷ್ಮೀ ಎಂದರ್ಥ. 
ಆಮೂಲಕ ಲಕ್ಷ್ಮೀಪತಿಯಾದ ಶ್ರೀಹರಿಯುಸರ್ವೋತ್ತಮದೇವತೆ ಎಂಬ ವಿಶೇಷಪ್ರಮೇಯ 
ಸೂಚಿತವಾಗುವುದು: ಶ್ರೀರ್ಯತ್ವಟಾಕ್ಷಬಲವತ್ಯಜಿತಂ ನಮಾಮಿ. 


೪. ಮಹಾಲಕ್ಷ್ಮಿಯನ್ನೊಳಗೊಂಡಂತೆ ಸಮಸ್ತ ದೇವತಾವೃಂದಕ್ಕೆ ಅಧಿಪತಿಯಾದ 
ಶ್ರೀಹರಿಯು ಪರದೇವತೆ ಎಂಬುದು ಇದರ ಒಟ್ಟುಭಾವ. 


೫. ಸಹೋದರಿ ಗಿರಿಜೆ: ಶ್ರೀಕೃಷ್ಣನ ತಂಗಿ ಸುಭದ್ರೆಯಲ್ಲಿ ಗಿರಿಜಾದೇವಿಯ ಆವೇಶ. ಆ 
ಅರ್ಥದಲ್ಲಿಸಹೋದರಿ ಗಿರಿಜೆ ಎಂಬ ಮಾತು ಸೂಕ್ತವೆನ್ನಿಸುವುದು. ಶ್ರೀಕೃಷ್ಣನ ತಂಗಿಯೆನ್ನಿಸಿದ 
ದುರ್ಗಾದೇವೀ ವಾಸ್ತವಿಕವಾಗಿ ಸಾಕ್ಟಾಕ್‌ ಮಹಾಲಕಿ ಕ್ರೀ. ಆದರೆ ಪಾರ್ವತೀದುರ್ಗೆಯಲ್ಲಿ 
ಲಕ್ಷ್ಮಿಯ ಸನ್ನಿಧಾನ. ಆದ್ದರಿಂದ ದುರ್ಗಾರೂಪದ ಪಾರ್ವತಿಯು ಶ್ರೀಕೃಷ್ಣನ ಸಹೋದರಿ 
ಎಂಬುದು ಉಚಿತವಾಗುವುದು. 

೬. ಮೈದುನ ಶಂಕರನು: ಹೀಗೆ ಗಿರಿಜೆಯು ಶ್ರೀಕೃಷ್ಣನ ತಂಗಿಯಾಗುವುದರಿಂದ ಅವಳ 
ಪತಿಯಾದ ಶಂಕರನು ಶ್ರೀಹರಿಗೆ ಮೈದುನ ಎಂಬುದು ಉಕ್ತವಾಗುವುದು. ಅರ್ಜುನನಲ್ಲಿ 
ಶಂಕರನ ಆವೇಶವಿಲ್ಲವಾದರೂ, ಶಂಕರನ ವಿಶೇಷಾನುಗ್ರಹಕ್ಕೆ ಪಾತ್ರ ಎಂಬರ್ಥದಲ್ಲಿ ಇದು 
ಉಚಿತ. ಸುಭದ್ರೆಯ ಗಂಡನಾದ ಅರ್ಜುನ ಶ್ರೀಕೃಷ್ಣನಿಗೆ ಮೈದುನ. ಅವನು ಇಂದ್ರಾವತಾರ; 
ಇಂದ್ರ ಶಿವನ ತಮ್ಮ". ಬ್ರಹ್ಮಾಂಡಪುರಾಣದ ವಚನದಂತೆ ಗರುಡ, ಶೇಷ, ರುದ್ರ ಹಾಗೂ 
ಇಂದ್ರ ಈ ನಾಲ್ವರು ವಾಯು-ಭಾರತಿಯರ ಪುತ್ರರು. ಆದ್ದರಿಂದ ಇಂದ್ರನು ಶಿವನ ತಮ್ಮ 
ಎಂಬುದು ಉಕ್ತವಾಗುವುದು. ಆದ್ದರಿಂದ ಶಿವನೂ ಸಹ ಮೈದುನ ಎನ್ನಿಸುವನು ಎಂದು 
ತಿಳಿಯಬಹುದು. 

೧. ಯಸ್ಯಾಃ ಪ್ರಸಾದಾತ್‌ ಪರಮಂ ವಿದಂತಿ ಶೇಷಃ ಸುಪರ್ಣೋ ಗಿರಿಶಃ ಸುರೇಂದ್ರಃ। 
ಮಾತಾ ಚ ಏಷಾಂ ಪ್ರಥಮೈವ ಭಾರತೀ ಸಾ ದ್ರೌಪದೀ ನಾಮ ಬಭೂವ ಭೂಮೌ ॥ 


ಯಾ ಮಾರುತಾದ್ಗರ್ಭಮಧತ್ತ ಪೂರ್ವಂ ಶೇಷಂ ಸುಪರ್ಣಂ ಗಿರಿಶಂ ಸುರೇಂದ್ರಮ್‌ । 


ಚತುರ್ಮುಖಾಭಾಂಶ್ಚತುರಃ ಕುಮಾರಾನ್‌ ಸಾ ದ್ರೌಪದೀ ನಾಮ ಬಭೂವ ಭೂಮೌ ॥ 
- ಮ;ಭಾ.ತಾ.ನಿ (೨/೭೦,೭೧) 


೧೧೦ ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ 


೭. ಇವರೆಲ್ಲರು ಅನುಚರರಾದ್ದರಿಂದ ಶ್ರೀಹರಿಯ ಆರಾಧನೆಯಿಂದ ಇವರೆಲ್ಲರ 
ಪ್ರಸನ್ನತೆಯು ಸಹ ಲಭಿಸುವುದು ಎಂಬ ತತ್ತ್ವ ಸೂಚಿತ. 

೮. ಶ್ರೀಹರಿಯ ಪರಿವಾರಕ್ಕೆ ಸೇರಿದವರಾದ್ದರಿಂದ ಇವರೆಲ್ಲರ ಆರಾಧನೆಯೂ ಸಹ 
ಅತ್ಯಗತ್ಯ ಎಂಬ ಸಂದೇಶವೂ ಇದರಲ್ಲಿದೆ. 

೯. ಒಂದೊಂದು ಕಾರ್ಯಗಳಿಗೆ ಪ್ರಸಿದ್ಧರೆನ್ನಿಸಿರುವ ಈ ಎಲ್ಲದೇವತೆಗಳು ಶ್ರೀಹರಿಯ 
ಅನುಚರರಾದ್ದರಿಂದ ಮುಖ್ಯವಾಗಿ ಜಗತ್ತಿನ ಸಕಲಕಾರ್ಯಗಳಿಗೂ ಮುಖ್ಯನಿಯಂತ್ರಕನಾದ 
ಸ್ವಾಮಿ ಶ್ರೀಹರಿಯೇ ಆಗಿರುವನು ಎಂಬ ಮತ್ತೊಂದು ಪ್ರಮೇಯವು ಇದರಲ್ಲಿದೆ. 


೧೦. ಮಾಯೆಯು ಸದಾ ದಾಸಿ ಎಂಬ ಮಾತಿನಲ್ಲಿಜಗತ್ತಿನ ನಿಯಂತ್ರಣದ ಮಾಯಾ- 
ಶಕ್ತಿ ಮೂಲತಃ ಶ್ರೀಹರಿಯ ಆಧೀನ್ಯಕ್ಕೆ ಒಳಪಡುವುದು. ಆದ್ದರಿಂದ ಶ್ರೀಹರಿಯನ್ನು 
ಶರಣುಹೊಂದುವವರಿಗೆ ಮಾಯಾಶಕ್ಕಿಯ ಪ್ರಭಾವ ಸ್ವಲವೂ ಇರದು ಎಂಬ ಸಂದೇಶವೂ 
ಸೂಚಿತ. ಇದು ಭಗವದ್ಗೀತೆಯ" ದೈವೀ ಹ್ಯೇಷಾ ಗುಣಮಯೀ ಮಮಮಾಯಾ ದುರತ್ಕಯಾ' 
ಎಂಬ ಮಾತಿನ ವಿವರಣೆಯಾಗಿದೆ. ಇದರಿಂದ ಈ ಮಾಯಾಶಕ್ಕಿಯು ಪ್ರಕೃತಿ ಹಾಗೂ ಅದರ 
ಅಧಿದೇವತೆಯಾದ ದುರ್ಗಾರೂಪದ ಮಹಾಲಕ್ಷ್ಮಿ ಎಂಬ ವಿಶೇಷಾಂಶ ತಿಳಿಯುವುದು. 
ಮಾಯಾ ಎಂಬುದು ಶ್ರೀಲಕ್ಷ್ಮಿಯ ಒಂದು ರೂಪವಾಗಿದ್ದು ಅದು ಶ್ರೀಹರಿಯ ವಾಸುದೇವ 
ರೂಪದ ಪತ್ನಿ ಈ ಅರ್ಥದಲ್ಲೂ ಮಾಯೆಯು ಸದಾ ದಾಸಿ ಎಂಬುದು ಉಕ್ತವೆನ್ನಿಸುವ 
ನಿರೂಪಣೆ. ನಿರುತ ಮಾಯೆಯು ದಾಸಿ ಎನ್ನುವ ಮೂಲಕ ಮಹಾಲಕ್ಷ್ಮಿಯು ನಿತ್ಯಮುಕ್ನಳೇ 
ಆಗಿದ್ದರೂ, ಸದಾ ಪರಮಾತ್ಮನಿಗೆ ಅಧೀನಳಾಗಿರುವ ಅಸ್ವತಂತ್ರತತ್ವ್ವಾದ್ದರಿಂದ ಅವರು ನಿರುತ 
ದಾಸಿಯಾಗಿರುವರು ಎಂಬ ವಿಶೇಷಾಂಶ ಸೂಚಿತ. ಶ್ರೀಪುರಂದರದಾಸರ "ಏನು ಧನ್ಯಳೋ 
ಲಕುಮಿ ಎಂಥ ಮಾನ್ಯಳೊಳ ಎಂಬ ಕೀರ್ತನೆಯಲ್ಲಿ ಬಂದಿರುವ "ತಾನೇ ಸೇವೆ ಮಾಡುತಿಹಳು' 
ಎಂಬ ಮಾತು ಅವರು ಶ್ರೀಹರಿಯ ನಿತ್ಯದಾಸಿ ಎಂಬುದನ್ನು ತಿಳಿಸುವುದು. 

೧೧. ಈ ಪದ್ಯದಿಂದ ತಿಳಿಯುವಂತೆ ಇಡೀ ವಿಶ್ವವು ಶ್ರೀಹರಿಯ ಆಧಿಪತ್ಯಕ್ಕೆ ಒಳಪಟ್ಟಿದ್ದು 
ಅವನ ಒಲುಮೆ ಪಡೆದವರಿಗೆ ಇಹಪರಗಳ ಪೂರ್ಣಸುಖವು ಸುಸಾಧ್ಯ ಎಂದಾಗುವುದು. 

೧೨. ಶ್ರೀಜಯತೀರ್ಥರ ಈ ಕೆಳಗಿನ ಪದ್ಯ ಇದಕ್ಕೆ ಮೂಲವೆನ್ನಿಸುವಂತಿದೆ: 

ಕಲತ್ರಂ ಕಮಲಾ ಯಸ್ಯ ಪುತ್ರಃ ಕಮಲಸಂಭವಃ। 
ಶಿವಾದ್ಯಾಃ ಸೇವಕಾಸ್ತಸ್ಟೈ ನಮೋ ವಿಶ್ವಕುಟುಂಬಿನೇ ॥ 
-ಎಷ್ಟುತತ್ತ ಖನಿನಿರ್ಣಯಟೀಕಾ 

೧೩. ಸುಪ್ರಸಿದ್ಧವಾದ ಮಂಗಲಾಷ್ಟ್ಠಕದ ಈ ಕೆಳಗಿನ ಶ್ಲೋಕದ ಭಾವವೂ ಇದರಲ್ಲಿ 


ಲಕ್ಷ್ಮೀರ್ಯಸ್ಯ ಪರಿಗ್ರಹಃ ಕಮಲಭೂಃ ಸೂನುರ್ಗರುತ್ಶಾನ್‌ ರಥ: 
ಪೌತ್ರಶ್ಚಂದ್ರವಿಭೂಷಣಃ ಸುರಗುರು: ಶೇಷಶ್ಚಶಯ್ಯಾ ಪುನಃ । 


೨೬. ಭವಸಾಗರದಿ ಮುಳುಗಿಸದೆ ರಕ್ಷಿಸು 


ಬ್ರಹ್ಮಾಂಡಂ ವರಮಂದಿರಂ ಸುರಗಣಾ ಯಸ್ಯ ಪ್ರಭೋಃ ಸೇವಕಾಃ 
ಸ ತೈಲೋಕ್ಕಕುಟುಂಬಪಾಲನಪರಃ ಕುರ್ಯಾದ್ದರಿರ್ಮಂಗಲಮ್‌ || 


೧೪. ಈ ಪದ್ಯದ ವಿವರಣೆಯಂತಿರುವ ಶ್ರೀಕನಕದಾಸರ ಪದ ಹೀಗಿದೆ: 


ಜಗದಂತರ್ಯಾಮಿ ಎಂತೆಂದು ನಿನ್ನ 


ನಿಗಮ ಸಾರುವ ಮಾತು ಪುಸಿಯೆ ಕೋನೇರಿ ತಿಮ್ಮ ॥ಪ॥ 


ಭೇದವಿಲ್ಲದೆ ಸಕಲ ಜೀವರನು ಪೊತ್ತಿಹಳು 
ಭೂದೇವಿಯೆಂಬಾಕೆ ನಿನ್ನ ಅರ್ಧಾಂಗಿಯು 
ಸಾಧನಸಿರಿಯ ಸಂಪತ್ತು ಭಾಗ್ಯವನೀವ 

ಆ ದಯಾನಿಧಿ ಲಕ್ಷ್ಮಿ ನಿನ್ನಸತಿಯು ದೇವ 
ಎಂಬತ್ತುನಾಲ್ಕು ಲಕ್ಷ ಜೀವರಾಶಿಗಳನ್ನು 
ಬೊಂಬೆಗಳನು ಮಾಡಿ ಭವದಿಂದದಲಿ 
ತುಂಬಿ ಕಲೆಗಳನೊತ್ತಿ ನೊಸಲ ಬರೆಹವ ಬರೆವ 
ಅಂಬುಜೋದ್ಧವ ನಿನ್ನ ಹೆಮ್ಮಗನೈ ದೇವ 

ಸಕಲ ಜೀವರಾಶಿಗಳನು ಕಲ್ಪಿಸುವ ಬೀಜ 
ಸುಖದಿಂದ ಮಾಯಾಂಗನೆಯರೊಡಲೊಳು 
ಅಕ್ಕರದಿ ಪಿಂಡಾಂಡಗಳ ಕಟ್ಟಿ ಬಲಿಸುವ 
ಮಕರಾಂಕನೆಂಬುವನು ನಿನ್ನಕಿರಿಮಗ ದೇವ 
ಜಂಗಮ ಸ್ಥಾವರಕಾಧಾರವಾಗಿಹಳು 
ಭಂಗಿಸುತ ಜನರ ಕರ್ಮವ ಕಳೆವಳು 

ಹಿಂಗದೆ ಜಗವ ಪಾವನವ ಮಾಡುವ ಪುಣ್ಯ 
ಗಂಗೆಯೆಂಬಾಕೆ ನಿಮ್ಮಯ ಮಗಳು ದೇವ 
ಇಂತು ಅಣುರೇಣು ತೃಣ ಕಾಷ್ಠದೊಳಗೆಲ್ಲ 
ಸಂತೋಷವಾಗಿಹುದು ನಿನ್ನಸ್ಥರಣೆ 
ಯಂತ್ರವಾಹಕನೆಂಬ ಬಿರುದು ಸಲುವುದು ನಿನಗೆ 
ಕಂತುಪಿತ ಕಾಗಿನೆಲೆಯಾದಿಕೇಶವನೆ 


ತೇತೇಶೇ ಶಶ 


WO 1 


I ೨॥ 


12 11 


IY 


H&B 


೨೬. ಭವಸಾಗರದಿ ಮುಳುಗಿಸದೆ ರಕ್ಷಿಸು 


ಸಾಗರನ ಮಗಳರಿಯದಂತೆ ಸ- 
ರಾಗದಲಿ ಸಂಚರಿಸುತಿಹೆ ಉ- 


ದ್ಯೋಗವೇನು ನಿಮಿತ್ತಕಾರಣವಿಲ್ಲ ಲೋಕದಲಿ । 


೧೧೧ 


೧೧೨ ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ 


ಭಾಗವತರಾದವರ ಸಲಹುವ- 
ನಾಗಿ ಸಂಚರಿಸುವುದು ಈ ಭವ- 
ಸಾಗರದಿ ಮುಳುಗಿಸದೆ ರಕ್ಷಿಸು ನಮ್ಮನನವರತ 1 ೨೬ ॥| 


ಆ: ಸಾಗರನ ಮಗಳಾದ ಮಹಾಲಕ್ಷ್ಮಿಗೂ ಸಹ ಪೂರ್ಣ ಅರಿಯಲಾಗದ 
ರೀತಿಯಲ್ಲಿ ನಿನ್ನ ವ್ಯಾಪಾರ ನಡೆದಿದೆ. ಇದಕ್ಕೆ ಯಾವುದೇ ನಿಮಿತ್ತವು ಕಾರಣವಾಗಿಲ್ಲ 
ಭಾಗವತರಾದವರನ್ನುಸಂರಕ್ಷಿಸುವುದು ನಿನ್ನಈ ತೆರನಾದವ್ಯಾಪಾರದಮುಖ್ಯ ಉದ್ದೇಶ. 
ಅಂತಹ ಶ್ರೀಹರಿಯೇ! ನೀನು ಈ ಸಂಸಾರಸಾಗರದಲ್ಲಿ ನಮ್ಮನ್ನು ಮುಳುಗದಂತೆ ಸದಾ 
ರಕ್ಷಿಸು. 

ವಿ: ೧. ಶ್ರೀಹರಿಯ ವ್ಯಾಪಾರವು ಮಹಾಲಕ್ಷ್ಮಿಗೂ ಎಟುಕದ ಸು 
ಹೊಂದಿದೆ ಎಂಬುದು ಈ ಪದ್ಯ ದ ಮುಖ್ಯ ಭಾವ". 


೨. ಮಹಾಲಕ್ಷ್ಮಿಯು ಅಕ್ಷರಪುರುಷಳೆನ್ನಿಸಿದ್ದು ಶ್ರೀಹರಿಯ ಅನಂತರದ ಜಗತ್ತಿನ 
ಸರ್ವನಿಯಂತ್ರಕಶಕ್ಕಿ ಎನ್ನಿಸಿರುವಳು. ಅವಳಿಗೂ ಸಹ ಶ್ರೀಹರಿಯ ಕಾರ್ಯದ ಪರಿಪೂರ್ಣ 
ಅರಿವು ಅಶಕ್ಕ ಎಂದರ್ಥ. 


೩. ಮಹಾಲಕ್ಷ್ಮಿಯು ಶ್ರೀಹರಿಯಂತೆ ದೇಶತಃ ಕಾಲತಃ ವ್ಯಾಪ್ತಳಾಗಿದ್ದರೂ, ಗುಣದಲ್ಲಿ 
ಅವನಿಗಿಂತ ಅನಂತಪಟ್ಟು ನ್ಯೂನಳೆನ್ನಿಸಿರುವುದರಿಂದ, ಅವಳ ಸಾಮರ್ಥ್ಯ ಬ್ರಹ್ಮಾದಿಗಳಿಗಿಂತ 
ಮಿಗಿಲಾಗಿದ್ದರೂ ಶ್ರೀಹರಿಯನ್ನು ಪೂರ್ಣ ತಿಳಿಯುವಷ್ಟುಪರಿಪೂರ್ಣವಲ್ಲಎಂದು ಭಾವ. 


೪. ಶ್ರೀಹರಿಯ ಮಹಿಮೆ ಸಾಗರಜಾತೆಯಾದ ಮಹಾಲಕ್ಷ್ಮಿಯೂ ಸಾಕಲ್ಯೇನ 
ಅರಿಯಲಾಗದಷ್ಟು ಅಪೂರ್ವವಾದುದು. ಆದರೆ, ಅಂತಹ ಅದ್ಭುತಕಾರ್ಯ ಅವನಿಗೆ 
ಮಾತ್ರ ಸರಾಗ, ಅನಾಯಾಸವಾಗಿ ನಡೆಯುವ ಸಹಜಪ್ರಕ್ರಿಯೆ ಎಂಬ ಇಲ್ಲಿಯ ನಿರೂಪಣೆ 
ಅಪೂರ್ವವಾದುದು. 


೫. ಇಲ್ಲಿ"ಸಂಚಾರ' ಎಂಬುದಕ್ಕೆ ೈ ಸೃಷ್ಟಿ ಸ್ಥಿತಿ ಮೊದಲಾದ ಜಗದ್ವಾ ಪಾರ ಎಂದು ಅರ್ಥ. 


ಶ್ರೀಹರಿಯ ಸ್ಥ ಸೃಷ್ಟ್ವಾದಿ ಭಗ ಅವನ ಸ್ವಂತಕ್ಕೋಸ್ಕರವಾಗಿ ಸಾ ಅಲ್ಲಎಂಬು- 


೧. ಜಗದುದರನತಿವಿಮಲಗುಣರೂಪಗಳನಾಲೋಚನದಿ ಭಾರತ- 
ನಿಗಮತತಿಗಳತಿಕ್ರಮಿಸಿ ಕ್ರೀಯಾವಿಶೇಷಗಳ | 
ಬಗೆಬಗೆಯ ನೂತನವ ಕಾಣುತ ಮಿಗೆ ಹರುಷದಿಂ ಪೊಗಳಿ ಹಿಗ್ಗುವ 
ತ್ರಿಗುಣಮಾನಿ ಮಹಾಲಕುಮಿ ಸಂತೈಸಲನುದಿನವು ॥ - ಹರಿಕಥಾಮೃತಸಾರ (೧/೨) 
- ಎಂಬ ಶ್ರೀಜಗನ್ನಾಥದಾಸರ ಈ ಮಾತಿನಲ್ಲಿ ಶ್ರೀಹರಿಯ ಗುಣ, ರೂಪ, ಕ್ರಿಯೆ ಮೊದಲಾದ 
ಪ್ರತಿಯೊಂದು ಸಹ ಮಹಾಲಕ್ಷ್ಮಿಗೂ ಹೊಸಹೊಸದಾಗಿ ಕಾಣುವುದು ಎಂಬು ವಿಶೇಷಾಂಶ 
ನಿರೂಪಿತವಾಗಿದ್ದು ಇದು ಶ್ರೀಕನಕದಾಸರ ಮಾತನ್ನು ಅರ್ಥಮಾಡಿಕೊಳ್ಳಲು ನೆರವಾಗುವುದು. 


೨೭. ಪರಾತ್ತರ ವಸ್ತುವಲ್ಲವೆ ನೀನು ರಕ್ಷಿಸು ೧೧೩ 


ದನ್ನು "ನಿಮಿತ್ತಕಾರಣವಿಲ್ಲ ಎಂಬ ಪದದಿಂದ ಸೂಚಿಸಿರುವರು; ಶ್ರೀಹರಿಯ ಲೋಕಕ್ಕೆ 
ಅನಿಮಿತ್ತೋಪಕಾರಿ ಎಂದು ಭಾವ. 


೬. ಈ ಭಾವವನ್ನು ಕಾಕುಸ್ವರದಲ್ಲಿಧ್ವನಿಸಿರುವುದು ಇಲ್ಲಿಯ ನಿರೂಪಣೆಯ ವೈಖರಿ. 
೭. ಹೀಗೆ ಸರ್ವಥಾ ಸಾ ರ್ಥರಹಿತನಾದ್ದರಿಂದಲೇ ಅವನ ಸಕಲಕಾರ್ಯಗಳೂ 
ಲೋಕಹಿತವನ್ನು ಉದ್ದೇಶಿಸಿದ್ದು, ಮುಖ್ಯವಾಗಿ ಭಾಗವತರನ್ನು ಸಂರಕ್ಷಿಸುವವು: 
""ಅಸ್ಪದಿಷ್ಟೆಕಕಾರ್ಯಾಯ ಪೂರ್ಣಾಯ ಹರಯೇ ನಮಃ' (ದ್ವಾದಶಸ್ತೋತ್ರ ೨/೯). 
೮. ಭವಸಾಗರ ಎಂದರೆ ಸಂಸಾರಸಾಗರ; ಇದು ಇತರ ಸಾಗರಗಳಂತಲ್ಲದೆ, ಅಪಾರವೂ 
ಭಯಾನಕವೂ ಆಗಿದ್ದು ಯಾರಿಗೂ ದಾಟಲು ಸಾಧ್ಯವೆನ್ನಿಸದಂತಹ ಅಪಾಯವನ್ನು 
ಹೊಂದಿದೆ. ಶ್ರೀಹರಿಗೆ ಮಾತ್ರ ಇಂತಹ ಘೋರಸಂಸಾರಸಾಗರದಿಂದ ಬಿಡುಗಡೆ ಮಾಡುವ 
ಸಾಮರ್ಥ ಶಾಸ್ತ್ರ ಗಳಲ್ಲಿಪ್ರತಿಪಾದಿತವಾಗಿದೆ: 
ತೇಷಾಮಹಂ ಸಮುದ್ಧರ್ತಾ ಮೃತ್ಯುಸಂಸಾರಸಾಗರಾತ್‌ | 
ಭವಾಮಿ ನ ಚಿರಾತ್‌ ಪಾರ್ಥ ಮಯ್ಯಾವೇಶಿತಚೇತಸಾಮ್‌ ॥ 
- ಗೀತಾ(೧೨/೭) 
೯. ಶ್ರೀರಾಘವೇಂದ್ರಸ್ತೋತ್ರದಲ್ಲಿಸಂಸಾರಸಾಗರದ ರಮ್ಯ ಚಿತ್ರಣ ಹೀಗೆ ಬಂದಿದೆ: 
ಸಂಸಾರೇ$ಕ್ಷಯಸಾಗರೇ ಪ್ರಕೃತಿತೋತಗಾಧೇ ಸದಾ ದುಸ್ತರೇ 
ಸರ್ವಾವದ್ಯಜಲಗ್ರಹೈರನುಪಮೈಃ ಕಾಮಾದಿಭಂಗಾಕುಲೇ | 
ನಾನಾವಿಭ್ರಮದುರ್ಭಮೇತಮಿತಭಯಸ್ಪೋಮಾದಿಫೇನೋತ್ವಟೇ 
ದುಃಖೋತೃಷ್ಪದಿಷೇ ಸಮುದ್ಧರ ಗುರೋಮಾ ಮಗ್ಗರೂಪಂ ಸದಾ॥ ೨೩ ॥ 


೨೭. ಪರಾತ್ಪರ ವಸ್ತುವಲ್ಲವೆ ನೀನು ರಕ್ಷಿಸು 


ಹಸ್ತಿವಾಹನನಾದಿಯಾದ ಸ- 

ಮಸ್ತದೇವನಿಕಾಯದೊಳಗೆ ಪ್ರ- 

ಶಸ್ತನಾವನು ನಿನ್ನವೊಲು ಶರಣಾಗತರ ಪೊರೆವ । 
ಹಸ್ತಕಲಿತಸುದರ್ಶನದೊಳರಿ- 

ಮಸ್ತಕವನಿಳುಹುವ ಪರಾತ್ಷರ 

ವಸ್ತುವಲ್ಲವೆ ನೀನು ರಕ್ಷಿಸು ನಮ್ಮನನವರತ Il ೨೭ ॥ 


೧೧೪ ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ 


ಅ: ಐರಾವತವೆಂಬ ಆನೆಯನ್ನು ವಾಹನವನ್ನಾಗಿ ಉಳ್ಳ ಇಂದ್ರನೇ ಮೊದಲಾದ 
ಸಕಲ ದೇವತೆಗಳ ಸಮೂಹದಲ್ಲಿ ನಿನ್ನಂತೆ ಶರಣಾಗತರನ್ನು ಪಾಲಿಸುವ ಪ್ರಶಸ್ತನಾದ 
ಬೇರಾವನು ತಾನೇ ಇರುವನು; ಕೈಯಲ್ಲಿ ಹಿಡಿದ ಸುದರ್ಶನಚಕ್ರದಿಂದ ಶತ್ರುಗಳ 
ತಲೆಯನ್ನು ಕತ್ತರಿಸುವ ಪರಾತ್ಪರ ವಸ್ತು ನೀನು, ಅಲ್ಲವೆ! ಇಂತಹ ನೀನು ನಮ್ಮನ್ನು ಸದಾ 


ರಕ್ಷಿಸು. 


ವಿ: ೧. ಸಮಸ್ತದೇವತಾವೃಂದದಲ್ಲಿ ಶ್ರೀಹರಿಯಂತೆ ಶರಣಾಗತರಕ್ಷಕನಾದ ಬೇರೊಬ್ಬ 
ದೇವತೆ ಇಲ್ಲಎಂಬುದು ಇಲ್ಲಿಯ ಭಾವ. 


೨. ಸಾಮಾನ್ಯವಾಗಿ ಇಂದ್ರನು ತ್ರಿಲೋಕೇಶ ಎಂದು ಪ್ರಸಿದ್ಧನಾದವನು. ತ್ರಿಲೋಕಗಳಿಗೆ 
ಒಡೆಯನಾದ ಇಂದ್ರನು ಶರಣಾಗತರನ್ನು ರಕ್ಷಿಸುವ ಹೊಣೆಹೊತ್ತವನು. ಆದರೆ 
ಬಲಿಚಕ್ರವರ್ತಿ ಮೊದಲಾದ ಪ್ರಸಂಗಗಳಲ್ಲಿಇಂದ್ರನೇ ಪರಾಜಿತನಾಗುವಂತಾಗಿ, ರಕ್ಷಣೆಗಾಗಿ 
ಹಂಬಲಿಸುವಂತಾಗುವುದು; ಆಗ ಅವನ ಪ್ರಾರ್ಥನೆಯಂತೆ ವಾಮನರೂಪದಿಂದ ಅವತರಿಸಿ, 
ಬಲಿಯನ್ನು ನಿಗ್ರಹಿಸಿ, ಇಂದ್ರನಿಗೆ ಮರಳಿ ತ್ರಿಲೋಕಾಧಿಪತ್ಯವನ್ನು ಶ್ರೀಹರಿಯು ನೀಡಿದ 
ಪ್ರಸಂಗ ಶ್ರೀಮದ್ದಾಗವತಾದಿಗಳಲ್ಲಿ ಸುಪ್ರಸಿದ್ಧ ಇನ್ನೂಕೆಲವು ಪ್ರಸಂಗಗಳಲ್ಲಿಇದೇ ರೀತಿಯಾಗಿ 
ಇಂದ್ರನು ಶ್ರೀಹರಿಯಿಂದ ರಕ್ಷಣೆ ಪಡೆದ ವಿವರಗಳು ಪುರಾಣಗಳಲ್ಲಿ ನಿರೂಪಿತವಾಗಿವೆ. 
ಹೀಗೆ ತ್ರಿಲೋಕಾಧಿಪತಿಯಾದ ಇಂದ್ರನಿಗೂ ಸಹ ರಕ್ಷಣೆ ನೀಡುವ ಶ್ರೀಹರಿಯೇ ನಿಜ 
ಅರ್ಥದಲ್ಲಿಶರಣಾಗತರನ್ನುಸರ್ವರೀತಿಯಿಂದ ಸದಾ ರಕ್ಷಿಸುವ ಅನುಪಮ ದೇವತೆ ಎಂದು 
ತಿಳಿಯುವುದು. 

೩. ಇಂದ್ರನಿಗಿಂತ ಮಿಗಿಲಾದ ದೇವತೆಗಳು ಬ್ರಹ್ಮ ಹಾಗೂ ಶಿವ; ಆದರೆ ಬ್ರಹ್ಮ 
ಸ್ಪಷಿಫರ್ತನೆಂಬುದಾಗಿಯೂ, ಶಿವ ಲಯಕರ್ತನೆಂಬುದಾಗಿಯೂ ಪ್ರಸಿದ್ಧ ರಕ್ಷಣೆಯ ಹೊಣೆಯ 
ದೃಷ್ಟಿಯಿಂದ ತ್ರಿಲೋಕೇಶನೆನ್ನಿಸಿ ನಿಯಮಿತನಾದವನು ಇಂದ್ರನೇ. ಆದ್ದರಿಂದ ಅವರಿಬ್ಬರನ್ನೂ 
ಬಿಟ್ಟು ಇಂದ್ರನನ್ನೇ ಹೆಸರಿಸಿರುವುದು ಸಮುಚಿತವಾಗಿದೆ ಎಂದು ತಿಳಿಯಬೇಕು. ಇದರಿಂದ 
ನಿಜವಾದ ಅರ್ಥದಲ್ಲಿ ಸ್ಥಿತಿಕರ್ತನು ಶ್ರೀಹರಿ ಎಂಬುದು ಸ್ಫುಟಪಡುವುದು ಎಂದು ಭಾವ. 


೪. ಹಸ್ತಿವಾಹನ ಎಂದರೆ ಆನೆಯನ್ನು ವಾಹನವನ್ನಾಗಿ ಉಳ್ಳವನು ಎಂದರ್ಥ. ಇತರ 
ದೇವತೆಗಳು ಸಹ ದಿಗ್ಗಜಗಳಲ್ಲಿ ಒಂದೊಂದನ್ನು ಹೊಂದಿರುವವರಾದರೂ ಆನೆಯನ್ನೇ 
ಪ್ರಧಾನವನ್ನಾಗಿ ವಾಹನವನ್ನಾಗಿ ಮಾಡಿಕೊಂಡಿರುವವನು ಇಂದ್ರ. ಆದ್ದರಿಂದ ಹಸ್ತಿವಾಹನ 
ಎಂದರೆ ಇಂದ್ರ ಎಂದೇ ಅರ್ಥ. ಇಂದ್ರನ ವಾಹನವಾದ ಆನೆಯ ಹೆಸರು ಐರಾವತ ಎಂದು 
ಪುರಾಣಗಳಲ್ಲಿ ನಿರೂಪಿತವಾಗಿದೆ. 


೫. ರಕ್ಷಣೆ, ಅಭೀಷ್ಟಪ್ರಾಪ್ತಿ ಹಾಗೂ ಅನಿಷ್ಠನಿವೃತ್ತಿ ಎಂಬುದಾಗಿ ಎರಡು ಬಗೆ. 
ದುಷ್ಪರಿಂದಾಗುವಕೇಡನ್ನುಪರಿಹರಿಸುವ ಅನಿಷ್ಠಧಿವೃತ್ತಿರೂಪವಾದ ರಕ್ಷಣೆಗೆ ಹೆಚ್ಚುಪ್ರಾಧಾನ್ಯ. 


೨೮. ನಿನ್ನೊಳು ಜೈಸುವವರೀಜಗದೊಳುಂಟೇ ದೇವ ರಕ್ಷಿಸು ೧೧೫ 


ಅದಕ್ಕೆಂದೇ ಭೂಮಿಯಲ್ಲಿಅಸುರರ ಹಾವಳಿ ಹೆಚ್ಚಾದಾಗ ಶ್ರೀಹರಿಯು ಅವತರಿಸಿ, ದುಷ್ಟರನ್ನು 
ಸಂಹರಿಸಿ, ಲೋಕಕ್ಕೆ ಅಭಯ ನೀಡಿರುವ ಪ್ರಸಂಗಗಳು ಪುರಾಣಗಳಲ್ಲಿ ಪರಿಪರಿಯಾಗಿ 
ದಾಖಲಾಗಿವೆ. ಭಗವದ್ಗೀತೆಯಲ್ಲಿ ಬಂದಿರುವುದು ಸಹ "ವಿನಾಶಾಯ ಚ ದುಷ್ಕೃತಾಮ್‌' 
ಎಂದೇ. ಬ್ರಹ್ಮಾದಿ ದೇವತೆಗಳ ವರದಿಂದ ಕೊಬ್ಬಿದ ಮಹಾದೈತ್ಯರನ್ನು ಇತರ ದೇವತೆಗಳು 
ನಿಗ್ರಹಿಸಲು ಅಸಮರ್ಥರಾದಾಗ ಅವರ ಪ್ರಾರ್ಥನೆಯಂತೆ ಶ್ರೀಹರಿಯು ಬಗೆ ಬಗೆಯ 
ಅವತಾರಗಳನ್ನೆತ್ತಿ ಆ ದುಷ್ಟರನ್ನು ಅನಾಯಾಸದಿಂದ ಸಂಹರಿಸಿದ ಅನೇಕ ಪ್ರಸಂಗಗಳು 
ಸುಪ್ರಸಿದ್ಧ ಆದ್ದರಿಂದ ಇಲ್ಲಿ ದುಷ್ಟರ ಸಂಹಾರದ ಪ್ರಸಂಗವು ನಿರೂಪಿತವಾಗಿರುವುದು 
ಸಮುಚಿತವೇ ಆಗಿದೆ. 

೬. ಶ್ರೀಹರಿಯು ದುಷ್ಟರನ್ನು ಶಿಕ್ಷಿಸುವ ಪರಿಯೂ ಸಹ ವಿಶಿಷ್ಟಬಗೆಯದು. ಮುಖ್ಯವಾಗಿ 
ಸುದರ್ಶನಚಕ್ರದಿಂದ ಅಸುರರನ್ನು ತರಿಯುವ ಅವನ ಹಿರಿಮೆ ಅಪೂರ್ವವಾದುದು. 
ಶಿಶುಪಾಲಾದಿಗಳನ್ನು ಶ್ರೀಕೃಷ್ಣರೂಪದಿಂದ ಹಾಗೆ ಸಂಹರಿಸಿದ್ದುಲೋಕವಿದಿತ. ಈ ಹಿನ್ನೆಲೆಯಲ್ಲಿ 
ಇದರ ಪ್ರಸ್ತಾಪ ಅತ್ಯಂತ ಉಚಿತವಾಗಿದೆ. 

೭. ಸುದರ್ಶನ ಚಕ್ರಕ್ಕೆ ಅಧಿದೇವತೆ ದುರ್ಗಾದೇವಿ. ಆ ದುರ್ಗೆಯು ಸಾಕ್ಷಾತ್‌ 
ಮಹಾಲಕ್ಷ್ಮಿಯ ಒಂದು ರೂಪ. ಆದ್ದರಿಂದ ಸುದರ್ಶನ ಚಕ್ರವನ್ನುಪ್ರಯೋಗಿಸುವುದು ಎಂದರೆ 
ಮಹಾಲಕ್ಷ್ಮಿಯನ್ನು ನಿಯಂತ್ರಿಸುವುದು ಎಂದರ್ಥ. ಇದರಿಂದ ಲಕ್ಷ್ಮೀಪತಿಯಾದ ಶ್ರೀಹರಿಯೇ 
ಸಕಲ ದೇವತೆಗಳಲ್ಲಿ ಮಿಗಿಲಾದ ಪರದೇವತೆ ಎಂಬ ಭಾವವು ಸೂಚಿತ. 


ಸೇರ ಸೇ ಈ ತಃ 


೨೮. ನಿನ್ನೊಳು ಜೈಸುವವರೀಜಗದೊಳುಂಟೇ ದೇವ ರಕ್ಷಿಸು 


ಹಗೆಯರಿಗೆ ವರವೀವರಿಬ್ಬರು 

ತೆಗೆಯಲರಿಯರು ಕೊಟ್ಟ ವರಗಳ 

ತೆಗೆದುಕೊಡುವ ಸಮರ್ಥರಾರೀ ಜಗಕೆ ನಿನ್ನಂತೆ । 

ಸುಗುಣರಿನ್ನಾರುಂಟು ಕದನವ 

ಬಗೆದು ನಿನ್ನೊಳು ಜೈಸುವವರೀ- 

ಜಗದೊಳುಂಟೇ ದೇವ ರಕ್ಷಿಸು ನಮ್ಮನನವರತ I ೨೮ ॥ 
ಅ: ದೇವತೆಗಳ ವೈರಿಗಳಾದ ಅಸುರರಿಗೆ ವರಗಳನ್ನು ನೀಡುವವರೆಂದು ಹೆಸರಾದ 


ಇಬ್ಬರು ದೇವತೆಗಳು ಎಂದರೆ ಬ್ರಹ್ಮ ಹಾಗೂ ಶಿವ; ಆದರೆ ಅವರಿಗೆ ತಾವು ನೀಡುವ 
ವರಗಳನ್ನು ಹಿಂತೆಗೆದುಕೊಳ್ಳುವ ಸಾಮರ್ಥ್ಯವಿಲ್ಲ ಆದರೆ ವರ ನೀಡುವಂತೆ, 


೧೧೬ ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ 


ನೀಡಿದ ವರವನ್ನು ಹಿಂತೆಗೆದುಕೊಳ್ಳುವ ಸಾಮರ್ಥ್ಯ ಹೊಂದಿರುವ ಪರದೇವತೆ 
ಎಂದರೆ ನೀನೊಬ್ಬನೇ. ನಿನ್ನಂತೆ ಕಲ್ಯಾಣಗುಣಪೂರ್ಣರಾದವರು ಬೇರೆ ಯಾರು 
ತಾನೆ ಇರುವರು? ನಿನ್ನೊಂದಿಗೆ ಯುದ್ಧಕ್ಕೆ ತೊಡಗಿ, ಜಯಿಸುವವರು ಈ ಜಗತ್ತಿನಲ್ಲಿ 
ಯಾರಾದರೂ ಇರುವರೆ ! ಎಲೈ ದೇವನಾದ ಶ್ರೀಹರಿಯೇ! ನೀನು ನಮ್ಮನ್ನು ಸದಾ 
ರಕ್ಷಿಸು. 

ವಿ.: ೧. ಶ್ರೀಹರಿಯು ಪರದೇವತೆ ಎಂಬುದನ್ನು ಮತ್ತೊಂದು ಬಗೆಯಲ್ಲಿ ನಿರೂಪಿಸುವ 


ಪದ್ಯವಿದು. 


೨. ದೈತ್ಯರು ವಿಶೇಷವಾಗಿ ಬ್ರಹ್ಮ ಹಾಗೂ ಶಿವರನ್ನು ಆರಾಧಿಸಿ, ಅಜೇಯತ್ವ, ಅವಧ್ಯತ್ವ 
ಮೊದಲಾದವರಗಳನ್ನುಪಡೆದಿರುವ ಪ್ರಸಂಗಗಳು ಪುರಾಣಗಳಲ್ಲಿ! ಉದ್ದಕ್ಕೂ ಕಂಡುಬರುತ್ತವೆ. 
ಆದರೆ ಮುಂದೆ ಆ ದೈತ್ಯರಿಂದ ಅಗಾಧಪ್ರಮಾಣದ ಲೋಕನಾಶ ನಡೆದಾಗ ವರನೀಡಿದ 
ಬ್ರಹ್ಮ ಹಾಗೂ ಶಿವರು ಅದರ ಪರಿಹಾರಕ್ಕಾಗಿ ವಿಷ್ಣುವನ್ನು ಮೊರೆಹೊಗುವುದು, ಅದರಂತೆ 
ಎಷ್ಟು ಅವತರಿಸಿ, ಅಂತಹ ಅಸುರರನ್ನು ಸದೆಬಡಿಯುವುದು ಸುಪ್ರಸಿದ್ಧ ಇದರಿಂದ 
ವರನೀಡುವ ಅವರಿಬ್ಬರಿಗೂ ತಮ್ಮವರವನ್ನುಹಿಂತೆಗೆದುಕೊಳ್ಳುವಸಾಮರ್ಥ್ಯ ಇಲ್ಲವೆಂಬುದು 
ತಿಳಿಯುವುದು. ಬಹಳ ಮುಖ್ಯವಾಗಿ ಭಸ್ಮಾಸುರನ ಪ್ರಸಂಗದಲ್ಲಿ ತಾನು ನೀಡಿದ ವರವನ್ನು 
ತನ್ನತಲೆಯ ಮೇಲೆಯೇ ಕೈಯಿರಿಸಿ, ಪರೀಕ್ಷಿಸುವ ದುಸಾಹಸಕ್ಕೆ ತೊಡಗಿದ ಆ ಅಸುರನಿಂದ 
ಪಾರಾಗಲು, ಶಿವನಿಗೆ ಮಹಾವಿಷ್ಣುವೇ ದಾರಿತೋರಿದ ವಿವರ ಇದಕ್ಕೆ ಉತ್ತಮನಿದರ್ಶನ. ತನ್ನ 
ವರದಿಂದ ತಾನೇ ಸಂಕಟಕ್ಕೆ ಗುರಿಯಾದಾಗ ಶಿವ ಅದರಿಂದ ಪಾರಾದದ್ದು ಮಹಾವಿಷ್ಣುವಿನ 
ಅನುಗ್ರಹದಿಂದ: ಮೋಚಿತಃ ಸಂಕಟಾತ್‌ ಶಿವಃ - (ಭಾಗವತ ೧೦/೯೨/೩೭). ಇದು 
ಶ್ರೀಹರಿಯು ಇತರರು ನೀಡುವ ವರಗಳನ್ನು ಸಹ ತಾನು ಪರಿಹರಿಸಬಲ್ಲಎಂಬ ವಿಶೇಷಾಂಶ 
ತಿಳಿಯುವುದು. ಹೀಗೆ ವರ ನೀಡುವಂತೆ ವರವನ್ನು ಹಿಂತೆಗೆದುಕೊಳ್ಳುವಲ್ಲೂಸಹ ಪೂರ್ಣ 
ಸಮರ್ಥ ಎಂಬ ವಿಶಿಷ್ಠಹಿಲಮೆಯನ್ನು ಹೊಂದಿರುವ ಶ್ರೀಹರಿಯೇ ಪರದೇವತೆ ಎಂಬುದು 
ಇಲ್ಲಿಯ ಭಾವ. 


೩. ಶ್ರೀಹರಿಯು ಹೀಗೆ ವರನೀಡಲು ಹಾಗೂ ಹಿಂತೆಗೆದುಕೊಳ್ಳಲು ಸಹ ಸಮರ್ಥ 
ಎಂಬ ಇಲ್ಲಿಯ ನಿರೂಪಣೆ ಶ್ರೀಮಧ್ವಾಚಾರ್ಯರ ದ್ವಾದಶಸ್ತೋತ್ರದ ವರದೇಶವರಪ್ರದಮ್‌ 
(೧/೧) ಎಂಬ ಮಾತಿನ ಭಾವವಾಗಿದೆ. ವರದಾನಾಂ ಈಶಾ: ವರದೇಶಾಃ ತೇಷಾಮಪಿ ವರಪ್ರದಃ 
ತಂ ಎಂಬುದು ಇದರ ಒಂದು ಅರ್ಥವಾದರೆ, ವರಾನ್‌ ದ್ಯತಿ ಇತಿ ವರದಾಃ ತೇಷಾಂ ಈಶಾಃ 
ವರದೇಶಾನ ತೇಷಾಮಪಿ ವರಾನ್‌ ಪ್ರಕರ್ಷೇಣ ದ್ಯತಿ ಇತಿ ವರದೇಶವರಪ್ರದಃ ಎಂಬುದು ಅದರ 
ಇನ್ನೊಂದು ಅರ್ಥ. 


೨೯. ವೈರವ ಮಾಡಿದವರಿಗೆ ಅಮರಪದವಿಯನಿತ್ತೆ ರಕ್ಷಿಸು ೧೧೭ 


೨೯. ವೈರವ ಮಾಡಿದವರಿಗೆ ಅಮರಪದವಿಯನಿತ್ತೆ ರಕ್ಷಿಸು 


ಸುಮನನರ ವೈರದಲಿ ಕೆಲವರು 
ಕುಮತಿಗಳು ತಪದಿಂದ ಭರ್ಗನ 

ಕಮಲಜನ ಪದಯುಗವ ಮೆಚ್ಚಿಸಿ ವರವ ಪಡೆದಿಹರು । 
ಸಮರಮುಖದೊಳಗುಪಮೆಯಲಿ ಎ- 

ಕ್ರಮದಿ ವೈರವ ಮಾಡಿದವರಿಗೆ 

ಅಮರಪದವಿಯಿತ್ತೆ ರಕ್ಷಿಸು ನಮ್ಮನನವರತ ॥ ೨೯॥ 


ಅ: ದೇವತೆಗಳ ಮೇಲೆ ವೈರಭಾವವನ್ನು ಹೊಂದಿದ ಕೆಲವರು ದುರ್ಬುದ್ದಿಯವರು 
ತಪಸ್ಸು ಮಾಡಿ ಶಿವನ, ಬ್ರಹ್ಮನ ಪದಯುಗವನ್ನು ಆರಾಧಿಸಿ, ಮೆಚ್ಚಿಸಿ ವರವನ್ನು 
ಪಡೆದಿರುವರು. ಯುದ್ಧರಂಗದಲ್ಲಿ ಒಳ್ಳೆಯ ರೀತಿಯಲ್ಲಿ ಪರಾಕ್ರಮವನ್ನು ತೋರಿಸಿ, 
ವೈರವನ್ನು ಮಾಡಿದವರಿಗೆ ಅಮರ ಪದವಿಯನ್ನು ನೀಡಿದೆ. ಶ್ರೀಹರಿಯೇ! ಇಂತಹ 
ನೀನು ನಮ್ಮನ್ನು ಸದಾ ರಕ್ಷಿಸು. 

ವಿ.: ೧. ಹಿಂದಿನ ಪದ್ಯದ ನಿರೂಪಣೆ ಇದರಲ್ಲಿ ಮುಂದುವರೆದಿದೆ. 


೨. ದೇವತೆಗಳ ಮೇಲೆ ವೈರವನ್ನು ಸಾಧಿಸಲೆಂದು ದುರ್ಬುದ್ಧಿಯ ಕೆಲವು ಜನರು ಶಿವ 
ಹಾಗೂ ಬ್ರಹ್ಮನನ್ನು ಆರಾಧಿಸಿ, ವರವನ್ನು ಪಡೆದುಕೊಂಡರು. ಇದು ಹಿಂದಿನ ಪದ್ಯದಲ್ಲಿನ 
ಹಗೆಯರಿಗೆ ವರವೀವರಿಬ್ಬರು ಎಂಬ ಮಾತಿಗೆ ವಿವರಣೆಯಾಗಿದೆ; ಭರ್ಗ- ಶಿವ; ಕಮಲಜ- 
ಬ್ರಹ್ಮ ಸುಮನಸರು - ದೇವತೆಗಳು. 


೩. ಹಾಗೆ ವರಪಡೆದವರಲ್ಲೂ ಸಹ ಯುದ್ಧರಂಗದಲ್ಲಿ ಉತ್ತಮಹೋರಾಟವನ್ನು 
ಮಾಡಿಯೇ ವೈರವನ್ನು ಸಾಧಿಸಹೊರಟವರು ಅಂತಹ ಉತ್ತಮಚೇತನರಿಗೆ ಅಮರ 
ಪದವಿಯನ್ನು ನೀಡಿ ಅನುಗ್ರಹಿಸಿದ್ದು ಶ್ರೀಹರಿ. 


೪. ಬ್ರಹ್ಮ ಹಾಗೂ ಶಿವನಿಂದ ಅವಧ್ಯತ್ವ ಹಾಗೂ ಅಜೇಯತ್ವ ವರಪಡೆದ ಅಸುರರು 
ಸಾಮಾನ್ಯವಾಗಿ, ವಿನಾಶವನ್ನು ಹೊಂದಿದವರು. ಆದರೆ ಅಂತಹವರಲ್ಲಿ ಕೆಲವರು ಮಾತ್ರ 
ನ್ಯಾಯಬದ್ಧರೀತಿಯಲ್ಲಿ ಯುದ್ಧಕ್ಕೆ ತೊಡಗಿದ ಹಿರಿಮೆಯನ್ನು ಮೆರೆದವರು. ಅಂತಹವರು 
ವಿನಾಶವನ್ನು ಕಾಣದೆ, ದೇವತೆಗಳಲ್ಲಿ ಪರಿಗಣಿತರಾಗುವಂತಾದರು ಎಂದರ್ಥ. 


೫. ಇದಕ್ಕೆ ನಿದರ್ಶನವನ್ನಾಗಿ ಬಲಿಚಕ್ರವರ್ತಿಯನ್ನು ಭಾವಿಸಬಹುದು. ಅವನು 
ಮೇಲ್ನೋಟಕ್ಕೆ ದೇವತೆಗಳ ಪ್ರಬಲ ವೈರಿ ಎಂದು ಕಂಡರೂ ಮೂಲತಃ ಸಾತ್ವಿಕನಾದ್ದರಿಂದ 
ಅವನಸಾಧನೆಗೆ ಫಲಶ್ರುತಿಯಾಗಿ ಇಂದ್ರಪದವಿ ಲಭಿಸಿತು. ಒಬ್ಬದೇವದ್ವೇಷಿ ದೇವರಾಜನಾದ 


೧೧೮ ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ 


ಕಥೆ ಇದಾಗಿದೆ. ಇದು ಅವನು ಮೂಲತಃ ಸಾತ್ವಿಕಚೇತನ ಎಂಬುದಕ್ಕೆ ಪುರಾವೆಯಾಗಿದೆ 
ಎಂದರ್ಥ. 

೬. ಬಾಣಾಸುರ ಇದಕ್ಕೆ ಇನ್ನೊಂದು ನಿದರ್ಶನ. ಕಾರ್ತವೀರ್ಯಾರ್ಜುನನಂತೆ ಸಾವಿರ 
ತೋಳಿನವನಾಗಿದ್ದ ಅವನು ಶ್ರೀಕೃಷ್ಣನ ಮೇಲೆ ಯುದ್ಧಕ್ಕೆ ತೊಡಗಿದ. ಶ್ರೀಕೃಷ್ಣ ಅವನ ೯೯೮ 
ತೋಳುಗಳನ್ನು ಕತ್ತರಿಸಿ ಎರಡು ಕೈಗಳನ್ನು ಮಾತ್ರ ಉಳಿಸಿ ಉದ್ಧರಿಸಿದ. ಅವನೊಳಗಿದ್ದ 
ಬಾಣ ಎಂಬ ಅಸುರನ ಆವೇಶವನ್ನು ನಾಶಮಾಡಿ ಅವನನ್ನು ಅಮರನೆನ್ನಿಸಿದ ಎಂಬ ವಿವರ 
ಶ್ರೀಮದ್ಭಾಗವತ ಹಾಗೂ ಹರಿವಂಶ ಮೊದಲಾದ ಗ್ರಂಥಗಳಲ್ಲಿಬಂದಿದೆ. 

೭. ಪ್ರಹ್ಲಾದನ ಕಥೆ ವಿಲಕ್ಷಣವಾದುದು. ಹುಟ್ಟಿದ್ದು ದೈತ್ಯಕುಲದಲ್ಲಾದರೂ ಭಾಗವತ 
ಶಿರೋಮಣಿ ಎಂದು ಖ್ಯಾತನಾದ ವಿಶೇಷ ಹಿರಿಮೆ ಪ್ರಹ್ಲಾದನದು. ಅವನು ದೈತ್ಯಕುಲದವನು 
ಎಂದು ಗಮನಿಸದೇ ಭಕ್ತನೆಂಬ ಕಾರಣದಿಂದ ಪರಿಪೂರ್ಣರಕ್ಷಣೆಯನ್ನು ಒದಗಿಸಿ ಸಕಲ 
ಸೌಭಾಗ್ಯವನ್ನು ನೀಡಿದ ಕರುಣಾಳು ಶ್ರೀಹರಿ. 


ಅತು ಸುಳು 


೩೦. ಕೂಡಿದ ಕೆಲಸ ಉತ್ತಮವಾಯ್ತು ರಕ್ಷಿಸು 
ಬಲಿಯ ಬಂಧಿಸಿ ಮೊರೆಯಿಡುವ ಸತಿ- 
ಗೊಲಿದು ಅಕ್ಷಯವಿತ್ತು ಕರುಣದಿ 
ಮೊಲೆಯನುಣಿಸಿದ ಬಾಲಿಕೆಯ ಪಿಡಿದಸುವನಪಹರಿಸಿ । 
ಶಿಲೆಯ ಸತಿಯಳ ಮಾಡಿ ತ್ರಿಪುರರ 
ಲಲನೆಯರ ವ್ರತಗೆಡಿಸಿ ಕೂಡಿದ 
ಕೆಲಸ ಉತ್ತಮವಾಯ್ತು ರಕ್ಷಿಸು ನಮ್ಮನನವರತ H ೩೦ ॥ 


ಅ: ಬಲಿಯನ್ನು ಬಂಧಿಸಿ, ಮೊರೆಯಿಟ್ಟಂತಹ ದ್ರೌಪದಿಗೆ ಒಲಿದು ಕರುಣೆಯಿಂದ 
ಅಕ್ಷಯವಸ್ವವನ್ನು ನೀಡಿ, ಸ್ತನ್ಯಪ್ರಾಶನ ಮಾಡಿಸಿದ ಪೂತನಿಯನ್ನು ಹಿಡಿದು ಅವಳ 
ಪ್ರಾಣವನ್ನು ಕಳೆದು, ಶಿಲೆಯಾಗಿದ್ದ ಅಹಲ್ಯೆಯನ್ನು ಪುನಃ ಸತಿಯಳನ್ನಾಗಿ ಮಾಡಿ, 
ತ್ರಿಪುರಾಸುರರ ಪತ್ನಿಯರ ವ್ರತವನ್ನು ಕೆಡಿಸಿ, ಕೂಡಿದ ನಿನ್ನ ಅತ್ಯಂತ ಉತ್ತಮವೇ 
ಆಯಿತು. ಅಂತಹ ಶ್ರೀಹರಿಯೇ! ನೀನು ನಮ್ಮನ್ನು ಅನವರತ ರಕ್ಷಿಸು. 

ವಿ.:೧ ಬಗೆಬಗೆಯ ಭಕ್ತರಿಗೆ ಶ್ರೀಹರಿ ಅನುಗ್ರಹಿಸಿದ ಶ್ರೀಹರಿಯಕಾರುಣ್ಯವನ್ನುಪ್ಪಸ್ತಾಪಿಸುತ್ತ 
ಅವನು ನಮ್ಮನ್ನು ಸದಾ ರಕ್ಷಿಸಬೇಕು ಎಂಬುದಾಗಿ ಇದರಲ್ಲಿ ಪ್ರಾರ್ಥಿಸಿಕೊಳ್ಳಲಾಗಿದೆ. 

೨. ಬಲಿಯನ್ನು ಬಂಧಿಸಿದ ಪ್ರಸಂಗವಾಮನಾವತಾರದಿಂದ ಎಂಬುದಾಗಿ ಶ್ರೀಮದ್ಭಾಗವತ 
ಅಷ ಸ್ಕಂಧದಲ್ಲಿ ನಿರೂಪಿತವಾಗಿದೆ. ಇತರ ಅನೇಕ ಪುರಾಣಗಳಲ್ಲೂ ರಾಮಾಯಣ, 


೩೦. ಕೂಡಿದ ಕೆಲಸ ಉತ್ತಮವಾಯ್ತು ರಕ್ಷಿಸು ೧೧೯ 


ಮಹಾಭಾರತಗಳಲ್ಲೂ ಈ ಬಗ್ಗೆ ನಿರೂಪಣೆ ಕಂಡುಬರುವುದು. ಬಲಿಚಕ್ರವರ್ತಿಯು 
ಮಹಾಭಾಗವತ ಶಿರೋಮಣಿ ಎಂದು ಪ್ರಖ್ಯಾತನಾದ ಪ್ರಹ್ಲಾದನ ಮೊಮ್ಮಗ. ಇವನ 
ತಂದೆ ವಿರೋಚನ ಹಿರಣ್ಯಕಶ್ಯಪುವಿನಂತೆ ಭಗವದ್ವಿರೋಧಿಯಾಗಿದ್ದವನು. ಇವನು ಮಾತ್ರ 
ತಂದೆ ವಿರೋಚನನಂತಾಗದೆ, ತಾತನಾದ ಪ್ರಹ್ಲಾದನಂತೆ, ಭಗವದ್ಭಕ್ತನೇ ಆಗಿ, ಉದ್ದಾರ 
ಕಂಡವನು. ಮೂರು ಹೆಜ್ಜೆಯ ಭೂಮಿಯ ದಾನದನೆಪದಲ್ಲಿಮೂರು ಲೋಕಗಳನ್ನೇ ಪಡೆದ 
ವಾಮನರೂಪದ ಶ್ರೀಹರಿಯ ತ್ರಿವಿಕ್ರಮ ವೈಭವವನ್ನುಕಂಡ ಪುಣ್ಯಶಾಲಿ ಇವನು. ಶ್ರೀಹರಿಯ 
ಅನುಗ್ರಹದ ಫಲವಾಗಿ ಭಾವಿ ಇಂದ್ರ ಎನ್ನಿಸಿರುವ ಇವನು ಈಗಲೂ ಸುತಳಲೋಕದಲ್ಲಿ 
ಶ್ರೀಹರಿಯ ವಾಮನರೂಪದಿಂದ ರಕ್ಷಿತನಾಗಿಯೇ ಇರುವನು. ವರ್ಷದ ಶ್ರೇಷ್ಠಹಬ್ಬಗಳಲ್ಲಿ 
ಒಂದಾದ ಬಲಿಪಾಡ್ಯ ಇವನ ಹಿರಿಮೆಯನ್ನು ಸಾರುವ ಹಬ್ಬವಾಗಿದೆ. 


೩. ಮೊರೆ ಇಟ್ಟ ಸತಿ ಎಂದರೆ ದ್ರೌಪದಿ. ದುರ್ಯೋಧನ, ಶಕುನಿಯರ ನಡೆದ 
ದ್ಯೂತಪ್ರಸಂಗದಲ್ಲಿ ತನ್ನ ಸರ್ವಸ್ವದೊಂದಿಗೆ ತನ್ನನ್ನು ತನ್ನ ತಮ್ಮಂದಿರನ್ನು ಹಾಗೂ 
ದ್ರೌಪದಿಯನ್ನು ಯುಧಿಷ್ಠಿರ ಸೋತಾಗ, ತುಂಬಿದ ಸಭೆಗೆ ಕರೆತರಲ್ಪಟ್ಟ ದ್ರೌಪದಿಯ ಬಗ್ಗೆ 
ಅತ್ಯಂತ ಕೆಟ್ಟರೀತಿಯಲ್ಲಿದುರ್ಯೋಧನ ವರ್ತಿಸಿ, ಕೊನೆಗೆ ದ್ರೌಪದಿಯ ವಸ್ಥಾಪಹರಣಕ್ಕೂ 
ಪ್ರಯತ್ನಿಸಿದ ಮಹಾಪಾತಕಿ. ಆಸಮಯದಲ್ಲಿದ್ರೌಪದಿಯುಪರಿಪರಿಯಿಂದ ಶ್ರೀಹರಿಯನ್ನು 
ಶರಣು ಹೊಂದುವಳು. ಆಗ ಕರುಣೆಯಿಂದ ಅವಳಿಗೆ ಅಕ್ಷಯಾಂಬರವನ್ನುನೀಡಿ ಸಲಹಿದ್ದು 
ಮಹಾಭಾರತದಲ್ಲಿ ಸುಪ್ರಸಿದ್ಧವಾಗಿರುವ ವಿಷಯ. 


೪. ಇಲ್ಲಿ ಸ್ವನ್ಯಪ್ರಾಶನಮಾಡಿಸಿದ ಬಾಲಿಕೆ ಎಂದರೆ ಪೂತನಿ ಎಂದರ್ಥ. ಬಾಲಕೃಷ್ಣನ 
ಸಂಹಾರಕ್ಕೆಂದು ಕಂಸನಿಂದ ನಿಯೋಜಿಸಲ್ಪಟ್ಟ ಪೂತನಿಯು ತನ್ನ ವಿಷಪೂರಿತವಾದ ಸ್ವನ್ಯವನ್ನು 
ನೀಡಿ ಕೃಷ್ಣನನ್ನು ಸಂಹರಿಸಲು ಪ್ರಯತ್ನಿಸಿದ ಘೋರಪಾತಕಿ. ಸ್ವತಃ ಶ್ರೀಹರಿಯಾದ ಶ್ರೀಕೃಷ್ಣ 
ಅವಳನ್ನು ಸಂಹರಿಸಿ ಲೋಕಕ್ಕೆ ಕಲ್ಯಾಣವನ್ನು ಉಂಟು ಮಾಡಿದ. ಅವಳು ಹಿಂದಿನ ಜನ್ಮದಲ್ಲಿ 
ತಾಟಕಿಎಂಬ ರಾಕ್ಷಸಿಯಾಗಿದ್ದು ಶ್ರೀರಾಮನಿಂದ ಹತಳಾಗಿದ್ದ ವಿವರ ರಾಮಾಯಣದಲ್ಲಿದೆ. 
ಇಲ್ಲಿ ಪೂತನಿಯಾಗಿ ಹುಟ್ಟಿದಾಗ ಅವಳಲ್ಲಿ ಶ್ರೇಷ್ಠ ಅಪ್ಪರೆಯಾದ ಉರ್ವಶಿಯ ಆವೇಶವೂ 
ಇದ್ದಿತು. ಶ್ರೀಕೃಷ್ಣ ಉರ್ವಶಿಗೆ ಸದ್ಗತಿ ನೀಡಿ, ಪೂತನಿಯನ್ನು ಅಧೋಗತಿಗೆ ಕಳುಹಿಸಿದ ಎಂಬ 
ನಿರ್ಣಯ ಮಹಾಭಾರತತಾತ್ಪರ್ಯನಿರ್ಣಯದಲ್ಲಿದೆ; ಇದರ ವಿಸ್ತೃತ ವಿವೇಚನೆಯು 
ಶ್ರೀವಾದಿರಾಜಸ್ವಾಮಿಗಳ ರುಕ್ಮಿಣೀಶವಿಜಯದಲ್ಲಿ ಬಂದಿದೆ. 


೫. ಶಿಲೆಯಾಗಿದ್ದ ಭಕ್ತಳು ಎಂದರೆ ಅಹಲ್ಯೆ. ಗೌತಮರ ಪತ್ನಿಯಾಗಿದ್ದ ಅಹಲ್ಯೆಯನ್ನು 
ಗೌತಮರ ಅಧಿಕಪುಣ್ಯದ ನಾಶಕ್ಕಾಗಿ ಇಂದ್ರದೇವರು ಗೌತಮವೇಷದಲ್ಲಿಯೇ ಬಲಾತ್ಕಾರದ 
ರಮಣಮಾಡಿದಾಗ ಅವರು ಶಪಿಸಿ, ಅದೃಶ್ಯಳಾಗಿ ಶಿಲೆಯಂತೆ ನಿಶ್ಚಲಳಾಗಿ ನೆಲೆಸುವ ಪರಿಸ್ಥಿತಿ 
ಅವಳ- ದಾಗಿತ್ತು. ಶ್ರೀರಾಮನ ದರ್ಶನಭಾಗ್ಯದಿಂದ ಪುನಃ ಅಹಲ್ಕೆ ತನ್ನನಿಜರೂಪವನ್ನು ಪಡೆದು 
ಗೌತಮರೊಂದಿಗೆ ಜೊತೆಗೂಡುವಂತಾಯಿತು. ಶ್ರೀರಾಮರೂಪದ ಶ್ರೀಹರಿಯ ಅನುಗ್ರಹದ 


೧೨೦ ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ 


ಫಲ ಈ ಅಹಲ್ಯೋದ್ಧಾರ. ಈ ಬಗ್ಗೆ ಹೆಚ್ಚಿನ ವಿವರವನು  ಶ್ರೀಮನ್ಮಹಾಭಾರತತಾತ್ಚರ್ಯ- 
ನಿರ್ಣಯದಲ್ಲಿ; ಕಾಣಬಹುದು". 


೬. ತ್ರಿಪುರಾಸುರರು ಎಂಬವರು ಚಿನ್ನ ಬೆಳ್ಳಿ ಹಾಗೂ ಉಕ್ಕಿನ ಮೂರು ಪಟ್ಟಣಗಳನ್ನು 
ಮಾಡಿಕೊಂಡು ಶಿವನ ವರದಿಂದಾಗಿ ಅವಧ್ಯರೆನ್ನಿಸಿದ್ದ ಅಸುರರು. ಶಿವನ ವರದೊಂದಿಗೆ 
ಅವರ ಪತ್ನಿಯರ ಪಾತಿವ್ರತ್ಯವೂ ಅವರಿಗೆ ರಕ್ಷಾಕವಚದಂತಿತ್ತು. ಅವರ ಪಾತಿವ್ರತ್ಯವನ್ನು ಕೆಡಿಸಿ 
ತ್ರಿಪುರಾಸುರರ ಸಂಹಾರಕ್ಕೆ ರುದ್ರದೇವರಿಗೆ ಅವಕಾಶ ನೀಡಲೆಂದು ಶ್ರೀಹರಿ ಬುದ್ಧರೂಪ- 
ದಿಂದ ಪ್ರಾದುರ್ಭವಿಸಿದ; ಅವರ ಪಾತಿವ್ರತ್ಯವನ್ನು ಅಳಿಸಿ ಹಾಕಿದ. ಅದರ ಫಲವಾಗಿ 
ತ್ರಿಪುರಾಸುರರು ಶಿವನಿಂದ ಹತರಾದರು; ಶಿವನು ಪುರಾರಿ, ತ್ರಿಪುರಾರಿ ಎಂಬ ಹಿರಿಮೆಯನ್ನು 
ಹೊಂದಿದನು. 


೭. ಇಲ್ಲಿ ಬಲಿಚಕ್ರವರ್ತಿಯ ಉದ್ದಾರವು ಒಬ್ಬ ಪುರುಷನ ಉದ್ಧಾರದ ಸಂಗತಿಯಾದರೆ, 
ದ್ರೌಪದಿ, ಅಹಲ್ಯೆಯರಪ ಪ್ರಸಂಗಗಳು ಸ್ಲೀಯರ ಉದ್ಧಾರದಪ್ಪ ಪ್ರಸಂಗಗಳಾಗಿವೆ. ತ್ರಿಪುರಾಸುರರ 
ಹಾರದ ಕಥೆ ತಾ ಣದ ಕಾರಣವಾದ ಸತ ಎಂಬುದು ವಿಶೇಷ, 


೮. 'ಕರುಣದಿ' ಎಂಬ ಮಾತನ್ನು ಬಲಿಚಕ್ರವರ್ತಿ ದ್ರೌಪದಿ ಹಾಗೂ ಅಹಲ್ಯೆಯರ 
ಪ್ರಸಂಗಗಳಿಗೆ ಅನ್ವಯಿಸಿಕೊಳ್ಳ ಬೇಕು; ಪೂತನಿಯ ಪ್ರಸಂಗದಲ್ಲಿ ಉರ್ವಶಿಗೆ ಮಾತ್ರ 
ಅನ್ವ ಯಿಸುವ ಪದ: ಇದಾಗಿದೆ ಎರು ವಿಶೇಷ 


ಮಶ ಕುಶ ಶೂ 


೩೧. ಖರಹರಣವನು ಹಿಂಗಿಸಿದೆ ರಕ್ಷಿಸು 


ಕರಿಯ ಕಾಯ್ದಾಜಲದಿ ೨ಮಕರಿಯ 
ತರಿದು ಹಿರಣ್ಯಕನನ್ನು ಸೀಳ್ದಾ- 
ತರಳನನು ತಲೆಗಾಯ್ದು ಶಕಟಾಸುರನ ಹತಮಾಡಿ । 


೧. ಅಥೋ ಅಹಲ್ಯಾಂ ಪತಿನಾ5 ಭಿಶಪ್ತಾಂ ಪ್ರಧರ್ಷಣಾದಿಂದ್ರಕೃತಾಚ್ಛಿಲೀಕೃತಾಮ್‌ I 
ಸ್ವದರ್ಶನಾನ್ನಾನುಷತಾಮುಪೇತಾಂ ಸುಯೋಜಯಾಮಾಸ ಸ ಗೌತಮೇನ ॥ 
ಬಲಂ ಸ್ವಭಕ್ತೇರಧಿಕಂ ಪ್ರಕಾಶಯನ್ನನುಗ್ರಹಂ ಚ ತ್ರಿದಶೇಷ್ಟತುಲ್ಕಮ್‌ । 
ಅನನ್ಯಭಕ್ತಾಂ ಚ ಸುರೇಶಕಾಂಕ್ಷಯಾ ವಿಧಾಯ ನಾರೀಂ ಪ್ರಯಯೌ ತಯಾಇರ್ಚಿತಃ॥ 

-(೪/೧೦,೧೧) 

ಸಾ ಹಿ ಗೌತಮವಾಕ್ಕೇನ ದುರ್ನಿರೀಕ್ಟಾ ಬಭೂವ ಹ। 
ತ್ರಯಾಣಾಮಪಿ ಲೋಕಾನಾಂ ಯಾವದ್ರಾಮಸ್ಯ ದರ್ಶನಮ್‌ ॥ - ವಾರಾ. (೧/೪೯/೧೬) 
- ವಿವರಗಳನ್ನು ನಮ್ಮಪ್ರಕಾಶನದ "ಮ.ಭಾ.ತಾ.ನಿ ಕನ್ನಡ ಅನುವಾದ"ದಲ್ಲಿಕೊಡಲಾಗಿದೆ. 

೨. ಮಕರವ ತರಿದು (ಪಾ.) 


೩೧. ಖರಹರಣವನು ಹಿಂಗಿಸಿದೆ ರಕ್ಷಿಸು ೧೨೧ 


ದುರುಳಕಂಸನ ಕೊಂದು ಮಗಧನ 
ಮುರಿದು ವತ್ತನ ಹಮ್ಮಳಿಸಿ ಖರ- 
ಹರಣವನು ಹಿಂಗಿಸಿದೆ ರಕ್ಷಿಸು ನಮ್ಮನನವರತ ॥ ೩೧ ॥ 


ಅ: ಗಜೇಂದ್ರನನ್ನು ಕಾಯ್ದು ಸರೋವರದಲ್ಲಿ ಅವನನ್ನು ಹಿಡಿದಿದ್ದ ಮೊಸಳೆಯನ್ನು 
ಸಂಹರಿಸಿದ, ಹಿರಣ್ಯಕಶಿಪುವನ್ನು ಸೀಳಿಹಾಕಿ ಬಾಲಕ ಪ್ರಹ್ಹಾದನನ್ನು ಸಂರಕ್ಷಿಸಿದ, 
ಶಕಟಾಸುರನನ್ನು ಸಂಹರಿಸಿದ, ದುಷ್ಪನಾದ ಜರಾಸಂಧನನ್ನು ಕೊಂದು ಅವನ ಸೊಕ್ಕನ್ನು 
ಮುರಿದ, ವತ್ತಾಸುರನ ಅಹಂಕಾರವನ್ನಡಗಿಸಿದ, ಧೇನುಕಾಸುರನನ್ನು ಸಂಹರಿಸಿದ, 
ಶ್ರೀಹರಿಯೇ! ನೀನು ನಮ್ಮನ್ನುಸದಾ ಪಾಲಿಸು. 

ವಿ. ೧: ಬಗೆಬಗೆಯ ಭಕ್ತರನ್ನು ಶ್ರೀಹರಿಯು ಸಂರಕ್ಷಿಸಿದ ವಿವರ ಈ ಪದ್ಯದಲ್ಲಿ 
ಮುಂದುವರೆದಿದೆ. 


೨. ಕರಿಯ ಸಂಹರಿಸಿದ ಪ್ರಸಂಗ ಎಂದರೆ ಗಜೇಂದ್ರಮೋಕ್ಷದ ಪ್ರಸಂಗ; ಈ ಪ್ರಸಂಗವು 
ಶ್ರೀಮದ್ಭಾಗವತಾದಿಗಳಲ್ಲಿ ಸುಪ್ರಸಿದ್ಧವಾದುದು. ಗಜೇಂದ್ರನು ಹಾಹಾ ಎಂಬ ಸಾ 
ಅವತಾರವಾದರೆ, ಮೊಸಳೆಯು ಹೂಹೂ ಎಂಬ ಗಂಧರ್ವನ ಅವತಾರ. ಆ ಪ್ರಸಂಗದಲ್ಲಿ 
ಗಜೇಂದ್ರನ ಮೋಕ್ಷದೊಂದಿಗೆ ಆ ಮೊಸಳೆಯ ಮೋಕ್ಷವೂ ಆಯಿತು ಎಂಬುದು ವಿಶೇಷ: 
ಕರಿ - ಆನೆ; ಹರಣ-ದೇಹ 


೩. ಹಿರಣ್ಯಕ ಎಂದರೆ ಹಿರಣ್ಯಕಶಿಪು; ಅವನ ಪುತ್ರ ಬಾಲಕ ಪ್ರ ಪ್ರಹ್ಲಾದ. ಬಗೆಬಗೆಯಿಂದ 
ಹಿಂಸಿಸಿ ಹ ವೈಷ್ಣವ ನಿಷ್ಠೆಯನ್ನು ತಪ್ಪಿಸಲು ಹಿರಣ್ಯಕಶಿಪು ವಷ ಪ್ರಯತ್ನ ವಿಶ್ವ- 
ದಾಖಲೆಯದು. ಆದರೆ ಪ್ರಹ್ಲಾದನ ಪ್ರಾರ್ಥನೆಗೆ ಓಗೊಟ್ಟು ಶ್ರೀಹರಿಯು ನರಸಿಂಹರೂಪದಿಂದ 
ಹಿರಣ್ಣ ಿಕಶಿಪುವನ್ನು ಸಂಹರಿಸಿ, ಪ್ರಹ್ಲಾದನಿಗೆ ಪಟ್ಟಕಟ್ಟಿ ಉದ್ಧರಿಸಿದ. ಇದು ಶ್ರೀಮದ್ಭಾಗವತ, 
ವಿಷ್ಣುಪುರಾಣ, ನರಸಿಂಹಪುರಾಣ ಮೊದಲಾದ ಅನೇಕ ಆಕರ ಗ್ರಂಥಗಳಲ್ಲಿಪ್ರ ಸಿದ್ಧ 


೪. ಶಕಟಾಸುರನನ್ನು ಸಂಹರಿಸಿದ ಪ್ರಸಂಗ ಶ್ರೀಕೃಷ್ಣನ ಬಾಲಲೀಲೆಗಳಲ್ಲಿ ಒಂದು. 
ಶಕಟಾಸುರನು ಸ್ವಭಾವತಃ ದುಷ್ಠನಾಗಿದ್ದ ತಾಮಸಜೀವಿ. ಶ್ರೀಕೃಷ್ಣ ಅವನನ್ನು ಸಂಹರಿಸಿ 
ಲೋಕಕಲ್ಯಾಣ ಮಾಡಿದ. ಇದು ಸಹ ಶ್ರೀಮದ್ಭಾಗವತಾದಿಗಳಲ್ಲಿ ಪ್ರಸಿದ್ಧ 


೫. ಕಂಸ ನನ್ನು ಸಂಹರಿಸಿ, ಜರಾಸಂಧನ ಸೊಕ್ಕನ್ನು ಶ್ರೀಕೃಷ್ಣ ಮುರಿದದ್ದು ಅಂದಿನ 
ದಾಖಲೆಯ ವಿಜಯಗಳಲ್ಲೊಂದು. ಜರಾಸಂಧ ವಿಪ್ರಚತಿ ಎಂಬ ಅಸುರನ ಅವತಾರವಾದರೆ, 
ಕಂಸ ಕಾಲನೇಮಿ ಎಂಬ ಅಸುರನ ಅವತಾರ. ಕಂಸನಿಗಿದ್ದುದು ಬ್ರಹ್ಮನ ವರವಾದರೆ, 
ಜರಾಸಂಧನಿಗಿದ್ದುದು ಬ್ರಹ್ಯ ಶಿವ, ದುರ್ವಾಸಮುನಿ ಹಾಗೂ ಚಂಡ-ಕೌಶಿಕರ ವರ. 
ಜರಾಸಂಧನ ಪುತ್ರಿಯರಾದ ಅಸ್ಲಿ ಮತ್ತು ಪ್ರಾಸಿ ಎಂಬುವರು ಕಂಸನಿಗೆ ಪತ್ನಿಯರಾಗಿದ್ದರು. 


೧೨೨ ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ 


ಕಂಸನ ಸಂಹಾರದಿಂದಾಗಿ ಅವರಿಬ್ಬರೂ ವಿಧವೆಯರಾಗಿ ತಂದೆಯ ಮನೆಯನ್ನು 
ಸೇರುವಂತಾಯಿತು. ಕೆರಳಿದ ಜರಾಸಂಧ ಪ್ರತಿಬಾರಿ ೨೩ ಅಕ್ಷೋಹಿಣಿ ಸೇನೆಯೊಂದಿಗೆ 
ಒಟ್ಟು ೧೮ ಬಾರಿ ಶ್ರೀಕೃಷ್ಣನ ಮೇಲೆ ಆಕ್ರಮಣ ನಡೆಸಿದ ಆದರೆ ಪ್ರತಿಬಾರಿಯೂ ಶ್ರೀಕೃಷ್ಣ 
ಅವನ ಸೇನೆಯನ್ನು ಸಂಪೂರ್ಣ ನಾಶಮಾಡಿ, ಅವನನ್ನು ಪುನಃ ಸೇನಾರ್ಜನೆಗೆಂದು 
ಕಳುಹಿಸಿಕೊಡುತ್ತಿದ್ದ ಕೊನೆಗೆ ಭೀಮಸೇನನಿಂದ ಅವನನ್ನೂ ಸಹ ಸಂಹರಿಸಿದ. ಇಲ್ಲಿಮಗಧ 
ಎಂದರೆ ಮಗಧದೇಶದ ಅಧಿಪತಿಯಾದ ಜರಾಸಂಧ ಎಂದರ್ಥ. 


೬. ಖರಹರಣವನು ಎಂಬುದಕ್ಕೆ ಖರಾಸುರನ ದೇಹವನ್ನು. ಎಂದೂ ಅರ್ಥಮಾಡಬಹುದು. 
ಈ ಖರಾಸುರನು ರಾವಣನ ತಮ್ಮ ದಂಡಕಾರಣ್ಯದಲ್ಲಿ ಹದಿನಾಲ್ಕುಸಾವಿರ 
ರಾಕ್ಷಸಸೇನೆಯೊಂದಿಗೆ ನೆಲೆಸಿದ್ದವನು. ಶ್ರೀರಾಮನಿಂದ ಇವನು ಸಪರಿವಾರನಾಗಿ ಹತನಾದ 
ವಿವರ ರಾಮಾಯಣದಲ್ಲಿದೆ. ರಾಮಾಯಣದ ಖರ ಇವನಾದರೆ, ಭಾಗವತದ ಖರ 
ಧೇನುಕಾಸುರ. ಇಬ್ಬರನ್ನೂ ಶ್ರೀಹರಿ ಕ್ರಮವಾಗಿ ಶ್ರೀರಾಮ ಹಾಗು ಶ್ರೀಕೃಷ್ಣರೂಪದಿಂದ 
ಸಂಹರಿಸಿದ ಎಂಬುದನ್ನು 'ಖರಹರಣವನು ಹಿಂಗಿಸಿದೆ' ಎಂಬ ಪದದಿಂದ ತಿಳಿಸುವ 
ಶ್ರೀಕನಕದಾಸರ ಕೌಶಲ ಅಪೂರ್ವವಾದುದು. 


೭. ಈ ಪದ್ಯದಲ್ಲಿ] ಕರಿ, ಮಕರಿ, ತರಿ, ತರಳ, ದುರುಳ, ಮುರಿದು, ಹರಹರಣ ಮೊದಲಾದ 
ಪದಗಳಲ್ಲಿನ ಅನುಪ್ರಾಸ ಅತ್ಯಂತ ರೋಚಕ. 


ಪ್ರಶ ಸೇ ಶ್ರೇ ಸ 


೩೨. ಮೆಚ್ಚಿಸಿದೆ ತ್ರಿಜಗವನೆಲ್ಲ ರಕ್ಷಿಸು 

ಶಿಶುತನದ ಸಾಮರ್ಥ್ಯದಲಿ ಕೆಲ- 

ರಸುರರನು ಸಂಹರಿಸಿ ಚಕ್ರವ 

ಬಿಸುಟು ಯೌವನಕಾಲದಲಿ ಆ ಪಾಂಡುಸುತರಿಂದ | 

ವಸುಮತಿಯ ಭಾರವನಿಳುಹಿ ಸಾ- 

ಹಸದಿ ಮೆರೆದವನಾಗಿ ನೀ ಮೆ- 

ಚಿಸಿದೆ ತ್ರಿಜಗವನೆಲ್ಲ ರಕ್ಷಿಸು ನಮ್ಮನನವರತ || ೩೨ ॥ 

ಅ: ಶಿಶುತನದ ಸಾಮರ್ಥ್ಯದಲ್ಲಿ ಕೆಲವು ಅಸುರರನ್ನು ಚಕ್ರವನ್ನು ಪ್ರಯೋಗಿಸದೆ 

ಸಂಹರಿಸಿದೆ; ಮುಂದೆ ಯೌವನಕಾಲದಲ್ಲಿಯೂ ನನೀನು ಹಾಗೆ ಅಸುರರನ್ನು ಸಂಹರಿಸಿದೆ; 
ಮುಂದೆ ಪಾಂಡುಪುತ್ರರಾದ ಭೀಮಾರ್ಜುನರಿಂದ ಭೂಮಿಯ ಭಾರವನ್ನು ಇಳಿಸಿ, 


ಸಾಹಸವನ್ನು ಮೆರೆದವನಾದೆ. ಅಂತಹ ನೀನು ಮೂರು ಲೋಕಗಳನ್ನೆಲ್ಲಾ ಮೆಚ್ಚಿಸಿದೆ. 
ನಮ್ಮನ್ನು ನೀನು ಸದಾ ರಕ್ಷಿಸು. 


೩೨. ಮೆಚ್ಚಿಸಿದೆ ತ್ರಿಜಗವನೆಲ್ಲರಕ್ಷಿಸು ೧೨೩ 


ವ ಶ್ರೀಕೃಷ್ಣರೂಪದಲ್ಲಿ ಶ್ರೀಹರಿಯು ಮಾಡಿದ ಭೂಭಾರಹರಣದ ಕಾರ್ಯದ 
ವಿವರಣೆ ಈ ಪದ್ಯದಲ್ಲಿ ಬಂದಿದೆ. 


೨. ಶಿಶುವಾಗಿದ್ದಾಗಲೇ ಶ್ರೀಕೃಷ್ಣ ಅನೇಕ ಅಸುರರನ್ನು ಸಂಹರಿಸಿದ ಎಂಬುದು 
ಶ್ರೀಮದ್ಭಾಗವತಾದಿಗಳಲ್ಲಿ ಸುಪ್ರಸಿದ್ಧವಾದ ವಿವರ. ಇದು ಶ್ರೀಕೃಷ್ಣನಿಗೆ ಬಾಲ್ಯ ಯೌವನಾದಿ 
ಯಾವುದೇ ಕಾರಣದಿಂದಲೂ ಶಕ್ತಿ ವ್ಯತ್ಯಾಸ ಸರ್ವಥಾ ಇಲ್ಲ ಎಂಬುದಕ್ಕೆ ನಿದರ್ಶನ. 


೩. ಪೂತನೆ, ಶಕಟಾಸುರ, ತೃಣಾವರ್ತ - ಈ ಮೂವರು ಶ್ರೀಕೃಷ್ಣ ಶಿಶುವಾಗಿದ್ದಾಗಲೇ 
ಹತರಾದ ಮಹಾದೈತ್ಯರು. ಇವರಿಗೆ ವಿಶೇಷ ವರಗಳೂ ಸಹ ಇದ್ದ ವಿವರ 
ಮಹಾಭಾರತತಾತರ್ಯನಿರ್ಣಯದಲ್ಲಿ ಬಂದಿದೆ. ಸ್ವಭಾವತಃ ಅಸುರರು ವಯಸ್ಸಿನಲ್ಲಿ 
ಹಿರಿಯರು; ವರಬಲದ ರಕ್ಷಣೆ ಹೊಂದಿದ್ದವರೂ ಆದ ಅಂತಹ ಅಸುರರನ್ನು ಶಿಶುವಾಗಿದ್ದಾಗಲೇ 
ಸಂಹರಿಸುವ ಮೂಲಕ ಶ್ರೀಕೃಷ್ಣ ತನ್ನದು ಅಸಾಮಾನ್ಯಸಾಮರ್ಥ್ಯ ಎಂಬುದನ್ನು ಲೋಕಕ್ಕೆ 
ಸಾರಿದ. 


೪. ಶಿಶುತನದಿಂದ ಯೌವನದವರೆಗಿನ ಮಧ್ಯಕಾಲದಲ್ಲೂ ಸಹ ಶ್ರೀಕೃಷ್ಣ ವತ್ನಾಸುರ, 
ಅರಿಷ್ಟಾಸುರ, ವ್ಯೋಮಾಸುರ, ಕೇಶಿ ಮೊದಲಾದ ಅನೇಕ ರಾಕ್ಷಸರನ್ನು ಸಂಹರಿಸಿದ 
ವಿವರಗಳನ್ನು ಇಲ್ಲಿ ಉಪಲಕ್ಷಣಯಾ ಗ್ರಹಿಸಬೇಕು. ಇವರಲ್ಲಿ ಅತ್ಯಂತ ಮುಖ್ಯನಾದವನು 
ಕಂಸ; ಬ್ರಹ್ಮವರದಿಂದ ಆವಧ್ಯನೆನ್ನಿಸಿದ ಅವನನ್ನು ಶ್ರೀಕೃಷ್ಣ ಸಂಹರಿಸಿದಾಗ ಅವನ ವಯಸ್ಸು 
ಹತ್ತು ಮಾತ್ರ. ಇದು ಶ್ರೀಕೃಷ್ಣನ ಬ್ರಹ್ಮಾದಿದೇವತೆಗಳಿಗಿಂತ ಹೆಚ್ಚಿನ ಹಿರಿಮೆಗೆ ಉತ್ತಮ ನಿದರ್ಶನ: 
ಜಾತಃ ಕಂಸವಧಾರ್ಥಾಯ. ಎಂಬ ಶ್ರೀಕೃಷ್ಣಾರ್ಶ್ಯಮಂತ್ರದಲ್ಲಿ ಈ ವಿವರ ಬಂದಿದೆ. 


೫. ಈ ಅಸುರರ ಸಂಹಾರದೊಂದಿಗೆ ಬಾಲ್ಯದಲ್ಲೇ ಶ್ರೀಕೃಷ್ಣ ನಡೆಸಿದ ಕಾಲಿಯಮಥನ, 
ಗೋವರ್ಧನೋದ್ಧರಣ ಮೊದಲಾದ ಲೋಕೋತ್ತರಕಾರ್ಯಗಳೂ ಸಹ ಇದರಿಂದ ಸೂಚಿತ 
ಎಂದು ತಿಳಿಯಬೇಕು. 


೬. ಈ ಎಲ್ಲ ಕಾರ್ಯಗಳನ್ನು ಶ್ರೀಕೃಷ್ಣ ಚಕ್ರವನ್ನು ಪ್ರಯೋಗಿಸದೆ ಲೀಲಾಜಾಲವಾಗಿ 
ಸಾಧಿಸಿದ ಎಂಬುದು ಮತ್ತೊಂದು ಗಮನಿಸಬೇಕಾದ ಅಂಶ. ಚಕ್ರ ಮಾತ್ರವಲ್ಲದೆ, ಗದೆ, 
ಬಿಲ್ಲು ಬಾಣ ಮೊದಲಾದ ಯಾವುದೇ ಆಯುಧವನ್ನೂ ಸಹ ಉಪಯೋಗಿಸದೆ, ಆ ಕಾಲದ 
ಮಹಾದೈತ್ಯರನ್ನು ಶ್ರೀಕೃಷ್ಣ: ಸಂಹರಿಸಿದ್ದುಮೇಲ್ನೋಟಕ್ಕೆ ಅವನ ಪಾರಮ್ಯವನ್ನು ಸ್ಫುಟಪಡಿಸುವ 
ಅತ್ಯಂತ ಮುಖ್ಯವಾದ ಅಂಶ ಎಂಬ ಇಲ್ಲಿಯ ವಿವರಣೆ ಅತ್ಯಂತ ಸ್ವರಸವಾದುದು. 

೭. ಇನ್ನು ಯೌವನಕಾಲದಲ್ಲಿ ಶ್ರೀಕೃಷ್ಣನು ಜರಾಸಂಧನನ್ನು ಅವನು ಹದಿನೆಂಟು ಬಾರಿ 


ಉ೨'ಲ'ಣ 
ತಂದಿದ್ದ ೨೩ ಅಕ್ಷೋಹಿಣಿ ಸೇನೆಯನ್ನು ನಾಶಗೊಳಿಸಿ ಪರಾಭವಗೊಳಿಸಿದ. ನರಕಾಸುರ 
ಮೊದಲಾದವರನ್ನು ಸಂಹರಿಸಿದ. ಸ್ವರ್ಗಲೋಕಕ್ಕೆ ತೆರಳಿ ಇಂದ್ರಾದಿದೇವತೆಗಳನ್ನು 


ಪರಾಭವಗೊಳಿಸಿ ಪಾರಿಜಾತವೃಕ್ಷವನ್ನು ದ್ವಾರಕೆಯಲ್ಲಿ ಪ್ರತಿಷ್ಠಾಪಿಸಿದ. 


೧೨೪ ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ 


೮. ಮುಂದೆ ಶ್ರೀಕೃಷ್ಣಭೀಮಾರ್ಜುನಾದಿ ಪಾಂಡವರ ಮೂಲಕ ರಾಜಸೂಯಯಾಗದ 
ಪ್ರಸಂಗದಲ್ಲಿ ನಾಲ್ಕುದಿಕ್ಕುಗಳಲ್ಲಿ ದಿಗ್ವಿಜಯವನ್ನು ಮಾಡಿಸಿದ. ಅಸಂಖ್ಯ ಅಸುರರನ್ನು 
ನಾಶಪಡಿಸಿದ. ತುಂಬಾ ಮುಖ್ಯವಾಗಿ ದುರ್ಯೋಧನಾದಿ ಮಹಾದೈತ್ಯರನ್ನು ಭೀಮ- 
ಸೇನನಿಂದಲೂ, ಜಯದ್ರಥ ಮೊದಲಾದವರನ್ನು ಅರ್ಜುನನಿಂದಲೂ ನಾಶಪಡಿಸಿದ. ಆ 
ಮೂಲಕವಾಗಿ ಭೂಭಾರವನ್ನು ಪರಿಹರಿಸಿದ: ಭೂಭಾರೋತ್ತಾರಣಾಯ ಚ। 


೯, ಪಾಂಡವರ ಮೂಲಕ ಮಾಡಿಸಿದ ಭೂಭಾರಹರಣಕಾರ್ಯದಲ್ಲೂ ಶ್ರೀಕೃಷ್ಣ ಚಕ್ರವನ್ನು 
ಪ್ರಯೋಗಿಸಲಿಲ್ಲ ಎಂಬುದು ಮುಖ್ಯವಾದ ಅಂಶ. "ಚಕ್ರವ ಬಿಸುಟು' ಎಂಬ ಇಲ್ಲಿಯ 
ಮಾತು ಆತ್ಯಂತ ಗಮನಾರ್ಹವಾದುದು. ಶ್ರೀಕೃಷ್ಣಕುರುಕ್ಟೇತ್ರ ಯುದ್ಧದಲ್ಲಿ: ಚಕ್ರ ಮೊದಲಾದ 
ಆಯುಧಗಳನ್ನು ಹಿಡಿಯದೆ ಸಾರಥಿಯಾಗಿ ಅರ್ಜುನನ ರಥದಲ್ಲಿ ಕುಳಿತಿದ್ದೇ ಸಮಸ್ತ 
ಕುರುಸೇನೆಯ ನಾಶವನ್ನು ಭೀಮಾರ್ಜುನರ ಮಾಡಿಸಿದ ಎಂಬುದು ಅವನ ಅಗಾಧವಾದ 
ಸಾಮರ್ಥ್ಯಕ್ಕೆ ನಿದರ್ಶನ. ಇಲ್ಲಿ ಚಕ್ರ ಎಂಬುದು ಉಪಲಕ್ಕಕ. ಗದಾ ಮೊದಲಾದ ಯಾವ 
ಆಯುಧವನ್ನು ಹಿಡಿಯದೇ ಎಂದು ತಾತ್ಪರ್ಯ. 


೧೦. ಇಂತಹ ತನ್ನ ಕಾರ್ಯಗಳ ಮೂಲಕ ಶ್ರೀಕೃಷ್ಣ ಮೂರು ಲೋಕಗಳಲ್ಲೂ ತನ್ನ 
ಸಾಮರ್ಥವನ್ನುಮೆರೆದ; ತ್ರಿಜಗದ್ವಂದ್ಯನೆನ್ನಿಸಿದ. 

೧೧. ಯೌವನದಲ್ಲಿ ಎಂಬುದನ್ನು ಪಾಂಡುಸುತರಿಂದ ವಸುಮತಿಯ ಭಾರವನ್ನು 
ಇಳುಹಿದ ಎಂಬುದಕ್ಕೆ ಅನ್ವಯಿಸುವಂತಿಲ್ಲ, ಕಾರಣ ಶ್ರೀಕೃಷ್ಣಆ ಕಾರ್ಯವನ್ನು ಮಾಡಿಸಿದಾಗ 
ಅದು ಯೌವನವಾಗಿರಲಿಲ್ಲಎಂಬುದು ಮಹಾಭಾರತದಿಂದ ಸ್ಪಷ್ಟ 

೧೨. ಶೈಶವ, ಬಾಲ್ಯ, ಯೌವನ ಹೀಗೆ ಪ್ರತಿಯೊಂದು ಹಂತದಲ್ಲೂ ಮಹಾದೈತ್ಯರನ್ನು 
ಕೇವಲ ತನ್ನಸಾಮರ್ಥ್ಯದಿಂದ ಸಂಹರಿಸಿದ ಶ್ರೀಕೃಷ್ಣನದು ದೇಶ ಕಾಲಗಳಿಗೆ ಅತೀತವೆನ್ನಿಸುವ 
ಅಸಾಮಾನ್ಯವಾದ ಹಿರಿಮೆ ಎಂಬುದು ಇಲ್ಲಿಯ ಮುಖ್ಯಪ್ರಮೇಯ: ಸರ್ವದೇಶೇಷು ಕಾಲೇಷು 
ಸ ಏಕಃ ಪರಮೇಶ್ವರ: 1(ಅಣುಭಾಷ್ಯ). 

೧೩. ವಸುಮತಿ ಎಂದರೆ ಭೂಮಿ; ಭೂಮಿಯು ಅಪಾರವಾದ ಸಸ್ಯ ಸಂಪತ್ತು ನೀಡುವ 
ಕಾರಣದಿಂದ ಅದು ವಸುಮತಿ. ಅದರಂತೆ ತನ್ನಗರ್ಭದಲ್ಲಿಯೂ ಸಹ ಅಪಾರವಾದ ಸುವರ್ಣ 
ಮೊದಲಾದವುಗಳ ನಿಕ್ಷೇಪ ಹೊಂದಿರುವ ಕಾರಣದಿಂದಲೂ ಅದು ವಸುಮತಿ. ಸಮುದ್ರವು 
ಇಂತಹ ಕಾರಣದಿಂದಾಗಿ ರತ್ನಾಕರ ಎನಿಸಿದ್ದರೆ, ಭೂಮಿಯು ವಸುಮತಿ ಎನ್ನಿಸಿದೆ ಎಂಬುದು 
ಗಮನಿಸಬೇಕಾದ ಸಂಗತಿ. 


೧೪. ಹೀಗೆ ಸರ್ವಾವಸ್ಥೆಗಳಲ್ಲಿಯೂ ಸಕಲಬಗೆಯ ಅಸುರರನ್ನು ಸಂಹರಿಸಿದ ಶ್ರೀಕೃಷ್ಣ 
ನಮ್ಮನ್ನು ಸದಾ ರಕ್ಷಿಸಲಿ ಎಂಬ ಪ್ರಾರ್ಥನೆಯು ಸಂಗತವೆನ್ನಿಸುವುದು ಎಂಬುದು ಇಲ್ಲಿಯ 
ಭಾವ. 


೩೩. ಬಲ್ಲಿದನು ನೀನಹುದು ರಕ್ಷಿಸು ೧೨೫ 


೧೫. ವಸು ಎಂದರೆ ಸಂಪತ್ತು, ಐಶ್ವರ್ಯ; ಜಲ ಮೊದಲಾದ ಬಗೆಬಗೆಯ ಅಪಾರ 
ಸಂಪತ್ತನ್ನು ಹೊಂದಿರುವುದರಿಂದ ಭೂಮಿಗೆ ವಸುಮತಿ ಎಂಬ ಹೆಸರು ಅತ್ಯಂತ ಸಾರ್ಥಕ. 
ಅದರಲ್ಲಿಬೆಳೆಯುವ ಪೈರು ಬದುಕು ನೀಡುವ ಅಪೂರ್ವ ಸಂಪತ್ತನ್ನು ಹೊಂದಿದೆ. ಮಣ್ಣನ್ನು 
ಚಿನ್ನಎಂದು ಕರೆಯುವ ಮಾತಿನಲ್ಲಿ ಈ ಅರ್ಥ ತುಂಬಿದೆ. 


Mio 


೩೩. ಬಲ್ಲಿದನು ನೀನಹುದು ರಕ್ಷಿಸು 


ಎಲ್ಲರಲಿ ನೀನಾಗಿ ಸುಮನಸ- 

ರಲ್ಲಿ ಅತಿಹಿತನಾಗಿ ಯಾದವ- 

ರಲ್ಲಿ ಬಾಂಧವನಾಗಿ ದಾನವರಲ್ಲಿ ಹಗೆಯಾಗಿ । 

ಕೊಲ್ಲಿಸಿದೆ ಭೀಮಾರ್ಜುನರ ಕೈ 

ಯಲ್ಲಿಕೌರವಕುಲವನೆಲ್ಲವ 

ಬಲ್ಲಿದನು ನೀನಹುದು ರಕ್ಷಿಸು ನಮ್ಮನನವರತ 11 ೩೩ ॥ 


ಅ: ಶ್ರೀಹರಿಯೇ! ಎಲ್ಲರಲ್ಲಿ ನೀನು ಇರುವವನಾಗಿರುವಿ; ದೇವತೆಗಳಲ್ಲಿ ಅತ್ಯಂತ 
ಹಿತಕರನಾಗಿರುವಿ; ಯಾದವರಲ್ಲಿ ಬಾಂಧವನಾಗಿರುವಿ; ದಾನವರಲ್ಲಿಹಗೆಯಾಗಿರುವಿ 
- ಇಂತಹ ನೀನು ಭೀಮಾರ್ಜುನರ ಕೈಯಲ್ಲಿಕೌರವರ ಕುಲವನ್ನೆಲ್ಲಕೊಲ್ಲಿಸಿದೆ. ನೀನು 
ತುಂಬಾ ಪ್ರಾಜ್ಞ ಹಾಗಿರುವುದು ನಿಜ; ನೀನು ನಮ್ಮನ್ನು ಸದಾ ರಕ್ಷಿಸು. 


ವಿ: ೧. ಶ್ರೀಹರಿಯು ಸರ್ವಾಂತರ್ಯಾಮಿ; ಆದರೆ, ಅವನು ದೇವತೆಗಳ ಹಿತೈಷಿ; 
ಯಾದವರಿಗೆ ಬಂಧು ಹಾಗೂ ದಾನವರಿಗೆ ಹಗೆ ಎಂಬುದು ವಿಶೇಷ ಎಂಬ ಪ್ರಮೇಯ 
ಇದರಲ್ಲಿನಿರೂಪಿತವಾಗಿದೆ; ಸಮನಸರು - ದೇವತೆಗಳು. 


೨. ಸುರರು ಅಸುರರು ಮೊದಲಾಗಿ ಎಲ್ಲರಲ್ಲೂ ಶ್ರೀಹರಿಯು ಅಂತರ್ಯಾಮಿಯಾಗಿ 
ನೆಲೆಸಿರುವನು ಎಂದು ತಿಳಿಸುವ ಮೂಲಕ ಸುರರು ನರರು ಮೊದಲಾದ ಸಕಲರಿಗಿಂತ 
ಶ್ರೀಹರಿಯು ಅತ್ಯಂತ ಭಿನ್ನಎಂಬ ಪ್ರಮೇಯ ತಿಳಿಯುವುದು. 


೩. ದೇವತೆಗಳಿಗೆ ಶ್ರೀಹರಿಯು ಹಿತೈಷಿಯಾಗಿರಲು ಅವರು ಯಾರಿಗೂ ಕೇಡೆಸಗದ 
ಉತ್ತಮ ಮನೋಭಾವದವರು ಎಂಬುದು ಕಾರಣ ಎಂಬುದನ್ನು "ಸುಮನಸರು' ಎಂಬ 
ಪದದಿಂದ ತಿಳಿಸಿರುವರು. ಇದರಿಂದ ಶ್ರೀಹರಿಯು ನಿಷ್ಕಾರಣವಾಗಿ ಸುರರಿಗೆ ಹಿತವನ್ನುಂಟು 
ಮಾಡುವನು ಎಂಬ ಆಕ್ಷೇಪಕ್ಕೆ ಉತ್ತರ ಲಭಿಸುವುದು. 


೧೨೬ ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ 


೪. ಯಾದವರಿಗೆ ಬಾಂಧವನಾದವನು ಶ್ರೀಹರಿ. ಇದು ಅವನು ಯದುಕುಲದಲ್ಲಿ 
ಅವತರಿಸಿದವನು; ಆ ಕಾರಣದಿಂದ ಅವರಿಗೆ ಬಂಧು ಎಂದು ಸೂಚಿತವಾಗುವುದು. ಇದರಿಂದ 
ಅವನ ಬಂಧುತ್ವ ಸಜ್ಜನರಿಗೆ ಸಹಜವಾದುದು. ಯಾದವರು ಸಜ್ಜನರಾಗಿದ್ದುದು ಅವರ 
ಕುಲದಲ್ಲಿ ಶ್ರೀಕೃಷ್ಣರೂಪದಿಂದ ಶ್ರೀಹರಿಯು ಅವತರಿಸಲು ಕಾರಣ. 


೫. ದಾನವರಿಗೆ ಹಗೆ ಎಂದರೆ ಅಸುರರಿಗೆ ಶತ್ರು ಎಂದರ್ಥ. ನಿಷ್ಕಾರಣವಾಗಿ ಕೇವಲ 
ಸ್ವಾರ್ಥಕ್ಕೋಸ್ಕರ ಸಜ್ಜನರಿಗೆ ಕೇಡೆಸಗುವುದು ಅಸುರರ ಮುಖ್ಯಲಕ್ಷಣ. ಅದರಿಂದಾಗಿಯೇ 
ಶ್ರೀಹರಿಯು ಅವರಿಗೆ ಹಗೆಯಾಗಿರುವನು ಎಂದರ್ಥ. ಕಾನೂನು ಪಾಲಿಸುವವರಿಗೆ ಸರಕಾರ 
ರಕ್ಷಣೆ ಒದಗಿಸುವುದು; ಅದರಂತೆ ಅದನ್ನು ಉಲ್ಲಂಥಿಸುವವರಿಗೆ ಶಿಕ್ಷೆ ನೀಡುವುದು. ಇದು 
ANS ಧರ್ಮಸಂರಕ್ಷಕ ಹಾಗೂ ಅಧರ್ಮನಾಶಕ ಎಂಬ ಪ್ರಮೇಯಕ್ಕೆ ನಿದರ್ಶನ. 

. ಕೌರವರು ಮೇಲ್ನೋಟಕ್ಕೆ ಕೃಷ್ಣ ದ್ವ "ಷಿಗಳಲ್ಲ ಆದರೆ, ಪಾಂಡವದ್ವೇಷಿಗಳು. 
ಹಾ ಅಪ್ರತಿಮ ಕೃಷ್ಣ ಪುಭಕ್ಷರು. ತನ್ನ ಭಕ್ತರ ದ್ವೇಷಿಗಳನ್ನೂ ಸಹ ಶ್ರೀಹರಿಯು ನಾಶ 
ಮಾಡುವನು ಎಂಬುದು ಕೌರವರನು ಭೀಮಾರ್ಜುನರ ಮೂಲಕ ಇಹದ ಕಾ 
ಒಳಗಿನ ಅರ್ಥ ಎಂದು ತಿಳಿಯಬೇಕು. "ಮಮ ಪ್ರಾಣಾ ಹಿ ಪಾಂಡವಾಃ” 
ಶ್ರೀಕೃಷ್ಣನ ಮಾತಿನಲ್ಲಿ ಪಾಂಡವರು ಅವನಿಗೆ ಅತ್ಯಂತ ಪ್ರಿಯರು ಎಂಬ ವಿಷಯ ಸ 
ನಿರೂಪಿತವಾಗಿದೆ. 


೭. ಕೌರವರನ್ನು ಮಾತ್ರವಲ್ಲದೆ, ಅವರ ಕುಲವನ್ನೇ ಶ್ರೀಕೃಷ್ಣ ಭೀಮಾರ್ಜುನರ ಕೈಯಿಂದ 
ಕೊಲ್ಲಿಸಿದ ಎಂಬುದು ಮತ್ತೊಂದು ವಿಶೇಷಾಂಶ. ಇದು ಭಗವದ್ಧಕ್ತರ ದ್ವೇಷಿಗಳು ಸಮೂಲ 
ನಾಶಹೊಂದುವುದಕ್ಕೆ ನಿದರ್ಶನ. "ಸಪುತ್ರಮಿತ್ರಬಾಂಧವೋ ವಿನಾಶಮಾಶು ಯಾಸ್ಕಸಿ' ಎಂಬ 
ಹನುಮದ್ವಚನಕ್ಕೆ ಇದು ದೃಷ್ಟಾಂತ. ಭಾಸ ಮೊದಲಾದವರ ಕೃತಿಗಳಲ್ಲಿ ದುರ್ಯೋಧನನ 
ಮಗ ದುರ್ಜಯ ಎಂಬುವನು ಕುರುಕ್ಷೇತ್ರಯುದ್ಧದ ಬಳಿಕವೂ ಬದುಕಿದ್ದ ಎಂಬ ವಿವರ 
ಕಂಡುಬರುವುದುಂಟ. ಆದರೆ, ಅದು ಮಹಾಭಾರತದಲ್ಲಿ ಬಂದಿರುವ ಉಲ್ಲೇಖವಲ್ಲ 
ಶ್ರೀಕನಕದಾಸರು ಮಹಾಭಾರತವನ್ನೇ ಯಥಾರ್ಥವಾಗಿ ತಿಳಿಸುತ್ತಾ ಕೌರವರ ಕುಲ 
ನಿಶ್ಶೇಷವಾಗಿ ಹತವಾಯಿತು ಎಂಬ ಮುಖ್ಯಾಂಶವನ್ನುನಿರೂಪಿಸಿರುವರು. 


೮. ಬಲ್ಲಿದ ಎಂದರೆ ಶ್ರೀಮಂತ ಎಂದೂ, ತಿಳಿದವನು ಎಂದೂ ಅರ್ಥ. ಶ್ರೀಕೃಷ್ಣಎಲ್ಲವನ್ನೂ 
ಬಲ್ಲ ಸರ್ವಜ್ಞ ಅದರಿಂದಾಗಿಯೇ ಅವನು ಯೋಗ್ಯರಿಗೆ ರಕ್ಷಣೆ ನೀಡಿ ಉದ್ಧರಿಸುವಂತೆ, 
ಅಯೋಗ್ಯರಿಗೆ ಶಿಕ್ಷಣ ಮಾಡಿ ನಾಶಪಡಿಸುವನು. ಎಲ್ಲವನ್ನೂ ಬಲ್ಲಅವನಿಂದ ಸಲ್ಲದ ಯಾವ 
ಕಾರ್ಯವೂ ನಡೆಯದು ಎಂಬ ಅಂಶ ಇದರಲ್ಲಿದೆ; ಬಲ್ಲಿದ - ಶ್ರೀಮಂತ, ಧನಿಕ, ಜ್ಞಾನಿ, 
ಕ್ರೇಷ್ಯ 


೧. ಮಹಾಭಾರತ (ಉದ್ಯೋಗಪರ್ವ ೯೧/೩೨) 


೩೪. ಪರಮ ಸಾಹಸಿ ನೀನು ರಕ್ಷಿಸು ೧೨೭ 


೯. ಶ್ರೀಕೃಷ್ಣನು ಬಗೆಬಗೆಯ ಜನರಿಗೆ ಬಗೆಬಗೆಯಾಗಿ ತೋರುವ ಅಪೂರ್ವ ವಿವರ 
ಶ್ರೀಮದ್ಭಾಗವತದ ಈ ಕೆಳಗಿನ ಶ್ಲೋಕದಲ್ಲಿ ಬಂದಿದ್ದು ಅದರ ಪ್ರಭಾವವನ್ನು ಈ ಪದ್ಯದಲ್ಲಿ 
ಗುರುತಿಸಬಹುದು: 


ಮಲ್ಲಾನಾಮಶನಿರ್ನ್ವಣಾಂ ನರವರಃ ಸ್ತ್ರೀಣಾಂ ಸ್ಠರೋ ಮೂರ್ತಿಮಾನ್‌ 
ಗೋಪಾನಾಂ ಸ್ಥಜನೋತಸತಾಂ ಕ್ಲಿತಿಭ್ಛತಾಂ ಶಾಸ್ತ್ರಾ ಸ್ಪಪಿತ್ರೋಃ ಶಿಶುಃ । 
ಮೃತ್ಯುರ್ಭೋಜಪತೇರ್ವಿಧಾತೃವಿಹಿತಸ್ಟತ್ತ ಫಿ ಪರಂ ಯೋಗಿನಾಂ 
ವೃಷ್ಟೀನಾಂ ಚ ಗತಿಃ ಸದೈವ ಶುಶುಭೇ ರಂಗೇ ಚ್ಯುತಃ ಸಾಗ್ರಜಃ ॥ 

- ಭಾಗವತ (೧೦/೪೨/೧೭) 


Mk 


೩೪. ಪರಮ ಸಾಹಸಿ ನೀನು ರಕ್ಷಿಸು 


ನರಗೆ ಸಾರಥಿಯಾಗಿ ರಣದೊಳು 

ತುರಗ ನೀರಡಸಿದರೆ ವಾರಿಯ 

ಸರಸಿಯನು ನಿರ್ಮಿಸಿ ಕಿರೀಟಿಯ ಕೈಲಿ ಸೈಂಧವನ । 

ಶಿರವ ಕೆಡಹಿಸಿ ಅವನ ತಂದೆಯ 

ಕರತಲಕೆ ನೀಡಿಸಿದೆ ಹರಹರ 

ಪರಮ ಸಾಹಸಿ ನೀನು ರಕ್ಷಿಸು ನಮ್ಮನನವರತ 11೩೪ 1 


ಅ: ಅರ್ಜುನನಿಗೆ ಸಾರಥಿಯಾಗಿ ಯುದ್ಧದಲ್ಲಿ ಕುದುರೆಗಳು ಬಾಯಾರಿಕೆಯಿಂದ 
ಬಳಲಿದಾಗ ಅರ್ಜುನನ ಕೈಯಲ್ಲಿ ನೀರಿನ ಸರೋವರವನ್ನು ನಿರ್ಮಿಸಿ ಅವನಿಂದ 
ಜಯದ್ರಥನ ತಲೆಯನ್ನು ಕತ್ತರಿಸಿ ಬೀಳಿಸಿ, ಅವನ ತಂದೆಯ ಕೈಯಲ್ಲಿ ಬೀಳುವಂತೆ 
ಮಾಡಿಸಿದೆ. ಅಬ್ಬಾ | ನೀನು ಪರಮಸಾಹಸಿ; ಶ್ರೀಹರಿಯೇ! ನಮ್ಮನ್ನು ನೀನು ಸದಾ 
ರಕ್ಷಿಸು. 

ವಿ: ೧, ಅರ್ಜುನನನ್ನು ರಕ್ಷಿಸಿದಂತೆ ನಮ್ಮನ್ನು ರಕ್ಷಿಸು ಎಂಬುದಾಗಿ ಇಲ್ಲಿ ಪ್ರಾರ್ಥಿಸಿ- 
ರುವರು. 

೨. ಶ್ರೀಕೃಷ್ಣನು ಅರ್ಜುನನಿಗೆ ಸಾರಥಿಯಾಗಿ ಕುರುಕ್ಷೇತ್ರಯುದ್ಧದಲ್ಲಿ ಅವನನ್ನು 
ಪರಿಪರಿಯಾಗಿ ರಕ್ಷಿಸಿದ್ದು ಪ್ರಸಿದ್ಧವಾದ ವಿಷಯ. ಅಂತಹ ಎರಡು ಮುಖ್ಯಪ್ರಸಂಗಗಳನ್ನು 


೧೨೮ ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ 


೩. ಕುರುಕ್ಷೇತ್ರಯುದ್ದದ ಹದಿಮೂರನೆಯ ದಿನದ ಸಂಜೆಯವೇಳೆಗೆ ಅರ್ಜುನಪುತ್ರನಾದ 
ಅಭಿಮನ್ಯುವಿನ ವಧೆಯು ದ್ರೋಣಾಚಾರ್ಯರ ನೇತೃತ್ವದ ಕೌರವರಿಂದ ಪ ಪದ್ಧವ್ಯೂಹದಲ್ಲಿ 
ನಡೆಯಿತು. ಅದನ್ನು ತಿಳಿದು ಕೆರಳಿದ ಅರ್ಜುನ ಮಾರನೆಯ ದಿನ ಸೂರ್ಯಾಸ್ತದ ಮುನ್ನ 
ಜಯದ ಪ್ರಥನನ್ನು ಸ ಸಂಹರಿಸುವುದಾಗಿ ಘೋರಪ್ರತಿಜ್ಞೆಯನ್ನು ಮಾಡಿದ. ಅಂದು ರಾತ್ರಿ 
ಸ್ವಪ್ನದಲ್ಲಿ ಶ್ರೀಕೃಷ್ಣ ಅರ್ಜುನನನ್ನು ಕೈಲಾಸಕ್ಕೆ ಕರೆದೊಯ್ದು ಅಲ್ಲಿ ಅವನಿಗೆ ರುದ್ರದೇವರಿಂದ 
ಪಾಶುಪತಾಸ್ತವನ್ನು ಮತ್ತೊಮ್ಮೆ ನೀಡಿಸಿದ. ಹದಿನಾಲ್ಕನೆಯ ದಿನದಂದು ಯುದ್ಧ 
ಪ್ರಾರಂಭವಾದಾಗ, ದ್ರೋಣರು ಜಯದ್ರಥನ ರಕ್ಷಣೆಗೆಂದು ಶಕಟಾಬ್ದಚಕ್ರ ಎಂಬ ಅತ್ಯಂತ 
ಅಬೇಧ್ಯವಾದ ವ್ಯೂಹವನ್ನು ರಚಿಸಿ ಯುದ್ಧಕ್ಕೆ ಸಿದ್ಧರಾದರು. ಅದರೊಳಗೆ ಪ್ರವೇಶಿಸಿದ 
ಅರ್ಜುನನಿಗೆ ಶತ್ರುಗಳೊಂದಿಗೆ ಭಯಂಕರ ಕಾದಾಟ ನಡೆಯಿತು. ಆ ಹಂತದಲ್ಲಿ ಒಮ್ಮೆ 
ಅರ್ಜುನನ ಕುದುರೆಗಳು ಹಸಿವು ಬಾಯಾರಿಕೆಗಳಿಂದ ಹಾಗೂ ಮೈಮೇಲೆ ಬಿದ್ದಿದ್ದ ಶತ್ರುಗಳ 
ಬಾಣಗಳ ಹೊಡೆತದಿಂದ ಬಸವಳಿದದ್ದನ್ನು ಗಮನಿಸಿ ಕೃಷ್ಣನನ್ನು ಪ್ರಾರ್ಥಿಸಿಕೊಂಡು, 
ಅವನ ಆದೇಶದಂತೆ ಆ ಘೋರ ರಣಾಂಗಣದಲ್ಲಿ ತಮ್ಮ ಅಸ್ಪಕೌಶಲದಿಂದ ವಿಶಾಲವಾದ 
ಸರೋವರವೊಂದನ್ನು ನಿರ್ಮಿಸಿದ. ಶ್ರೀಕೃಷ್ಣ ಆಗ ರಥದಿಂದ “*೪ಗಿಳದು, ಕುದುರೆಗಳನ್ನು 
ಬಿಚ್ಚಿ, ಆವುಗಳನ್ನು' ಸರೋವರದಲ್ಲಿ ಮೀಯಿಸಿ ಬಾಣಗಳಿಂದಾದ ಗಾಯಗಳನ್ನು ಕೊಡಲೇ 
ಗ ವಾಸಿ ಮಾಡಿ, ಅವಕ್ಕೆ ಕ ಯಥೇಚ್ಛವಾಗಿ ಹುಲ್ಲು ನೀರನ್ನು ನೀಡಿ ಅವುಗಳಿಗೆ 
ಸಂಪೂರ್ಣ ರಕ್ಷಣೆ ನೀಡಿದ. ಆ ಪ್ರಸೆಂಗದ ಉಲ್ಲೇಖ ಈ ಪದ್ಯದ ಪೂರ್ವಾರ್ಧದಲ್ಲಿ 
ಬಂದಿದೆ. ಈ ಕಾರ್ಯವನ್ನು ಮಾಡಿದ್ದು ಅರ್ಜುನನಾದರೂ, ಅದಕ್ಕೆ ಸಲಹೆ, ಸೂಚನೆ, 
ಅನುಗ್ರಹ ಮೊದಲಾದ ಎಲ್ಲವನ್ನೂ ಮಾಡಿದ್ದು ಶ್ರೀಹರಿಯಾದ ಶ್ರೀಕೃಷ್ಣ ಅಂತಹ ಕೃಷ್ಣನು 
ಕುರುಕ್ಷೇತ್ರದಂತಹ ಘೋರಸಂಸಾರದಲ್ಲಿ ಇಂದ್ರಿಯಾಶ್ವಗಳ ಬಳಲಿಕೆಯಿಂದ ಬೇಸತ್ತಿರುವ 
ನಮಗೆ ರಕ್ಷಣೆ ನೀಡಲಿ ಎಂಬುದು ಇಲ್ಲಿಯ ಆಶಯ. 


೪. ಇದರ ಉತ್ತರಾರ್ಧದಲ್ಲಿ ಜಯದ್ರಥನ ವಧೆಯ ವಿವರ ಬಂದಿದೆ. ಸೂರ್ಯಾಸ್ತ 
ಸಮೀಪಿಸುತ್ತಿದ್ದರೂ, ಜಯದ್ರಥನನ್ನು ಕೊಲ್ಲುವುದಿರಲಿ ಅವನನ್ನು ಹುಡುಕಲೂ ಸಹ 
ಅರ್ಜುನನಿಗೆ ಸಾಧ್ಯವಾಗಿರಲಿಲ್ಲ ಆಗ ಶ್ರೀಕೃಷ್ಣ ಗಾಢಾಂಧಕಾರವನ್ನು ಕವಿಸಿ, ಸೂರ್ಯ 


೧. ಅರ್ಜುನ ಹಾಗೆ ನಿರ್ಮಿಸಿದ ಆ ಕೊಳವನ್ನು ಇಂದೂ ಕುರುಕ್ಷೇತ್ರದಲ್ಲಿ ಕಾಣಬಹುದು. ತುಂಬಾ 
ವಿಶಾಲವೂ ಆಳವೂ ಆಗಿರುವ ಈ ಸರೋವರ ಅರ್ಜುನನ ಮಹಾಪರಾಕ್ರಮಕ್ಕೆ ಸಂಕೇತದಂತಿದೆ. 
ಅದನ್ನು ಕಂಡ ಯಷಿಮುನಿಗಳು ಕೂಡಲೇ ಅಲ್ಲಿಗೆ ಧಾವಿಸಿ, ಅದರಲ್ಲಿ ಮಿಂದು ಜಪಕ್ಕೆ ತೊಡಗಿದರೆಂಬ 
ರೋಚಕ ವಿವರವೂ ಸಹ ಮಹಾಭಾರತದಲ್ಲಿ ಬಂದಿದೆ. ಕುರುಕ್ಷೇತ್ರದಂತಹ ವಿಶ್ವದಾಖಲೆಯ 
ರಣರಂಗದಲ್ಲಿ ಕ್ಷಣಮಾತ್ರದಲ್ಲಿ ವಿಶಾಲ ಕೊಳವನ್ನು ತನ್ನ ಅಸ್ಪಹಸಾಮಥಣ್ಯದಿಂದ ನಿರ್ಮಿಸಿದ ಅರ್ಜುನ 
ಅಸಾಮಾನ್ಯ ಬಿಲ್ಲಾರ ಎಂಬುದಕ್ಕೆ ಉತ್ತಮ ನಿದರ್ಶನ. ಇದೆಲ್ಲಾ ಗ ಸಾಧ್ಯವಾದದ್ದು ಶ್ರೀಕೃಷ್ಣನ 
ಅಪೂರ್ವ ಸಾರಥ್ಯ ದಿಂದಾಗಿ. ವಗ ಒಲಿದವರ ಹಿರಿಮೆ ಎಷು ಬ್ಚಿ ಅಪಾರ 'ಎಂಬುದಕ್ಕೊ ಇದು 
ನಿದರ್ಶನ. 


೩೪. ಪರಮ ಸಾಹಸಿ ನೀನು ರಕ್ಷಿಸು ೧೨೯ 


ಮುಳುಗಿದನೆಂಬ ಭ್ರಮೆಯನ್ನು ಕೌರವರಿಗೆ ಹುಟ್ಟಿಸಿದ. ಸಂಭ್ರಮಿಸಿದ ಕೌರವರೊಂದಿಗೆ 
ಜಯದ್ರಥನೂ ಸಹ ಅರ್ಜುನನ ಅಗ್ನಿಪ್ರವೇಶದ ಕಾರ್ಯವನ್ನು ಕಣ್ಣಾರೆ ಕಾಣಲೆಂದು 
ಅಲ್ಲಿಗೆ ಧಾವಿಸಿದ. ಕೂಡಲೇ ಶ್ರೀಕೃಷ್ಣ ಅವನ ತಲೆಯನ್ನು ಕತ್ತರಿಸುವಂತೆ ಆದೇಶ ನೀಡಿದ. 
ಅರ್ಜುನ ಹಾಗೆಯೇ ಮಾಡಿ ತನ್ನ ಪ್ರತಿಜ್ಞೆಯನ್ನು ಪೂರೈಸಿಕೊಂಡ. ಈ ಕಾರ್ಯದ ಸಾಧನೆ 
ಅರ್ಜುನನಿಗೆ ಸಾಧ್ಯವಾದದ್ದುಸಂಪೂರ್ಣವಾಗಿ ಶ್ರೀಕೃಷ್ಣನ ಪರಮಾನುಗ್ರಹದ ಫಲ ಎಂಬುದು 
ಈ ಪ್ರಸಂಗದಲ್ಲಿನ ಮುಖ್ಯಾಂಶ. 


೫. ಜಯದ್ರಥನ ತಲೆಯನ್ನುಕತ್ತರಿಸಿದ ಬಳಿಕ ಶ್ರೀಕೃಷ್ಣ ಅರ್ಜುನನಿಗೆ ವಿಷಯವೊಂದನ್ನು 
ತಿಳಿಸಿದ. ಜಯದ್ರಥನಿಗೆ ಅವನ ತಂದೆ ವೃದ್ಧಕ್ಷತ್ರನಿಂದ ಅವನ ತಲೆಯನ್ನುಕೆಳಗೆ ಬೀಳಿಸುವವರ 
ತಲೆಯು ಸಾವಿರ ಹೋಳಾಗಲಿ ಎಂಬ ವರವಿತ್ತು. ಆದ್ದರಿಂದ ಅವನ ತಲೆಯನ್ನು ಕೆಳಗೆ 
ಬೀಳಿಸದೆ, ಅವನ ತಂದೆ ಕೈಯಲ್ಲಿ ಬೀಳುವಂತೆ ಮಾಡಲು ಅರ್ಜುನನಿಗೆ ಆದೇಶ ನೀಡಿದ. 
ಅರ್ಜುನ ಕೂಡಲೇ ಅಸ್ಪವೊಂದನ್ನು ಅಭಿಮಂತ್ರಿಸಿ, ಅದು ಜಯದ್ರಥನ ತಲೆಯನ್ನು ಅವನ 
ತಂದೆಯಕೈಯಲ್ಲಿಬೀಳಿಸುವಂತೆ ಪ್ರಯೋಗಿಸಿದ. ದೂರದ ಪ್ರದೇಶದಲ್ಲಿಸಂಧ್ಯಾವಂದನೆಯ 
ಕಾರ್ಯದಲ್ಲಿ ತೊಡಗಿ, ಅರ್ಫ್ಯ ನೀಡಲೆಂದು ಕೈಯಲ್ಲಿ ನೀರು ಹಿಡಿದಿದ್ದ ವೃದ್ಧ ಕ್ಷತ್ರನ 
ಕೈಯಲ್ಲಿ ಜಯದ್ರಥನ ಶಿರಸ್ಸು ಬಿತ್ತು. ಚಕಿತನಾದ ಅವನು ಕೂಡಲೇ ಅದನ್ನು ನೆಲಕ್ಕೆಸೆದ. ಆ 
ಕ್ಷಣದಲ್ಲಿಅವನ ತಲೆ ಸಾವಿರ ಹೋಳಾಗಿ ಸಿಡಿದು ಅವನು ನಾಶವಾದನು. ಹೀಗೆ ಅವನುನೀಡಿದ್ದ 
ವರ ಅವನಿಗೇ ಶಾಪವಾಗುವಂತೆ ಮಾಡಿ ಸಂಹಾರ ಮಾಡಿಸಿದ್ದು ಶ್ರೀಕೃಷ್ಣನ ಅತ್ಯಪೂರ್ವವಾದ 
ಮಹಿಮೆ. ಇದರ ಬಗ್ಗೆ ಪರಿಜ್ಞಾನವೂ ಇಲ್ಲದ ಅರ್ಜುನನಿಗೆ ಎಲ್ಲರೀತಿಯಲ್ಲೂ ಸಹ ತಿಳಿವು 
ನೀಡಿ ಅನುಗ್ರಹಿಸಿದ ಶ್ರೀಕೃಷ್ಣನ ಕಾರುಣ್ಯ ಊಹಾತೀತವಾದುದು. ಅವನು ಸಾಕ್ಷಾತ್‌ ಶ್ರೀಹರಿ 
ಎಂಬುದಕ್ಕೆ ಇದು ಅತ್ಯುತ್ತಮವಾದ ನಿದರ್ಶನ. ಈ ಹಿನ್ನೆಲೆಯಲ್ಲಿ ನಮಗೂ ಸಹ ಎಲ್ಲ 
ವಿಧವಾದ ಅರಿವನ್ನು ನೀಡಿ ದುಷ್ಟರಿಂದ ಸಂಪೂರ್ಣ ರಕ್ಷಣೆಯನ್ನು ಒದಗಿಸಿ ಸಂರಕ್ಷಿಸಬೇಕು 
ಎಂಬುದು ಇಲ್ಲಿಯ ಭಾವ . 


೬. ಇಲ್ಲಿ "ನರಗೆ ಸಾರಥಿಯಾಗಿ' ಎಂದರೆ ಅರ್ಜುನನಿಗೆ ಸಾರಥಿಯಾಗಿ ಎಂದರ್ಥ. 
ನರ ಎಂಬುದಕ್ಕೆ ಶೇಷ ಎಂಬುದು ಮುಖ್ಯಾರ್ಥ. ನರ-ನಾರಾಯಣರಲ್ಲಿ ನರನು ಶೇಷ; 
ನಾರಾಯಣನು ಶ್ರೀಹರಿ ಎಂಬ ವಿಶೇಷ ವಿವರ ಶ್ರೀಮದಾಚಾರ್ಯರ ಭಾಗವತ- 
ತಾತ್ಸರ್ಯದಲ್ಲಿ ಬಂದಿದೆ. ಆದರೆ, ಅರ್ಜುನ ಇಂದ್ರಾವತಾರನೇ ಹೊರತು ಶೇಷಾ- 
ವತಾರನಲ್ಲ ಅವನಲ್ಲಿ ನರಾವೇಶವಿದ್ದುದರಿಂದ ವಿಶೇಷಪ್ರಸಂಗಗಳಲ್ಲಿ ಅರ್ಜುನನನ್ನು ನರ 
ಎಂದು ವ್ಯವಹರಿಸಲಾಗಿದೆ. ವಸ್ತುಸ್ಥಿತಿಯಂತೆ ಅವನುಮುಖ್ಯವಾಗಿ ಇಂದ್ರನೇ. ಅರ್ಜುನನಿಗೆ 
ಶ್ರೀಕೃಷ್ಣಹಾಗೆ ವಿಶೇಷಾನುಗ್ರಹವನ್ನುಮಾಡಲು ಅವನಲ್ಲಿದ್ದನರಾವೇಶ ಕಾರಣ ಎಂಬುದನ್ನು 
ಸೂಚಿಸಲು ದಾಸರು ಹೀಗೆ ತಿಳಿಸಿರುವರು ಎಂದು ತಿಳಿಯಬೇಕು. 


೧. ಸಹಿ ಜ್ಞಾನೀ ನರಾಂಶ ಇಂದ್ರಶ್ಚ - ಗೀತಾಭಾಷ್ಯ (೨/೪೭) 


5A 


೧೩೦ ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ 


೭. ತುರಗ ಎಂದರೆ ಕುದುರೆ ಎಂದರ್ಥ; ತುರ ಎಂದರೆ ವೇಗ; ವೇಗವಾಗಿ ಸಂಚರಿಸು- 
ವುದರಿಂದಕುದುರೆಗಳಿಗೆ ಆ ಹೆಸರು. ಅರ್ಜುನನಕುದುರೆಗಳು ಮೂಲತಃ ಅವಧ್ಯವಾಗಿದ್ದಂತಹ 
ಹಿರಿಮೆಯನ್ನು ಹೊಂದಿದ್ದವು. ಅವುಗಳು ಅಚ್ಚಬಿಳಿಯ ಬಣ್ಣದವು ಎಂಬುದು ವಿಶೇಷ. 
ಇದರಿಂದಾಗಿ 'ಅರ್ಜುನನಿಗೆ ಶ್ವ "ವಾಹನ ಎಂಬ ಹೆಸರೂ ಇದ್ದಿತು. ಅರ್ಜುನನ ಪ್ರಸಿದ್ಧ 
ದಶನಾಮಗಳಲ್ಲಿಇದೂ ಒಂದು”. 


೮. ವಾರಿಯ ಸರಸಿ - ವಾರಿ ಎಂದರೆ ನೀರು; ಸರಸ್‌ ಎಂದರೆ ಸರೋವರ; ಸಾಮಾನ್ಯವಾಗಿ 
ಸರೋವರ ಎಂದರೆ ನೀರಿನ ಸರೋವರ ಎಂದೇ ಅರ್ಥ. ಆದರೆ, ಆ ರಣರಂಗದಲ್ಲಿ ಅಲ್ಲಿ 
ನಡೆದ ಘೋರಯುದ್ದದಿಂದಾಗಿ ರಕ್ತದ ಸರೋವರಗಳು, ನದಿಗಳು ಹರಿಯುತ್ತಿದ್ದ ವಿವರ 
ಮಹಾಭಾರತದಲ್ಲಿನಿರೂಪಿತವಾಗಿದೆ. ಆದ್ದರಿಂದ, ಸರಸ್‌ ಎಂದುಮಾತ್ರ ಕರೆಯದೆ, ವಾರಿಯ 
ಸರಸ್‌ ಎಂದು ಕರೆದಿರುವರು ಎಂದು ತಿಳಿಯಬಹುದು. ಹೀಗೆ ಕರೆಯುವ ಮೂಲಕ ಅಂತಹ 
ರಕ್ತಮಯ ವಾತಾವರಣದಲ್ಲೂ ಪರಿಶುದ್ಧವಾದ ನೀರಿನ ಸರೋವರವನ್ನು ನಿರ್ಮಿಸಿದ ಆ 
ಪ್ರಸಂಗದ ಹಿರಿಮೆ ನಿರೂಪಿತವಾಗಿದೆ ಎಂಬುದು ವಿಶೇಷ ಇದರಿಂದ ಶ್ರೀಕನಕದಾಸರು ಅಲ್ಲಿನ 
ಪರಿಸರದ ಬಗೆಗಿನ ಸೂಕ್ಷ್ಮತೆಯನ್ನು ನಿರೂಪಿಸಿರುವ ವೈಖರಿ ಅರ್ಥವಾಗುವುದು. 


೯. ಕಿರೀಟಿ: ಎಂದರೆ ಕಿರೀಟ ಧರಿಸಿದವನು ಎಂದರ್ಥ. ಕಿರೀಟ ಧರಿಸಿದವರೆಲ್ಲಾ 
ಕಿರೀಟಿಗಳೇ; ಆದರೂ, ಬೇರಾರಿಗೂ ಬರದ ಕಿರೀಟಿ ಎಂಬ ವಿಶೇಷವಾದ ಹೆಸರು ಅರ್ಜುನನಿಗೆ 
ಇರಲು ಕಾರಣವಿದೆ. ವನಪರ್ವದಲ್ಲಿ ಕಿರಾತಾರ್ಜುನೀಯಪ್ರಸಂಗದ ಬಳಿಕ ಅರ್ಜುನನನ್ನು 
ಇಂದ್ರನಿಂದ ಆಹೂತನಾಗಿ ಇಂದ್ರ ಲೋಕಕ್ಕೆ ತೆರಳಿ ಅಲ್ಲಿ )ಿ ಕೆಲವು ವರ್ಷಗಳ ಕಾಲ ನೆಲೆಸಿ. 
ಅಪೂರ್ವಶಸ್ತಾಸ್ಟಗಳನ್ನು ಪಡೆದುಕೊಂಡ. ಅಲ್ಲಿಂದ ಭೂಲೋಕಕ್ಕೆ ಮರಳುವ ಮುನ್ನ ತನ್ನ 
ಪರಮವೈರಿಗಳಾದ ನಿವಾತಕವಚ ಕಾಲಕೇಯರನ್ನು ಸಹಜಂ ಇಂದ್ರ ಅರ್ಜುನನ್ನು 
ಕೇಳಿಕೊಂಡ. ಸಂತೋಷದಿಂದ ಆ ಕಾರ್ಯಕ್ಕೆ ಒಪ್ಪಿಕೊಂಡ ಅರ್ಜುನನಿಗೆ ಇಂದ್ರ ತನ್ನ 
ಕಿರೀಟವನ್ನುತೊಡಿಸಿ ಕಳುಹಿಸಿಕೊಟ್ಟ ಹೀಗೆ ಇಂದ್ರನ ಕಿರೀಟವನ್ನು ವಿಶೇಷಕಾರಣಕ್ಕಾಗಿ ಪಡೆದ 
ಅರ್ಜುನನಿಗೆ ಅಂದಿನಿಂದ "ಕಿರೀಟಿ' ಎಂಬ ಮತ್ತೊಂದು ಹೆಸರು ಉಂಟಾಯಿತು. ಇದೂ ಸಹ 
ಅರ್ಜುನನ ಪ್ರಸಿದ್ಧ ದಶನಾಮಗಳಲ್ಲಿಒಂದು. 


೧೦. "ವಾರಿಯ ಸರಸಿಯನು ನಿರ್ಮಿಸಿ': ಎಂಬ ಇಲ್ಲಿಯ ಪದ ಅತ್ಯಂತ ಅರ್ಥಪೂರ್ಣ- 
ವಾದುದು. ಸರಸಿ ಎಂದರೆ ವಾರಿಯದೇ ಆಗಿರುವುದು ಸಹಜ. ಎಂದಮೇಲೆ ವಾರಿಯ ಸರಸಿ 
ಎನ್ನುವುದು ಪುನರುಕ್ತಿಯಂತೆ ತೋರುವುದು. ಆದರೆ ವಿಷಯ ಹಾಗಲ್ಲ ಅದು ರಣರಂಗ. 
ಕುರುಕ್ಷೇತ್ರದಂತಹ ವಿಶ್ವದಾಖಲೆಯ ಅತ್ಯ ದ್ಲುತವಾದ ರಣಭೂಮಿ ಅದಾಗಿತ್ತು. ಅದರಲ್ಲಿರಕ್ಕದ 
ನದಿಗಳೇ ಹರಿಯುತ್ತಿದ್ದವು. ಅಂತಹ ಸ್ಥಳದಲ್ಲೂ ಸಹ ಶುದ್ಧನೀರಿನ ಸರೋರವನ್ನು ಅರ್ಜುನನ 


೧. ಅರ್ಜುನಃ ಫಲ್ಗುನಃ ಕೃಷ್ಣ ಡ್ಡ ಕಿರೀಟೀ ಶ್ವೇತವಾಹನಃ । 
ಭೀಭತ್ತುರ್ವಿಜಯಃ ಪಾರ್ಥಃ ಸವ್ಯಸಾಚೀ ಧನಂಜಯಃ ॥ - ಮಹಾಭಾರತ/ವಿರಾಟಪರ್ವ/೪೩ 1೨೧ 


೩೫. ನಿನ್ನಾಯವನು ಬಲ್ಲವರುಂಟೆ ರಕ್ಷಿಸು ೧೩೧ 


ಕೈಯಿಂದ ನಿರ್ಮಿಸಿದ್ದು ಶ್ರೀಕೃಷ್ಣನ ಅಪಾರ ಮಹಿಮೆಯಾಗಿತ್ತು ಎಂಬ ವಿಶೇಷಾಂಶವನ್ನು 
'ವಾರಿಯ ಸರಸಿ' ಎಂಬ ಪದದ ಮೂಲಕ ತಿಳಿಸಿರುವರು. ಸಮುದ್ರತೀರದಲ್ಲಿ ಸಿಹಿನೀರಿನ 
ಬಾವಿ ನಿರ್ಮಿಸುವ ಹಿರಿಮೆ ಹೇಗೋ ಹಾಗೆ. ಇದು ಶ್ರೀಕನಕದಾಸರ ಅಪೂರ್ವ ಕೌಶಲಕ್ಕೆ 
ನಿದರ್ಶನ. 


೧೧. ಸೈಂಧವ ಎಂದರೆ ಸಿಂಧುದೇಶದವನು ಎಂದರ್ಥ. ಸಿಂಧುದೇಶದವನಾದ್ದರಿಂದ 
ಜಯದ್ರಥನಿಗೆ ಆ ಹೆಸರು. ನೂರು ಕೌರವರ ತಂಗಿಯಾದ ದುಃಶಲೆಯ ಪತಿ ಇವನು. 
ಸ್ವರೂಪದಲ್ಲಿಇವನು ಕಾಲಕೇಯಗಣದ ಒಬ್ಬದಾನವ. ಶಿವನ ವರದಿಂದಾಗಿ ಪದ್ಮವ್ಯೂಹದ 
ಮುಂದೆ ನಿಂತು ಅಭಿಮನ್ಯುವಿನ ಸಾವಿಗೆ ಕಾರಣನಾದ; ಅದರಿಂದಾಗಿ ಅರ್ಜುನನಿಂದ 
ಹತನಾದ. 

೧೨. ಹರಹರ ಎಂದರೆ ಮೇಲ್ನೋಟಕ್ಕೆ ಶಿವಶಿವ ಎಂದರ್ಥ. ಹರ ಹಾಗೂ ಶಿವ 
ಎಂಬವು ರುದ್ರದೇವರ ಹೆಸರುಗಳು. ಹೀಗೆ ಹರಹರ ಹಾಗೂ ಶಿವಶಿವ ಎಂಬ ಪದಗಳನ್ನು 
ಶ್ರೀಕನಕದಾಸರು ತಮ್ಮ ಕೃತಿಗಳಲ್ಲಿ ಅಲ್ಲಲ್ಲಿ ಪ್ರಯೋಗಿಸಿರುವರು. ಇವು ಉದ್ಗಾರಸೂಚಕ 
ಪದಗಳು. ಈ ಪದಗಳ ಮುಖ್ಯಭಾವ "ಅಯ್ಯೋ' ಎಂಬುದು. ಈ ರೀತಿಯಾದ ಬಳಕೆ 
ಕನ್ನಡ ಸಾಹಿತ್ಯದಲ್ಲಿ ಹೊಸತೇನಲ್ಲ ಇದನ್ನು ಅರಿಯದ ಕೆಲವು ವಿಮರ್ಶಕರು ಕನಕದಾಸರು 
ಈ ರೀತಿಯಾಗಿ ಶಿವಶಿವ ಹರಹರ ಎಂದು ಉಪಯೋಗಿಸಿರುವುದರಿಂದ ಅವರು ಶೈವರು 
ಎಂದು ವಾದಿಸುವರು. ಈ ಹಿಂದೆ (ಪದ್ಯ ೧೨ರ ವಿವರಣೆ) ಹೇಳಿದಂತೆ ಇದರ ಔಚಿತ್ಯವನ್ನು 
ತಿಳಿಯಬೇಕು. 


ಗಗನ 


೩೫. ನಿನ್ನಾಯವನು ಬಲ್ಲವರುಂಟೆ ರಕ್ಷಿಸು 


ಬವರದಲಿ ಖತಿಗೊಂಡು ಗದೆಯೊಳು 

ಕವಿದು ನಿನ್ನ ಶ್ರುತಾಯುಧನು ಹೊ- 

ಕೃವಘಡಿಸಿ ಹೊಯ್ದಾಡಿ ತನ್ನಾಯುಧದಿ ತಾ ಮಡಿದ । 

ವಿವರವೇನೋ ತಿಳಿಯೆ ನಿಮ್ಮಾ- 

ಯವನು ನೀನೇ ಬಲ್ಲೆ ನಿನ್ನಾ- 

ಯವನು ಬಲ್ಲವರುಂಟೆ ರಕ್ಷಿಸು ನಮ್ಮನನವರತ I ೩೫ ॥ 

ಆ: ಯುದ್ಧದಲ್ಲಿ ನೊಂದು ಗದೆಯಿಂದ ಆಕ್ರಮಿಸಿ, ನಿನ್ನನ್ನು ಶ್ರುತಾಯುಧನು ನುಗ್ಗಿ 

ಹೊಡೆಯಲೆಂದು ಧಾವಿಸಿಬಂದು ತನ್ನ ಆಯುಧದಿಂದ ತಾನೇ ಸತ್ತನು. ಇದರ ಹಿನ್ನೆಲೆ 
ಏನೋ ನನಗೆ ತಿಳಿಯದು. ನಿನ್ನಮಾಯೆಯನ್ನು ನೀನೇ ಬಲ್ಲೆ ಅದರಿಂದ ನಿನಗಾಗುವ 


೧೩೨ ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ 


ಪ್ರಯೋಜನವನ್ನು ತಿಳಿದವರು ಇರುವರೆ? ಶ್ರೀಹರಿಯೇ! ನೀನು ನಮ್ಮನ್ನು ಸದಾ 
ರಕ್ಷಿಸು. 
ವಿ.: ೧. ಶ್ರೀಹರಿಯ ವಿಶಿಷ್ಟ ಸಂಹಾರ ಸಾಮರ್ಥ್ಯದ ವಿವರಣೆ ಇದರಲ್ಲಿಬಂದಿದೆ. 


೨. ಈ ಶ್ರುತಾಯುಧನ ಮರಣಪ್ರಸಂಗ ಮಹಾಭಾರತದ ದ್ರೋಣಪರ್ವದಲ್ಲಿ 
ಬಂದಿದೆ. ದ್ರೋಣರ ಸೇನಾಪತ್ಯದ ನಾಲ್ಕನೆಯ ದಿವಸ ಎಂದರೆ ಕುರುಪಾಂಡವರ ಯುದ್ಧದ 
ಹದಿನಾಲ್ಕನೆಯ ದಿವಸ ನಡೆದ ಪ್ರಸಂಗ ಇದಾಗಿದೆ. 


೩. ಶ್ರುತಾಯುಧನು ವರುಣನಿಂದ ಪರ್ಣಾಶಾ' ಎಂಬ ನದಿಯಲ್ಲಿ ಜನಿಸಿದ ಪುತ್ರ. 
ಅವನಿಗೆ ವರುಣ ಅಮೋಘವಾದ ಗದೆಯೊಂದನ್ನು ನೀಡಿ, ಅದನ್ನು ಯುದ್ಧಮಾಡದವರ 
ಮೇಲೆ ಪ್ರಯೋಗಿಸಿದಲ್ಲಿ ಅದು ಅವನಿಗೇ ಮಾರಕವಾಗುವುದು ಎಂಬ ಎಚ್ಚರಿಕೆಯನ್ನೂ 
ನೀಡಿದ್ದ ಅರ್ಜುನನು ಸೈಂಧವನ ಸಂಹಾರಕ್ಕೆಂದು ಘೋರ ಪ್ರತಿಜ್ಞೆ ಮಾಡಿ ದ್ರೋಣರಿಂದ 
ನಿರ್ಮಿತವಾಗಿದ್ದ ಶಕಟಾಬ್ಬಚಕ್ರ ಚಕ್ರ ಎಂಬವ್ಯೂ ಹದೊಳಗೆ ನುಗ್ಗಿದಾಗ ಅವನನ್ನುವದುರಿಸಿ ಬಂದ 
ಕೌರವಪಕ್ಷದ ಪ್ರಧಾನವೀರರಲ್ಲಿಈ ಶ್ರುತಾಯುಧನೂ ಒಬ್ಬನು. ಅರ್ಜುನನಿಂದ ತನ್ನಸಾರಥಿ, 
ರಥ, ಮೊದಲಾದವುಗಳನ್ನು ಕಳೆದುಕೊಂಡ ಅವನು ಕೋಪದಿಂದ ಗದೆಯನ್ನು ಕೈಯಲ್ಲಿ 
ಹಿಡಿದುಕೊಂಡು ಅರ್ಜುನನ ರಥವನ್ನೇರಿ ಶ್ರೀಕೃಷ್ಣನ ತಲೆಯ ಮೇಲೆ ಅದನ್ನು ಆಪ್ಪೂಸಿದ. 
ಕೂಡಲೇ ವರುಣ ನೀಡಿದ ಮಾತು ಸತ್ತ: (ವಾಗಿ, ಅದು ಅವನನ್ನೇ ಅಪ್ಪಳಿಸಿ ಕೊಂದುಹಾಕಿತು”. 
ಹೀಗೆ ವರವೇ ಶಾಪವಾದ ವಿಚಿತ್ರಪ ಪ್ರಸಂಗಗಳಲ್ಲಿ ಇದೂ ಬಂದಾಯಿತು. 


೪. ಶ್ರುತಾಯುಧನುವರುಣನು ತಿಳಿಸಿದ ಎಚ್ಚರಿಕೆಯನ್ನು ಮರೆತು ಹಾಗೆ ಆತ್ಮಘಾತಕವಾಗಿ 
ನಡೆದುಕೊಂಡದ್ದು ಶ್ರೀಹರಿಯ ಮಾಯೆಯೇ ಎಂಬುದು ಇಲ್ಲಿಯ ಮುಖ್ಯವಾದ ಅಂಶ. 
ಇದರಿಂದ ತನಗಾಗುವ ಅನರ್ಥವನ್ನು ಸಹ ಗಮನಿಸದೆ, ಅವನು ಹಾಗೆ ಮಡಿದದ್ದು 


೧. ಪರ್ಣಾಶಾ ಜನನೀ ಯಸ್ಯ ಶೀತತೋಯಾ ಮಹಾನದಿ - ಮಹಾಭಾರತ (ದ್ರೋ. ಪ. ೯೨/೪೫) 
೨. ಶ್ರುತಾಯುಧಂ ನದೀಜಾತಂ ವರುಣಾದಾಸಸಾದ ಹ। 

ಯಸ್ಯಾದಾದ್ವರುಣೋ ದಿವ್ಯಾಮಮೋಘಾಂ ಮಹತೀಂ ಗದಾಮ್‌ ॥ 

ಸತು ತೇನ ಶರೈಸ್ತೀಕ್ಷೈರರ್ಷಿತೋ ವಿರಥಂ ಕ್ಷಣಾತ್‌ | 

ಚಕಾರ ಪಾರ್ಥಸ್ಯ ರಥಮಾರುಹ್ಯಾರಿಧರಾಯ ತಾಮ್‌ ॥ 

ಗದಾಂ ಚಿಕ್ಷೇಪ ಸಾ ತಸ್ಯ ವಾರುಣೇಃ ಶಿರ ಏವ ತು। 

ಬಿಭೇದ ಶತಧಾ ಶೀರ್ಣಮಸ್ತಿಷ್ಠಃ ಸೋತಪತದ್ಭುವಿ ॥ 

ಅಯುಧ್ಯಂತಂ ಸ್ವಗದಯಾ ಯದಿ ತಾಡಯಸಿ ಸ್ವಯಮ್‌ । 

ತಯಾ ವಿಶೀರ್ಣಮಸ್ಸಿಷ್ಕೋ ಮರಿಷ್ಯಸಿ ನ ಸಂಶಯಃ । 

ಅಮೋಘಾ ಚಾನ್ಯಥಾ ಸೇಯಂ ಗದಾ ತವ ಭವಿಷ್ಯತಿ ॥ 

ಇತ್ಯಬ್ರವೀತ್‌ ತಂ ವರುಣಃ ಪುರಾ ತೇನ ಸ ಕೇಶವೇ। 

ಅಯುಧ್ಯತಿ ಗದಾಕ್ಷೇಪಾತ್‌ ತಯಾ ಶೀರ್ಣಶಿರಾ ಅಭೂತ್‌ ॥ - ಮ.ಭಾ.ತಾ.ನಿ. (೨೬/೬೨-೬೬) 


೩೫. ನಿನ್ನಾಯವನು ಬಲ್ಲವರುಂಟೆ ರಕ್ಷಿಸು ೧೩೩ 


ಶ್ರೀಹರಿಯ ಮಾಯಾಶಕ್ಷಿ ಎಂಬುದು ಮಹಾಭಾರತತಾತ್ಚರ್ಯನಿರ್ಣಯದ ವಿವರಗಳಿಂದ 
ತಿಳಿಯುವುದು. 

೫. ಈ ಮೂಲಕವಾಗಿ ಶ್ರೀಕೃಷ್ಣಎಂತಹ ಅಪೂರ್ವ ಆಯುಧಗಳು ಸಹ ದುಷ್ಟರ ಪಕ್ಷಕ್ಕೆ ಸೇರಿ 
ಸಜ್ಜನರ ವಿರುದ್ಧವಾಗಿ ನಿಂತಾಗ ಆತ್ಮಘಾತಕವಾಗುವವು ಎಂಬತತ್ವ್ವವು ಸೂಚಿತವಾಗುವುದು. 
ದುರ್ಯೋಧನನ ಪಕ್ಷದ ಹೆಚ್ಚಿನ ಮಹಾವೀರರುಗಳು ಈ ರೀತಿಯ ವರ, ಆಯುಧ 
ಮೊದಲಾದ ಹಿರಿಮೆಗಳನ್ನು ಹೊಂದಿದ್ದರೂ ಸಹ ಅವುಗಳಿಂದ ಸೂಕ್ತಪ್ರ ಪ್ರಯೋಜನವನ್ನು 
ಪಡೆಯಲಾಗದೆ, ನಾಶಹೊಂದಿದ ಇಂತಹ ಎಲ್ಲಘಟನೆಗಳಿಗೂ ಸಹ . ಯಿಸುವ ಮಾತು. 
ಇದಾಗಿದೆ ಎಂದು ತಿಳಿಯಬೇಕು. 

೬, ಶ್ರೀಕೃಷ್ಣನಿಗೆ ಯಾವುದೇ ರೀತಿಯಲ್ಲೂ ಸಹ ಅಪಾಯವನ್ನು ಮಾಡುವ ಶಕ್ತಿ ಆ 
ಗದೆಗಿರಲಿ, ಅದನ್ನು ನೀಡಿದ ವರುಣನಿಗೂ ಸಹ ಸರ್ವಥಾ ಇಲ್ಲಎಂಬುದು ಮುಖ್ಯವಾದ 
ಅಂಶ. ಆದರೂ ಶ್ರೀಕೃಷ್ಣಹಾಗೆ ಮಾಡುವ ಮೂಲಕ ವರುಣನ ವರವನ್ನುಸತ್ಯಮಾಡಿ, ಅವನಿಗೆ 
ಅನುಗ್ರಹವನ್ನು ಸಹ ಮಾಡಿದ ಎಂದು ತಿಳಿಯಬೇಕು. 


೭. ಜರಾಸಂಧ ಪ್ರಯೋಗಿಸಿದ ಶಿವದತ್ತವಾಗಿದ್ದ ಗದೆಯು ಸಹ ಅವನ ತಾಯಿಯನ್ನೇ 
ಸಂಹರಿಸಿ, ಕೈಲಾಸಕ್ಕೆ ಮರಳಿದ ಮಹಾಭಾರತ ಹಾಗೂ ಅದರ ತಾತ್ಪರ್ಯನಿರ್ಣಯದ 
ಮತ್ತೊಂದು ವಿವರವೂ ಸಹ ಇದೇ ಬಗೆಯದು ಎಂಬುದು ಗಮನಿಸಬೇಕಾದ ಅಂಶ. 


೮. ಬವರ ಎಂದರೆ ಯುದ್ಧ ಖತಿ ಎಂದರೆ ಖೇದ, ದುಃಖ, ನೋವು ಎಂದರ್ಥ; 
ಶ್ರುತಾಯುಧ ಎಂಬುದಕ್ಕೆ ವಿಖ್ಯಾತಿ ಪಡೆದಿದ್ದ ಆಯುಧವನ್ನು ಹೊಂದಿದವನು ಎಂಬ 
ಅರ್ಥದಲ್ಲಿ ಅವನಿಗೆ ಸಾರ್ಥಕವಾಗಿದ್ದ ಪದ. 


೯. ನಿಮ್ಮಾಯವನು ಎಂಬುದನ್ನು ನಿಮ್ಮ ಮಾಯವನ್ನು ಎಂಬುದಾಗಿ ವಿಭಾಗಮಾಡಿ 
ಓದಿಕೊಳ್ಳಬೇಕು. ನಿನ್ನಾಯವಎಂಬುದನ್ನು ನಿನ್ನಆಚಯ ಎಂಬುದಾಗಿ ಬಿಡಿಸಿಕೊಳ್ಳಬೇಕು. ಆಯ 
ಎಂಬುದಕ್ಕೆ ಲಾಭ, ಪ್ರಯೋಜನ ಎಂದು ಭತ ಶ್ರೀಹರಿಗೆ ವರೂ ಸಹಯಾವ 
ಕಾಲಕೂ ೫೩4 ರೀತಿಯಲ್ಲೂಪ್ರಯೋಜನ€ ಎಷ್ಟುಮಾತ್ರಕ್ಕೂ ಆಗುವುದಿಲ್ಲಎಂಬುದು 
ಶಾಸಸಿದ್ಧವಾದ ಮಹಾಪ್ರಮೇಯಗಳಲ್ಲೊಂದು. ನ ಪ್ರಯೋಜನವತ್ಪಾತ್‌-( ಬ್ರಹ್ಮಸೂತ್ರ); 
ಈಶ್ವರಪ್ರವೃತ್ತೇಃ ಸರ್ವತ್ರ ಸ್ವಪ್ರಯೋಜನಹೀನತ್ವಾತ್‌ - (ವಿಷ್ಣುತತ್ವ ವಿನಿರ್ಣಯ ಟೀಕಾ). 
ಆದ್ದರಿಂದ € ಈ ರೀತಿಯ ಕಾರ್ಯದಿಂದ ಆಗಬೇಕಾದ ಪ್ರಯೋಜನ ಯಾವುದೂ ಇಲ್ಲ 
ಆದರೂ ಸಹ ಈ ರೀತಿ ಅವನು ಮಾಡುವುದು ಮೇಲೆ ಕ ಅಸುರರನ್ನು ನಿಗ್ರಹಿಸುವ 
ಬಗೆಬಗೆಯ ಸಾಮಥ್ಯವನ್ನುನಿರೂಪಿಸಿಕೊಡಲು ಮಾತ್ರ. 

೧೦. ಬೇರೆ ರೀತಿಯಲ್ಲಿ ಈ ಕಾರ್ಯವನ್ನು ಅವನು ಮಾಡಲು ಸಮರ್ಥನಾದರೂ, 
ಹಾಗೆ ಮಾಡದೆ, ಇದೇ ತೆರನಾಗಿ ಮಾಡುವಲ್ಲಿ ಯಾವಪ ಪ್ರಯೋಜನವೂ ಇಲ್ಲಎಂಬುದನ್ನು 


೧೩೨ ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ 


ಪ್ರಯೋಜನವನ್ನು ತಿಳಿದವರು ಇರುವರೆ? ಶ್ರೀಹರಿಯೇ! ನೀನು ನಮ್ಮನ್ನು ಸದಾ 
ಶು; 
ವಿ.: ೧. ಶ್ರೀಹರಿಯ ವಿಶಿಷ್ಟಸಂಹಾರ ಸಾಮರ್ಥ್ಯದ ವಿವರಣೆ ಇದರಲ್ಲಿ ಬಂದಿದೆ. 


೨. ಈ ಶ್ರುತಾಯುಧನ ಮರಣಪ್ರಸಂಗ ಮಹಾಭಾರತದ ದ್ರೋಣಪರ್ವದಲ್ಲಿ 
ಬಂದಿದೆ. ದ್ರೋಣರ ಸೇನಾಪತ್ಯದ ನಾಲ್ಕನೆಯ ದಿವಸ ಎಂದರೆ ಕುರುಪಾಂಡವರ ಯುದ್ಧದ 
ಹದಿನಾಲ್ಕನೆಯ ದಿವಸ ನಡೆದ ಪ್ರಸಂಗ ಇದಾಗಿದೆ. 


೩. ಶ್ರುತಾಯುಧನು ವರುಣನಿಂದ ಪರ್ಣಾಶಾ” ಎಂಬ ನದಿಯಲ್ಲಿ ಜನಿಸಿದ ಪುತ್ರ. 
ಅವನಿಗೆ ವರುಣ ಅಮೋಘವಾದ ಗದೆಯೊಂದನ್ನು ನೀಡಿ, ಅದನ್ನು ಯುದ್ಧಮಾಡದವರ 
ಮೇಲೆ ಪ್ರಯೋಗಿಸಿದಲ್ಲಿ ಅದು ಅವನಿಗೇ ಮಾರಕವಾಗುವುದು ಎಂಬ ಎಚ್ಚರಿಕೆಯನ್ನೂ 
ನೀಡಿದ್ದ ಅರ್ಜುನನು ಸೈಂಧವನ ಸಂಹಾರಕ್ಕೆಂದು ಘೋರ ಪ್ರತಿಜ್ಞೆ ಮಾಡಿ ದ್ರೋಣರಿಂದ 
ನಿರ್ಮಿತವಾಗಿದ್ದ ಶಕಟಾಬ್ಬಚಕ್ತ ಚಕ್ರ ಎಂಬವ್ಯೂ ಹದೊಳಗೆ ನುಗ್ಗಿದಾಗ ಅವನನ್ನು ಎದುರಿಸಿ ಬಂದ 
ಕೌರವಪಕ್ಷದ ಪ್ರಧಾನವೀರರಲ್ಲಿಈ ಶ್ರುತಾಯುಧನೂ ಒಬ್ಬನು. ಅರ್ಜುನನಿಂದ ತನ್ನಸಾರಥಿ, 
ರಥ, ಮೊದಲಾದವುಗಳನ್ನು ಕಳೆದುಕೊಂಡ ಅವನು ಕೋಪದಿಂದ ಗದೆಯನ್ನು ಕೈಯಲ್ಲಿ 
ಹಿಡಿದುಕೊಂಡು ಜಿ ರಥವನ್ನೇರಿ ಶ್ರೀಕೃಷ್ಣನ ತಲೆಯ ಮೇಲೆ ಅದನ್ನು ಲಿಪಳಿಸಿದ. 
ಕೂಡಲೇ ವರುಣ ನೀಡಿದ ಮಾತು ಸತಃ [ವಾಗಿ, ಅದು ಅವನನ್ನೇ ಅಪ್ಪಳಿಸಿ ಕೊಂದುಹಾಕಿತು'. 
ಹೀಗೆ ವರವೇ ಶಾಪವಾದ ವಿಚಿತ ತ್ರಪ್ರಸಂಗಗಳಲ್ಲಿ ಇದೂ ನ 


೪. ಶ್ರುತಾಯುಧನು ವರುಣನು ತಿಳಿಸಿದ ಎಚ್ಚರಿಕೆಯನ್ನು. ಮರೆತು ಹಾಗೆ ಆತ್ಮಘಾತಕವಾಗಿ 
ನಡೆದುಕೊಂಡದ್ದು ಶ್ರೀಹರಿಯ ಮಾಯೆಯೇ ಎಂಬುದು ಇಲ್ಲಿಯ ಮುಖ್ಯವಾದ ಅಂಶ. 
ಇದರಿಂದ ತನಗಾಗುವ ಅನರ್ಥವನ್ನು ಸಹ ಗಮನಿಸದೆ, ಅವನು ಹಾಗೆ ಮಡಿದದ್ದು 


೧. ಪರ್ಣಾಶಾ ಜನನೀ ಯಸ್ಯ ಶೀತತೋಯಾ ಮಹಾನದಿ - ಮಹಾಭಾರತ (ದ್ರೋ. ಪ. ೯೨/೪೫) 
೨. ಶ್ರುತಾಯುಧಂ ನದೀಜಾತಂ ವರುಣಾದಾಸಸಾದ ಹ। 

ಯಸ್ಕ್ಯಾದಾದ್ವರುಣೋ ದಿವ್ಯಾಮಮೋಘಾಂ ಮಹತೀಂ ಗದಾಮ್‌ ॥ 

ಸತು ತೇನ ಶರೈಸ್ತೀಕ್ಷ್ವೈರರ್ಪಿತೋ ವಿರಥಂ ಕ್ಷಣಾತ್‌ । 

ಚಕಾರ ಪಾರ್ಥಸ್ಯ ರಥಮಾರುಹ್ಯಾರಿಧರಾಯ ತಾಮ್‌ ॥ 

ಗದಾಂ ಚಿಕ್ಷೇಪ ಸಾ ತಸ್ಯ ವಾರುಣೇಃ ಶಿರ ಏವತು। 

ಬಿಭೇದ ಶತಧಾ ಶೀರ್ಣಮಸ್ಸಿಷ್ಠಃ ಸೋತಪತದ್ಗುವಿ ॥ 

ಅಯುಧ್ಯಂತಂ ಸ್ವಗದಯಾ ಯದಿ ತಾಡಯಸಿ ಸಿ ಯಮ್‌ । 

ತಯಾ ವಿಶೀರ್ಣಮಸ್ತಿಷ್ಕೋ ಮರಿಷ್ಯಸಿ ನ ಸತಯ | 

ಅಮೋಘಾ ಚಾನ್ಯಥಾ ಸೀಯ ಗದಾ ತವ ಭವಿಷ್ಯತಿ Il 

ಇತ್ಯಬ್ರವೀತ್‌ ತಂ pi ಪುರಾ ತೇನ ಸ ಕೇಶವೇ। 

ಅಯುಧ್ಯತಿ ಗದಾಕ್ಷೇಪಾತ್‌ ತಯಾ ಶೀರ್ಣಶಿರಾ ಅಭೂತ್‌ ॥ - ಮ.ಭಾ.ತಾ.ನಿ. (೨೬/೬೨-೬೬) 


೩೫. ನಿನ್ನಾಯವನು ಬಲ್ಲವರುಂಟೆ ರಕ್ಷಿಸು ೧೩೩ 


ಶ್ರೀಹರಿಯ ಮಾಯಾಶಕ್ಕಿ ಎಂಬುದು ಮಹಾಭಾರತತಾತರ್ಯನಿರ್ಣಯದ ವಿವರಗಳಿಂದ 
ತಿಳಿಯುವುದು. 

೫. ಈ ಮೂಲಕವಾಗಿ ಶ್ರೀಕೃಷ್ಣ, ಎಂತಹ ಅಪೂರ್ವ ಆಯುಧಗಳು ಸಹ ದುಷ್ಟರ ಪಕ್ಷಕ್ಕೆ ಸೇರಿ 
ಸಜ್ಜನರ ವಿರುದ್ಧವಾಗಿ ನಿಂತಾಗ ಆತ್ಮಘಾತಕವಾಗುವವು ಎಂಬತತ್ತ ಆವಿ ಸೂಚಿತವಾಗುವುದು. 
ದುರ್ಯೋಧನನ ಪಕ್ಷದ ಹೆಚ್ಚಿನ ಮಹಾವೀರರುಗಳು ಈ ರೀತಿಯ ವರ, ಆಯುಧ 
ಮೊದಲಾದ ಹಿರಿಮೆಗಳನ್ನು ಹೊಂದಿದ್ದರೂ ಸಹ ಅವುಗಳಿಂದ ಸೂಕ್ತಪ್ರಯೋಜನವನ್ನು 
ಪಡೆಯಲಾಗದೆ, ನಾಶಹೊಂದಿದ ಇಂತಹ ಎಲ್ಲಘಟನೆಗಳಿಗೂ ಸಹ ಅನ್ವಯಿಸುವ ಮಾತು 
ಇದಾಗಿದೆ ಎಂದು ತಿಳಿಯಬೇಕು. 

೬, ಶ್ರೀಕೃಷ್ಣನಿಗೆ ಯಾವುದೇ ರೀತಿಯಲ್ಲೂ ಸಹ ಅಪಾಯವನ್ನು ಮಾಡುವ ಶಕ್ತಿ ಆ 
ಗದೆಗಿರಲಿ, ಅದನ್ನು ನೀಡಿದ ವರುಣನಿಗೂ ಸಹ ಸರ್ವಥಾ ಇಲ್ಲಎಂಬುದು ಮುಖ್ಯವಾದ 
ಅಂಶ. ಆದರೂ ಶ್ರೀಕೃಷ್ಣಹಾಗೆ ಮಾಡುವ ಮೂಲಕ ವರುಣನ ವರವನ್ನುಸತ್ಯಮಾಡಿ, ಅವನಿಗೆ 
ಅನುಗ್ರಹವನ್ನುಸಹ ಮಾಡಿದ ಎಂದು ತಿಳಿಯಬೇಕು. 


೭. ಜರಾಸಂಧ ಪ್ರಯೋಗಿಸಿದ ಶಿವದತ್ತವಾಗಿದ್ದ ಗದೆಯು ಸಹ ಅವನ ತಾಯಿಯನ್ನೇ 
ಸಂಹರಿಸಿ, ಕೈಲಾಸಕ್ಕೆ ಮರಳಿದ ಮಹಾಭಾರತ ಹಾಗೂ ಅದರ ತಾತ್ಪರ್ಯನಿರ್ಣಯದ 
ಮತ್ತೊಂದು ವಿವರವೂ ಸಹ ಇದೇ ಬಗೆಯದು ಎಂಬುದು ಗಮನಿಸಬೇಕಾದ ಅಂಶ. 


೮. ಬವರ ಎಂದರೆ ಯುದ್ಧ ಖತಿ ಎಂದರೆ ಖೇದ, ದುಃಖ, ನೋವು ಎಂದರ್ಥ; 
ಶ್ರುತಾಯುಧ ಎಂಬುದಕ್ಕೆ ವಿಖ್ಯಾತಿ ಪಡೆದಿದ್ದ ಆಯುಧವನ್ನು ಹೊಂದಿದವನು ಎಂಬ 
ಅರ್ಥದಲ್ಲಿಅವನಿಗೆ ಸಾರ್ಥಕವಾಗಿದ್ದಪದ. 


೯. ನಿಮ್ಮಾಯವನು ಎಂಬುದನ್ನು ನಿಮ್ಮ ಮಾಯವನ್ನು ಎಂಬುದಾಗಿ ವಿಭಾಗಮಾಡಿ 
ಓದಿಕೊಳ್ಳಬೇಕು. ನಿನ್ನಾಯವ ಎಂಬುದನ್ನು ನಿನ್ನಚಯ ಎಂಬುದಾಗಿ ಬಿಡಿಸಿಕೊಳ್ಳಬೇಕು. ಆಯ 
ಎಂಬುದಕ್ಕೆ ಲಾಭ, ಪ್ರಯೋಜನ ಎಂದು ಅರ್ಥ. ಶ್ರೀಹರಿಗೆ ಯಾವುದರಿಂದಲೂ ಸಹಯಾವ 
ಕಾಲಕ್ಕೂ ಯಾವುದೇ ರೀತಿಯಲ್ಲೂಪ್ರಯೋಜನ ಎಷ್ಟು ಮಾತ್ರಕ್ಕೂ ಆಗುವುದಿಲ್ಲಎಂಬುದು 
ಶಾಸ್ತ್ರಹಿದ್ಧವಾದ ಮಹಾಪ್ರಮೇಯಗಳಲ್ಲೊಂದು. ನ ಪ್ರಯೋಜನವತ್ವಾತ್‌-(ಬ್ರಹ್ಮಸೂತ್ರ); 
ಈಶ್ವರಪ್ರವೃತ್ತೇಃ ಸರ್ವತ್ರ ಸ್ವಪ್ರಯೋಜನಹೀನತ್ವಾತ್‌ - (ವಿಷ್ಣುತತ್ತ್ವವಿನಿರ್ಣಯ ಟೀಕಾ). 
ಆದ್ದರಿಂದ ಈ ರೀತಿಯ ಕಾರ್ಯದಿಂದ ಆಗಬೇಕಾದ ಪ್ರಯೋಜನ ಯಾವುದೂ ಇಲ್ಲ 
ಆದರೂ ಸಹ ಈ ರೀತಿ ಅವನು ಮಾಡುವುದು ಮೇಲೆ ಹೇಳಿದಂತೆ ಅಸುರರನ್ನುನಿಗ್ರಹಿಸುವ 
ಬಗೆಬಗೆಯ ಸಾಮಥ್ಯವನ್ನುನಿರೂಪಿಸಿಕೊಡಲು ಮಾತ್ರ. 

೧೦. ಬೇರೆ ರೀತಿಯಲ್ಲಿ ಈ ಕಾರ್ಯವನ್ನು ಅವನು ಮಾಡಲು ಸಮರ್ಥನಾದರೂ, 
ಹಾಗೆ ಮಾಡದೆ, ಇದೇ ತೆರನಾಗಿ ಮಾಡುವಲ್ಲಿಯಾವ ಪ್ರಯೋಜನವೂ ಇಲ್ಲಎಂಬುದನ್ನು 


೧೩೪ ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ 


ಬಲ್ಲವರುಂಟೆ? ಎಂಬ ಪ್ರಶ್ನೆಯ ರೂಪದಲ್ಲಿಅರ್ಥ ಮಾಡಿಕೊಂಡಾಗ ಶ್ರೀಕನಕದಾಸರ ಕೌಶಲ 
ತಿಳಿಯುವುದು. ಒಂದರ್ಥದಲ್ಲಿಇದು ಕಾಕಸ್ವರದ ನಿರೂಪಣೆಯೂ ಆಗಿದೆ. 


೧೧. ಶ್ರೀಹರಿಗೆ ವಿಶಿಷ್ಟರೀತಿಯಲ್ಲಿ ಹಾಗೆ ವರ್ತಿಸುವ ಅಗತ್ಯವಿಲ್ಲದಿದ್ದರೂ ಹಾಗೆ 
ಮಾಡುವ ಹಿನ್ನೆಲೆಯನ್ನು ಅರ್ಥಮಾಡಿಕೊಳ್ಳುವುದು ಮಾತ್ರ ಎಲ್ಲ ಸಂದರ್ಭದಲ್ಲೂ 
ಯಾರಿಗೂ ಆಗದ ಅತ್ಯಂತ ಸೂಕ್ಷ್ಮವಾದ ವಿಚಾರ ಎಂಬ ಮತ್ತೊಂದು ಪ್ರಮೇಯವು ಸಹ 
ಇಲ್ಲಿನಿರೂಪಿತವಾಗಿದೆ: ಪರಪ್ರಯೋಜನನಾನಿತುಸೂಕ್ಷ್ಮಾಣ್ಯುತ್ತೇಕ್ಷಿತುಂ ವಯಂ ನ ಪ್ರಭವಾಮಃ 
(ವಿಷ್ಣುತತ್ವವಿನಿರ್ಣಯಟೀಕಾ); ಆಯ - ಲಾಭ, ಮರ್ಮ. 


ಳಿ 


೩೬. ಬಾಂಧವರೊಳಗೆ ಕೀರ್ತಿಯ ಪಡೆದೆ ರಕ್ಷಿಸು 


ಇಳೆಗೆ ಪತಿಯಾದವನು ಯಾದವ- 

ರೊಳಗೆ ಬಾಂಧವ ನಿನಗೆ ಸೋದರ- 
ಅಳಿಯನಾದಭಿಮನ್ಯುವನು ಕೊಲ್ಲಿಸಿದೆ ಕೊಳಗುಳದಿ । 
ಅಳಲಿನಬ್ಬಿಯೊಳದ್ದಿ ತಂಗಿಯ 

ಬಳಲಿಸಿದೆ ಕುಲಗೋತ್ರಬಾಂಧವ - 

ರೊಳಗೆ ಕೀರ್ತಿಯ ಪಡೆದೆ ರಕ್ಷಿಸು ನಮ್ಮನನವರತ ॥ ೩೬ ॥ 


ಅ: ನೀನು ಭೂಮಿಗೆ ಒಡೆಯನಾದವನು, ಯಾದವರ ಬಾಂಧವನು; ಆದರೆ ನಿನಗೆ 
ಸೋದರಳಿಯನಾದ ಅಭಿಮನ್ಯುವನ್ನು ಯುದ್ಧದಲ್ಲಿ ಕೊಲ್ಲಿಸಿದೆ. ನಿನ್ನ ತಂಗಿಯಾದ 
ಸುಭದ್ರೆಯನ್ನು ಶೋಕಸಾಗರದಲ್ಲಿ ಮುಳುಗಿಸಿ ನೋಯಿಸಿದೆ; ಕುಲ, ಗೋತ್ರಗಳಿಗೆ 
ಸೇರಿದ ಬಾಂಧವರೊಳಗೆ ಕೀರ್ತಿಯನ್ನು ಸಂಪಾದಿಸಿದೆ; ಇಂತಹ ಶ್ರೀಹರಿಯೇ! ನೀನು 
ನಮ್ಮನ್ನು ಸದಾ ರಕ್ಷಿಸು. 

ವಿ.: ೧. ಅಭಿಮನ್ಯುವನ್ನುಕೊಲ್ಲಿಸುವ ಮೂಲಕ ಶ್ರೀಕೃಷ್ಣತೋರಿದ ಮತ್ತೊಂದು ಬಗೆಯ 
ಹಿರಿಮೆಯನ್ನು ಇಲ್ಲಿ ತಿಳಿಸಿರುವರು; ಇಳೆ - ಭೂಮಿ, ಅಳಲು- ಶೋಕ. 


೨. ಹದಿಮೂರನೆಯ ದಿನದ ಯುದ್ಧದಲ್ಲಿ ಪದ್ಧವ್ಯೂಹದಲ್ಲಿ ಅಭಿಮನ್ಯು ಹತನಾದ 
ವಿವರ ಸುಪ್ರಸಿದ್ಧವಾದುದು. ಅವನು ಶ್ರೀಕೃಷ್ಣನ ತಂಗಿಯಾದ ಸುಭದ್ರೆಯ ಪುತ್ರ; ಎಂದರೆ 
ತನ್ನಪ್ರಿಯಭಕ್ತನಾದ ಅರ್ಜುನನಿಗೆ ಪುತ್ರ. ಆದರೆ ಅವನು ಪದ್ಧವ್ಯೂಹದಲ್ಲಿಏಕಾಂಗಿಯಾಗಿ 
ಹೋರಾಡಿ ಆರು ಮಹಾರಥರ ಒಟ್ಟುಪ್ರಯತ್ನಕ್ಕೆ ಮಡಿಯುವಂತಾಯಿತು. ತನಗೆ ಅತ್ಯಂತ 
ಹತ್ತಿರದ ಬಂಧುವಾದ ಅವನನ್ನು ಉಳಿಸುವುದು ಕೃಷ್ಣನಿಗೆ ಯಾವುದೇ ರೀತಿಯಲ್ಲೂ 


೩೬. ಬಾಂಧವರೊಳಗೆ ಕೀರ್ತಿಯ ಪಡೆದೆ ರಕ್ಷಿಸು ೧೩೫ 


ಅಸಾಧ್ಯವಾದ ಕಾರ್ಯವಾಗಿರಲಿಲ್ಲ ಆದರೂ ಅವನನ್ನುಸಂರಕ್ಷಿಸದೆ, ಕೈಬಿಟ್ಟದ್ದು ಸೋಜಿಗದ 
ಸಂಗತಿ. ಇದು ಶ್ರೀಕೃಷ್ಣನು ಅವರವರಸಾಧನೆಗೆ ತಕ್ಕಂತೆ ಅವರನ್ನು ಪಾಲಿಸುವನು ಎಂಬತತ್ತ ಎಕ್ಕೆ 
ನಿದರ್ಶನ. ಇದರಿಂದಾಗಿಯೇ ಸಮಃ ಎಂಬ ಅವನ ಹೆಸರು ಸಾರ್ಥಕವೆನ್ನಿಸುವುದು. 


೩. ಸತ್ತವನು ಹೀಗೆ ಸೋದರಳಿಯನಾದ ಅಭಿಮನ್ಯುವಾದರೆ, ಅದಕ್ಕಾಗಿ ಅಪಾರ 
ಶೋಕಕ್ಕೆ ತುತ್ತಾದವಳು ತಂಗಿಯಾದ ಸುಭದ್ರೆ ಹಾಗೂ ಅರ್ಜುನ ಮೊದಲಾದ ಇತರರು. 
ತನಗೆ ಪ್ರಿಯರಾದ ಅವರು ಸಹ ಹಾಗೆ ದುಃಖಕ್ಕೊಳಗಾಗುವ ಪ್ರಾರಬ್ಧವನ್ನು ಹೊಂದಿದ್ದವರು 
ಅದಕ್ಕೆಂದೇ ಶ್ರೀಕೃಷ್ಣಅವರಿಗೆ ಅದರ ಅನುಭವವನ್ನುನೀಡುವ ಮೂಲಕವೂ ತಾನು ""ಸಮ'' 
ಎಂಬುದನ್ನು ನಿರೂಪಿಸಿದ ಎಂದು ತಿಳಿಯಬೇಕು. 


೪. ಅಬ್ಬಿ ಎಂದರೆ ಸಮುದ್ರ; ಕೊಳಗುಳ ಎಂದರೆ ಯುದ್ಧ ಯುದ್ಧದಲ್ಲಿ ಅಭಿಮನ್ಯು 
ಸಾಯುವಂತೆ ಮಾಡುವ ಮೂಲಕ ಅವನಗೆ ಉತ್ತಮ ಲೋಕಗಳು ದೊರಕುವಂತಾಯಿತು. 
ಎಂಬಲ್ಲಿ ಅವನ ಮೇಲೆ ಮಾಡಿದ ಅನುಗ್ರಹದ ಮುಖವೂ ಸಹ ವ್ಯಕ್ತವಾಗುವುದು. 
ಸುಭದ್ರೆಯು ಅಳಲಿನ ಅಬ್ಬಿಯಲ್ಲಿ ಮುಳುಗುವಂತಾಯಿತು ಎಂಬ ಮಾತಿನಲ್ಲಿ ಪ್ರಾರಬ್ಧವು 
ಯಾರಿಗೂ ಬಿಡದು ಎಂಬ ಪ್ರಮೇಯವು ನಿರೂಪಿತವಾಗಿದೆ. 


೫. ಹೀಗೆ ಮೇಲ್ನೋಟಕ್ಕೆ ಕಾಣುವಂತೆಯೇ ಈ ಕಾರ್ಯವು ಶ್ರೀಕೃಷ್ಣನ ಅಪಾರವಾದ 
ಹಿರಿಮೆಗೆ ಕಾರಣವಾಯಿತು ಎಂಬುದು ವಿಶೇಷ ಕುಲ, ಗೋತ್ರಗಳಲ್ಲಿ ಕೀರ್ತಿ ಹರಡಿತು 
ಎಂಬ ಮಾತಿನಲ್ಲಿ ಅವನ ಭಕ್ತಜನತೆ ಈ ಪ್ರಸಂಗವನ್ನು ಅವನ ಸತ್ಯಸಂಕಲ್ಪತ್ವ, ಸಮತ್ವಗಳಿಗೆ 
ನಿದರ್ಶನವನ್ನಾಗಿ ತಿಳಿಯಿತೇ ಹೊರತು, ಯಾವುದೇ ಬಗೆಯ ದೋಷಚಿಂತನೆಗೆ ಅಲ್ಲಎಂಬ 
ಇಲ್ಲಿಯ ಮತ್ತೊಂದು ಮಾತು ಶ್ರೀಹರಿಯು ದೋಷದೂರ ಎಂಬ ತತ್ವ್ವಕ್ಕೂ ನಿದರ್ಶನ. 


೬. ಇಂತಹ ಶ್ರೀಹರಿಯ ಅಪೂರ್ವ ಕೌಶಲವನ್ನುತೋರುವ ಇಂತಹ ಅನೇಕ ಪ್ರಸಂಗಗಳನ್ನು 
ಶ್ರೀಕನಕದಾಸರು ನೀಡಿರುವ ಪದ್ಯ ಹೀಗಿದೆ: 
ನೀನಾವ ಬಾಂಧವನೊ ನಿಖಿಳ ಯಾದವರೊಳಗೆ 
ಮಾನಾಭಿಮಾನ ಇನಿತಿಲ್ಲ ನಿನ್ನೊಳಗೆ | ಪ॥ 
ದೇವಕೀದೇವಿಯುದರದಿ ಜನಿಸಿ ಬಾಲ್ಯದಲಿ 
ಓವಿ ಮೊಲೆ ಕುಡಿಸಿದವಳಸುವ ಸೆಳೆದೆ 
ಮಾವ ಕಂಸನ ಕೊಂದು ಮನುಜವೇಷದಲಿ ಗಾಂ- 
ಡೀವಿಯಾ ರಥದ ಬಂಡಿಯ ಬೋವನಾದೆ nO 
ಸುರನದಿಯ ಸುತನು ಪಾಂಡವರಿಗಾಪ್ಪನು ನಿನಗೆ 
ಪರಮಭಕ್ಷನು ಸ್ವ-ಇಚ್ಚಾಮರಣಿಯು 
ಧುರದೊಳಗೆ ಪೂರ್ವವೈರಿಯ ಶಿಖಂಡಿಯ ತೋರಿ 
ಸರಳಮಂಚದ ಮೇಲುಪಾಯದಲಿ ಮಲಗಿಸಿದೆ I ೨॥ 


೧೩೬ ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ 


ಸೋದರತ್ತೆಯ ಸೊಸೆಯ ಮಗ ನಿನಗೆ ಭಾವಿಸಲು 

ಸೋದರಳಿಯನು ಮೂರು ಲೋಕವರಿಯೆ 

ಸಾಧಿಸುವಸಮ ಚಕ್ರವ್ಯೂಹನೆ ಬಲಿದು ರಿಪು- 

ಸಾಧಕರ ಷಡುರಥರ ಕೈಲಿ ಕೊಲ್ಲಿಸಿದೆ I & 1 
ಕುರುಪತಿಯ ಮೈದುನನ ಕೊಲ್ಲಬಗೆದವನ ಸಂ- 

ಗರದಲೇರಿಸಿದ ನುಡಿಯನ್ನೆ ಕೇಳ್ದು 

ಪಿರಿದು ರವಿಮಂಡಲವ ಮರೆಯ ಚಕ್ರವ ಮಾಡಿ 

ನರನ ಕೈಯಿಂದ ಸೈಂಧವನ ಕೊಲ್ಲಿಸಿದೆ ॥೪॥ 
ಶಪಥದಲಿ ರಣದೊಳರಸನ ಹಿಡಿವನೆಂದು ಬಲು 

ತಪಸಿಗಳ ಕಳುಹಿ ತತ್ವವ ಬೋಧಿಸಿ 

ಕಪಟವರಿಯದ ನೃಪನ ಕೈಯೊಳನೃತವ ನುಡಿಸಿ 

ಉಪಮೆಯಲಿ ಶಸ್ತ್ರಪಂಡಿತನ ಕೊಲ್ಲಿಸಿದೆ ೫॥ 
ಮರಳಿ ಬಾಣವ ತೊಡೆನು ಎಂದು ಮಾತೆಗೆ ಕರ್ಣ 

ಭರವಸೆಯನಿತ್ತು ಸಂಗ್ರಾಮದೊಳಗೆ 

ಧರಣಿ ಕೀಲಿಸಿದ ರಥವನು ನೆಗಹುತಿರೆ ಸಹೋ- 

ದರನ ಕೈಯಿಂದೆ ನಿರ್ದಯದಿ ಕೊಲ್ಲಿಸಿದೆ IW & 11 
ಯಮಳರನು ಪಡೆದ ತಾಯಿಗೆ ಸಹೋದರನು ಭೂ- 
ರಮಣರೊಳಗಗ್ಗಳನು ಅತಿದ್ಯೆರ್ಯನು 

ಸಮರದಲಿ ರವಿಸುತನ ರಥಕೆ ಸೂತನ ಮಾಡಿ 

ಯಮಸುತನ ಕೈಲಿ ಮಾವನನು ಕೊಲ್ಲಿಸಿದೆ dn 
ಜನವರಿಯದಂತೆ ಜೀವನದೊಳಡಗಿದ್ದವನ 

ಮನವ ಖತಿಗೊಳಿಸಿ ಕಾತರಿಸೆ ನುಡಿಸಿ 

ಅನುವರದೊಳಾಯವನು ತೊಡೆಯ ಸನ್ನೆಯ ಮಾಡಿ 

ಅನಿಲಜನ ಕೈಲಿ ಕೌರವನ ಕೊಲ್ಲಿಸಿದೆ 1೮॥ 
ಉರಿಯೊಳಗೆ ಜನಿಸಿದಂಗನೆಯ ನಿಜಸುತರು ಮಂ- 

ದಿರದೊಳ್ಳೆವರು ನಿದ್ರೆಗೈೆಯುತಿರಲು 

ವರವೃಕೋದರ ಧರ್ಮನಂದನರಗಲಸಿಯೆ 

ಗುರುಸುತನ ಕೈಲಿ ಬಾಲಕರ ಕೊಲ್ಲಿಸಿದೆ IE 
ಈ ವಿಧದೊಳವರ ಸುರಲೋಕದೊಳು ನೆಲೆಗೊಳಿಸಿ 
ಭಾವಮೈದುನರೈವರನು ರಕ್ಷಿಸಿ 

ಭೂವಲಯದೊಳು ಕೀರ್ತಿಪಡೆದು ಸಲಹಿದ ನಮ್ಮ 

ದೇವವರ ಕಾಗೆನೆಲೆಯಾದಿಕೇಶವರಾಯ 1೧೦॥ 


ಸಸ ಸ ತೂ ಪಃ 


೩೭. ನಿನ್ನಾಯವನು ನೀ ಬಲ್ಲೆ ರಕ್ಷಿಸು ೧೩೭ 


೩೭. ನಿನ್ನಾಯವನು ನೀ ಬಲ್ಲೆ ರಕ್ಷಿಸು 


ತಾಯನಗಲಿದ `ತನಯನಾ ರಾ- 

ಧೇಯನೊಳಗೆ ರಹಸ್ಯದಲಿ ಕುಲ - 

ದಾಯವನು ನೆರೆ ತಿಳುಹಿ ಅರ್ಜುನನಿಂದ ಕೊಲ್ಲಿಸಿದೆ | 
ಮಾಯಮಂತ್ರದ ಕುಟಿಲಗುಣವ- 

ನ್ಯಾಯವೋ ಸುನ್ಯಾಯವೋ *ನಿ- 

ನ್ನಾಯವನು ನೀ ಬಲ್ಲೆ ರಕ್ಷಿಸು ನಮ್ಮನನವರತ 11೩೭ ॥ 


ಅ; ತನ್ನತಾಯಿಯನ್ನುಅಗಲಿದ ಅವಳ ಪುತ್ರನಾದರಾಧೇಯನಾದಕರ್ಣನನ್ನುನೀನು 
ಏಕಾಂತದಲ್ಲಿಕಂಡು ಅವನಿಗೆ ಅವನ ಹುಟ್ಟಿನ ವಿಷಯವನ್ನು ತಿಳಿಸಿ, ಮುಂದೆ ಅವನನ್ನು 
ಅರ್ಜುನನಿಂದ ಕೊಲ್ಲಿಸಿದೆ. ಮಾಯಾ-ಮಂತ್ರದ ಕುಟಿಲಗುಣದಂತೆ ತೋರುವ ಅದು 
ನ್ಯಾಯವೋ ಅಥವಾ ಅನ್ಯಾಯವೋ ಎಂಬುದನ್ನು ಅದರಿಂದ ನಿನಗಾದ ಲಾಭದ 
ಮರ್ಮವನ್ನು ನೀನೇ ಬಲ್ಲೆ ಅಂತಹ ಶ್ರೀಹರಿಯೆಲೆ ನೀನು ನಮ್ಮನ್ನು ಸದಾ ರಕ್ಷಿಸು. 

ವಿ.: ೧. ಕುರುಕ್ಷೇತ್ರಸಮರದಲ್ಲಿ ಅರ್ಜುನನಿಂದ ಕರ್ಣನನ್ನು ಸಂಹರಿಸಿದ ಶ್ರೀಕೃಷ್ಣನ 
ವಿಶೇಷವಾದ ಕಾರ್ಯದ ಬಗ್ಗೆ ಇದರಲ್ಲಿಸೂಕ್ಷ್ಮವಾದ ವಿವೇಚನೆ ಬಂದಿದೆ. 


೨. ಕರ್ಣ - ಕುಂತೀಪುತ್ರ. ಅವಳು ಇನ್ನೂ ಕನ್ಯಾವಸ್ಥೆಯಲ್ಲಿದ್ದಾಗಲೇ ಸೂರ್ಯನಿಂದ 
ಜನಿಸಿದವನು. ಲೋಕಾಪವಾದಕ್ಕೆ ಅಂಜಿದ ಕುಂತಿಯು ಜನಿಸಿದ ಕೂಡಲೇ ಅವನನ್ನು ರತ್ನ 
ತುಂಬಿದ ಮಂಜೂಷೆಯೊಂದರಲ್ಲಿರಿಸಿ, ಅಶ್ವನದಿಯ ಮೂಲಕ ಕಳುಹಿಸಿಕೊಡುವಳು. 
ಮುಂದೆ ಅದು ಅಧಿರಥ ಮತ್ತು ರಾಧೆ ಎಂಬ ದಂಪತಿಗಳ ಕೈಗೆ ಸಿಕ್ಕಿ ರಾಧೇಯ ಎಂಬುದಾಗಿ 
ಪ್ರಸಿದ್ಧನಾಗುವನು. ವಸುಷೇಣ ಎಂಬುದು ಅವನಿಗೆ ತಂದೆ-ತಾಯಿಗಳು ಇರಿಸಿದ ಹೆಸರು. 
ಕರ್ಣ ಎಂಬುದು ಅವನ ಕರ್ಣಕುಂಡಲಗಳಿಂದಾಗಿ ಬಂದಿದ್ದ ಹೆಸರು. ನಿಜಕ್ಕೂ ಹೀಗೆ 
ಕೃತ್ರಿಯ ಪುತ್ರನಾಗಿ ಹುಟ್ಟಿದ ಅವನು ಸೂತಪುತ್ರನೆನಿಸಿದ್ದು ವಿಧಿವಿಲಾಸ. ದುರ್ಯೋಧನನ 
ಸಂಗದಿಂದಾಗಿ ಪಾಂಡವ ದ್ವೇಷಿಯಾಗಿ ಬೆಳೆದದ್ದು ಕರ್ಣನ ಮತ್ತೊಂದು ದೌರ್ಭಾಗ್ಯ. 
ಉದ್ಯೋಗಪರ್ವದ ಕೊನೆಯಲ್ಲಿರಾಯಭಾರದ ಉತ್ತರಭಾಗವಾಗಿ ಶ್ರೀಕೃಷ್ಣನು ಕರ್ಣನನ್ನು 
ಏಕಾಂತದಲ್ಲಿಕರೆದು ಅವನ ಜನ್ಮರಹಸ್ಯವನ್ನುತಿಳಿಸುವನು ಹಾಗೂ ಪಾಂಡವರೊಂದಿಗೆ ಸೇರಿ 
ರಾಜ್ಯಾದಿಗಳನ್ನು ಪಡೆಯಲೂ ಸಹ ತಿಳಿಸುವನು. ಆದರೆ, ಕರ್ಣ ಅದಕ್ಕೆ ಒಪ್ಪದೆ, ಪಾಂಡವರಿಗೇ 
ಖಚಿತವಾದ ಜಯ ಎಂಬುದಾಗಿ ಸಾರಿ, ಕೌರವರೊಂದಿಗೆ ಉಳಿಯಲು ಬಯಸುವನು 
ಎಂಬುದು ಮಹಾಭಾರತದಲ್ಲಿವಿವರವಾಗಿ ನಿರೂಪಿತವಾಗಿದೆ. 


೧. ತನಯನೀ ರಾಧೇಯನೊಳಗೆ (ಪಾ.) 
೨. ನಿನ್ನಾಯವನು (ಪಾ.) 


58 


೧೩೮ ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ 


೩. ಮೇಲ್ನೋಟಕ್ಕೆ ಶ್ರೀಕೃಷ್ಣನು ಹಾಗೆ ಅವನ ಜನ್ಮರಹಸ್ಯವನ್ನುತಿಳಿಸುವಮೂಲಕ ಕರ್ಣನ 
ಮನಸ್ಸಿನಲ್ಲಿದ್ದ ಪಾಂಡವರ ಬಗೆಗಿನ, ಅದರಲ್ಲೂ ಅರ್ಜುನನ ಬಗೆಗಿನ ಮಾತ್ಸರ್ಯವನ್ನು 
ಕುಂದಿಸುವನು ಎಂಬಂತೆ ಕಾಣುವುದು. ಅದರಂತೆ, ಅಂತಹ ಸೂಕ್ಷ್ಮಪ್ರಸಂಗದಲ್ಲಿ ಅವನ 
ಜನ್ಮರಹಸ್ಯವನ್ನುತಿಳಿಸುವಮೂಲಕ ಕರ್ಣನ ಅಂತಚಕ್ಷಿಯನ್ನುಕುಂದಿಸಿ ಅವನ ಪರಾಭವಕ್ಕೂ 
ಕಾರಣನಾದಂತೆ ಕಾಣುವುದು. ಇದರಿಂದಾಗಿ ಜನರ ಮನಸಿನಲ್ಲಿ ಶ್ರೀಕೃಷ್ಣ ಹಾಗೆ ಮಾಡಿದ್ದು 
ಅನ್ಯಾಯವೆಂಬಂತೆ ತೋರುವುದು. ಇದರ ಬಗ್ಗೆ ಶಾಸ್ತ್ರೀಯ ಹಿನ್ನೆಲೆಯಲ್ಲಿ ವಿಚಾರಿಸಿದಾಗ, 
ವಾಸ್ತವವಾಗಿ ಶ್ರೀಕೃಷ್ಣನು ಕರ್ಣನಿಗೆ ಆ ಮೂಲಕ ಮಾಡಿದ್ದು ಕಪಟ-ವಂಚನೆಗಳಾಗಿರದೇ 
ಅನುಗ್ರಹವೇ ಆಗಿದ್ದಿತು ಎಂಬ ಪ್ರಮೇಯ ತಿಳಿಯುವುದು. 


೪. ತನ್ನಿಂದ ಹಾಗೂ ಭೀಮಸೇನನಿಂದ ರಕ್ಕಿತನಾದ ಅರ್ಜುನನಿಗೆ ಕರ್ಣನಿಂದ ಯಾವುದೇ 
ರೀತಿಯ ಭಯಕ್ಕೂ ಸರ್ವಥಾ ಅವಕಾಶವಿರಲಿಲ್ಲ ಆದರೂ ಹಾಗೆ ಶ್ರೀಕೃಷ್ಣ ತಿಳಿಸಲು 
ಮುಖ್ಯವಾದ ಕಾರಣ, ಪಾಂಡವರ ಬಗ್ಗೆ ಅವನಿಗಿದ್ದ ನಿಷ್ಕಾರಣವಾದ ದ್ವೇಷಭಾವವನ್ನು 
ಅಳಿಸಿಹಾಕುವುದೇ ಆಗಿದ್ದಿತು. ಭೀಮಾರ್ಜುನರಂತಹ ಮಹನೀಯರ ಬಗ್ಗೆ ಅವನು 
ತಾಳುವ ವೈರಭಾವ ಸ್ವೋತ್ತಮದ್ರೋಹವೆನಿಸಿ, ಹೆಚ್ಚಿನ ಅಧಃಪತನಕ್ಕೆ ಕಾರಣವಾಗುತ್ತಿದ್ದಿತು. 
ಜನ್ಮರಹಸ್ಯವನ್ನುತಿಳಿಸುವಮೂಲಕ ಕರ್ಣನು ಸ್ವಭಾವತಃ ಮಾತ್ರವಲ್ಲದೆ, ಸಂಬಂಧದಲ್ಲಿಯೂ 
ಸಹ ಪಾಂಡವರಿಗೆ ಹಿರಿಯ ಸೋದರ ಎಂಬತತ್ವ್ವ ತಿಳಿಯುವಂತಾಗಿ ಅವನಲ್ಲಿದ್ದ. ದ್ವೇಷಭಾವ 
ಅಳಿದು, ನಿಜ ಅರ್ಥದ ಪ್ರೀತಿ ಮೂಡುವಂತಾಗಿ ಹೆಚ್ಚಿನ ಅಪಚಾರ ಅವನಿಂದ ಆಗದಂತೆ 
ಆಯಿತು. ಇದನ್ನುಮಾಡಿದ ಹಿರಿಮೆ ಶ್ರೀಕೃಷ್ಣನದು. 

೫. ಕರ್ಣನು ಕೌರವಪಕ್ಷವನ್ನು ತೊರೆಯನು, ಪಾಂಡವಪಕ್ಕಕ್ಕೆ ಸೇರನು ಎಂಬುದು 
ಸರ್ವಜ್ಞನಾದ ಶ್ರೀಕೃಷ್ಣನಿಗೆ ತಿಳಿಯದ ವಿಷಯವೇನಲ್ಲ ಹಾಗಿದ್ದೂಅವನು ಹಾಗೆ ತಿಳಿಸುವಲ್ಲಿ 
ಮುಖ್ಯ ಕಾರಣ, ಸ್ವಭಾವತಃ ಸೂರ್ಯನಂತಹ ದೇವತೆಯ ಅವತಾರನಾದ ಅವನಲ್ಲಿಅನುಗ್ರಹ 
ಮಾಡುವುದೇ ಆಗಿದ್ದಿತು. ಇದರಿಂದಾಗಿ ಅರ್ಜುನನಿಂದ ಮಡಿದ ಕರ್ಣ ಮುಂದೆ ಯಾವುದೇ 
ಅನರ್ಥಕ್ಕೂ ಗುರಿಯಾಗದೇ ತನ್ನ ಮೂಲರೂಪವನ್ನು ಸೇರಿಕೊಳ್ಳಲು ಸಾಧ್ಯವಾಯಿತು. 

ಹ್‌ ಶ್ರೀಕೃಷ್ಣನು ಭಗವಂತನಾದ ಸಾಕ್ಟಾತ್‌ ಶ್ರೀಹರಿ. ಅವನು ಸಕಲಗುಣಪೂರ್ಣ- 
ನಾಗಿರುವಂತೆ, ಸಕಲದೋಷದೂರನೂ ಆಗಿರುವನು ಎಂಬ ತತ್ತ ವನ್ನು ತಿಳಿದವರಿಗೆ 
ಅವನಿಂದ ಅನ್ಯಾಯವಾಗುವುದು ಸರ್ವಥಾ ಅಶಕ್ಕ ಎಂಬ ಪ್ರಮೇಯ ಖಚಿತವಾಗು- 
ವುದು. ಆದ್ದರಿಂದ, ಮೇಲ್ನೋಟಕ್ಕೆ ಅನ್ಯಾಯವೆಂಬಂತೆ ಕಾಣುವ ಈ ಪ್ರಸಂಗನಿಜ ಅರ್ಥದಲ್ಲಿ 
ಸುನ್ಮ್ಯಾಯವೇ ಆಗಿದೆ ಎಂಬುದು ಶ್ರೀಕನಕದಾಸರು ಇಲ್ಲಿಸಾರಿರುವ ತತ್ವ. 

೭. ಇದನ್ನು""ನಿನ್ನಾಯವನು ನೀ ಬಲ್ಲೆ' ಎಂದು ತಿಳಿಸುವ ಮೂಲಕ ಸಕಲ ಸದ್ದಕ್ಷರಿಗೂ 
ಸಹ ಶ್ರೀಹರಿಯ ಪ್ರತಿಯೊಂದು ಕಾರ್ಯವನ್ನೂ ಸಹ ಅವನ ಮಾಹಾತ್ಮ್ಯದ್ಯೋತಕ 
ಎಂದು ತಿಳಿಯುವುದೇ ಮುಖ್ಯ ಕರ್ತವ್ಯವಾಗಿದೆ ಎಂಬ ಸಂದೇಶ ಇಲ್ಲಿ ಸೂಚಿತ. ಶ್ರೀಹರಿಗೆ 


೩೭. ನಿನ್ನಾಯವನು ನೀ ಬಲ್ಲೆರಕ್ಷಿಸು ೧೩೯ 


ಯಾವುದರಿಂದಲೂ ಯಾವುದೇರೀತಿಯ ಪ್ರಯೋಜನವೂ ಯಾವ ಕಾಲಕ್ಕೂ ಸರ್ವಥಾಇಲ್ಲ 
ಎಂಬಮುಖ್ಯ ತತ್ತ್ವವು ಇಲ್ಲಿಸೂಚಿತ. ಇದನ್ನೆಲ್ಲಶ್ರಿಕೃಷ್ಣತನ್ನವ್ಯಾಸರೂಪದಿಂದ ತಿಳಿಸಿದ್ದರಿಂದ 
ಅವನ ಮರ್ಮವನ್ನು ಅವನೇ ಬಲ್ಲಎಂಬ ವಿವರಣೆ ಸಮುಚಿತವೆನ್ನಿಸುವುದು. 

೮. ಹೀಗೆ ಕರ್ಣನನ್ನು ಉದ್ಧರಿಸಿದ ಶ್ರೀಕೃಷ್ಣ ನಮ್ಮನ್ನೂ ಸಹ ಸ್ವೋತ್ತಮದ್ರೋಹಾದಿ 
ಅಪಚಾರಗಳು ಸರ್ವಥಾ ನಡೆಯದಂತೆ ಅನುಗ್ರಹಿಸಲಿ ಎಂಬುದು ಇಲ್ಲಿಯ ರಕ್ಷಿನು 
ನಮ್ಮನನವರತ ಎಂಬ ಪ್ರಾರ್ಥನೆಯ ಹಿನ್ನೆಲೆ ಎಂದು ತಿಳಿಯಬೇಕು. 


೯. ಶ್ರೀಹರಿಯ ವ್ಯಾಪಾರವು ಚಿಂತನೆಗೆ ಎಟಕದ್ದು. ಎಂಬುದನ್ನುತಿಳಿಸುವ ಶ್ರೀಕನಕದಾಸರ 
ಒಂದು ಪದ್ಯ ಹೀಗಿದೆ: 


ಬಂದಿದೆ ದೂರು ಬರಿದೆ ಪಾಂಡವರಿಗೆ ಕಾದಿ 

ಕೊಂದರು ಕೌರವರನೆಂಬಪಕೀರ್ತಿ ॥ ಪ॥ 
ಹಗೆಯರು ಮುನ್ನಿನ ಪೂರ್ವದ್ವೇಷವ ತಾಳಿ 

ಮಿಗೆ ಸ್ನೇಹ ಮೆಚ್ಚಿಸಿ ಕುರುಪತಿಗೆ 

ಬಗೆಯಿಂದ ಜೂಜಲಿ ಸೋಲಿಸಿ ರಾಯನ 

ಬಗೆದು ಕೊಂದವನು ಶಕುನಿಯೊ ಪಾಂಡವರೊ 1 ೧॥ 
ಮರಣ ತನ್ನಿಚ್ಛೆಯೊಳಾದ ಗಾಂಗೇಯನು 

ಧುರದೊಳು ಷಂಡನ ನೆವದಿಂದಲಿ 

ಸರಳ ಮಂಚದ ಮೇಲೆ ಮಲಗಿ ಪ್ರಾಣವ ಬಿಟ್ಟ 

ಕುರುಪನ ಕೊಂದವ ಭೀಷ್ಮನೊ ಪಾಂಡವರೊ ॥1 ೨॥ 
ಮಗನ ನೆವದಿ ಕಾಳಗವ ಬಿಸುಟು ಸುರ- 

ನಗರಿಗೈದಿದನು ವೈರಾಗ್ಯದಿಂದ 

ಜಗವರಿಯಲು ಕುರುವಂಶಕ್ಕೆ ಕೇಡನು 

ಬಗೆದು ಕೊಂದವನು ದ್ರೋಣನೊ ಪಾಂಡವರೊ ॥೩॥ 
ತೊಟ್ಟಬಾಣವ ತೊಡಲೊಲ್ಲದೆ ತಾಯಿಗೆ 

ಕೊಟ್ಟಭಾಷೆಗೆ ಐವರ ಕೊಲ್ಲದೆ 

ನೆಟ್ಟನೆ ರಣದೊಳು ಕಾದದೆ ಪ್ರಾಣವ 

ಬಿಟ್ಟುಕೊಂದವನು ಕರ್ಣನೊ ಪಾಂಡವರೊ 1೪॥ 
ಮಥನಿಸಿ ಸೂತನ ನೆವಮಾಡಿ ಕುಲವನು 

ಅತಿಹೀನಗಳೆದ ಕಾರಣ ಸೂತನ 

ರಥದಿಂದಿಳಿದು ಪೋಗಿ ಕುರುವಂಶ ಸವರಿದ 

ಹಿತಶತ್ರುವಾರು ಶಲ್ಕನೊ ಪಾಂಡವರೊ 1೫॥ 
ಜಲದೊಳು ಮುಳುಗಿ ತಪವ ಮಾಡಿ ಕುಲವನು 
ಛಲದಿಂದೆಬ್ಬಿಸಿ ಕಾದುವೆನೆನುತ 


ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ 
ಕಲಿ ಭೀಮಸೇನನ ನುಡಿ ಕೇಳಿ ಪೊರಮಟ್ಟು 

ಕುಲವ ಕೊಂದವನು ಕೌರವನೊ ಪಾಂಡವರೊ HWE 

ಕವುರವ ಪಾಂಡವರೊಳು ಭೇದವನಿಕ್ಕಿ 

ಫವುಜೊಡ್ಡಿಕುರುಕ್ಷೇತ್ರದಲಿ ಕಾದುತ 

ಸವುಶಯವಿಲ್ಲದೆ ಕುರುವಂಶ ಸವರಿದ 

ಹಿವುಸಕನಾದಿಕೇಶವನೊ ಪಾಂಡವರೊ Wn 


೧೦. ಶ್ರೀಹರಿಯ ಮಾಯೆಯ ವೈಭವವನ್ನು ತಿಳಿಸುವ ಶ್ರೀಕನಕದಾಸರ ಪದ್ಧ ಹೀಗಿದೆ. 


ನೀ ಮಾಯೆಯೊಳಗೊ ನಿನ್ನೊಳು ಮಾಯೆಯೊ ಪ 
ಬಯಲು ಆಲಯದೊಳಗೊ ಆಲಯದೊಳಗೆ ಬಯಲೊ 
ಬಯಲು ಆಲಯವೆರಡು ನಯನದೊಳಗೊ 

ನಯನ ಬುದ್ದಿಯ ಒಳಗೊ ಬುದ್ಧಿ ನಯನದ ಒಳಗೊ 
ನಯನ ಬುದ್ಧಿಗಳೆರಡು ನಿನ್ನೊಳಗೊ ಹರಿಯೆ 

ಸವಿಯು ಸಕ್ಕರೆಯೊಳಗೊ ಸಕ್ಕರೆಯು ಸವಿಯೊಳಗೊ 
ಸವಿಯು ಸಕ್ಕರೆಯೆರಡು ಜಿಹ್ವೆಯೊಳಗೊ 

ಜಿಹ್ವೆ ಬುದ್ಧಿಯ ಒಳಗೊ ಬುದ್ಧಿ ಜಿಹ್ವೆಯ ಒಳಗೊ 

ಜಿಹ್ವೆ ಬುದ್ಧಿಗಳೆರಡು ನಿನ್ನೊಳಗೊ ಹರಿಯೆ 
ಕುಸುಮದೊಳು ಗಂಧವೋ ಗಂಧದೊಳು ಕುಸುಮವೋ 
ಕುಸುಮ ಗಂಧಗಳೆರಡು ಘ್ರಾಣದೊಳಗೊ 

ಅಸಮಭವ ಕಾಗಿನೆಲೆಯಾದಿಕೇಶವರಾಯ 
ಉಸುರಲೆನ್ನಳವಲ್ಲ ಎಲ್ಲ ನಿನ್ನೊಳಗೊ 


ಸೊಚನ 


೩೮. ಲೋಕದೊಳೆಲ್ಲರೂ ಸರಿ ನಿನಗೆ ರಕ್ಷಿಸು 
ಕೊಲ್ಲ ಬಗೆದವನಾಗಿ ನೀ ಹಗೆ- 
ಯಲ್ಲಿ ಸಖ್ಯವ ಬೆಳೆಸಲದು ಹಿತ- 
ವಲ್ಲನಿನ್ನಯ ಗುಣವ ಬಲ್ಲವರಿಲ್ಲ ಯದುಕುಲದಿ | 
ಗೊಲ್ಲನಾರಿಯರೊಳು ಪ್ರವರ್ತಕ- 
ನಲ್ಲವೇ ಭಾವಿಸಲು ಲೋಕದೊ- 
ಳೆಲ್ಲರೂ ಸರಿ ನಿನಗೆ ರಕ್ಷಿಸು ನಮ್ಮನನವರತ 


I 0 1 


I 2 


WA 1 


11 ೩೮ 1 


೩೮. ಲೋಕದೊಳೆಲ್ಲರೂ ಸರಿ ನಿನಗೆ ರಕ್ಷಿಸು ೧೪೧ 


ಅ: ಸಂಹರಿಸಲು ನಿಶ್ಚಯಿಸಿದವನಾದ ನೀನು ನಿನ್ನಹಗೆಗಳಲ್ಲಿ ಸಖ್ಯವನ್ನು ಬೆಳೆಸುವುದು 
ಹಿತಕ್ಕೆ ಕಾರಣವಾಗದು. ಯದುಕುಲದಲ್ಲಿ ನಿನ್ನ ಗುಣಗಳನ್ನು ಪೂರ್ಣವಾಗಿ 
ಅರ್ಥ ಮಾಡಿಕೊಂಡವರು ಇಲ್ಲ ನೀನು ಗೊಲ್ಲ ಸ್ತ್ರೀಯರೊಳಗೆ ಸಂಪರ್ಕವನ್ನು 
ಹೊಂದಿದ್ದವನು. ಸರಿಯಾಗಿ ಯೋಚಿಸಿದಲ್ಲಿ ಲೋಕದೊಳಗೆ ನಿನಗೆ ಎಲ್ಲರೂ ಸಹ 
ಸಮಾನರು. ಅಂತಹ ಶ್ರೀಹರಿಯೇ! ನೀನು ನಮ್ಮನ್ನು ರಕ್ಷಿಸು. 


ವಿವರಣೆ: ೧. ಶ್ರೀಕೃಷ್ಣನ ಅವತಾರಗಳ ಮುಖ್ಯ ಉದ್ದೇಶಗಳಲ್ಲಿ ಒಂದು ಶಿಷ್ಟರ 
ರಕ್ಷಣೆಯಾದರೆ ಮತ್ತೊಂದು ದುಷ್ಟರ ವಿನಾಶ. ಶಿಷ್ಟರನ್ನು ನಿಯಮೇನ ರಕ್ಷಿಸುವ ಅವನು 
ಅದರಂತೆ ದುಷ್ಟರನ್ನು ತಪ್ಪದೇ ಶಿಕ್ಸಿಸುವನು. ಅವನು ಎಂದೂ ಸಹ ತನ್ನ ಹಗೆಗಳಲ್ಲಿ 
ಸಖ್ಯಭಾವವನ್ನುಹೊಂದಲಾರನು. ಇದರಿಂದ ಶ್ರೀಹರಿಯು ಜಗನ್ನಿಯಾಮಕನಾಗಿ ಸರ್ವರಲ್ಲೂ 
ಸಹ ಸಮನಾಗಿ ವರ್ತಿಸುವವನಾಗಿರುವುದು ನಿಶ್ಚಿತ. ಆದರೆ ಆ ವರ್ತನೆ ಹಿಂದೆಯೂ ಸಹ 
ದುಷ್ಟರಿಗೆ ತಪ್ಪದೇ ಶಿಕ್ಷೆ ನೀಡುವಂತಹ ಉದ್ದೇಶ ಇರುವುದು ಎಂದು ಭಾವ. 


೨. ಶ್ರೀಕೃಷ್ಣನು ಅದರಂತೆ ವರ್ತಿಸುವುದು ಮೇಲ್ನೋಟಕ್ಕೆ ಎಲ್ಲರಿಗೂ ಅರ್ಥವಾಗು- 
ವಂತಹುದಲ್ಲ ಅವರಿವರಿಗಿರಲಿ ಅವನನ್ನು ಬಂಧುಗಳಾಗಿ ಹತ್ತಿರದಿಂದಕಾಣುವ ಅವಕಾಶವನ್ನು 
ಹೊಂದಿರುವ ಯಾದವರಿಗೂ ಸಹ ಅವನನ್ನು ಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುವುದು 
ಸರ್ವಥಾ ಅಸಾಧ್ಯವಾದ ವಿಚಾರ. ಎಂದರೆ ಅವನು ವರ್ತಿಸುವ ಹಿನ್ನೆಲೆ ಅವರಿಗೂ ಸಹ 
ತಿಳಿಯುವಂತಹುದಲ್ಲ ಸುಭದ್ರೆಯನ್ನು ದುರ್ಯೋಧನನಿಗೆ ನೀಡುವಂತಹ ಬಲರಾಮನ 
ಸಂಕಲ್ಪವನ್ನು ಅವನಿಗೆ ಸುಳಿವು ಸಹ ಸಿಗದಂತೆ ಶ್ರೀಕೃಷ್ಣ ತಪ್ಪಿಸಿ ಅರ್ಜುನನು ಸುಭದ್ರೆಯನ್ನು 
ಕೈಹಿಡಿಯುವಂತೆ ಮಾಡುವ ಪ್ರಸಂಗ ಇದಕ್ಕೆ ಒಂದು ನಿದರ್ಶನ. 


೩. ಸರ್ವೋತ್ತಮ ಪರದೇವತೆಯಾದ ಶ್ರೀಕೃಷ್ಣನು ಬಾಲ್ಯದಲ್ಲಿ ಗೋಕುಲದಲ್ಲಿ ಕೆಲವು 
ಕಾಲ ನೆಲೆಸಿ ಅಲ್ಲಿ ಗೋಪಿಯರೊಂದಿಗೆ ಬಗೆಬಗೆಯ ರೀತಿಯಲ್ಲಿ ವಿಹಾರ ಮಾಡಿದ 
ವಿವರ ಶ್ರೀಮದ್ಭಾಗವತಾದಿಗಳಲ್ಲಿ ಬಂದಿದೆ. ಮೇಲ್ನೋಟಕ್ಕೆ ಗೋಪಿಯರು ಮುಗ್ಧೆಯರ 
ಸಾಲಿಗೆ ಸೇರುವ ಗೊಲ್ಲತಿಯರು. ಶ್ರೀಕೃಷ್ಣನಾದರೋ ಸಾಕ್ಷಾತ್‌ ಶ್ರೀಹರಿ. ಅಂತಹ ಅವನು 
ಅವರೊಂದಿಗೆ ವಿಹಾರಮಾಡಿದ್ದುಅವರು ತನ್ನಭಕ್ತರು ಎಂಬಕಾರಣದಿಂದ ಮಾತ್ರ. ಇದರಿಂದ 
ಅವನು ಇತರ ವಿಷಯಗಳನ್ನುಗಮನಿಸದೇ ಭಕ್ತಿಯನ್ನು ಮಾತ್ರ ಗಮನಿಸುವಂತಹ ಕರುಣಾಳು 
ಎಂಬ ವಿವರ ತಿಳಿಯುವುದು. 


೪. ಶ್ರೀಹರಿಗೆ ಲೋಕದಲ್ಲಿ ಎಲ್ಲರೂ ಸಮಾನರು. ಸಮಾನರು ಎಂದರೆ ಅವನಿಗೆ 
ವೈಯಕ್ತಿಕವಾದ ಪ್ರೀತಿ ಅಥವಾ ದ್ವೇಷಗಳು ಯಾರ ಬಗೆಯು ಸರ್ವಥಾ ಇರು- 
ವುದಿಲ್ಲವೆಂದರ್ಥ. ಹಾಗಿದ್ದರೆ ಅವನು ದೇವತೆಗಳಿಗೆ ಅನುಗ್ರಹಿಸುವುದಾಗಲಿ ದೈತ್ಯರಿಗೆ 
ಮುನಿಯುವುದಾಗಲಿ ಏಕೆ ಮಾಡುವನು ಎಂಬುದು ಪ್ರಶ್ನೆ ಅದಕ್ಕೆ ಉತ್ತರ ಇದರಲ್ಲಿದೆ. 


೧೪೨ ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ 


ಎಂದರೆ ಅವನು ಹಾಗೆ ವರ್ತಿಸುವುದು ಅವರ ಸ್ವಾಭಾವಿಕವಾದ ಯೋಗ್ಯತೆಗೆ ಅನುಗುಣ- 
ವಾಗಿಯೇ ಹೊರತು ಬಾಂಧವ್ಯ ಅಂತಸ್ತು ಮೊದಲಾದ ಇತರ ಕಾರಣಗಳಿಂದಾಗಿ ಅಲ್ಲಎಂದು 
ತಿಳಿಯಬೇಕು. 


೫. ಬ್ರಹ್ಮಸೂತ್ರಗಳಲ್ಲಿಭಗವಂತನಿಗೆ ವೈಯಕ್ತಿಕವಾದ ದ್ವೇಷ ಕ್ರೌರ್ಯ ಮೊದಲಾದವುಗಳು 
ಇಲ್ಲಎಂಬುದನ್ನುವಿಶೇಷವಾಗಿ ನಿರೂಪಿಸಲಾಗಿದೆ. ಅದರ ಹಿನ್ನೆಲೆಯಲ್ಲಿಇದರ ಭಾವ ಅತ್ಯಂತ 
ಗಮನಾರ್ಹವೆನಿಸುವಂತಹುದು. ಜಾತಿ, ಆಶ್ರಮ, ಮೇಲು, ಕೀಳು ಮೊದಲಾದ ಲೋಕದ 
ಜನರ ಅಳತೆಗೋಲುಗಳು ಯಾವುವೂ ಭಗವಂತನಿಗೆ ಅನ್ವಯಿಸುವುದಿಲ್ಲಎಂದರ್ಥ. ಅವನು 
ಸದಾ ಗಮನಿಸುವುದು ನಿಷ್ಠ್ಕಲ್ಪಷವಾದ ಭಕ್ತಿಯನ್ನು ಮಾತ್ರ. ಅದೊಂದು ಇದ್ದಲ್ಲಿ ಅವನು 
ಎಂತಹವರನ್ನೂ ಅನುಗ್ರಹಿಸುವನು. ಅದೊಂದು ಇಲ್ಲದಿದ್ದಲ್ಲಿ ಅವರು ಯಾರೇ ಆಗಿದ್ದರೂ 
ಅವರನ್ನು ಸ್ವೀಕರಿಸಲಾರ. ಅವನು ನಿಷ್ಠಕ್ಷಪಾತಿ ಎಂದು ತಾತ್ಪರ್ಯ. 


ತುಡುವೆ 


೩೯. ಜಗಕೆ ಪಾವನನಾದೆ ರಕ್ಷಿಸು 


ಮಗನ ಕೊಂದವನಾಳುವಂತಹ 

ಸುಗುಣೆಯರು ಹದಿನಾರುಸಾವಿರ 
ಸೊಗಸುಗಾತಿಯರವರ ಮೋಹದ ಬಲೆಗೆ ವಿಟನಾಗಿ । 
ಬಗೆಬಗೆಯ ರತಿಕಲೆಗಳಲಿ ಕೂ- 

ರುಗುರ ನಾಟಿಸಿ ಮೆರೆದು ನೀ 

ಜಗಕೆ ಪಾವನನಾದೆ ರಕ್ಷಿಸು ನಮ್ಮನನವರತ ॥ ೩೯ ॥ 


ಅ: ನೀನು ಮಗನಾದ ನರಕಾಸುರನನ್ನು ಕೊಂದವನು ನೀನು; ಆಳುವಂತಹ, 
ಗುಣವತಿಯರಾದ ಸೊಬಗಿನ ಸ್ತ್ರೀಯರು ಹದಿನಾರು ಸಾವಿರ. ಅವರ ಮೋಹದ 
ಬಯಕೆಗೆ ನೀನು ವಿಟನಾದೆ. ಬಗೆಬಗೆಯ ರತಿಕ್ರೀಡೆಗಳ ಕಲೆಗಳಲ್ಲಿ ತೀಕ್ಷ್ಣವಾದ 
ಉಗುರಗಳನ್ನು ನಾಟಿಸಿ ಮೆರೆದು ನೀನು ಲೋಕಕ್ಕೆ ಪವಿತ್ರನೆನ್ನಿಸಿದವನು. ಇಂತಹ 
ಶ್ರೀಹರಿಯೇ! ನೀನು ನಮ್ಮನ್ನು ಸದಾ ರಕ್ಷಿಸು. 

ವಿ: ೧. ಶ್ರೀಕೃಷ್ಣನು ಹದಿನಾರುಸಾವಿರದ ನೂರಾ ಎಂಟು ಪತ್ನಿಯರನ್ನು ಹೊಂದಿದ್ದವಿವರ 
ಶ್ರೀಮದ್ಭಾಗವತಾದಿಗಳಲ್ಲಿಸುಪ್ರಸಿದ್ಧ ಅದರ ಪ್ರಸ್ತಾಪವನ್ನು ಈ ಪದ್ಯದಲ್ಲಿಮಾಡುತ್ತಾ ಅದು 
ಭಗವಂತನಾದ ಅವನಿಗೆ ಭೂಷಣವೇ ಹೊರತು, ದೂಷಣವಲ್ಲ ಎಂಬ ವಿಶೇಷಾಂಶವನ್ನು 
ನಿರೂಪಿಸಿರುವರು. 


೩೯. ಜಗಕೆ ಪಾವನನಾದೆ ರಕ್ಷಿಸು ೧೪೩ 


೨. ಇಲ್ಲಿ ಮಗ ಎಂದರೆ ನರಕಾಸುರ ಎಂದು ತಿಳಿಯಬೇಕು. ಅವನು ಶ್ರಿಹರಿಯ 
ವರಾಹ ರೂಪದ ಮಗ. ಭಗವಂತನ ರೂಪರೂಪಗಳಿಗೆ ಭೇದವಿಲ್ಲವಾದ್ದರಿಂದ ಅವನು 
ಕೃಷ್ಣರೂಪಕ್ಕೂ ಮಗನೇ ಎಂದಾಗುವುದು. ಆದ್ದರಿಂದ ಅವನು ಮಗನನ್ನುಕೊಂದವನು ಎಂದರೆ 
ಸೂಕ್ತವೆನ್ನಿಸುವುದು. ಇದು ಭಗವಂತನಿಗೆ ಪುತ್ರವ್ಯಾಮೋಹಾದಿ ಯಾವ ದೋಷಗಳೂ ಸಹ 
ಸರ್ವಥಾ ಇಲ್ಲಎಂಬ ವಿಶೇಷಾಂಶಕ್ಕೂ ಸೂಚಕ. 


೩. ಇಲ್ಲಿಹದಿನಾರು ಸಾವಿರ ಸ್ಲೀಯರು ಎಂದು ಉಲ್ಲೇಖವಿದ್ದರೂ ಹದಿನಾರುಸಾವಿರದ 
ನೂರಾಎಂಟು ಎಂದೇ ಇದರ ಭಾವ; ಶ್ರೀಕೃಷ್ಣಾಷ್ಟೋತ್ತರಶತನಾಮಸ್ತೋತ್ರದ 'ಷೋಡಶ- 
ಸ್ವೀಸಹಸ್ರೇಶಃ' ಎಂಬ ಶ್ರೀಕೃಷ್ಣಾಷ್ಟೋತ್ತರ ಶತನಾಮ ಸ್ತೋತ್ರದ ಉಲ್ಲೇಖವನ್ನು ಆಧರಿಸಿ 
ದಾಸರು ಹೀಗೆ ತಿಳಿಸಿರುವರು ಎಂದು ಭಾವಿಸಬಹುದು. 


೪. ಶ್ರೀಕೃಷ್ಣನು ಹಾಗೆ ಬಹುಪತ್ನಿಯರನ್ನು ಹೊಂದಿದ್ದುದು ಮೇಲ್ನೋಟಕ್ಕೆ ದೋಷವೆಂಬಂತೆ 
ಕಾಣುವುದು. ಆದರೆ, ಅದು ವಾಸ್ತವವಾಗಿ ಗುಣವೇ ಆಗಿದೆ ಎಂಬುದು ಇಲ್ಲಿಯ 
ನಿರೂಪಣೆ. | 

೫. ಹದಿನಾರು ಸಾವಿರದ ನೂರಾಎಂಟು ಜನ ಪತ್ನಿಯರಲ್ಲಿ ಅಷ್ಟಮಹಾಮಹಿಷಿಯರನ್ನು 
ಹೊರತುಪಡಿಸಿ ಇತರ ಹದಿನಾರುಸಾವಿರದ ನೂರು ಜನರು ವಾಸ್ತವವಾಗಿ ಸ್ತ್ರೀಯರೇ 
ಅಲ್ಲು ಅವರು ಮೂಲತಃ ಅಗ್ನಿ ಪುತ್ರರು. ಶ್ರೀಹರಿಯ ಅಂಗಸಂಗವನ್ನು ಬಯಸಿ ಮೊದಲಿಗೆ 
ವಾಯುದೇವರನ್ನು ಕುರಿತು ದೀರ್ಫ ಕಾಲ ತಪಸ್ಸನ್ನಾಚರಿಸಿ ಅವರ ವರವನ್ನು ಪಡೆದು 
ಹೀಗೆ ಸ್ತ್ರೀಯರಾಗಿ ಜನಿಸಿದರು. ಅವರು ನರಕಾಸುರನ ಬಂದಿಗಳಾಗಿದ್ದಾಗ ಶ್ರೀಕೃಷ್ಣ 
ಆ ಅಸುರನನ್ನುಸಂಹರಿಸಿ ಅವರನ್ನುವಿವಾಹವಾದ. ಶ್ರೀಕೃಷ್ಣಹೀಗೆ ಅವರನ್ನುವಿವಾಹವಾದದ್ದು 
ಅವರ ಕೋರಿಕೆಯನ್ನುಮನ್ನಿಸಲೇ ಹೊರತುತಾನು ಅವರನ್ನು ಬಯಸಿ ಎಂದಲ್ಲ ಇದು ಅವನ 
ಭಕ್ತವಾತ್ಸಲ್ಯವೆಂಬ ಗುಣವನ್ನು ಪ್ರಕಾಶನಪಡಿಸುವ ಶ್ರೇಷ್ಠ ಕಾರ್ಯವೇ ಹೊರತು ಸರ್ವಥಾ 
ದೋಷವಲ್ಲಎಂದು ತಿಳಿಯಬೇಕು. 

೬. ಶ್ರೀಕೃಷ್ಣನ ಈ ಕಾರ್ಯ ಕೇವಲ ಸಾಮಾನ್ಯ ಪವಿತ್ರಕಾರ್ಯವಾಗಿರದೇ ಲೋಕಕ್ಕೆ 
ಪಾವನವೆನಿಸುವ ಮಹಾಪವಿತ್ರವಾದ ಕಾರ್ಯ ಎಂಬುದನ್ನು ಜಗಕೆ ಪಾವನವಾಗಿ ಎಂಬ 
ಪದದಿಂದ ಸೂಚಿಸಿರುವರು. 

೭. ಇನ್ನೊಂದು ರೀತಿಯಲ್ಲಿ ಶ್ರೀಕೃಷ್ಣನು ಗೋಕುಲದಲ್ಲಿದ್ದಾಗ ಗೋಪಿಜನ ಜಾರ ಎನ್ನಿಸಿದ್ದು 
ಸಹ ಇದೇ ರೀತಿಯಲ್ಲಿ ಅವನ ಪಾವಿತ್ರ್ಯವನ್ನು ಸಾರುವ ಮಹತ್ಕಾರ್ಯವೇ ಹೊರತು 
ಲೋಕದ ಜಾರತ್ವದಂತೆ ನಿಂದ್ಯವಾದುದಲ್ಲ ಎಂಬುದನ್ನು ಸಹ ವಿವರಿಸುವ ಪದ್ಯ ಎಂದು 
ತಿಳಿಯಬಹುದು; ವಿಟ - ಜಾರ. 


೧೪೪ ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ 


೮. ತನ್ನ ಆರಾಧ್ಯದೈವನಾದ ಶ್ರೀಹರಿಯು ಹೀಗೆ ಸರ್ವದೋಷದೂರನಾಗಿದ್ದು 
ಸರ್ವಥಾ ಸರ್ವವಂದ್ಯನಾಗಿರುವನು, ಆದ್ದರಿಂದಲೇ ಅವನು ಸಕಲ ಲೋಕವನ್ನು ರಕ್ಷಿಸುವ 
ಮಹಾಮಹಿಮ ಎಂಬುದು ಇಲ್ಲಿಯ ಮುಖ್ಯ ಭಾವ. 


ಫುಢಿ ಕೇಶ 


೪೦. ನೀ ಪತಿಕರಿಸೆ ಬಳಿಕಿನ್ನೇನು ಚಿಂತಿಸಲೇಕೆ ರಕ್ಷಿಸು 


ಏನು ಮಾಡಿದಡೇನು ಕರ್ಮವ 

ನೀನೊಲಿಯದಿನ್ನಿಲ್ಲವಿದಕನು- 

ಮಾನವುಂಟೇ ಭ್ರಮರಕೀಟನ್ಯಾಯದಂದದಲಿ । 

ನೀನೊಲಿಯೆ ತೃಣ ಪರ್ವತವು ಪುಸಿ- 

ಯೇನು ನೀ ಪತಿಕರಿಸೆ ಬಳಿಕಿ- 

ನ್ನೇನು ಚಿಂತಿಸಲೇಕೆ ರಕ್ಷಿಸು ನಮ್ಮನನವರತ I ೪೦॥ 


ಅಆ: ಯಾವುದೇ ಕರ್ಮವನ್ನು ಯಾವುದೇ ರೀತಿಯಲ್ಲಿ ಮಾಡಿದರು ಸಹ ಅದು 
ಫಲ ನೀಡುವುದು ನೀನು ಒಲಿದಾಗ ಮಾತ್ರ. ಇಲ್ಲವಾದರೆ ಆ ಕರ್ಮಕ್ಕೆ ಯಾವ 
ಬೆಲೆಯು ಇರದು. ಈ ಬಗ್ಗೆ ಸಂದೇಹವೇ ಬೇಕಿಲ್ಲಇದು ಭ್ರಮರಕೀಟ ನ್ಯಾಯದಂತಹ 
ನ್ಯಾಯವನ್ನು ಹೋಲುವುದು. ನೀನು ಒಲಿದರೆ ಪರ್ವತವು ತೃಣಪ್ರಾಯವೆನ್ನಿಸುವುದು. 
ನೀನು ಒಲಿದಾಗ ಚಿಂತೆಗೆ ಅನಗತ್ಯ. ಅಂತಹ ಶ್ರೀಹರಿಯೇ! ನಮ್ಮನ್ನು ಸದಾ ರಕ್ಷಿಸಲಿ. 
ವಿ: ೧. ಶ್ರೀ ಹರಿಯ ಅನುಗ್ರಹದ ಹಿರಿಮೆಯನ್ನುಇಲ್ಲಿವಿವರಿಸಿರುವರು. 


೨. ಸಾಮಾನ್ಯವಾಗಿ ನಾವು ಮಾಡುವ ಕರ್ಮ ನಮ್ಮ ಒಳಿತು ಕಡುಕಿಗೆ ಕಾರಣವೆಂಬುದು 
ಎಲ್ಲರ ತಿಳುವಳಿಕೆ. ನಾ ಮಾಡಿದ ಕರ್ಮ ಬಲವಂತವಾದರೆ ಎಂಬಮಾತುಇದಕ್ಕೆ ನಿದರ್ಶನ. 
ಮೀಮಾಂಸಕ ಮತವಂತೂ ಕರ್ಮಕ್ಕೆ ಸಕಲ ವಿಧವಾದ ಪ್ರಾಧಾನ್ಯವನ್ನು ನೀಡಿದೆ. ಸಕಲವೂ 
ನಡೆಯುವುದು ಕರ್ಮಕ್ಕನುಗುಣವಾಗಿ. ಅವರಿವರಿರಲಿ ಬ್ರಹ್ಟ ಎಷ್ಟು ಮಹೇಶ್ವರಾದಿಗಳು 
ಸಹ ಈ ಕರ್ಮದ ಬಂಧನಕ್ಕೆ ಒಳಗಾದವರು ಎಂಬುದು ಅವರ ಕಲನೆ. ಆದರೆ ಅದು 
ಸರ್ವಥಾ ಸರಿಯಲ್ಲ ಜಡಪದಾರ್ಥವಾದ ಕರ್ಮ ಚೇತನರನ್ನು ತಾನಾಗಿಯೇ ಎಂದೂ 
ನಿಯಂತ್ರಿಸಲಾರದು. ಕರ್ಮ ಮೊದಲಾದ ಸಕಲಕ್ಕೂ ಮುಖ್ಯ ಪ್ರೇರಕನೂ, ನಿಯಮಾಕನು 
ಶ್ರೀಹರಿ ಎಂಬುದು ವೇದಾಂತದ ನಿರೂಪಣೆ. ಅದನ್ನು ಈ ಪದ್ಯದಲ್ಲಿಸ್ಫುಟಪಡಿಸಲಾಗಿದೆ. 


೩. ಕರ್ಮವು ಎಂತಹುದೇ ಆಗಿರಬಹುದು, ಅದನ್ನು ಎಂತಹ ಉತ್ತಮ ಮಟ್ಟದಲ್ಲಿಯೇ 
ಆಚರಿಸಿರಬಹುದು, ಆದರೂ ಸಹ ಅದು ಶ್ರೀಹರಿಯ ಒಲುಮೆಗೆ ಪಾತ್ರವಾಗದಿದ್ದಲ್ಲಿ 


೪೦. ನೀ ಪತಿಕರಿಸೆ ಬಳಿಕಿನ್ನೇನು ಚಿಂತಿಸಲೇಕೆ ರಕ್ಷಿಸು ೧೪೫ 


ಅದರಿಂದ ಏನೂ ನಡೆಯದು ಎಂದರ್ಥ. ಬ್ರಹ್ಮಸೂತ್ರಗಳ ಮೇಲೆ ಭಾಷ್ಯ ರಚಿಸಿದ 
ಹೆಚ್ಚಿನವರು ಮೀಮಾಂಸಕರಂತೆ ವಾದ ಮಂಡಿಸಿದವರೇ. ಕರ್ಮಕ್ಕೆ ಪ್ರಾಧಾನ್ಯ ನೀಡಿದ್ದು 
ಮೀಮಾಂಸಕರಾದರೆ, ಜ್ಞಾನಕ್ಕೆ ಪ್ರಾಧಾನ್ಯ ನೀಡಿದ್ದು ವೇದಾಂತದ ಇತರ ಭಾಷ್ಯಕಾರರು. 
ಜ್ಞಾನವು ಪ್ರಧಾನವಾದುದು, ಅದೂ ಸಹ ಶ್ರಿಹರಿಯ ಅನುಗ್ರಹದಿಂದ ಮಾತ್ರವೇ ವರ 
ನೀಡುವಂತಹುದು ಎಂಬುದು ಮಧ್ವಭಾಷ್ಯದಿಂದ ಅನಾವರಣಗೊಂಡ ಪ್ರಮೇಯ. 
ಜ್ಞಾನಕ್ಕೆ ಪ್ರಾಧಾನ್ಯ ನೀಡುವ ವೇದಾಂತಹ ಆಶಯ ಶ್ರೀಹರಿಯ ಒಲುಮೆಗೆ ಅದು ಪ್ರಧಾನ 
ಕಾರಣ ಎಂಬ ಅರ್ಥದಲ್ಲಿಯೇ ಹೊರತು ಜ್ಞಾ ನವು ತನ್ನಷ್ಟಕ್ಕೆ ಮುಕ್ತಿಗೆ ಕಾರಣವಾಗುವುದು 
ಎಂಬರ್ಥದಲ್ಲಿಅಲ್ಲಎಂಬುದನ್ನುಶ್ರೀಮದಾಚಾರ್ಯರುಸಾಧಾರವಾಗಿ ನಿರೂಪಿಸಿರುವರು: 
ಜಿಜ್ಞಾನೋತ್ಸಜ್ಞಾ ್ಲಿವಜಾತ್‌ ತತ್ಸನಾದಾದೇವ ಮುಚ್ಯತೇ. 


೪. ಸಾಮಾನ್ಯವಾಗಿ ಕರ್ಮವು ಅಪರಿಹಾರ್ಯ ಎಂಬುದಾಗಿ ಶಾಸ್ತ್ರವು ತಿಳಿಸಿದೆ. 
ಇದು ಸ್ವಲ್ಪಮಟ್ಟಿಗೆ ವಾಸ್ತವವೂ ಹೌದು. ಇದನ್ನು ಹೀಗೆ ಅರ್ಥಮಾಡಿಕೊಳ್ಳುವ ಜನ 
ಉದ್ಧಾರದ ಹಾದಿಗೆ ಸಾಗಲು ಪ್ರಯತ್ನಿಸುವುದನ್ನು ಬಿಟ್ಟು ಕರ್ಮದ ಮೇಲೆ ಭಾರ ಹಾಕಿ 
ನಿರಾಶಾವಾದಿಗಳಾಗುವುದು ಸರಿಯಲ್ಲ ಎಂಬುದು ಇಲ್ಲಿಯ ಆಶಯ. ಮೀಮಾಂಸಕರು 
ಕರ್ಮವು ಎಲ್ಲದಕ್ಕಿಂತ ಮಿಗಿಲು ಎಂದು ಭಾವಿಸಿ ದೈವವೂ ಕರ್ಮಕ್ಕೆ ಅಧೀನ ಎಂಬ 
ತೀರ್ಮಾನಕ್ಕೆ ಬಂದವರು. ಆದರೆ, ಅದು ಸರಿಯಲ್ಲಎಂಬ ಅಂಶವೂ ಇದರಲ್ಲಿದೆ. ಕರ್ಮವು 
ಎಷ್ಟೇ ಪ್ರಬಲವಾಗಿದ್ದರೂ ಅದು ಜಡ; ಜಡಕ್ಕೆ ಸ್ವತಃ ಕರ್ತೃತ್ವಾದಿ ಗುಣಗಳು ಸರ್ವಥಾ ಇಲ್ಲ 
ಶ್ರೀಹರಿಯು ಸರ್ವತಂತ್ರಸ್ವತಂತ್ರನಾದ ಪರದೇವತೆ. ಅವನು ಒಲಿದಾಗ ಯಾವ ಕರ್ಮವೂ 
ಸಾಧನೆಗೆ ಅಡ್ಡಿಯಾಗದು ಎಂಬುದು ಇಲ್ಲಿಯ ಸಂದೇಶ. ಶ್ರೀಹರಿಯ ದರ್ಶನವಾಗುತ್ತಲೇ 
ಸಂಚಿತಕರ್ಮದ ರಾಶಿ ಸುಟ್ಟು ಬೂದಿಯಾಗುವುದು. ಆಗಾಮಿ ಕರ್ಮಗಳಿಗೆ ಕರ್ಮಗಳ 
ಲೇಪ ಒದಗದು. ಶ್ರೀಹರಿಯ ಸಾಮರ್ಥ್ಯ ಇಂತಹುದು. ಪ್ರಾರಬ್ಧ ಕರ್ಮವು ಮಾತ್ರ 
ಉಳಿದುಕೊಳ್ಳುವುದು. ಅದನ್ನುಸಹ ನಾಶಮಾಡುವ ಸಾಮರ್ಥ್ಯ ಶ್ರೀಹರಿಗೆ ಇದ್ದರೂ, ಅವನು 
ಅದನ್ನುಅನುಭವಿಸುವ ಅವಕಾಶವನ್ನುಜ್ಞಾ ್ಲನಿಗಳಿಗೆ ನೀಡಿ ಆಮೂಲಕ ಅವರಸಾಧನೆಗೆ ಇನ್ನಷ್ಟು 
ಮೆರಗು ಬರುವಂತೆ ಮಾಡಿ ಮೋಕ್ಷದಲ್ಲಿ ಆನಂದಾತಿಶಯವನ್ನು ನೀಡಿ ಅನುಗ್ರಹಿಸುವನು 
ಎಂಬುದು ಬ್ರಹ್ಮಸೂತ್ರ ಮೊದಲಾದ ಆಕರ ಗ್ರಂಥಗಳಲ್ಲಿ ನಿರೂಪಿತವಾಗಿರುವ ವಿಷಯ. ಈ 
ಹಿನ್ನೆಲೆಯಲ್ಲಿ ಶ್ರೀಕನಕದಾಸರ ಈ ಮಾತು ತುಂಬಾ ಮೌಲಿಕವಾದುದು. 


೫. ಶ್ರೀಕನಕದಾಸರು ಶ್ರೀವ್ಯಾಸರಾಜರು ಹಾಗೂ ಶ್ರೀವಾದಿರಾಜರ ಶಿಷ್ಯತ್ವ ವಹಿಸಿ 
ಮಧ್ವಸಿದ್ಧಾಂತವನ್ನು ಅಂಗೀಕರಿಸಿ ಬಾಳಿದವರು. ಅದಕ್ಕನುಗುಣವಾಗಿ ಇಲ್ಲಿ ಶ್ರೀಹರಿಯ 
ಪ್ರಸಾದವೇ ಜ್ಞಾನ ಕರ್ಮ ಮೊದಲಾದ ಎಲ್ಲಕ್ಕಿಂತ ಮಿಗಿಲಾದ ಮೋಕ್ಚಸಾಧನ ಎಂಬುದನ್ನು 


ಹೀಗೆ ನಿರೂಪಿಸಿರುವರು. 


೧೪೬ ... ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ 


೬. ಪಾಂಡವರ ರಾಜಸೂಯಯಾಗ ಲೋಕೋತ್ತರವೆನ್ನಿಸಲು ಅದು ಶ್ರೀಕೃಷ್ಣನ ಹಾಗೂ 
ಶ್ರೀವೇದವ್ಯಾಸರ ಅನುಗ್ರಹಕ್ಕೆ ಪಾತ್ರವಾದುದ್ದುಮುಖ್ಯ ಕಾರಣ. ಸ್ವತಃ ಶ್ರೀಕೃಷ್ಣ ಶ್ರೀವೇದವ್ಯಾಸ 
ಹಾಗೂ ಶ್ರೀಪರಶುರಾಮ ಎಂಬ ಮೂರು ರೂಪದಿಂದ ಆ ಯಾಗದ ಕಾಲದಲ್ಲಿ, ಉಪಸ್ಥಿತನಿದ್ದು 
ಶ್ರೀಹರಿ ಅವರನ್ನು ಅನುಗ್ರಹಿಸಿದ. ಅಂತಹುದೇ ಯಾಗವನ್ನು ದುರ್ಯೋಧನ ಮಾಡಿದ, 
ಪೌಂಡರೀಕ ಎಂದು ಅದರ ಹೆಸರು. ಆದರೆ, ಅದನ್ನು ಮಾಡಿ ಒಂದು ವರ್ಷದಲ್ಲಿ ಅವನು 
ಸರ್ವಬಗೆಯ ವಿನಾಶವನ್ನುಕಂಡ. ಅದಕ್ಕೆ ಕಾರಣ ಅವನು ಅದನ್ನುಶ್ರೀಹರಿಯ ಒಲುಮೆಗಾಗಿ 
ಮಾಡದೇ ಪಾಂಡವರ ಮೇಲಿನ ಅಸೂಯೆಯಿಂದ ಮಾಡಿದ್ದು ಅದು ಪುಂಡರೀಕಾಕ್ಷನಾದ 
ಶ್ರೀಹರಿಯ ಅನುಗ್ರಹಕ್ಕೆ ಕಾರಣವಾಗದೇ ಆಗ್ರಹಕ್ಕೆ ಕಾರಣವಾಯಿತು. ಇದು ಶ್ರೀಹರಿಯ 
ಅನುಗ್ರಹವೇ ಕರ್ಮ ಮೊದಲಾದವುಗಳಿಗಿಂತ ಪ್ರಧಾನ ಎಂಬುದಕ್ಕೆ ಉತ್ತಮ ನಿದರ್ಶನ. 


೭. ಮಧ್ವಸಿದ್ದಾಂತದ ಪರಮ ಪ್ರಮೇಯವನ್ನು ಶ್ರೀದಾಸರು ಇಲ್ಲಿ ವಿಶಿಷ್ಠರೀತಿಯಲ್ಲಿ 
ನಿರೂಪಿಸಿರುವರು. 


೮. ಇದಕ್ಕೆ ದಾಸರು ಶ್ರೀಹರಿಯು ಕೃಪೆಮಾಡಿದಾಗ ಒಂದು ಪರ್ವತದಷ್ಟು ಆಪತ್ತು ಸಹ 
ಹುಲ್ಲು] ಕಡ್ಡಿಯಷ್ಟು; ಹಗುರವೆನ್ನಿಸುವುದು. ಅವನು ಒಲಿದರೆ ಎಂತಹ ಪಾಪವು ಬಂಧಕವೆನ್ನಿಸಿದೇ 
ಮೋಚಕವೇ ಆಗುವುದು ಎಂದು ಭಾವ. ಇಲ್ಲಿಯ ತೃಣಪರ್ವತವು ಎಂಬುದನ್ನುಪರ್ವತವು 
ತೃಣ ಎಂದು ಅನ್ವಯಿಸಿಕೊಂಡಾಗ ಈ ಅರ್ಥ ಲಭಿಸುವುದು. "ಗುಡ್ಡದಂತಹ ಆಪತ್ತು 
ಕಡ್ಡಿಯಂತೆ ಪರಿಹಾರವಾಯಿತು' ಎಂಬ ಲೋಕದ ಮಾತು ಇದಕ್ಕೆ ಸಂವಾದಿಯಾಗಿದೆ. 


೯. ಇದರಲ್ಲಿ ತೃಣವು ಪರ್ವತದಷ್ಟು ಭಾರವಾಗುವುದು ಎಂಬ ಅರ್ಥದಲ್ಲೂ ತೃಣ- 
ಪರ್ವತವು ಎಂಬುದನ್ನು ತಿಳಿಯಬಹುದು. ಇದು ತಲವಕಾರೋಪನಿಷತ್ತಿನಲ್ಲಿ ಬರುವ 
ಪ್ರಸಂಗವನ್ನು ಕುರಿತಾದುದು. ಶ್ರೀಹರಿಯ ಅನುಗ್ರಹದಿಂದ ಆದ ತಮ್ಮವಿಜಯವನ್ನು ಕೆಲವು 
ದೇವತೆಗಳು ತಮ್ಮ ಸ್ವಂತ ಸಾಮರ್ಥ್ಯದ ಸಿದ್ಧಿ ಎಂದು ಭ್ರಮಿಸಿ ಅಹಂಕಾರಕ್ಕೊಳಗಾದಾಗ 
ಯಕ್ಷ ರೂಪದಿಂದ ಕಾಣಿಸಿಕೊಂಡ ಶ್ರೀಹರಿಯು ಒಂದು ಹುಲ್ಲುಕಡ್ಡಿಯನ್ನು ಮುಂದಿರಿಸಿ 
ಅದನ್ನು ಸುಡಲು ಅಗ್ಲಿಗೆ ಹೇಳುವನು; ಅದಕ್ಕೆ ಪ್ರಯತ್ನಿಸಿ ಅಗ್ನಿ ವಿಫಲನಾಗಿ ಮರಳುವನು. 
ಅದರಂತೆ ಅದನ್ನು ಹಾರಿಸಲಾಗದೇ ನಾಸಿಕ್ಕ ವಾಯು ಸಹ ಮರಳುವನು. ಇದು ಶ್ರಿಹರಿಯ 
ಒಲುಮೆ ತಪ್ಪಿದಾಗ ಸಾಮಾನ್ಯರಿರಲಿ ಆಯಾ ಕಾರ್ಯಗಳನ್ನು ಮಾಡಲು ಸಮರ್ಥರೆನ್ನಿಸಿದ 
ದೇವತೆಗಳಿಗೆ ತೀರಾ ಸಾಮಾನ್ಯವೆನ್ನಿಸುವ ಕಾರ್ಯವು ಸಹ ಸರ್ವಥಾ ಅಶಕ್ಕವೆನ್ನಿಸುವುದು 
ಎಂಬುದಕ್ಕೆ ನಿದರ್ಶನ. 


೧೦. ಇಲ್ಲಿ ಬಂದಿರುವ "'ಭ್ರಮರ-ಕೀಟ ನ್ಯಾಯದ ಪ್ರಸ್ತಾಪದ ವಿವರ ಹೀಗಿದೆ: 


೧. ಕೀಟಃ ಪೇಶಸ್ಕರಂ ಧ್ಯಾಯನ್‌ ಕುಡ್ಯಾಂ ತೇನ ಪ್ರವೇಶಿತಃ । 
ಯಾತಿ ತತ್ತಮತಾಂ ರಾಜನ್‌ ಪೂರ್ವರೂಪಮಸಂತ್ಯಜನ್‌ ॥ - ಭಾಗವತ (೧೧/೯/೨೩) 


೪೦. ನೀ ಪತಿಕರಿಸೆ ಬಳಿಕಿನ್ನೇನು ಚಿಂತಿಸಲೇಕೆ ರಕ್ಷಿಸು ೧೪೭ 


ಭ್ರಮರದಿಂದ ಹಿಡಿದು ಗೂಡಿನಲ್ಲಿ ಬಂಧಿತವಾಗಿ ಪೋಷಿತವಾಗುವ ಕೀಟವು ಸತತ ಅದನ್ನೇ 
ಚಿಂತಿಸುತ್ತಾ ಮುಂದೆ ಭ್ರಮರವಾಗಿ ಮಾರ್ಪಡುವುದು ಸೃಷ್ಟಿಯ ವೈಶಿಷ್ಟ್ಯಗಳಲ್ಲೊಂದು. 
ಇದರಂತೆ ಭಗವಂತನನ್ನು ಭಕ್ತಿಯಿಂದ ಚಿಂತಿಸುವ ಜೀವನು ಅವನೊಂದಿಗೆ ಮರಳಿ ಹುಟ್ಟು 
ಸಾವುಗಳಿಲ್ಲದಂತಹ ಸಾಮ್ಯವನ್ನುಹೊಂದುವನು ಎಂಬುದು ಇದರ ಭಾವ. ಕೆಲವರು ಇದನ್ನು 
ಭಗವಂತನನ್ನು ಚಿಂತಿಸುವ ಜೀವ ಭಗವಂತನೇ ಆಗಿಬಿಡುವನು ಎಂಬುದಕ್ಕೆ ನಿದರ್ಶನ 
ಎಂದು ಭಾವಿಸುವುದುಂಟು. ಅದು ಸರಿಯಲ್ಲ ಭ್ರಮರವನ್ನು ಚಿಂತಿಸುವ ಭ್ರಮರ ಅದೇ 
ಭ್ರಮರವಾಗದೇ ಅಂತಹುದೇ ಭ್ರಮರವಾಗುವುದು. ಅದರಂತೆಇಲ್ಲಿನಿರೂಪಿತವಾಗಿರುವುದು 
ಒಂದು ರೀತಿಯ ಸಾಮ್ಯವೇ ಹೊರತು ಐಕ್ಕವಾಗಲಿ ಸರ್ವಸಾಮ್ಯವಾಗಲಿ ಅಲ್ಲ ಎಂದು 
ತಿಳಿಯಬೇಕು. ಸಜ್ಜನರ ಸಹವಾಸ ಮಾಡುವುದರಿಂದ ಸಜ್ಜನರಾಗುವುದು, ದುರ್ಜನರ 
ಸಹವಾಸದಿಂದ ದುರ್ಜನರಾಗುವುದು ಸಹ ಈ ನ್ಯಾಯದಿಂದ ಸೂಚಿತ ಎಂದು 
ತಿಳಿಯಬಹುದು; ಭ್ರಮರ - ದುಂಬಿ, ಪುಸಿ - ಸುಳ್ಳು. 


೧೧. ಶ್ರೀಹರಿಯ ಒಲುಮೆ ಇಲ್ಲದ ಸಕಲ ಕರ್ಮಗಳು ನಿರರ್ಥಕ ಎಂದು ತಿಳಿಸುವ 
ಶ್ರೀಕನಕದಾಸರ ಪದ್ಯ ಹೀಗಿದೆ: 


ಜಪವ ಮಾಡಿದರೇನು ತಪವ ಮಾಡಿದರೇನು 

ವಿಪರೀತ ಕಪಟಗುಣ ಕಲುಷವಿದ್ದವರು ॥ ಪ॥ 
ಆದಿಗುರುವರಿಯದೆ ಅತ್ತಲಿತ್ತಲು ತೊಳಲಿ 
ವೇದಶಾಸ್ತ್ರವನೋದಿ ಬಾಯಾರಲು 

ಹಾದಿಯನು ಕಾಣದಂತಿರುತಿರ್ದು ಹಲವೆಂಟು 

ವಾದ ತರ್ಕದೊಳಿದ್ದ ಭೇದವಾದಿಗಳು ॥೧॥ 
ನುಡಿ ನಡೆವ ಕಾಲದಲಿ ದಾನ ಮಾಡದೆ ಇರಲು 
ಅಡವಿಯೊಳು ಕೆರೆ ತುಂಬಿ ಬತ್ತಿದಂತೆ 

ಮಡದಿ ಮಕ್ಕಳಿಗೆಂದು ಒಡವೆ ವಸ್ಥವ ಗಳಿಸೆ 

ಹಿಡಿಯಲಾ ಯಮನವರ ಕಟ್ಟಿಗೊಳಗಾಗಿ HH 


ಸತ್ಯಪ್ಯತ್ಯಲ್ಪವಿದ್ದೇಷೇ ಭೋಜನಂ ದಾಸ್ಯತೀತಿ ತು। 
ಸ್ನೇಹಬಾಹುಲ್ಯತಃ ಕೀಟಃ ಪೇಶಸ್ಕಾರಿಸಮೋ ಭವೇತ್‌ । 
ದ್ವೇಷೇ ಸರ್ವಾತ್ಮನಾ ನಷ್ಟೇ ಸ್ನೇಹೇ ಚೈವ ವಿವರ್ಧತಿ। 
ಸರೂಪತಾ ತದೈವ ಸ್ಯಾತ್‌ ಕೀಟಸ್ಯೆ ವಂ ಹರೇರಪಿ। 
ಅತ್ಯಲ್ಲೋಪಿ ಹರೇರ್ದೇಷಃ ಸ್ನೇಹಸ್ಯಾನುದಯಂಕರಃ | 
ಸೋತ5ಯಂ ವಿಶೇಷೋ ನಾನ್ಯಸ್ಯ ಫಲದಾತಾ ಹಿ ಕೇಶವಃ । 
ನಹಿ ಪೇಶಸ್ಯತಃ ಕಿಂಚಿತ್‌ ಫಲದಾತೃತ್ವಮಿಷ್ಯತೇ । 
ಸ್ವಾತಂತ್ರ್ಯಾದ್ವಿದ್ವಿಷಾಂ ಚೈವ ಕೇಶವೋ ನ ಸುಖಪ್ರದಃ ॥ ಇತಿ ಸ್ವಾತಂತ್ರ್ಯವಿವೇಕೇ 
- ಭಾ.ತಾ. (೧೧/೯/೨೩) 


೧೪೮ ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ 


ಚಳಿಮಳೆಯು ಅತಿ ಕಾರುಗತ್ತಲೆಯೊಳಗೆ ಎದ್ದು 
ಹೊಳೆಯೊಳಗೆ ಮುಳುಗಿ ಜಪ ತಪವ ಮಾಡಿ 

ಕಳವಳಿಸಿ ನೂರೆಂಟು ಹಲುಬಿ ಬಳಲಲು ಬೇಡ 

ನಳಿನಾಕ್ಷ ಆದಿಕೇಶವನ ನೆನೆ ಮನವೇ Wan 


ಭಿನುತಿತುಿ 


೪೧. ಇಷ್ಟಬಾಂಧವ ನೀನು ರಕ್ಷಿಸು 
ಎಷ್ಟು ಮಾಡಲು ಮುನ್ನ ತಾ ಪಡೆ- 
ದಷ್ಟೆ ಎಂಬುದ ಲೋಕದೊಳು ಮತಿ- 
ಗೆಟ್ಟಮಾನವರಾಡುತಿಹರಾ ಮಾತದಂತಿರಲಿ । 
ಪಟ್ಟವಾರಿಂದಾಯ್ಕು ಧ್ರುವನಿಗೆ 
ಕೊಟ್ಟವರ ತಪ್ಪಿತೆ ಕುಚೇಲನಿ- 
ಗಿಷ್ಟವಾಂಧವ ನೀನು ರಕ್ಷಿಸು ನಮ್ಮನನವರತ H ೪೧ ॥ 


ಅ: ಎಷ್ಟೇ ಪ್ರಯತ್ನ ಪಟ್ಟರೂ ಸಹ ಫಲ ದೊರೆಯುವುದು ಅವನ 
ಯೋಗ್ಯತೆಗನುಗುಣವಾಗಿಯೇ ಹೊರತು ಹೆಚ್ಚಿನದಲ್ಲ ಎಂಬುದು ಲೋಕದಲ್ಲಿ 
ಬುದ್ದಿಹೀನರಾದ ಮಾನವರು ಆಡುತ್ತಿರುವ ಮಾತು. ಅದಕ್ಕೆ ಮಹತ್ವವಿಲ್ಲ ಧ್ರುವನಿಗೆ 
ಪಟ್ಟವಾದದ್ದು ಯಾರಿಂದ? ಕುಚೇಲನಿಗೆ ಶ್ರೀಕೃಷ್ಣ ನೀಡಿದ ವರವು ತಪ್ಪಿತೇನು? 
ಆದ್ದರಿಂದ, ಶ್ರೀಹರಿಯೇ! ಇಷ್ಟವನ್ನು ಪೂರೈಸುವ ಬಾಂಧವನಾದ ನೀನು ನನ್ನನ್ನು ಸದಾ 
ರಕ್ಷಿಸಬೇಕು. 


ವಿ.: ೧. ಹಿಂದಿನ ಪದ್ಯದಲ್ಲಿ ಕರ್ಮದ ಇತಿಮಿತಿಗಳನ್ನು ನಿರೂಪಿಸಿದರೆ ಈ ಪದ್ಯದಲ್ಲಿ 
ಶ್ರೀಹರಿಯ ಒಲುಮೆಯಾದಾಗ ಸಾಮಾನ್ಯ ಕರ್ಮವೂ ಸಹ ಅಸಾಮಾನ್ಯ ಫಲ ನೀಡುವುದು 
ಎಂಬುದನ್ನು ದೃಷ್ಟಾಂತಪೂರ್ವಕವಾಗಿ ವಿವರಿಸಲಾಗಿದೆ. 


೨. ಸಾಮಾನ್ಯವಾಗಿ ಕರ್ಮಕ್ಕೆ ತಕ್ಕಂತೆ ಫಲ ಎಂಬುದು ಲೋಕದ ನಿಯಮ. ಆದರೆ 
ಮುಖ್ಯಫಲದಾಯಕನಾದ ಶ್ರೀಹರಿಯು ಒಲಿದಾಗ ಸಾಮಾನ್ಯ ಕರ್ಮವೂ ಸಹ ಅಸಾಮಾನ್ಯ 
ಫಲ ನೀಡುವುದು. ಆದ್ದರಿಂದ ಕರ್ಮಕ್ಕಿಂತ ಮುಖ್ಯವಾಗಿ ಶ್ರೀಹರಿಯ ಒಲುಮೆಯೇ 
ಪ್ರಧಾನವೆಂದು ಇಲ್ಲಿ ಪ್ರತಿಪಾದಿಸಲಾಗಿದೆ. 


೩. ಧ್ರುವನ ವಯಸ್ಸು ಕೇವಲ ಐದು ವರ್ಷ; ಅವನು ಮಾಡಿದ ಸಾಧನೆ ಕೇವಲ ಆರು 
ತಿಂಗಳುಗಳು ಮಾತ್ರ. ಅವನು ಜಪಿಸಿದ ಮಂತ್ರ ವಾಸುದೇವ ದ್ವಾದಶಾಕ್ಷರ ಮಂತ್ರ. ಆದರೆ, 


೪೧. ಇಷ್ಟಬಾಂಧವ ನೀನು ರಕ್ಷಿಸು ೧೪೯ 


ಅವನಿಗೆ ಲಭಿಸಿದ ಸಿದ್ದಿ ೩೬ಸಾವಿರ ವರ್ಷಗಳಷ್ಟು ದೀರ್ಫ್ಥಕಾಲದ ಸಮಗ್ರ ಭೂಲೋಕದ 
ಆಧಿಪತ್ಯ, ಕೋಟ್ಯಂತರ ವರ್ಷಗಳ ಧ್ರುವನಕ್ಷತ್ರದ ಒಡೆತನ ಹಾಗೂ ಶಾಶ್ವತವಾಗಿ 
ಎಷ್ಟುಲೋಕದಲ್ಲಿ ವಾಸ. ಮೇಲ್ನೋಟಕ್ಕೆ ಅಲ್ಪವೆನ್ನಿಸುವ ಸಾಧನೆಗೆ ಅತ್ಯಂತ ಮಹತ್ವರವಾದ 
ಫಲ ದೊರಕಿದ ನಿದರ್ಶನ ಇದು. ಇದಕ್ಕೆ ಕಾರಣವಾದದ್ದುಶ್ರೀಹರಿಯ ಅನುಗ್ರಹ ಆದ್ದರಿಂದ 
ಅವನ ಅನುಗ್ರಹಕ್ಕಿರುವ ಮಹತ್ವ ಬೇರಾವುದಕ್ಕೂ ಸಹ ಸರ್ವಥಾ ಇಲ್ಲಎಂದು ಭಾವ. 


೪. ಕುಚೇಲನದು ಮತ್ತೊಂದು ನಿದರ್ಶನ. ಅವನು ಒಬ್ಬ ಬಡ ಬ್ರಾಹ್ಮಣ. ಉಡಲು 
ಸರಿಯಾಗಿ ಬಟ್ಟೆ ಇಲ್ಲದಿದ್ದ ದರಿದ್ರ; ಶ್ರೀಕೃಷ್ಣನಿಗೆ ಸಮರ್ಪಿಸಲು ಅವನು ಒಯ್ದದ್ದು ಒಂದು 
ಹಿಡಿ ಅವಲಕ್ಕಿ ಮಾತ್ರ. ಆದರೆ, ಅವನಿಗೆ ಲಭಿಸಿದ್ದುಮಾತ್ರ ಅಖಂಡ ಐಶ್ವರ್ಯ. ಇದು ಸಹ 
ಧ್ರುವ ಚರಿತ್ರೆಯಂತಹುದೇ. ಮೇಲ್ನೋಟಕ್ಕೆ ಅತ್ಯಲ್ಪವೆನ್ನಿಸುವ ಸಾಧನೆ. ಸಿದ್ಧಿ ಮಾತ್ರ ಊಹೆಗೂ 
ನಿಲುಕದಷ್ಟು ಅಪಾರ, ಇದಕ್ಕೂ ಸಹ ಮುಖ್ಯ ಕಾರಣವಾದದ್ದು ಶ್ರೀಕೃಷ್ಣನ ಅನುಗ್ರಹ. ಇದಕ್ಕೆ 
ವಿರುದ್ಧವಾಗಿ ದುರ್ಯೋಧನ ಸಕಲ ಭೋಜ್ಯ ಪದಾರ್ಥಗಳನ್ನು ಸಿದ್ಧಪಡಿಸಿ ನೀಡಿದರೂ 
ಸಹ ಶ್ರೀಕೃಷ್ಣ ಅವುಗಳನ್ನು ಕಣ್ಣೆತ್ತಿಯೂ ನೋಡದ ಪ್ರಸಂಗ ನಡೆಯಿತು. ಅದಕ್ಕೆ, ಶ್ರೀಕೃಷ್ಣನು 
ದುರ್ಯೋಧನನಿಗೆ ಒಲಿಯದಿದ್ದುದೇ ಕಾರಣ; ಕುಚೇಲ - ಸುಧಾಮ. 

೫. ಹೀಗೆ ಶ್ರೀಹರಿಯ ಅನುಗ್ರಹವೊಂದಿದ್ದಲ್ಲಿಸಾಧನೆ ಅಲ್ಲವಿದ್ದರೂ ಸಹ ಮಹತ್ತರವಾದ 
ಫಲ ಲಭಿಸುವುದು. ಇಲ್ಲವಾದಲ್ಲಿ ಮಹತ್ವರ ಸಾಧನೆಯೂ ಸಹ ನಿಷ್ಠಲವೆನ್ನಿಸುವುದು, 
ಅನರ್ಥಕರವೂ ಆಗುವುದು ಎಂದು ತಿಳಿಯುವುದು. ` 

೬. ಧ್ರುವನು ತನ್ನ ಹಿಂದಿನ ಜನ್ಮದಲ್ಲಿಕೇವಲ ಆರು ತಿಂಗಳ ಕಾಲದಷ್ಟುಸಾಧನೆ ಮಾತ್ರವೇ 
ಬಾಕಿ ಉಳಿದಿದ್ದ ಒಬ್ಬ ಬ್ರಾಹ್ಮಣನ ಮಗ ಎಂಬ ಉಲ್ಲೇಖ ಎಷ್ಟು ಪುರಾಣದಲ್ಲಿದೆ. ಆದರೂ 
ಸಹ ಅದಕ್ಕೂ ಸಹ ಶ್ರೀಹರಿಯ ಒಲುಮೆಯೇ ಕಾರಣವಾದ್ದರಿಂದ ಧ್ರುವನ ಉದ್ದಾರಕ್ಕೆ 
ಮುಖ್ಯವಾಗಿ ಕಾರಣವಾದದ್ದು ಕರ್ಮವಾಗಿರದೇ ಶ್ರೀಹರಿಯ ಅನುಗ್ರಹವಾಗಿತ್ತು ಎಂದು 
ತಿಳಿಯಬೇಕು ಎಂದು ಭಾವ. 


೭. "ಇಷ್ಟಬಾಂಧವ ನೀನು' ಎಂಬ ಈ ಮಾತು ಈ ಕೆಳಗಿನ ಶ್ಲೋಕದ ಒಟ್ಟು 
ಭಾವವಾಗಿದೆ: 


ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ । 
ತ್ವಮೇವ ವಿದ್ಯಾ ದ್ರವಿಣಂ ತ್ಹಮೇವ ತಮೇವ ಸರ್ವಂ ಮಮ ದೇವ ದೇವ” ॥ 


೮. ಶ್ರೀಕನಕದಾಸರ ಬ್ರಹ್ಮಲಿಖಿತವ ಮೀರಿ ಬಾಳ್ವರುಂಟು ಎಂಬ ಪದದಲ್ಲಿಈ ಬಗ್ಗೆ ಹೆಚ್ಚಿದ 
ವಿವರಗಳು ದೊರೆಯುವವು: 


೧, ನಾರಾಯಣಹೃದಯಸ್ತೋತ್ರ (ಶ್ಲೋ. ೧೦) 


೧೫೦ ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ 


ಬ್ರಹ್ಮಲಿಖಿತವ ಮೀರಿ ಬಾಳ್ವರುಂಟು 

ನಿರ್ಮಳದಿ ವೈಷ್ಣವರ ಮನಮುಟ್ಟಿ ಭಜಿಸಿ | ಪ॥ 
ಪಾಪಕೆ ಹೇಸದ ಶಬರ ಬಟ್ಟೆಯನು ಕಾದಿರಲು 

ಆ ಪಥಕೆ ಸಲೆ ವೈಷ್ಣವನು ಬರಲು 

ಪಾಪವನು ತಪ್ಪಿಸಿ ರಾಮನಾಮವ ಕೊಡಲು 

ಕಾಪಥಕ ವಾಲ್ಚೀಕಿ ಮುನಿಯಾಗಲಿಲ್ಲವೆ? WO UH 
ಪಂಚಮಹಾಪಾತಕವ ಮಾಡಿದ ಅಜಾಮಿಳನ 

ವಂಚಿಸಿ ಯಮದೂತರೆಳೆದೊಯ್ಯುತಿರಲು 

ಕಿಂಚಿತ್ತು ಹರಿನಾಮಾಮೃತ ನೆನೆಯಲು 
ಅಂಚಕೆಳೆದೊಯ್ದವರು ವಿಷ್ಣುದೂತರಲ್ಲವೆ 9) ॥೨॥ 
ಬಾಲಕ ತನ್ನತಾಯ್ತಂದೆಯೊಳ್‌ ಮುನಿದು ಹಲ- 

ಕಾಲ ವನದೊಳು ತಪವನು ಮಾಡಲು 
ನೀಲಮೇಘಶ್ಯಾಮ ಮೆಚ್ಚಿ ಬಾಲಕನಿಗೆ 

ಮೇಲಾದ ಪದವಿಯನು ಕೊಡಲಿಲ್ಲವೆ? ॥೩॥ 
ದಶಕಂಠನನುಜನು ಜಾನಕಿಯ ಬಿಡ ಹೇಳೆ 

ಅಸುರ ಕೋಪವ ತಾಳಿ ಅಟ್ಟಲಾಗ 

ಪೆಸರಗೊಳುತ ಬಂದು ಮೊರೆಹೊಕ್ಕ ವಿಭೀಷಣಗೆ 

ಶಶಿರವಿ ಪರ್ಯಂತ ಪಟ್ಟಗಟ್ಟಲಿಲ್ಲವೆ9 1೪॥ 
ಕಲಿಗೆ ಬೆದರುವರಲ್ಲಕಾಲನ ಬಾಧೆಗಳಿಲ್ಲ 

ಸಲೆ ನರಳಿ ಪುಟ್ಟುವ ಗಸಣೆಯಿಲ್ಲ 

ಒಲಿದವರು ಕಾಗೆಗಿನೆಲೆಯಾದಿಕೇಶವರಾಯನ 

ಸಲೆ ನಂಬಿದವರಿಗೆ ಮುಕುತಿಯಿತ್ತುದಿಲ್ಲವೆ?  ॥೫॥ 


ಗಳತ ಬ ತ 


೪೨. ನೀನೊಲಿದ ಬಳಿಕಿನ್ನು ಪಾತಕವುಂಟೆ ರಕ್ಷಿಸು 
ತನ್ನ ದೇಹಾತುರದಲಡವಿಯೊ- 
ಳನ್ಯರನು ಸಂಹರಿಸುತಿರುತಿರೆ 
ನಿನ್ನ ನಾಮದೊಳಧಿಕವೆರಡಕ್ಷರವ ಬಣ್ಣಿಸುತ । 
ಧನ್ಯನಾದನು ಮುನಿಕುಲದಿ ಸಂ- 
ಪನ್ನನಾದನು ನೀನೊಲಿದ ಬಳಿ- 
ಕಿನ್ನು ಪಾತಕವುಂಟೆ ರಕ್ಷಿಸು ನಮ್ಮನನವರತ 1 ೪೨ ॥ 


೪೨. ನೀನೊಲಿದ ಬಳಿಕಿನ್ನು ಪಾತಕವುಂಟೆ ರಕ್ಷಿಸು ೧೫೧ 


ಅ: ವಾಲ್ಮೀಕಿಯು ತನ್ನ ದೇಹದ ಪೋಷಣೆಯ ಮೇಲಿನ ಬಯಕೆಯಿಂದಾಗಿ 
ಅಡವಿಯಲ್ಲಿ ಇತರರನ್ನು ಸಂಹರಿಸಿ ಬದುಕುತ್ತಿದ್ದಾಗ ಅವನು ನಿನ್ನ ನಾಮದಲ್ಲಿನ 
ಎರಡಕ್ಷರವನ್ನು ಬಣ್ಣಿಸುತ್ತಾ ಧನ್ಯನಾದನು. ಮುನಿಕುಲದಲ್ಲಿ ಸೇರಿದವನಾದನು. ನೀನು 
ಒಲಿದ ಮೇಲೆ ಯಾವ ಪಾತಕವಾದರೂ ಉಳಿಯಬಲ್ಲುದೇ. ಇಂತಹ ಶ್ರೀಹರಿಯೇ! 
ನೀನು ನಮ್ಮನ್ನು ಅನವರತ ಸಂರಕ್ಷಿಸು. 

ವಿ.: ೧. ಶ್ರೀಹರಿಯ ನಾಮದ ಮಹಿಮೆಯನ್ನು ಇದರಲ್ಲಿ ವರ್ಣಿಸಲಾಗಿದೆ. 


ಫ್ರಿ ರತ್ನಾಕರ ಎಂಬುವವನು ವರುಣನ ಮಗ. ದುಷ್ಟರ ಸಹವಾಸದಿಂದಾಗಿ ಕುಮಾರ್ಗವನ್ನು 
ಹಿಡಿದು ಬೇಟೆಗಾರ ಎನ್ನಿಸಿದ. ತನ್ನ ಜೀವನ ನಿರ್ವಹಣೆಗಾಗಿ ಇತರರನ್ನುಸುಲಿಗೆ ಮಾಡುತ್ತಾ 
ಬದುಕಿದ. ಮುಂದೆ ಮುನಿಗಳ ಸಂಪರ್ಕದಿಂದಾಗಿ ತನ್ನ ತಪ್ಪನ್ನು ಅರಿತುಕೊಂಡು ಸನ್ಮಾರ್ಗಕ್ಕೆ 
ಬದಲಾದ. ಅವರು ಉಪದೇಶಿಸಿದಂತೆ ರಾಮ ಎಂಬ ಶ್ರೀಹರಿಯ ನಾಮವನ್ನು ಸಾವಿರಾರು 
ವರ್ಷಗಳ ಕಾಲ ನಿರಂತರವಾಗಿ ಜಪಿಸುತ್ತಾ ಸುದೀರ್ಪವಾದ ತಪಸಿನಲ್ಲಿ ತೊಡಗಿದ. ಅವನ 
ತಪಸ್ಸಿಗೆ ಮೆಚ್ಚಿ ಬ್ರಹ್ಮದೇವರು ದರ್ಶನವಿತ್ತು ಉದ್ಧರಿಸಿದರು. ಆ ವೇಳೆಗೆ ಅವನ ಮೇಲೆ ಹುತ್ತ 
(ವಲ್ಲೀಕ) ಕಟ್ಟಿತ್ತು. ಆಕಾರಣದಿಂದಾಗಿ ಅವನು ವಾಲ್ಡೀಕಿಮುನಿ ಎನ್ನಿಸಿದ. ರಾಮಾಯಣವನ್ನು 
ರಚಿಸಿ ಅಮರನಾದ. ಅವನಿಗಿರಲಿ ಅವನು ರಚಿಸಿದ ರಾಮಾಯಣದ ಪಠನೆಯು ಸಹ 
ಪಾಪನಾಶಕ ಎನ್ನಿಸಿತು. ಇದು ರಾಮ ಎಂಬ ಎರಡಕ್ಷರದ ಮಹಿಮೆ; ಆತುರ - ಬಲವಾದ 
ಆಸೆ, ಬಯಕೆ, ಉತ್ಕಟವಾದ ಇಚ್ಛೆ - 

೩. ಇದು ಲೋಕೊತ್ತರ ಮಹರ್ಷಿಗಳಲ್ಲಿ ಒಬ್ಬನಾಗಿ ಪರಿಗಣಿತನಾದ ವಾಲ್ಮೀಕಿ ಮುನಿಯ 
ಸಾಧನೆಯ ಕಥೆಯನ್ನುತಿಳಿಸುವ ಪದ್ಧ. ಶ್ರೀಮದ್ಭಾಗವತದ ಅಜಾಮಿಳನಂತೆ ಪ್ರಾರಬ್ಧವಶಾತ್‌ 
ದುಷ್ಟರ ಸಂಗಕ್ಕೆ ಒಳಗಾಗಿ ಕ್ರೂರಕಾರ್ಯದಲ್ಲಿ ತೊಡಗಿ ಮಹಾಪಾತಕಿ ಎನ್ನಿಸಿದ್ದ ಅವನಿಗೆ 
ರಾಮನಾಮದ ಜಪ ತಾರಕವೆನ್ನಿಸಿತು. ಹೀಗೆ ಭಗವಂತನ ನಾಮೋಚ್ಚಾರಣೆಯು 
ಪಾಪಪರಿಹಾರಕವಾದ್ದರಿಂದ ಹರಿನಾಮಸ್ಥರಣೆಯನ್ನು ಸತತ ಮಾಡುತ್ತಿರಬೇಕು ಎಂಬುದು 
ಇಲ್ಲಿಯ ಸಂದೇಶ. 

೪. ಶ್ರೀಹರಿಯ ಸ್ಮರಣೆ ಮಾಡುವವರಿಗೆ ಪಾಪ ತಟ್ಟದು. ಒದಗಿದ್ದ ಮುಂಚಿನ ಪಾಪಗಳು 
ಸಹ ಪರಿಹಾರವಾಗುವುವು ಎಂದರ್ಥ. 

೫. "ನಿನ್ನ ನಾಮದೊಳೆರಡಧಿಕವಕ್ಷ: ರವ' ಎಂದರೆ ನಿನ್ನ ನಾಮಗಳಲ್ಲಿ ಶ್ರೇಷ್ಠವೆನ್ನಿಸಿದ 
ಎರಡಕ್ಷರದ ರಾಮ ಎಂಬ ಮಂತ್ರವನ್ನು ಉಚ್ಚರಿಸಿದಾಗ ಎಂದರ್ಥ. ವಾಲ್ಪೀಕಿಯ ಉದ್ದಾರಕ್ಕೆ 
ರಾಮನಾಮದ ಜಪ ಕಾರಣವಾಯಿತು ಎಂಬುದು ಸುಪ್ರಸಿದ್ಧ 


೬. ಹರಿಕಥಾಮೃತಸಾರದ ಈ ಕೆಳಗಿನ ಪದ್ಮದಲ್ಲೂ ಈ ವಾಲ್ಮೀಕಿಯ ಕಥೆ ಹೀಗೆಯೇ 
ವಿಶ್ಲೇಷಿಸಲ್ಪಟ್ಟಿದೆ: 


೧೫೨ ಶ್ರೀಕನಕದಾಸವಿರಚತ ಹರಿಭಕ್ತಿಸಾರ 


ಏನು ಕರುಣವೊ ತನ್ನವರಲಿ ದಯಾನಿಧಿಗೆ ಸದ್ಧಕ್ಷಜನರತಿ 
ಹೀನಕರ್ಮವ ಮಾಡಿದರು ಸರಿ ಸ್ವೀಕರಿಸಿ ಪೊರೆವ | 
ಪ್ರಾಣಹಿಂಸಕ ಲುಬ್ಬಕಗೆ ಸುಜ್ಞಾನ ಪಾಲಿಸಿ ತನ್ನಮಹಿಮೆ ಪು- 
ರಾಣರೂಪದಿ ಪೇಳಿಸಿದ ರಘುಸೂನು ಸುಚರಿತ್ರ ॥ 


- ಇದು ಹರಿಕಥಾಮೃತಸಾರದ ಮೇಲೆ ಹರಿಭಕ್ತಿಸಾರದ ಪ್ರಭಾವವನ್ನು ಸೂಚಿಸುವುದು: 


ರಾಮ ಎನ್ನುವ ಎರಡು ಅಕ್ಷರದ ಮಹಿಮೆಯನು। 

ಪಾಮರರು ತಾವೇನ ಬಲ್ಲರಯ್ಯ | ಪ॥ 
ರಾಯೆಂದ ಮಾತ್ರದೊಳು ರಕ್ತ ಮಾಂಸದೊಳಿದ್ದ 

ಆಯಸ್ಥಿಗತವಾದ ಅತಿಪಾಪವನ್ನು 

ಮಾಯವನು ಮಾಡಿ ಮಹಾರಾಯ ಮುಕ್ಕಿಯ ಕೊಡುವ 
ದಾಯವನು ವಾಲ್ಚೀಕಿ ಮುನಿರಾಯ ಬಲ್ಲ MeN 
ಮತ್ತೆ ಮ ಎಂದೆನಲು ಹೊರಬಿದ್ದಪಾಪಗಳು 

ಒತ್ತಿ ಒಳ ಪೊಗದಂತೆಯೆ ಕವಾಟವಾಗಿ 

ಚಿತ್ತ ಕಾಯಗಳ ಸುಪವಿತ್ರ ಮಾಡುವ ಪರಿಯ 

ಭಕ್ತವರ ಹನುಮಂತ ತಾನೊಬ್ಬಬಲ್ಲ ॥ ೨॥ 
ಧರೆಯೊಳೀ ನಾಮಕ್ಕೆ ಸರಿಮಿಗಿಲು ಇಲ್ಲೆಂದು 

ಪರಮ ವೇದಗಳೆಲ್ಲಪೊಗಳುತಿಹವು 

ಸಿರಿಯರಸ ಶ್ರೀಪುರಂದರವಿಠಲ ರಾಮನನು 

ವರ ಕಾಶಿಯೊಳಗಿಪ್ಪಶಿವನು ತಾ ಬಲ್ಲ ॥೩॥ 


ಚತ 


ರಾಮನಾಮವ ನೆನೆ ಮನವೆ  ಪ॥ 
ರಾಮ ಎಂದವನೆ ಧನ್ಯನೆಂದು 

ಶ್ರುತಿತತಿಗಳು ಪೊಗಳುತಿರೆ ॥ ಅ.ಪ. ॥ 
ತರುಣತನದಿ ದಿನ ದಾಟಿತು ಸುಮ್ಮನೆ 

ಶರೀರದೊಳು ಸ್ವರವಾಡುತಲೆ 

ತರುಣಿ ಸುತರು ಸಂಸಾರವೆಂಬ 

ಶರಧಿಯೊಳಗೆ ಮುಳುಗಿರದೆ ಮನವೆ uO I 
ಬಗೆಬಗೆ ಜನ್ಮದಿ ಜನಿಸಿದೆ ನಾಳೆಗೆ 

ಸಿಗುವುದೆ ನಿಜದಿಂ ಈ ಸಮಯ 

ಮುಗುಧನಾಗಿ ಮತ್ತೆ ಜನಿಸಿ ಬರುವುದು 

ಸೊಗಸು ಕಾಣುವುದೆ ಛಿ ಮನವೆ ೨1 


೪೨. ನೀನೊಲಿದ ಬಳಿಕಿನ್ನು ಪಾಶಕವುಂಟೆ ರಕ್ಷಿಸು ೧೫೩ 


ಚಿಂತೆಯನೆಲ್ಲ ಒತ್ತಟ್ಟಿಗಿಟ್ಟು 
ಅಂತರಂಗದಲಿ ಧ್ಯಾನಿಸುತ 
ಕಂತುಪಿತ ಕನಕಾದಿಕೇಶವನ 
ಎಂತಾದರೂ ನೀ ಬಿಡಬೇಡ ಮನವೆ ॥೩। 


ಶಶ 


ರಾಮರಾಮಾಯೆಂಬ ನಾಮವನು ಅನವರತ 

ತಾಮಸವ ಬಿಟ್ಟುನೆನೆಯಿರೊ ಮನುಜರು ॥ ಪ॥ 
ಕಾಷಾಯಾಂಬರ ಧರಿಸಿ ಕೊಡೆ ಕಮಂಡಲ ಪಿಡಿದು 
ವೇಷಧಾರಕನಾಗಿ ತಿರುಗಬೇಡ 

ದೇಶದೊಳಗುಳ್ಳ ತೀರ್ಥಂಗಳಲಿ ಮುಳುಗಿನಿ 
ರ್ದೋಷಿಯಾದೆನೆಂಬ ನೇಮ ಬೇಡ 

ಆಶೆಯಿಂದಲಿ ಪರರ ಮನೆಯ ಬಾಗಿಲು ಕಾಯ್ದು 
ಕ್ಲೇಶಪಡಿಸಲಿಬೇಡ ಬರಿದೆ ತನುಪ 

ಬೇಸರದೆ ಹಗಲಿರುಳು ಜಗದೀಶ ರಾಘವನ್ನ ನೆನೆಯಿರೊ ॥೧॥ 
ತನುವ ದಂಡಿಸಬೇಡ ನಿರಶನವ್ರತದಿಂದ 

ವನಿತೆಯನು ಬಿಟ್ಟುತಪವಿರಲು ಬೇಡ 

ವನದೊಳಗೆ ಕಂದಮೂಲಾಹಾರಗಳ ತಿಂದು 

ದಿನವ ಕಳೆದೆನೆಂಬೊ ನೆನಹು ಬೇಡ 

ಧನವ ವಿಪ್ರರಿಗಿತ್ತು ಧನ್ಯತೆಯ ಪಡೆವ ಭಾವ ಬೇಡ 
ಅನಲಮುಖದಿಂದ ಕರ್ಮವನು ಕಳೆದು 

ಅನಿಮಿಷತ್ವವ ಪಡೆದ ಮುಕ್ತರಾರೊ ॥1 ೨॥ 
ನಿಷ್ಠಿಯಾದೆನೆಂಬ ನೇಮ ಬೇಡ 

ಅಷ್ಟಕರೇಣಿಂದ್ರಿಯಗಳು ಜಪತಪಹೋಮ 

ನೈಷ್ಠಿಕ ಬ್ರಹ್ಮಚರ್ಯವನು ಅನುಸರಿಸಿ ಭೂ 

ಸೃಷ್ಟಿಯೆಲ್ಲವ ತೊಳಲಿ ಬಳಲ ಬೇಡ 

ಶ್ರೇಷ್ಠವಹ ಪಂಚಯಜ್ಗ ್ಲಂಗಳಿಂ ಭೂತ 

ತುಪ್ಟಿಪಡಿಪೆನೆಂಬ ಚೇಷ್ಟೆ ಬೇಡ ಈ 

ಕಷ್ಟಸಂಸಾರವನು ದಾಂಟುವರೆ ಪರ- 

ಮೇಷ್ಠಿಪಿತನಂಫ್ರಿಯನು ಭಜಿಸಿರೊ 1೩॥ 
ಒಮ್ಮೆ ಹರಿಯೆಂದು ಸ್ಥರಿಸಲು ಅಶ್ವಮೇಧ ಫಲ ಮ- 

ತ್ಲೊಮ್ಮೆ ನೆನೆವುದರಿಂದ ಕೋಟಿಫಲವು 


೧೫೨ ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ 


ಏನು ಕರುಣವೊ ತನ್ನವರಲಿ ದಯಾನಿಧಿಗೆ ಸದ್ಧಕ್ಷಜನರತಿ 
ಹೀನಕರ್ಮವ ಮಾಡಿದರು ಸರಿ ಸ್ವೀಕರಿಸಿ ಪೊರೆವ । 
ಪ್ರಾಣಹಿಂಸಕ ಲುಬ್ಬಕಗೆ ಸುಜ್ಞಾನ ಪಾಲಿಸಿ ತನ್ನ ಮಹಿಮೆ ಪು- 
ರಾಣರೂಪದಿ ಪೇಳಿಸಿದ ರಘುಸೂನು ಸುಚರಿತ್ರ ॥ 


- ಇದು ಹರಿಕಥಾಮೃತಸಾರದ ಮೇಲೆ ಹರಿಭಕ್ತಿಸಾರದ ಪ್ರಭಾವವನ್ನು ಸೂಚಿಸುವುದು: 


ರಾಮ ಎನ್ನುವ ಎರಡು ಅಕ್ಷರದ ಮಹಿಮೆಯನು। 

ಪಾಮರರು ತಾವೇನ ಬಲ್ಲರಯ್ಯ ` ॥ ಪ॥ 
ರಾಯೆಂದ ಮಾತ್ರದೊಳು ರಕ್ತ ಮಾಂಸದೊಳಿದ್ದ 

ಆಯಸ್ಥಿಗತವಾದ ಅತಿಪಾಪವನ್ನು 

ಮಾಯವನು ಮಾಡಿ ಮಹಾರಾಯ ಮುಕ್ಕಿಯ ಕೊಡುವ 
ದಾಯವನು ವಾಲ್ಚೀಕಿ ಮುನಿರಾಯ ಬಲ್ಲ HO I 
ಮತ್ತೆ ಮ ಎಂದೆನಲು ಹೊರಬಿದ್ದಪಾಪಗಳು 

ಒತ್ತಿ ಒಳ ಪೊಗದಂತೆಯೆ ಕವಾಟವಾಗಿ 

ಚಿತ್ತ ಕಾಯಗಳ ಸುಪವಿತ್ರ ಮಾಡುವ ಪರಿಯ 

ಭಕ್ತವರ ಹನುಮಂತ ತಾನೊಬ್ಬ ಬಲ್ಲ I ೨ 1 
ಧರೆಯೊಳೀ ನಾಮಕ್ಕೆ ಸರಿಮಿಗಿಲು ಇಲ್ಲೆಂದು 

ಪರಮ ವೇದಗಳೆಲ್ಲಪೊಗಳುತಿಹವು 

ಸಿರಿಯರಸ ಶ್ರೀಪುರಂದರವಿಠಲ ರಾಮನನು 

ವರ ಕಾಶಿಯೊಳಗಿಪ್ಪಶಿವನು ತಾ ಬಲ್ಲ 1೩॥ 


ರಾಮನಾಮವ ನೆನೆ ಮನವೆ | ಪ॥ 
ರಾಮ ಎಂದವನೆ ಧನ್ಯನೆಂದು 

ಶ್ರುತಿತತಿಗಳು ಪೊಗಳುತಿರೆ ॥ ಅ.ಪ. ॥ 
ತರುಣತನದಿ ದಿನ ದಾಟಿತು ಸುಮ್ಮನೆ 

ಶರೀರದೊಳು ಸ್ವರವಾಡುತಲೆ 

ತರುಣಿ ಸುತರು ಸಂಸಾರವೆಂಬ 

ಶರಧಿಯೊಳಗೆ ಮುಳುಗಿರದೆ ಮನವೆ WO 
ಬಗೆಬಗೆ ಜನ್ಮದಿ ಜನಿಸಿದೆ ನಾಳೆಗೆ 

ಸಿಗುವುದೆ ನಿಜದಿಂ ಈ ಸಮಯ 

ಮುಗುಧನಾಗಿ ಮತ್ತೆ ಜನಿಸಿ ಬರುವುದು 

ಸೊಗಸು ಕಾಣುವುದೆ ಛಿ ಮನವೆ I ೨॥ 


೪೨. ನೀನೊಲಿದ ಬಳಿಕಿನ್ನು ಪಾಶಕವುಂಟೆ ರಕ್ಷಿಸು ೧೫೩ 


ಚಿಂತೆಯನೆಲ್ಲ ಒತ್ತಟ್ಟಿಗಿಟ್ಟು 
ಅಂತರಂಗದಲಿ ಧ್ಯಾನಿಸುತ 
ಕಂತುಪಿತ ಕನಕಾದಿಕೇಶವನ 
ಎಂತಾದರೂ ನೀ ಬಿಡಬೇಡ ಮನವೆ TENT 


ಸಸ 


ರಾಮರಾಮಾಯೆಂಬ ನಾಮವನು ಅನವರತ 

ತಾಮಸವ ಬಿಟ್ಟುನೆನೆಯಿರೊ ಮನುಜರು ॥ಪ॥ 
ಕಾಷಾಯಾಂಬರ ಧರಿಸಿ ಕೊಡೆ ಕಮಂಡಲ ಪಿಡಿದು 
ವೇಷಧಾರಕನಾಗಿ ತಿರುಗಬೇಡ 

ದೇಶದೊಳಗುಳ್ಳ ತೀರ್ಥಂಗಳಲಿಮುಳುಗಿ ನಿ 
ರ್ದೋಷಿಯಾದೆನೆಂಬ ನೇಮ ಬೇಡ 

ಆಶೆಯಿಂದಲಿ ಪರರ ಮನೆಯ ಬಾಗಿಲು ಕಾಯ್ದು 
ಕ್ಲೇಶಪಡಿಸಲಿಬೇಡ ಬರಿದೆ ತನುವ: 

ಬೇಸರದೆ ಹಗಲಿರುಳು ಜಗದೀಶ ರಾಘವನ್ನ ನೆನೆಯಿರೊ ॥೧॥ 
ತನುವ ದಂಡಿಸಬೇಡ ನಿರಶನವ್ರತದಿಂದ 

ವನಿತೆಯನು ಬಿಟ್ಟುತಪವಿರಲು ಬೇಡ 

ವನದೊಳಗೆ ಕಂದಮೂಲಾಹಾರಗಳ ತಿಂದು 

ದಿನವ ಕಳೆದೆನೆಂಬೊ ನೆನಹು ಬೇಡ 

ಧನವ ವಿಪ್ರರಿಗಿತ್ತು ಧನ್ಯತೆಯ ಪಡೆವ ಭಾವ ಬೇಡ 
ಅನಲಮುಖದಿಂದ ಕರ್ಮವನು ಕಳೆದು 

ಅನಿಮಿಷತ್ವವ ಪಡೆದ ಮುಕ್ತರಾರೊ ॥೨॥ 
ನಿಷ್ಕಿಯಾದೆನೆಂಬ ನೇಮ ಬೇಡ 

ಅಷ್ಟಕರೇಣಿಂದ್ರಿಯಗಳು ಜಪತಪಹೋಮ 

ನೈಷ್ಠಿಕ ಬ್ರಹ್ಮಚರ್ಯವನು ಅನುಸರಿಸಿ ಭೂ 

ಸೃಷ್ಟಿಯೆಲ್ಲವ ತೊಳಲಿ ಬಳಲ ಬೇಡ 

ಶ್ರೇಷ್ಠವಹ ಪಂಚಯಜ್ಞ ್ಲಂಗಳಿಂ ಭೂತ 

ತುಪ್ಟಿಪಡಿಪೆನೆಂಬ ಚೇಷ್ಟೆ ಬೇಡ ಈ 

ಕಷ್ಟಸಂಸಾರವನು ದಾಂಟುವರೆ ಪರ- 

ಮೇಷ್ಠಿಪಿತನಂಪ್ರಯನು ಭಜಿಸಿರೊ Ia n 
ಒಮ್ಮೆ ಹರಿಯೆಂದು ಸ್ಮರಿಸಲು ಅಶ್ವಮೇಧ ಫಲಮ- 

ತ್ತೊಮ್ಮೆ ನೆನೆವುದರಿಂದ ಕೋಟಿಫಲವು 


೧೫೪ ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ 


ಕ್ರಮದಿಂದ ಬ್ರಹ್ಮಾದಿ ಭೋಗಗಳನು ಬಯಸಿ 

ದುರ್ಮತಿಗಳಾಗಿ ತಾ ತಿರುಗಿಬಹರು 

ನಿರ್ಮಲಾಂತಣರಣನಾಗಿ ಅಕ್ಷರವೆರಡ 

ಸುಮ್ಮಾನದಿಂದ ಉಚ್ಚರಿಸುತಿಹರ ಕರ್ಮಬಂಧನ 

ವಿಮೋಚನವಾಗಿ ಮನದೊಳಿಹ ಹಮ್ಮು 

ಮಮತೆಯನಳಿದು ಮಕ್ತರಹರು Wu 

ರಾಮನಾಮವೆ ಸಕಲ ಸುಕೃತಫಲ ಪಾಪಹರ 

ರಾಮನಾಮವೆ ಸಕಲ ಶಾಸ್ತ್ರಹಿದ್ಧ 

ರಾಮನಾಮವೆ ಭವಾಂಬುಧಿಗೆ ಬಡಬಾನಲ 

ರಾಮನಾಮವೆ ಕರೆವ ಕಾಮಧೇನು 

ರಾಮನಾಮವೆ ಇಹಪರ ಸಾಧನ 

ಸಾಮಜನ ಪೊರೆದ ವೇಲಾಪುರಾಧೀಶ್ವರನ 

ರಾಮಾದಿಕೇಶವನ ಚರಣವನು ಭಜಿಸಿರೊ 1೫॥ 

೭. ಶ್ರೀಕನಕದಾಸರ ಬ್ರಹ್ಮಲಿಖಿತವ ಮೀರಿ ಬಾಳ್ವರುಂಟೆ ಎಂಬ ಕೃತಿಯಲ್ಲಿನ ಈ ಕೆಳಗಿನ 

ಮಾತು ಇದರ ವಿವರಣೆಯಂತಿದೆ: 


ಪಾಪಕೆ ಹೇಸದ ಶಬರ ಬಟ್ಟೆಯನು ಕಾದಿರಲು 
ಆ ಪಥಕೆ ಸಲೆ ವೈಷ್ಣವನು ಬರಲು 

ಪಾಪವನು ತಪ್ಪಿಸಿ ರಾಮನಾಮವ ಕೊಡಲು 
ಕಾಪಥಕ ವಾಲ್ದೀಕಿ ಮುನಿಯಾಗಲಿಲ್ಲವೆ 9 ॥ 


೪೩. ಸದ್ಗುಣರನ್ನ ಸಿರಿಸಂಪನ್ನ ರಕಿಸು 
ನಿನ್ನ ಸತಿಗಳುಪಿದ ದುರಾತ್ಮನ 
ಬೆನ್ನಿನಲಿ ಬಂದವನ ಕರುಣದಿ 
ಮನ್ನಿಸಿದ ಕಾರಣ ದಯಾಪರಮೂರ್ತಿಯೆಂದೆನುತ । 
ನಿನ್ನ ಭಜಿಸಿದ ಸಾರ್ವಭೌಮರಿ- 
ಗಿನ್ನು ಇಹಪರವುಂಟು ಸದ್ಗುಣ- 
ರನ್ನ ಸಿರಿಸಂಪನ್ನ ರಕ್ಷಿಸು ನಮ್ಮನನವರತ I ೪೩ ॥ 


ಅ: ನಿನ್ನ ಪತ್ನಿಯಾದ ಸೀತೆಯನ್ನು ಕೆಣಕಿದವನು ದುರಾತ್ಮನಾದ ರಾವಣ. ಅವನ 
ಅನುಜನಾಗಿ ಜನಿಸಿದ್ದವನು ವಿಭೀಷಣ. ಅವನು ಶರಣಾಗತನಾಗಿ ಬಂದಾಗ 


೪೩. ಸದ್ಗುಣರನ್ನ ಸಿರಿಸಂಪನ್ನ ರಕ್ಷಿಸು... ೧೫೫ 


ಕರುಣೆಯಿಂದ ಅವನನ್ನು ಸ್ವೀಕರಿಸಿದ ಕಾರಣದಿಂದಾಗಿ ನೀನು ದಯಾಪರಮೂರ್ತಿ 
ಎಂದು ನುಡಿಯುತ್ತಾ, ನಿನ್ನನ್ನು ಭಜಿಸಿದಸಾರ್ವಭೌಮರಿಗೆ ಇಹ ಹಾಗೂ ಪರ ಎರಡೂ 
ಉಂಟು. ನೀನು ಸದ್ಗುಣಗಳ ಖಣಿ. ಲಕ್ಷ್ಮೀಸಂಪನ್ನನಾದವನು; ಅಂತಹ ಶ್ರೀಹರಿಯೇ! 
ನೀನು ನಮ್ಮನ್ನುಸದಾ ರಕ್ಷಿಸು. 

ವಿ.: ೧. ಶ್ರೀಹರಿಯು ಕ್ಹಮಾಸಮುದ್ರ ಎಂಬುದನ್ನುನಿರೂಪಿಸುವ ಪದ್ಯ ಇದಾಗಿದೆ. 


೨. ಶ್ರೀರಾಮ ರೂಪದ ಶ್ರೀಹರಿಯ ಪತ್ನಿ ಎಂದರೆ ಸೀತಾದೇವಿ, ಹಿರಣ್ಯಕಶಿಪು ಎಂಬ 
ಅಸುರನ ಆವೇಶವಿದ್ದರಾವಣನು ಸೀತೆಯನ್ನುಪಡೆಯಲು ಬಯಸಿದ. ತನ್ನಅಶೋಕವನದಲ್ಲಿ 
ಇರಿಸಿಕೊಂಡು ಮೆಚ್ಚಿಸಲೆಂದು ಬಗೆಬಗೆಯ ಪ್ರಯತ್ನವನ್ನು ಮಾಡಿದ. ಕೊನೆಗೆ ಶ್ರೀರಾಮ 
ಲಂಕೆಯನ್ನು ಆಕ್ರಮಿಸಿ ಅವನನ್ನು ಸಂಹರಿಸಿದ, ಎಂಬುದು ಜಗತ್ಸಸಿದ್ದವಾದ ಕಥೆ. 


೩. ಇಂತಹ ಪರಮಪಾತಕಿ ಎನ್ನಿಸಿದ ರಾವಣನ ತಮ್ಮ ವಿಭೀಷಣ. ಪರಮಸಾತ್ವಿಕ- 
ನಾಗಿದ್ದಅವನು ರಾವಣನ ತಪ್ಪನ್ನುತಿದ್ದಲು ಪರಿಪರಿಯಾಗಿ ಪ್ರಯತ್ನಿಸಿದ. ಅವನ ಪ್ರಯತ್ನವೆಲ್ಲ 
ವಿಫಲವಾದ ಮೇಲೆ ಅವನನ್ನು ತೊರೆದು ಶ್ರೀರಾಮನನ್ನೇ ಶರಣು ಹೊಂದಿದ. ಅವನು ತನ್ನ 
ಪತ್ನಿಯನ್ನು ಕೆಣಕಿದಂತಹ ಶತ್ರುವಿನ ಸ್ವಂತ ತಮ್ಮನೆಂದು ತಿಳಿದೂ ಸಹ ಶ್ರೀರಾಮ ಅವನ 
ಭಕ್ತಿಗೆ ಮೆಚ್ಚಿ ಅವನನ್ನು ಸ್ವೀಕರಿಸಿದ. ಇದು ಅವನ ಕ್ಷಮಾಗುಣಕ್ಕೆ ಪರಮಕಾರುಣ್ಯಕ್ಕೆ ಶ್ರೇಷ್ಠ 
ನಿದರ್ಶನ. 

೪. ಸಾಮಾನ್ಯವಾಗಿ ಶತ್ರುಗಳಂತೆ ಅವನ ಬಂಧುಗಳನ್ನೂ ಸಹ ಶತ್ರುಗಳನ್ನಾಗಿಯೇ 
ಕಾಣುವುದು ಲೋಕದ ಪದ್ಧತಿ. ವಿಭೀಷಣನಂತೂ ರಾವಣನಿಗೆ ಸಾಮಾನ್ಯ ಬಂಧುವಾಗಿರದೇ 
ಸ್ವಂತ ತಮ್ಮನೇ ಆಗಿದ್ದ ರಾವಣನು ಕೇವಲ ಶತ್ರುವಾಗಿರದೇ ಹೆಂಡತಿಯ ಮೇಲೆ ಕಣ್ಣು 
ಹಾಕಿದ ಪರಮಶತ್ರುವಾಗಿದ್ದ ಆದರೆ ಶ್ರೀರಾಮ ವಿಭೀಷಣನನ್ನು ಅವನ ತಮ್ಮ ಎಂದು 
ದೂರಮಾಡಲಿಲ್ಲ ಬದಲಿಗೆ ಅವನು ಗುಣವಂತನಾದ ತನ್ನ ಭಕ್ತ ಎಂಬುದನ್ನು ಗಮನಿಸಿ 
ಅವನನ್ನು ಸ್ವೀಕರಿಸಿ ಉದ್ಧರಿಸಿದ. ಶ್ರೀಹರಿಗೆ ಯಾವುದೇ ಕಾರಣಕ್ಕೂ ಪಕ್ಷಪಾತಾದಿ 
ದೋಷಗಳು ಸರ್ವಥಾ ಇರುವುದಿಲ್ಲಎಂಬುದಕ್ಕೆ ಇದೊಂದು ಶ್ರೇಷ್ಠನಿದರ್ಶನ. ಎಂಬುದನ್ನು 
ಶ್ರೀಕನಕದಾಸರು ಇಲ್ಲಿವಿಮರ್ಶೆ ಮಾಡಿ ತೋರಿಸಿರುವರು. 


೫. ಕೇವಲ ತಪ್ಪನ್ನು ಮಾತ್ರ ಮನ್ನಿಸದೇ ಅವನನ್ನು ತನ್ನ ಭಕ್ತನನ್ನಾಗಿಯೇ ಸ್ವೀಕರಿಸಿದ 
ಶ್ರೀರಾಮ ಅವನಿಗೆ ಆ ಕೂಡಲೇ ರಾಕ್ಸಸರಾಜ್ಯದ ಆಧಿಪತ್ಯವನ್ನು ನೀಡಿದ. ರಾವಣನ 
ಮರಣಾನಂತರ ಅವನಿಗೆ ಪಟ್ಟ ಕಟ್ಟಿದ. ಅನಂತರವೂ ಅವನು ಸುಖದಿಂದಿರುವಂತೆ 
ನೋಡಿಕೊಂಡ. ಅವನಿಗೆ ಕಲ್ಪಾಯುಷ್ಯವನ್ನು ನೀಡಿ ಚಿರಂಜೀವಿಯನ್ನಾಗಿ ಮಾಡಿದ. ಹೀಗೆ 
ರಾಮ ಮಾಡಿದ ಅನುಗ್ರಹ ಅವನ ಐಹಿಕ ಹಾಗೂ ಪಾರತ್ರಿಕ ಸುಖಕ್ಕೆ ಸಾಧನವಾಯಿತು. 
ಶ್ರೀರಾಮನ ಭಕ್ತವಾತ್ತಲ್ಯ ಹೀಗೆ ಮತ್ತಷ್ಟುಸ್ಫುಟವಾಗುವ ಅಪೂರ್ವ ಪ್ರಸಂಗವಿದು. 


೧೫೬ ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ 


೬. ಹೀಗೆ ಭಕ್ತರ ಗುಣವನ್ನುಗ್ರಹಿಸುವ ಶ್ರೀರಾಮ ಸದ್ಗುಣಗಳ ಖಣಿ ಎಂಬುದಕ್ಕೆ ನಿದರ್ಶನ. 
ಶ್ರೀಹರಿಯು ಗುಣಪೂರ್ಣ ಎಂಬುದು ಇದರ ಭಾವ. ಇದು ಶ್ರೀಮದಾಚಾರ್ಯರು 


ನಿರೂಪಿಸಿರುವಂತೆ ಬ್ರಹ್ಮಸೂತ್ರಾದಿ ಸಕಲ ಶಾಸ್ತ್ರಗಳ ಸಾರ. ಅವನು ಗುಣಪೂರ್ಣ ಎಂದರೆ 
ಸಕಲದೋಷದೂರ ಎಂದೂ ಅರ್ಥ. 


೭. “ಶರಣಾಗತರನ್ನು ಸ್ವೀಕರಿಸಿ ಪೊರೆಯುವುದು ನನ್ನ ವ್ರತೆ” ಎಂಬ ಶ್ರೀರಾಮ ವ್ರತ 
ಲೋಕವಿಲಕ್ಷಣವಾದುದು. ಅದು ಅವನ ಭಕ್ತಾಪರಾಧಸಹಿಷುತೆಗೆ, ಅಪಾರ ಕಾರುಣ್ಯಕ್ಕೆ 
ಅತ್ಯುತ್ತಮ ನಿದರ್ಶನ. ಇದು ಶ್ರೀರಾಮನು ವಿಭೀಷಣನನ್ನು ಸ್ವೀಕರಿಸಿದ ಪ್ರಸಂಗಕ್ಕೆ 
ಮಾತ್ರವಲ್ಲದೇ ಗುಹ, ಶರಭಂಗ, ಶಬರಿ ಇವರೇ ಮೊದಲಾದವರನ್ನು ಕೊನೆಗೆ ಒಂದು 
ನಾಯಿಯನ್ನೂ ಸಹ ಸ್ವೀಕರಿಸಿ ಅವರ ಕೋರಿಕೆಯನ್ನು ಈಡೇರಿಸುವ ಮೂಲಕ ಉದ್ಧರಿಸಿದ 
ಇತರ ಸಕಲ ಪ್ರಸಂಗಗಳಿಗೂ ಶ್ರೀಕನಕದಾಸರು ನೀಡಿದ ಶಾಸ್ತ್ರೀಯವಾದ ವಿವರಣೆ ಎಂದು 
ತಿಳಿಯಬಹುದು. 


೮. ಅವರಿವರನ್ನಿರಲಿ ಕೊನೆಗೆ ತನ್ನತಪ್ಪನ್ನು ಒಪ್ಪಿಕೊಂಡು ಶರಣಾದಲ್ಲಿರಾವಣನನ್ನೂ ಸಹ 
ಕ್ಹಮಿಸಲುತಾನು ಸಿದ್ಧಎಂಬ ಶ್ರೀರಾಮ ಕಾರುಣ್ಯ ಅವನನ್ನುಸರ್ವೋತ್ತಮಪರದೇವತೆ ಎಂದು 
ತಿಳಿಸಿಕೊಡುವ ಮತ್ತೊಂದು ಘಟ್ಟ'. 

೯. ಇಲ್ಲಿ ಶ್ರೀರಾಮನನ್ನು "ಸಿರಿಸಂಪನ್ನ' ಎನ್ನುವ ಮೂಲಕ ಮತ್ತೊಂದು ಅಪೂರ್ವ 
ಪ್ರಮೇಯವನ್ನು ದಾಸರು ತಿಳಿಸಿರುವರು. ಸೀತಾದೇವಿಯು ಸಾಕ್ಟಾಶ್‌ ಮಹಾಲಕ್ಷ್ಮಿ 
ಅವತಾರ. ಮಹಾಲಕ್ಷ್ಮಿ ಸದಾ ನಾರಾಯಣನ ಜೊತೆಗೆ ಸಕಲ ಕಾಲದಲ್ಲೂಸಕಲ ಸ್ಥಳದಲ್ಲೂ 
ಇರುವವಳು. ಅದಕ್ಕಾಗಿಯೇ ಸುಮನ ಎಂಬುದಾಗಿ ಪ್ರಸಿದ್ಧಳಾದವಳು. ಅಂತಹ ಅವಳನ್ನು 
ರಾವಣ ಅಪಹರಿಸುವುದುಸರ್ವಥಾ ಅಸಾಧ್ಯ. ಲಕ್ಷ್ಮೀನಾರಾಯಣರಿಗೆ ವಿಯೋಗಸರ್ವಥಾ 
ಅಸಾಧ್ಯ. ಆದ್ದರಿಂದ ರಾವಣ ಅಪಹರಿಸಿದ್ದು ಸಾಕ್ಟಾತ್‌ ಸೀತೆಯನ್ನಲ್ಲದೇ ಮಾಯಾಸೀತೆಯನ್ನು 
ಸೀತೆಯನ್ನುಹೋಲುತ್ತಿದ್ದಅಕೃತಿಯಲ್ಲಿನೆಲೆಸಿದ್ದುಇಂದ್ರನೇ ಹೊರತು ಮಹಾಲಕ್ಷ್ಮಿಯಲ್ಲ ಅಲ್ಲಿ 
ನೆಲೆಸಿದ್ದುದು ಮಹಾಲಕ್ಕಿ ಶ್ರಿ ಸನ್ನಿಧಾನ ಮಾತ್ರ ಎಂಬ ಮಹಾಭಾರತ ತಾತ್ಪರ್ಯನಿರ್ಣಯದ 
ವಿಶೇಷ ಪ್ರಮೇಯವನ್ನು "ಸಿರಿಸಂಪನ್ನ' ಎಂಬ ಪದದಿಂದ ದಾಸರು ಸೂಚಿಸಿರುವರು. 


೧೦. ಹೀಗೆ ರಾಮಾಯಣದ ಕಥೆಯನ್ನು ಶ್ರೀಹರಿಯ ಕಾರುಣ್ಯಾದಿ ಗುಣಗಳ 
ಚಿಂತನೆಗೆ ಅಳವಡಿಸಿಕೊಳ್ಳುವ ಕ್ರಮವನ್ನು ತೋರಿಸಿಕೊಡುವುದು ಹರಿಭಕ್ತಿಸಾರದ 
ಕೊಡುಗೆಗಳಲ್ಲೊಂದು. 


ಸಡೆಬಿ ಗೆ ಟೇ 


೧. ಸಕ್ಕದೇವ ಪ್ರಪನ್ನಾಯ ತವಾಸ್ಟೀತಿ ಚ ವಾದಿನೇ | 

ಅಭಯಂ ಸರ್ವಭೂತೇಭ್ಯಃ ದದಾಮ್ಯೇತತ್‌ ವ್ರತಂ ಮಮ॥ - ವಾಲ್ಮೀಕಿರಾಮಾಯಣ(೬/೧೮/೩೩) 
೨. ಆನಯ್ಯೆನಂ ಹರಿಶ್ರೇಷ್ಠ ದತ್ರಮಸ್ಯಾಭಯಮಂ ಮಯಾ | 

ವಿಭೀಷಣೋ ವಾ ಸುಗ್ರೀವ ಯದಿ ವಾ ರಾವಣಃ ಸ್ವಯಮ್‌ ॥ - ವಾಲ್ಚೀಕಿರಾಮಾಯಣ (೬/೧೮/೩೪) 


೪೪. ನಿನ್ನಂತೆ ಕೊಡುವ ಉದಾರಿಯಾವನು ರಕ್ಷಿಸು ೧೫೭ 


೪೪. ನಿನ್ನಂತೆ ಕೊಡುವ ಉದಾರಿಯಾವನು ರಕ್ಷಿಸು 


ವೀರರಾವಣನೊಡನೆ ಹೋರಿದ 

ವೀರರಗ್ಗದ ಕಪಿಗಳವರೊಳು 

ಮಾರುತನ ಮಗನೇನು ಧನ್ಯನೊ ಬ್ರಹ್ಮಪಟ್ಟದಲಿ | 

ಸೇರಿಸಿದೆ ನಿನ್ನಂತೆ ಕೊಡುವ ಉ- 

ದಾರಿಯಾವನು ತ್ರಿಜಗದೊಳಗಾ- 

ಕಾರಣದಿ ನಂಬಿದೆನು ರಕ್ಷಿಸು ನಮ್ಮನನವರತ I ೪೪ ॥ 

ಅ: ವೀರನಾದ ರಾವಣನೊಂದಿಗೆ ಹೋರಾಡಿದ ವೀರರು ಅಸಾಮಾನ್ಯರೆನಿಸಿದ 

ಕಪಿಗಳು; ಅವರಲ್ಲಿವಾಯುಪುತ್ರನಾದಹನುಮಂತನುಎಷ್ಟುಧನ್ಯನೋ ಹೇಳಲಾಗದು. 
ಅದರಿಂದಾಗಿ ಅವನನ್ನು ಬ್ರಹ್ಮಪಟ್ಟಕ್ಕೆ ಬರುವಂತೆ ಮಾಡಿದೆ. ನಿನ್ನಂತೆ ನೀಡುವ ಉದಾರಿ 
ಈ ಮೂರು ಲೋಕದೊಳು ಬೇರೆ ಯಾರು ತಾನೇ ಇರುವರು. ಆ ಕಾರಣದಿಂದ ನಾನು 
ನಿನ್ನನ್ನು ನಂಬಿರುವೆನು. ಅಂತಹ ಶ್ರೀಹರಿಯೇ! ನೀನು ನಮ್ಮನ್ನು ಸದಾ ರಕ್ಷಿಸು. 


ವಿ.: ೧. ರಾಮಾಯಣದಲ್ಲಿ ಕಪಿಗಳ ಸಾಧನೆಯನ್ನುವರ್ಣಿಸುತ್ತಾ ಅದರಲ್ಲಿ ಹನುಮಂತನ 
ಪಾತ್ರದ ಹಿರಿಮೆಯನ್ನು ನಿರೂಪಿಸುವ ಪದ್ಯ ಇದು. 

೨. ರಾವಣನಾದರೋ ಮಹಾವೀರ, ಬ್ರಹ್ಮವರ, ಶಿವವರಗಳಿಂದ ಕೂಡಿದ್ದವನು. ಆದರೆ 
ಶ್ರೀರಾಮನ ಹಿಂದೆ ಅವನಮೇಲೆ ಕಾದಾಟಕ್ಕೆಂದು ತೆರಳಿದವರು ಅಸಾಮಾನ್ಯ ಕಪಿಗಳು. ಆದರೆ, 
ಅವರಾರಿಗೂ ಸಹ ರಾವಣನಂತೆ ಬ್ರಹ್ಮವರ, ಶಿವವರಗಳು ಇರಲಿಲ್ಲಎಂಬ ಅರ್ಥದಲ್ಲೂ ಸಹ. 
ಆದರೂ ಆ ಕಪಿಗಳು ಅದನ್ನು ಗಮನಕ್ಕೆ ತಾರದೇ ಅವನೊಂದಿಗೆ ಹೋರಾಡಿದರು ಎಂಬಲ್ಲಿಆ 
ರಾಮಭಕ್ಕಿ ಪ್ರಕಟವಾಗಿದೆ. ಇದರಿಂದ ನಾವು ಶ್ರೀಹರಿಯ ಸೇವೆಗೆಂದು ಬದ್ಧಕಂಕಣರಾದಾಗ 
ಎದುರಾಳಿಯು ಯಾರೇ ಆಗಿದ್ದರೂ ನಾವು ನಮ್ಮ ಕಾರ್ಯದಿಂದ ವಿಮುಖರಾಗದೆ 
ಯಶಸ್ವಿಯಾಗಲು ಪ್ರಯತ್ನಿಸಬೇಕು ಎಂಬ ಸಂದೇಶ ಸೂಚಿತ. 


೩. ಇನ್ನು ಹಾಗೆ ರಾವಣನೊಂದಿಗೆ ಹೋರಾಟಕ್ಕೆ ತೊಡಗಿದ ಶ್ರೇಷ್ಠ ಕಪಿಗಳ ಸಂಖ್ಯೆಯೇ 
ಹಲವು ಕೋಟಿಗಳಷ್ಟು ದೊಡ್ಡದು. ಆದರೆ, ಅವರಲ್ಲಿ ಪ್ರಧಾನ ಪಾತ್ರ ಹನುಮಂತನದು. 
ಅದಕ್ಕೆ ಕಾರಣ ಅವನು ವಾಯುದೇವರ ಅವತಾರ ಎಂಬುದೇ ಆಗಿದೆ. ವಾಯುದೇವರ 
ಅವತಾರವಾದ್ದರಿಂದಲೇ ಹನುಮಂತ ಕಪಿಗಳಲ್ಲಿ ಅಗ್ರೇಸರನೆನ್ನಿಸಿದ. ಜೀವೋತ್ತಮನಾದ 
ಆತ ವಾನರೋತ್ತಮನೆನ್ನಿಸಿ ಸೇವೆ ಸಲ್ಲಿಸಿದ. ಸ್ವರೂಪದಲ್ಲಿ ಹೇಗೋ ಹಾಗೆ ಇಲ್ಲೂ ಸಹ 
ಪರಮಭಾಗವತ ಅಗ್ರೇಸರನಾಗಿಯೇ ಸಾಧನೆಗೈದ ಎಂದರ್ಥ; ಅಗ್ಗ - ಶ್ರೇಷ್ಠ ಅಗ್ಗ 
ಎಂಬುದಕ್ಕೆ ಹಗುರ, ಅಲ್ಪಎಂಬ ಅರ್ಥವಿದ್ದರೂ ಸಹ, ಇಲ್ಲಿ ಶ್ರೇಷ್ಠ ಎಂಬ ಅರ್ಥವೇ ಹೆಚ್ಚು 
ಉಚಿತವಾದುದು. 


೧೫೮ ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ 


೪. ಮಾರುತನ ಮಗ ಎಂದರೆ ಮಾರುತ ಎಂದೇ ಅರ್ಥ. ದೇವತೆಗಳು ಸಾಮಾನ್ಯವಾಗಿ 
ತಮ್ಮಮಗನಾಗಿ ತಾವೇ ಅವತರಿಸಿದರು ಎಂದು ಇತಿಹಾಸ ಪರಾಣಗಳಲ್ಲಿಕಂಡುಬಂದಿರುವ 
ವಿವರ: 'ಆತ್ಮಾವೈ ಪುತ್ರನಾಮಾಸಿ'. 


೫. ಹನುಮಂತನು ಸಲ್ಲಿಸಿದ ಸೇವೆ ಇತರ ಎಲ್ಲ ಕಪಿಗಳ ಸೇವೆಯನ್ನು ಮೀರಿಸಿದ್ದ 
ಸರ್ವೋತ್ತಮ ಸೇವೆಯಾಗಿತ್ತು ಎಂಬ ಕಾರಣದಿಂದ ಶ್ರೀರಾಮ ಅವನಿಗೆ ಸವೋತೃಷ್ಟ ಪದವಿ 
ಎನ್ನಿಸಿದ ಬ್ರಹ್ಮಪದವಿಯನ್ನೇ ನೀಡಿದ. ಸೇವೆಗೆ ತಕ್ಕ ಫಲ ಎಂಬುದು ಭಗವಂತನ ನಿಯಮ: 
"ಯೇ ಯಥಾ ಮಾಂ ಪ್ರಪದ್ಯಂತೇ ತಾಂಸ್ತಠೈವ ಭಜಾಮ್ಯಹಮ್‌' (ಗೀತಾಳ /೧೧); ಯಥಾ 
ಯಥಾ ವಿಷ್ಣುಪರಶ್ಚಿದಾತ್ಮಾ ತಥಾ ತಥಾ ಹ್ಯಸ್ಯ ಗತಿಃ ಪರತ್ರ (ಮ.ಭಾ.ತಾ.ನಿ ೧೧/೧೭), 
ಇದರಿಂದ ಶ್ರೀರಾಮ ಇತರ ಕಪಿಗಳಿಗೆ ನೀಡದ ವಿಶೇಷ ಫಲವನ್ನು ಹನುಮಂತನಿಗೆ ನೀಡಿದ 
ಎಂಬುದು ಅತ್ಯಂತ ಸಮುಚಿತ ಎಂಬ ಭಾವ ಸೂಚಿತ. 


೬. ತನ್ನಸಾರ್ಥಕ ಸೇವೆಗೆ ಹೀಗೆ ಬ್ರಹ್ಮಪದವಿಯಂತಹ ಅತ್ಯುತ್ತಮ ಪದವಿಯನ್ನುಪಡೆದ 
ಹನುಮಂತನಿಜಕ್ಕೂ ಧನ್ಯ ಎಂಬುದು ಇಲ್ಲಿಯ ಮತ್ತೊಂದು ವಿವರ. ಇದು ಹನುಮಂತ ಹಾಗೆ 
ಬ್ರಹ್ಮಪದವಿಯನ್ನುಪಡೆದಿದ್ದರಿಂದ ಇನ್ನೂಹೆಚ್ಚಾಗಿ ಶ್ರೀಹರಿಯ ಸೇವೆ ಸಲ್ಲಿಸುವ ಅವಕಾಶವನ್ನು 
ಪಡೆಯಲು ಸಾಧನವಾಯಿತು. ಆ ಕಾರಣದಿಂದಲೇ ಹೀಗೆ ಧನ್ಯ ಎಂಬಪದ ಸಾರ್ಥಕವೆನ್ನಿಸಿದೆ. 
ಇದರಿಂದ ಹನುಮಂತನಿಗೆ ಧನ್ಯತೆ ಒದಗಿದ್ದುಕೇವಲ ಪದವಿ ಎಂಬ ಕಾರಣದಿಂದಲ್ಲ ಅದು 
ಶ್ರೀಹರಿಯ ಸೇವೆಗೆ ದೊರೆತ ವಿಶೇಷ ಅವಕಾಶ ಎಂಬ ವಿಶೇಷಾಂಶ ಸೂಚಿತ. 


೭. ಹನುಮಂತನು ಶ್ರೀರಾಮನ ಅನುಗ್ರಹದಿಂದ ಬ್ರಹ್ಮ ಪದವಿಯನ್ನು ಪಡೆದ ವಿವರ 
ವಾಲ್ಪೀಕಿ ರಾಮಾಯಣದಲ್ಲಿ ನಿರೂಪಿತವಾಗಿದೆ. "ಸೋ5ಯಂ ನವವ್ಯಾಕರಣಾರ್ಥವೇತ್ತಾ 
ಬ್ರಹ್ಮಾ ಭವಿಷ್ಯತ್ಯಪಿ ತೇ ಪ್ರಸಾದಾತ್‌' (೭/೩೬/೪೭). 


೮. ಶ್ರೀಹನುಮಂತನು ಸಮುದ್ರವನ್ನು ಲಂಫಿಸಿದ್ದು ಸೀತೆಗೆ ಅಂಗುಲಿಯಕವನ್ನು 
ನೀಡಿ, ಅವಳು ನೀಡಿದ ಚೂಡಾಮಣಿಯನ್ನು ಶ್ರೀರಾಮನಿಗೆ ಸಮರ್ಪಿಸಲು ಸ್ವೀಕರಿಸಿದ್ದು 
ಅಶೋಕವನ ನಾಶಪಡಿಸಿದ್ದು ಅಕ್ಬಕುಮಾರನನ್ನು: ಸಂಹರಿಸಿದ್ದು ಬಹ್ನಾಸಕ್ಸೆ ಸಿಕ್ಕಂತೆ ವರ್ತಿಸುತ್ತಾ 
ರಾವಣನನ್ನು ಸಂದರ್ಶಿಸಿ ಅವನಿಗೆ ರಾಮನ ಸಂದೇಶವನ್ನು ತಿಳಿಸಿದ್ದು ಲಂಕೆಯನ್ನು ದಹನ 
ಮಾಡಿದ್ದು ಪುನಃ ಸಾಗರವನ್ನು ಹಾರಿ ರಾಮನ ಬಳಿಗೆ ತೆರಳಿ ಚೂಡಾಮಣಿಯನ್ನು ಅವನ 
ಪಾದಗಳಿಗೆ ಒಪ್ಪಿಸಿ ನಮಸ್ಕರಿಸಿದ್ದು ಇತರ ಕಪಿಗಳಿಂದ ಮಾಡಲಾಗದಿದ್ದ ಅಸಾಮಾನ್ಯವಾದ 
ಸಾಧನೆ. ಅದಕ್ಕಿಂತ ಮಿಗಿಲಾದದ್ದು ಶ್ರೀರಾಮನು ಅಯೋಧ್ಯೆಗೆ ಮರಳಿದ ಮೇಲೆ ಇತರ 
ಕಪಿಗಳಿಗೆಲ್ಲ ಮುಕ್ತಿಯನ್ನು ಕರುಣಿಸುವುದಾಗಿ ತಿಳಿಸಿ ಹನುಮಂತನಿಗೆ ಮಾತ್ರ ಏನು 
ನೀಡಿದರೂ ಅಲವೇ, ಅವನು ಮಾಡಿದ ಉಪಕಾರ ಅಪಾರ ಎಂದು ಪ್ರಶಂಸಿಸಿದ್ದು 


೪೪. ನಿನ್ನಂತೆ ಕೊಡುವ ಉದಾರಿಯಾವನು ರಕ್ಷಿಸು ೧೫೯ 


ಹನುಮಂತನ ಸೇವೆಯನ್ನು ಶ್ರೀರಾಮ ಗುರುತಿಸಿದ್ದರ ಶ್ರೇಷ್ಠಸಂಕೇತೆ'. ಅದಕ್ಕಿಂತ ಮಿಗಿಲಾಗಿ 
ಶ್ರೀರಾಮನು ಬಯಸಿದ ವರವನ್ನುಕೇಳಿಕೊಳ್ಳಲು ಹನುಮಂತನಿಗೆ ತಿಳಿಸಿದಾಗ, ಹನುಮಂತ 
ಬೇಡಿದ ವರ ಲೋಕೋತ್ತರವಾಗಿತ್ತು. ಶ್ರೀರಾಮನಲ್ಲಿ ನಿರ್ವಾಜವಾದ ಭಕ್ತಿ ಹಾಗೂ ಅವನ 
ಪೂರ್ಣಾನುಗ್ರಹದ ಹೊರತು ತನಗೆ: ಬೇರೇನೂ ಬೇಕಿಲ್ಲಎಂಬ ಹನುಮಂತನ ಕೋರಿಕೆ ಅವನ 
ವಕ್ತಿತ್ವದ ಔನತ್ಯಕ್ಕೆ ಹಿಡಿದ ಕನ್ನಡಿಯಾಗಿದೆ”. ಅಂತಹ ಅಪಾರ ಸಾಧನೆಯನ್ನು ಮಾಡಿಯು 
ಪ್ರತಿಫಲವನ್ನಾಗಿ ಗಿ 'ಬೇರೇನನ್ನೂ ಬಯಸದೇ, ಕೇವಲ ಜಾ ಭಕ್ತಿ ಗಳನ್ನು ಮಾತ್ರ ಬಯಸಿದ 
ಹನುಮಂತನ ನಿಷ್ಯಾಮಕರ್ಮಯೋಗ ಊಹೆಗೆ ನಿಲುಕದ್ದು ಆ ಎತ್ತರಕ್ಕೆ ಜೇ ಏರಲಿಲ್ಲ 
ಎಂಬಲ್ಲಿಅವನ ಅಪಾರ ಹಿರಿಮೆ ತೆರೆದುಕೊಳ್ಳುವುದು. ಇಂತಹ ಹಿರಿಮೆಯನ್ನುಗುರುತಿಸಿಯೇ 
ಸರ್ವೋತೃಷ್ಟ ಪದವಿ ಎನ್ನಿಸಿದ ಬ್ರಹ್ಮಪದವಿಯನ್ನು ಶ್ರೀರಾಮ ಅವನಿಗೆ ನೀಡಿದ ಎಂಬುದು 
ಇಲ್ಲಿಯ ಒಟ್ಟು ಭಾವ. 


೯. ಶ್ರೀರಾಮನು ಹಾಗೆ ಹನುಮಂತನಿಗೆ ಬ್ರಹ್ಮಪದವಿಯನ್ನುನೀಡುವ ಮೂಲಕ ಅವನ 
ಹಿರಿಮೆಯನ್ನು ಸಾರಿದರೆ, ತನ್ನ ಪ್ರಿಯ ಸೇವಕರಲ್ಲಿ ಅತ್ಯುತ್ತಮನೆನ್ನಿಸಿದವನಿಗೆ ನೀಡಲೆಂದು 
ಶ್ರೀರಾಮ ಸೀತೆಯ ಕೈಗಿತ್ತ ರತ್ತಮಾಲೆಯನ್ನು ಅವಳು EE ಕೊರಳಿಗೆ ಕಟ್ಟುವ 
ಮೂಲಕ ಶ್ರೀರಾಮನ. ಕಾರ್ಯವನ್ನು ಅನುಮೋದಿಸಿದ್ದು ಸೀತೆಯಿಂದಾದ ಹನುಮಂತನ 


ಪ್ರಶಂಸೆ" ಕ 


೧. ಏಕೈಕ ಶೋಪಕಾರಸ್ಯ ಪ್ರಾಣಾನ್‌ ದಾಸ್ಯೇ ಹಿ ಕೇವಲಮ್‌ । ಕ 
ಶೇಷಸ್ಯೇಹೋಪಕಾರಾಣಾಂ ಭವಾಮ ಖಯಣಿನೋ ವಯಮ್‌ ॥ -ವಾ. ರಾ. (೫/೪೦/೨೨) 
೨. ಪ್ರವರ್ಧತಾಂ ಭಕ್ತಿರಲಂ ಕ್ಷಣೇ ಕ್ಷಣೇ ತ್ವಯೀಶ ಮೇ ಹ್ರಾಸವಿವರ್ಜಿತಾ ಸದಾ। 
ಅನುಗ್ರಹಸ್ಸೇ ಮಯಿ ಚೈವಮೇವ ನಿರೂಪಧೌ ತೌ ಮಮ ಸರ್ವಕಾಮಃ ॥ 
- ಮ.ಭಾ.ತಾ.ನಿ (೮/೨೪೭) 
೩. ಅವೇಕ್ಷಮಾಣಾ ವೈದೇಹೀ ಪ್ರದದೌ ವಾಯುಸೂನವೇ। 
ಅವಮುಚ್ಯಾತ್ಮನಃ ಕಂಠಾದ್ದಾರಂ ಜನಕನಂದಿನೀ ॥ 
ಅವೈಕ್ಷತ ಹರೀನ್‌ ಸರ್ವಾನ್‌ "ಭರ್ತಾರಂ ಚ ಮುಹುರ್ಮುಹುಃ। 
ತಾಮಿಂಗಿತಜ್ಞಃ ಸಂಪ್ರೇಕ್ಷ್ಯ ಬಭಾಷೇ ಜನಕಾತ್ಮಜಾಮ್‌ ॥ 
ಪ್ರದೇಹಿ ಸುಭಗೇ ಹಾರಂ ಯಸ್ಯ ತುಷ್ಠಾಸಿ ಭಾಮಿನಿ | 
ತೇಜೋ ದೃತಿರ್ಯಶೋ ದಾಕ್ಷ್ಯಂ ಸಾಮರ್ಥ್ಯಂ ವಿನಯೋ ನಯ; ॥ 
ಪೌರುಷಂ ವಿಕ್ರಮೋ ಬುದ್ಧಿರ್ಯಸ್ಥಿನ್ನೇತಾನಿ ನಿತ್ಯದಾ । 
ದದೌ ಸ ವಾಯುಪುತ್ರಾಯ ತಂ ಹಾರಮಸಿತೇಕ್ಷಣಾ | 
ಹನೂಮಾಂಸೇನ ಹಾರೇಣ ಶುಶುಭೇ ವಾನರರ್ಷಭಃ ॥ 
- -ವಾಲ್ಚಿಕಿರಾಮಾಯಣ (೬/೧೩೧/೭೯-೮೩) 
ರತ್ನಾನ್ಯನರ್ಫ್ಯಾಣಿ ವರಾಂಬರಾಣಿ ಹಾರಾನ್‌ ಪರಾರ್ಫ್ಯಾಂಶ್ಚ ವಿಭೂಷಣಾನಿ। 
ದದೌ ಸ ದೇವೋ ಜನಕಾತ್ಮಜಾಯ್ಕೆ ತೇಭ್ಯಶ್ವ ಕಾಮಾನ್‌ ಕಪಿರಾಕ್ಷಸೇಭ್ಯಃ ॥ 
ವಿಭೂಷಣ್ಯೆಸ್ಸೆಃ ಪರಿಭೂಷಿತಾಂಗೀ ಸೀತಾ ವರಿಷ್ಠಾಂ ವರಹಾರಮಾಲಾಮ್‌ | 


೧೬೦ ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ 


೧೦. ಹನುಮಂತನ ಸೇವೆಯ ವೈಖರಿ ಹೀಗೆ ಅನುಪಮ ಎನಿಸಿದ್ದುಒಂದು ವಿಶೇಷವಾದರೆ, 
ಸೇವೆಗೆ ತಕ್ಕ ಫಲ ನೀಡಿದ ಶ್ರೀರಾಮನ ಹಿರಿಮೆ ಮತ್ತೊಂದು ಬಗೆಯ ವಿಶೇಷ ಎಷ್ಟೋ ಜನರು 
ಜನರಿಂದ ಸೇವೆ ಪಡೆದರೂ ಸಹ ಅವರ ಸೇವೆಗೆ ತಕ್ಕ ಫಲವನ್ನುನೀಡದೇ ವಟುವು, 
ಎಂದರೆ ಸೇವೆಯ ಯೋಗ್ಯತೆಯನ್ನು ಗುರುತಿಸುವುದು ಸಹ 'ಎಲ್ಲರಿಗೂ ಸಾಧ್ಯವಾಗುವಂತಹ 
ಕಾರ್ಯವೇನಲ್ಲ ಕಡಿಮೆ ಸೇವೆ ಮಾಡಿದವರಿಗೆ ಹೆಚ್ಚು ಫಲ, ಹೆಚ್ಚು ಸೇವೆ ಮಾಡಿದವರಿಗೆ 
ಕಡಿಮೆ ಫಲ ಎಂಬ ತಾರತಮ್ಯ ನೀತಿ ಒಡೆಯನೆನ್ನಿಸಿದವರಿಗೆ ಶೋಭೆ ನೀಡುವಂತಹುದಲ್ಲ 
ಆದರೆ, ಶ್ರೀರಾಮ ಹೀಗಲ್ಲ ಪ್ರತಿಯೊಬ್ಬರ ಸೇವೆಯನ್ನು ಸಹ ಸರಿಯಾಗಿ ಗುರುತಿಸಿ ಅವರ 
ಯೋಗ್ಯತೆಗೆ ತಕ್ಕಂತೆ ಫಲ ನೀಡುವ ನಿಷಕ್ಷಪಾತ ಧೋರಣೆ, ಸಂಪೂರ್ಣ ಗುಣಗ್ರಾಹಿತನ 
ಅವನದು. ಅದಕ್ಕೆ ಅವನು ಸಕಲ ದೋಷದೂರನು, ಸರ್ವಗುಸಂಪನ್ನನು ಆದ ಭಗವಂತನೇ 
ಅಗಿರುವುದು ಕಾರಣ. ಅವನಂತೆ ಎಲ್ಲರಿಗೂ ಸಾಧ್ಯವಾಗುವ ಸಂಗತಿಯೇನಲ್ಲ ಎಂಬುದನ್ನು 
"ನಿನ್ನಂತೆ ಕೊಡುವ ಉದಾರಿಯಾವನು ಮೂರು ಲೋಕದೊಳು' ಎಂದಿರುವರು. ಶ್ರೀರಾಮನ 
ಹಿರಿಮೆ ಒಂದು ಕಾಲಕ್ಕೆ ಸೀಮಿತ ಅಥವಾ ಒಂದೆರಡು ಸ್ಥಳಗಳಿಗೆ ಮಾತ್ರ ಸೀಮಿತವೆನ್ನಿಸಿದ 
ಸಾಮಾನ್ಯ ಹಿರಿಮೆಯಾಗಿರದೇ ಮೂರು ಲೋಕದೊಳು ಸಹ ಅಪಾರ ಹಿರಿಮೆ ಎಂಬುದಲ್ಲಿ 
“ಮೂರು ಲೋಕದೊಳು' ಎಂಬ ಪದದಿಂದ ಸೂಚಿಸಿರುವರು. 


ಉನ್ನುಚ್ಛ ಕಂಠಾದವಲೋಕಯಂತೀ ದದರ್ಶ ದೇವಸ್ಯ ಮುಖೇಂದುಬಿಂಬಮ್‌ ॥ 

ಮುಹುರ್ಮುಖೇಂದುಂ ನಿಜಮೀಕ್ಷಮಾಣಾಂ ಮುಹುಶ್ಚ ಮುಕ್ತಾಸ್ತಜಮೀಕ್ಷಮಾಣಾಮ್‌ । 

ಶುಚಿಸ್ಕಿತಾಂ ತಾಂ ಪತಿರಿಂಗಿತಜ್ಞಃ ಪಶ್ಯನ್ನಪಾಂಗೇನ ಜಗಾದ ರಾಮಃ ॥ 

ವಿದ್ಯಾವಿಶೇಷೇಷು ವಿಶಿಷ್ಟಮೇಕಂ ಸಬ್ರಹ್ಮಚರ್ಯಾದಿಷು ವಾ ಗುಣೇಷು । 

ಯಂ ಮನ್ಯಸೇ ಧನ್ಯತಮಂ ತ್ರಿಲೋಕ್ಯಾಂ ಮುಕ್ತಾಕಲಾಪಂ ಸತಿ ದೇಹಿ ತಸ್ಮೈ ॥ 

ಅತಿಕ್ರಮಂ ಯಸ್ಯ ಪರಾಕ್ರಮಾಣಾಂ ನ ಕೋಪಿ ಕುರ್ಯಾದುಚಿತಕ್ರಮಾಣಾಮ್‌ । 

ಅತಿಕ್ರಮೀ ಯೋಕ5ನ್ಯಪರಾಕ್ರಮಾಣಾಂ ತಸ್ಚೈ ಶುಭೇ ತ್ವಂ ದಿಶ ವೇತನಾರ್ಥಮ್‌ ॥ 

ಮಮ ಪ್ರಿಯಂ ಯಂ ಭುವನೇಷು ವೇತ್ಥ. ತವ ಪ್ರಿಯೋ ಯೋಸಸ್ಥದುಪಾಸಕೇಷು । 

ಸರ್ವೇಷ್ಟಸಂಗೋ ಮಯಿ ಯೋತತಿಸಂಗೀ ಸಂಪ್ರೀತಿದೇಯಂ ಸತಿ ದೇಹಿ ತಸ್ಚೈ ॥ 

ಏವಂ ಬ್ರುವಾಣೇ ಜಗದೇಕನಾಥೇ ಸೀತಾ ಹನೂಮಂತಮವೇಕ್ಷ್ಯ ಹೃಷ್ಟಾ! 

ಅನನ್ಯಲಭ್ಯಾಂ ಸ್ವಯಮಾಮುಮೋಚ ತಾಂ ಹಾರಮಾಲಾಮಮಲಾಂ 'ತೆದಂಸೇ I 

ಸುಧಾಸುಧಾರಾಸಿತಯಾ ತಯಾ$5ಲಂ ಸುವರ್ಣವರ್ಣೋ 5 ಥ ಬಭಾರ ಶೋಭಮ್‌ । 

ಹಾರಸ್ರಜಾ5ಸೌ ಹನುಮಾನ್‌ ಮಹಾತ್ಮಾ ಯಥಾ ಮಹಾಮೇರುರಮರ್ತ್ಯನದ್ಯಾ ॥ 

ಏಷುಂ ಗುಣಾನಾಮತಿದುರ್ಲಭಾಣಾಂ ಪಾತ್ರಂ ಪ್ರಿಯೋ ಯೋ ನನು ದೇವದೇವ್ಯೋಃ | 

ಬ್ರಹ್ಮೈವ ನೂನಂ ಭಗವಾನ್‌ ಹನೂಮಾನಿತ್ಯೇವ ವಾಣೀ ವವೃಧೇ ತ್ರಿಲೋಕ್ಯಾಮ್‌ ॥ 
“ಸಂಗ್ರಹ ರಾಮಾಯಣ (ಯುದ್ಧಕಾಂಡ ೧೬/೧೫- ಎ 

ರಾಜ್ನಾ ಭಿಷೇಕೇತವಸಿತೇತತ್ರ ಸೀತಾ ಪ್ರೇಷ್ಠಾಯ ನಸ್ತಾಂ ಭಜತಾಂ ದಿಶೇತಿ। 

ರಾಮಸ್ಯ ವಾಣ್ಯಾ ಮಣಿಮಂಜುಮಾಲಾವ್ಯಾಜೇನ ದೀರ್ಫಾಂ ಕರುಣಾಂ ಬಬಂಧ ॥ 


- ಸುಮಧ್ವವಿಜಯ (೧/೨೨) 


೪೫. ಮಿಕ್ಕಾದವರಿಗುಂಟೇ ಕರುಣ ರಕ್ಷಿಸು ೧೬೧ 


೧೧. ಹನುಮಂತನ ಹಿರಿಮೆಯನ್ನು ಶ್ರೀಕನಕದಾಸರು ಬೇರೊಂದು ಪದ್ಯದಲ್ಲಿವಿವರವಾಗಿ 

ತಿಳಿಸಿರುವರು: 
ಪರಮಪದವಿಯನೀವ ಗುರುಮುಖ್ಯಪ್ರಾಣನ 
ಧರೆಯೊಳಗುಳ್ಳ ಮಾನವರೆಲ್ಲಭಜಿಸಿರೊ ॥ ಪ॥ 
ಅಂದು ತ್ರೇತೆಯಲಿ ಹನುಮನಾಗಿ ಅವತರಿಸಿ 
ಬಂದು ದಾಶರಥಿಯ ಪಾದಕೆರಗಿ 
ಸಿಂಧುವನು ದಾಟಿ ಮುದ್ರಿಕೆಯಿತ್ತು ದಾನವರ 
ವೃಂದಪುರ ದಹಿಸಿ ಚೂಡಾಮಣಿಯ ತಂದವನ WO 1 
ದ್ವಾಪರಯುಗದಲಿ ಭೀಮಸೇನೆನಿಸಿ 
ಶ್ರೀಪತಿಯ ಪಾದ ಕಡು ಭಜಕನಾಗಿ 
ಕೋಪಾವೇಶದಲಿ ದುಶ್ಶಾಸನನನು ಸೀಳಿ 
ಭೂಪರ ಬಲದೊಳಗೆ ಜರೆ ಜರೆದು ಕರೆದವನ ॥ ೨॥ 
ಕಲಿಯುಗದಲಿ ತುರೀಯಾಶ್ರಮವನೆ ಧರಿಸಿ 
ಕಲುಷದ ಮಾಯಿಗಳನು ಸೋಲಿಸಿ 
ಖಲವಾದ ಮಧ್ವಮತವನು ಬಲಿದೆನಿಸಿ ಕಾಗಿ 
ನೆಲೆಯಾದಿಕೇಶವ ಪರದೈವನೆಂದೆನಿಸುವನ TET 


ಸ್ನೇಶೇ ಸೇ ಸೇ 


೪೫. ಮಿಕ್ಕಾದವರಿಗುಂಟೇ ಕರುಣ ರಕ್ಷಿಸು 


ಶಿವಶಿವಾ ನೀ ಮಾಡಿದುಪಕಾ- 
ರವನು ಮರೆತವರುಂಟೆ ಪಾಪದಿ 

'ನವದಜಾಮಿಳಗೊಲಿದು ಪ್ರಾಣವಿಯೋಗಕಾಲದಲಿ । 
ಜವನವರ ಕೈಗೊಪ್ಪಿಸದೆ ಕಾ- 

ಯ್ದವನು ನೀ ಮಾಧವನು ಮಿಕ್ಕಾ- 

ದವರಿಗುಂಟೇ ಕರುಣ ರಕ್ಷಿಸು ನಮ್ಮನನವರತ ॥ ೪೫ ॥ 


ಅ: ಅಬ್ಬ ಎಂತಹ ಆಶ್ಚರ್ಯ, ನೀನು ಮಾಡಿದ ಉಪಕಾರವನ್ನು ಮರೆಯುವುದು 
ಸಾಧ್ಯವೇ? ಪಾಪದಿಂದ ಬಸವಳಿದ ಅಜಾಮಿಳನಿಗೆ ನೀನು ಒಲಿದೆ; ಅವನು ಪ್ರಾಣ 
ತೊರೆಯುವ ಸಮಯದಲ್ಲಿ ಅವನನ್ನು ಯಮನಾಳುಗಳಿಗೆ ಒಪ್ಪಿಸದೇ ಕಾಯ್ದವನು 


೧. ನೆನೆದಜಾಮಿಳಗೊಲಿದು (ಪಾ.); ಈ ಪದ್ಯದುದ್ದಕ್ಕೂ ವಕಾರದ ದ್ವಿತೀಯಾಕ್ಷರ ಪ್ರಾಸವಿದ್ದು ಈ 
ಪಾಠದಂತೆ ನಕಾರವು ಬರುವುದರಿಂದ ಇದು ಅಪಪಾಠವೇ ಸರಿ. 


6A 


೧೬೨ ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ 


ನೀನು. ನೀನು ಲಕ್ಷ್ಮೀಪತಿಯೇ ಆದಂತಹ ಸರ್ವೋತ್ತಮ; ಬೇರೆ ಯಾರಿಗೂ ಸಹ 
ಇಂತಹ ಕರುಣೆ ಇರುವುದು ಸಾಧ್ಯವಿಲ್ಲ ಅಂತಹ ಶ್ರೀಹರಿಯೇ! ನೀನು ಸದಾ ನಮ್ಮನ್ನು 
ರಕ್ಷಿಸು. 

ವಿ.: ೧. ಶ್ರೀಹರಿಯ ಕಾರುಣ್ಯವನ್ನು ಅಜಾಮಿಳನ ಪ್ರಸಂಗದ ನಿದರ್ಶನದ ಮೂಲಕ 
ಇಲ್ಲವರ್ಣಿಸಿರುವರು. 


೨. ಶಿವ ಶಿವ ಎಂಬುದು ಒಂದು ವಾಗ್ರೂಢಿ. ಇದು ಶಿವನ ಹೆಸರನ್ನು ಉಲ್ಲೇಖಿಸುವ 
ಪದವಲ್ಲ ಆಶ್ಚರ್ಯ, ಅದ್ಭುತ ಮೊದಲಾದ ಭಾವವನ್ನು ಸೂಚಿಸುವ ವಾಗ್ರೂಢಿ ಮಾತ್ರ. 
"ಹರಹರ ಮಹಾದೇವ' ಎಂಬಲ್ಲಿ ಹೇಗೋ ಹಾಗೆ. ಇದನ್ನು ಗಮನಿಸದ ಕೆಲವರು ಶಿವ 
ಶಿವ ಎಂಬ ಈ ಮಾತಿನಿಂದ ಶ್ರೀಕನಕದಾಸರು ಶಿವ ಪಾರಮ್ಯವನ್ನು ಸಹ ಒಪ್ಪಿದ್ದರು ಎಂದು 
ತಪ್ಪಾಗಿ ವ್ಯಾಖ್ಯಾನಿಸಿರುವುದುಂಟು. ಅದು ಸರಿಯಲ್ಲ ಶಿವ ಲಯಕಾರಕ ದೇವತೆ, ಆ ಹೆಸರಿನ 
ಉಚ್ಚಾರಣೆಯ ಮೂಲಕ ಅದ್ಭುತವನ್ನು ಸೂಚಿಸುವ ರೂಢಿಯಾಗಿ ಈ ಪದ ಬಳಕೆಯಲ್ಲಿದೆ. 


೩. ಅಜಾಮಿಳ ತನ್ನಯೌವನಕಾಲದಿಂದ ಪ್ರಾರಂಭಿಸಿ ದೇಹ ಬಿಡುವವರೆಗಿನ ಜೀವನವನ್ನು 
ಅಗಮ್ಯಾಗಮನಾದಿ ಪಾತಕಗಳನ್ನು ಮಾಡುತ್ತಲೇ ಕಳೆದಿದ್ದವನು. ಆದರೆ, ಅಂತ್ಯ ಕಾಲದಲ್ಲಿ 
ಯಮದೂತರು ಕರೆದೊಯ್ಯಲು ಬಂದಾಗ ಭೀತನಾಗಿ ತನ್ನ ಮಗನನ್ನು ಕರೆಯ ಹೊರಟು 
"ನಾರಾಯಣ' ಎಂಬುದಾಗಿ ಆರ್ತತೆಯಿಂದ ಸ್ತುತಿಸಿದವನು. ಶ್ರೀಹರಿಯು ಕೂಡಲೇ ತನ್ನ 
ದೂತರನ್ನು ಅವನ ಬಳಿಗೆ ಕಳುಹಿಸಿ ಯಮದೂತರಿಂದ ಅವನನ್ನು ಬಿಡುಗಡೆ ಮಾಡಿಸಿ 
ಉದ್ಧರಿಸಿದ ಕಥೆ ಶ್ರೀಮದ್ಧಾಗವತದಲ್ಲಿ ಸುಪ್ರಸಿದ್ಧ ನವೆ - ಕೊರಗು, ದುಃಖ. 


೪. ಈ ರೀತಿಯಾದ ವಿಶೇಷ ಸಂರಕ್ಷಕತ್ವ ಬೇರಾರಿಗೂ ಸಾಧ್ಯವಾಗದ ಹಿರಿಮೆ. ಇದಕ್ಕೆ 
ಶ್ರೀಹರಿಯು ಸಾಕ್ಟಾತ್‌ ಲಕ್ಷ್ಮೀಪತಿಯಾಗಿರುವುದೇ ಕಾರಣ. ಮಹಾಲಕ್ಷ್ಮಿಯು ಬ್ರಹ್ಮಾದಿ 
ದೇವತೆಗಳಿಗಿಂತ ಅತ್ಯಂತ ಮಿಗಿಲು; ಅವಳಿಗೂ ಪತಿ ಎಂಬುದು ಶ್ರೀಹರಿಯ ಮಹಿಮೆ. 
ಅದರಿಂದಾಗಿಯೇ ಅವನಿಗೆ ಇಂತಹ ಅಪೂರ್ವ ಸಾಮರ್ಥ್ಯ ಎಂಬುದು ಇಲ್ಲಿಯ ಭಾವ. 


೫. ಜವ ಎಂದರೆ ಯಮ, ಇದು ಯಮ ಎಂಬುದರ ತದ್ಧವ. ಜವನಾಳುಗಳು ಎಂದರೆ 
ಯಮದೂತರು ಎಂದರ್ಥ. 


೬. ಹೀಗೆ ಪರಮಪಾಪಿಯನ್ನೂ ಸಹ ತನ್ನ ನಾಮಸ್ನರಣೆ ಮಾತ್ರದಿಂದಲೇ ಉದ್ಧರಿಸಿದ 
ಹಿರಿಮೆ ಶ್ರೀಹರಿಯದು; ಅದು ಅವನ ಪರಮಕಾರುಣ್ಯಕ್ಕೆ ದ್ಯೋತಕ. 


೭. ಇದು ಒಂದು ರೀತಿಯಲ್ಲಿ ಶ್ರೀಜಗನ್ನಾಥದಾಸರ ಹರಿಕಥಾಮೃತಸಾರದ ಕರುಣಾ 
ಸಂಧಿ ಎಂಬ ಸಂಧಿಗೆ ಪ್ರವೇಶಿಕೆಯಂತಿರುವ ಪದ್ಯ ಎಂದು ತಿಳಿಯಬಹುದು. 


ಜನನ 


೪೬. ನೆರದವಗಿತ್ತೆ ಕೈವಲ್ಯವನು ರಕ್ಷಿಸು ೧೬೩ 


೪೬. ನೆರದವಗಿತ್ತೆ ಕೈವಲೃವನು ರಕ್ಷಿಸು 


ಹೆತ್ತ ಮಗಳನು ಮದುವೆಯಾದವ- 

ನುತ್ತಮನು ಗುರುಪತ್ನಿಗಳುಪಿದ 

ಚಿತ್ತಜನ ಮಾವ ಕೃತಫ್ಲನು ನಿನಗೆ ಮೈದುನನು । 

ಹೊತ್ತು ತಪ್ಪಿಸಿ ಕಾಮದಲಿ ಮುನಿ- 

ಪೋತ್ತಮನ ಮಡದಿಯನು ನೆರದವ- 

ಗಿತ್ತೆ ಕೈವಲ್ಯವನು ರಕ್ಷಿಸು ನಮ್ಮನನವರತ 1 ೪೬ ॥ 


ಅ: ಹೆತ್ತ ಮಗಳನ್ನು ಮದುವೆಯಾದಂತಹ ಬ್ರಹ್ಮದೇವರು ಉತ್ತಮರೆನಿಸಿರುವರು. 
ಗುರುಪತ್ನಿಯಾದ ತಾರೆಯೊಂದಿಗೆ ಒಡಗೂಡಿದ ಚಂದ್ರನು ಮಾವನಾದ ದಕ್ಷಪ್ರಜಾ- 
ಪತಿಗೆ ಕೃತಪ್ಲನೂ ಆದವನು; ಮಾವನಾದ ದಕ್ಷನಿಗೆ ಕೃತಫ್ನನಾದ ಶಿವನಂತೆ ಇವನೂ 
ನಿನಗೆ ಮೈದುನ; ಮುನಿ ಶ್ರೇಷ್ಠನಾದ ಗೌತಮನ ಪತ್ನಿಯಾದ ಅಹಲ್ಕೆಯನ್ನು 
ಅವೇಳೆಯಲ್ಲಿ ಕಾಮದಲ್ಲಿ ಕೂಡಿದಂತಹ ಇಂದ್ರನಿಗೆ ಕೈವಲ್ಯ ಪದವಿಯನ್ನು ನೀನು 
ನೀಡಿದೆ. ಅಂತಹ ಶ್ರೀಹರಿಯೇ! ನೀನು ನಮ್ಮನ್ನು ಸದಾ ರಕ್ಷಿಸು. 

ವಿ.: ೧: ಈ ಪದ್ಯದಲ್ಲಿ ಶ್ರೀಹರಿಯು ತನ್ನ ಭಕ್ತರಾದವರು ಮಾಡುವ ಪಾಪಗಳನ್ನು ಮನ್ನಿಸಿ 
ಉತ್ತಮ ಗತಿಗಳನ್ನು ನೀಡುವ ಅವನ ಅಗಾಧ ಕಾರುಣ್ಯವನ್ನುವರ್ಣಿಸಿರುವರು. 


೨. "ಹೆತ್ತಮಗಳನ್ನು ಮದುವೆಯಾದವರು' ಅಂದರೆ ಬ್ರಹ್ಮದೇವರು ಎಂದರ್ಥ. 
ಈ ಪ್ರಸಂಗ ಶ್ರೀಮದ್ಭಾಗವತ ತೃತೀಯ ಸ್ಕಂಧದಲ್ಲಿ ಬಂದಿದೆ. ಬ್ರಹ್ಮದೇವರು ಒಬ್ಬ 
ಸ್ತ್ರೀಯನ್ನು ಸೃಷ್ಟಿಸಿದರೆಂದೂ, ಅವಳೇ ಸರಸ್ವತಿಯೆಂದೂ, ಹಾಗೆ ಸೃಷ್ಟಿಸಿದ ಅವಳನ್ನು 
ತಾವೇ ವಿವಾಹವಾದರೆಂದು, ಅವಳನ್ನು ಹಿಂಬಾಲಿಸಿ ಧಾವಿಸಿದರೆಂದೂ ಮೇಲ್ನೋಟಕ್ಕೆ 
ಕಾಣುವುದು. ವಾಸ್ತವ ಸಂಗತಿ ಅದಲ್ಲ ಬ್ರಹ್ಮದೇವರು ಸೃಷ್ಟಿಸಿ ಸೃಷ್ಟಿಸಿದ ಆ ಸ್ತ್ರೀ ನಿಜವಾದ ಸರಸ್ವ 3 
ಅಲ್ಲವೇ ಅಲ್ಲ ಬ್ರಹ್ಮದೇವರು ಅವಳನ್ನು ವಿವಾಹವಾಗಲೂ ಇಲ್ಲ ಅವರು ಹಾಗೆ ವರ್ತಿಸಿದ್ದು 
ಕೇವಲ ಆಸುರಮೋಹನಕ್ಕಾಗಿ ಮಾತ್ರ. “ಆದರೆ ವಸ್ತುಸ್ಥಿತಿಯನ್ನು ತಿಳಿಯದರು ಹಾಗೆ ಅರ್ಥ 
ಮಾಡಿಕೊಳ್ಳು ವುದುಂಟು”. ಆ ಅರ್ಥದಲ್ಲಿ ಸಹ “ಶ್ರೀಹರಿಯು ಅವರನ್ನು ಜೀವೋತ್ತಮ 


೧. ವಾಚಂ ದುಹಿತರಂ ತನ್ವೀಂ ಸ್ವಯಂಭೂರ್ಹರತೀಂ ಮನಃ । 
ಅಕಾಮಾಂ ಚಕಮೇ ಕೃತ್ರಃ ಸಕಾಮ ಇತಿ ನಃ ಶ್ರುತಮ್‌ ॥ - ಭಾಗವತ (೩/೧೩/೨೮) 
ಯಾಂ ತತ್ಯಾಜ ವಿಭುರ್ಬ್ರಹ್ಮಾಮಾನುಷೀ ವಾಕ್‌ ಚಸಾ ಸ್ಪ್ರತಾ। 
ಸರಸ್ವತೀ ನಿಜಾ ಭಾರ್ಯಾ ದೈವೀಂ ವಾಚಂ ತು ತಾಂ ವಿದುಃ॥ ಇತಿ ಚೆ! - ಭಾ.ತಾ (೩/೧೩/೨೮) 
ಜನಿಷ್ಠತಾಂ ಜನಾನಾಂ ತು ಸ್ವಭಾವಾನಾಂ ಪ್ರಸಿದ್ಧಯೇ | 
ಜ್ದಾ _ನಾದಿಗುಣಪೂರ್ಣಸ್ಯ ಬ್ರಹ್ಮಣೋ*ಪಿ ಕ್ಷಣಾರ್ಧಗಾಃ | 


೧೬೪ ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ 


ಎಂಬ ಗೌರವಕ್ಕೆ ಪಾತ್ರರಾಗಿ ಮಾಡಿದ್ದು ಅವನ ಕರುಣಕ್ಕೆ ಸಂಕೇತ ಎಂದು ಭಾವ. ಇದರ 
ನಿಜವಾದ ಹಿನ್ನಲೆಯನ್ನು ತಿಳಿಯದ ಜನ ಬ್ರಹ್ಮದೇವರನ್ನು ಹೆತ್ತ ಮಗಳನ್ನೇ ಕಾಮಿಸಿ 
ಮದುವೆಯಾದವರೆಂದು ತಪ್ಪಾಗಿ ತಿಳಿಯುವುದುಂಟು. 


೩. ಬ್ರಹ್ಮದೇವರು ನಿಜವಾಗಲೂ ಮದುವೆಯಾದದ್ದು ಸರಸ್ವತಿಯನ್ನು ಸರಸ್ವತಿ 
ಬ್ರಹ್ಮದೇವರ ಮಗಳಲ್ಲ ಕೃತಿ ರೂಪದ ಮಹಾಲಕ್ಷ್ಮೀ ಹಾಗೂ ಪ್ರದ್ಯುಮ್ನ ರೂಪದ ಶ್ರೀಹರಿ 
ಇವರಿಬ್ಬರ ಪುತ್ರಿಯರು ಸರಸ್ವತಿ, ಭಾರತಿಯರು. ಬ್ರಹ್ಮದೇವರು ಸರಸ್ವತಿಪತಿಯಾದರೆ 
ವಾಯುದೇವರು ಭಾರತೀಪತಿಯಾಗಿರುವರು: ""ಕೃತಿರಮಣಪ್ರದ್ಯುಮ್ನನಂದನೆ'' 
(ಹರಿಕಥಾಮೃತಸಾರ ೧-೬) 


೪. ಇಲ್ಲಿ"ಉತ್ತಮನು' ಎಂದರೆ ಜೀವೋತ್ತಮ ಎಂದರ್ಥ. ಶ್ರೀಹರಿಯು ಸರ್ವೋ- 
ತ್ರಮನಾದರೆ ವಾಯುದೇವರು ಜೀವೋತ್ತಮರು ಎಂದು ಮಧ್ವಮತದ ಮುಖ್ಯ- 
ಪ್ರಮೇಯಗಳಲ್ಲೊಂದು. ಅದನ್ನು ದಾಸರು ಹೀಗೆ ತಿಳಿಸಿರುವರು. 


೫. 'ಚಿತ್ತಜ' ಎಂದರೆ ಶ್ರೀಹರಿಯ ಮನಸ್ಸಿನಿಂದ ಜನಿಸಿದ ಚಂದ್ರ ಎಂದರ್ಥ: ಚಂದ್ರಮಾ 
ಮನಸೋ ಜಾತಃ ಚಂದ್ರನು ಗುರುಪತ್ನಿಯಾದ ತಾರೆಯೊಂದಿಗೆ ಕೂಡಿ ಬುಧನನ್ನು 
ಮಗನನ್ನಾಗಿ ಪಡೆದ ಕಥೆ ಶ್ರೀಮದ್ಭಾಗವತಾದಿಗಳಲ್ಲಿ ಪ್ರಸಿದ್ಧ ಇದರಿಂದ ಚಂದ್ರನಿಗೆ 
ಗುರುಪತ್ನೀಗಮನರೂಪ ದೋಷವು ತಟ್ಟಿತು. ಅದರಂತೆ ಚಂದ್ರನು ದಕ್ಷಪುತ್ರಿಯರಾದ 
ಅಶ್ವಿನಿ ಮೊದಲಾದ ಪುತ್ರಿಯರನ್ನು ವಿವಾಹವಾಗಿ ಅವರಲ್ಲಿ ಒಬ್ಬಳಾದ ರೋಹಿಣಿಯ 
ಮೇಲೆ ವಿಶೇಷವಾದ ಪಕ್ಷಪಾತ ತೋರಿಸಿದ್ದರಿಂದ ಮಾವನಿಗೆ ಕೃತಘ್ನ ಎನಿಸಿ ದೋಷಿಯಾದ. 
ಹೀಗೆ ದೋಷಿಯೆನಿಸಿದ ಚಂದ್ರನನ್ನು ಚಂದ್ರನ ಸಹೋದರಿ ಮಹಾಲಕ್ಷ್ಮಿಯ ಪತಿ ಶ್ರೀ 
ಹರಿ. ಇದರಿಂದ ಚಂದ್ರನು ಶ್ರೀಹರಿಗೆ ಮೈದುನ ಎಂದಾಗುವುದು. ಚಂದ್ರನನ್ನು ತನ್ನ 
ಮೈದುನನನ್ನಾಗಿ ಮಾಡಿಕೊಂಡ ಶ್ರೀಹರಿ ಕರುಣಾಳು ಎಂದರ್ಥ; ಗುರು - ಬೃಹಸ್ಪತಿ. ಗುರು 
ಎಂಬ ಅರ್ಥದೊಂದಿಗೆ ಬೃಹಸ್ಪತಿ ಎಂಬ ಅರ್ಥವೂ ವಿವಕ್ಕಿತ (ಶ್ಲೇಷಾಲಂಕಾರ). ಚಂದ್ರನಿಗಿಂತ 
ಉತ್ತಮರಾದ ಬೃಹಸತ್ಯಾಚಾರ್ಯರು ಅವನಿಗೆ ಗುರುಗಳೂ ಆಗಿರುವರು. 


೬. ಇಲ್ಲಿ ಚಿತ್ತಜನ ಎಂದರೆ, ಮನಸ್ಸಿನಿಂದ ಹುಟ್ಟಿದ ಚಂದ್ರ ಎಂದರ್ಥ: ಚಂದ್ರ ಮಾ 
ಮನಸೋ ಜಾತಃ (ಪುರಷಸೂಕ್ತ). 


ಭಯಾದಿಕಾ ಭವಂತೀವ ಕಥಂ ತಸ್ಮಿನ್‌ ಸ್ಥಿರಾಲಯಾಃ ॥ ಇತಿ ಚ। 

ಭಗವಶ್ವೀತಯೇ ನಿತ್ಯಂ ಬ್ರಹ್ಮಣೋ ಯೇ ಭಯಾದಯಃ। 

ನ ವೃಥಾ ತಸ್ಯ ಭಾವಃ ಸ್ಯಾತ್‌ ಕಶ್ಚಿತ್‌ ತೇರಪಿ ಕೃಣಾರ್ಧಗಾಃ । 

ಅಜ್ಞಾನಂ ಚ ಚತುರ್ವಾರಂ ದ್ವಿವಾರಂ ಭಯಮೇವ ಚ। 

ಶೋಕೋಂಖ ತಾವಾನ್ನಾನೃತ್ರ ಕದಾಚಿದ್ದಹ್ಮಣೋ ಭವೇತ್‌ । 

ತತ್ರಾಪಿ ಭಗವಶ್ವೀತ್ಯಾ ಉನ್ನತ್ಯೈ ಚಾಸ್ಯ ತೆದ್ದವೇತ್‌ ॥ ಇತಿ ಬ್ರಹ್ಮತರ್ಕೇ। -ಭಾ.ತಾ(೬/೯/೨೩) 


೪೬. ನೆರದವಗಿತ್ತೆ ಕೈವಲ್ಯವನು ರಕ್ಷಿಸು ೧೬೫ 


೭. ಮುಂದಿನ ಪ್ರಸಂಗ ಇಂದ್ರನದು. ಚಂದ್ರನು ಗುರುಪತ್ನಿಗೆ ಹುಟ್ಟಿದವನಾದರೆ ಇಂದ್ರ 
ಮುನಿಪತ್ನಿಗಳುಪಿದವನು. ಇಂದ್ರ ಅಹಲ್ಯೆಯನ್ನು ಕೂಡಿದ ವಿವರ ವಾಲ್ಟೀಕಿರಾಮಾಯಣದಲ್ಲಿ 
ಸುಪ್ರಸಿದ್ಧ ಪತಿಯಾದ ಗೌತಮರ ಶಾಪದಿಂದ ಶಿಲೆಯಂತಾಗಿದ್ದ ಅಹಲ್ಯೆಯನ್ನು 
ಶ್ರೀರಾಮದೇವರು ಉದ್ದಾರ ಮಾಡಿದ ಕಥೆ ಲೋಕವಿದಿತ. | 

೮. "ಹೊತ್ತು ತಪಿಸಿ' ಎಂಬ ಪದದಿಂದ ಗೌತಮರು ಸ್ನಾನಕ್ಕೆಂದು ತೆರಳಿದ್ದ ಅಕಾಲದಲ್ಲಿ 
ಇಂದ್ರ ಗೌತಮರರೂಪದಲ್ಲಿಬಂದು ಅಹಲ್ಯಾಗಮನಮಾಡಿದ ವಿವರಸೂಚಿತ. ಇಂದ್ರ ಹಾಗೆ 
ಮಾಡಿದ್ದು ಕಾಮದಿಂದ ಎಂಬುದು ಮೇಲ್ನೋಟಕ್ಕೆ ತೋರುವ ಸಂಗತಿ. ವಾಸ್ತವವಾಗಿ ಅಲ್ಲಿ 
ಕಾರಣವಾಗಿದ್ದುಕಾಮವಾಗಿರದೆ ಗೌತಮಮುನಿಯ ಮೇಲಿರುವ ಪ್ರೇಮ ಎಂಬುದು ವಾಲ್ಚೀಕಿ 
ರಾಮಾಯಣ ', ಸಂಗ್ರಹರಾಮಾಯಣ ಹಾಗೂ ಮ.ಭಾ.ತಾ.ನಿ.ಗಳಿಂದ ತಿಳಿದುಬರುವ 
ವಿವರವಾಗಿದೆ. ಇಂದ್ರನ ಕಾರ್ಯ ಹೀಗೆ ಲೋಕಕಲ್ಯಾಣ ಉದ್ದೇಶಗೊಂಡಿದ್ದರಿಂದ ಶ್ರೀಹರಿ 
ಅವರಿಗೆ ಕೈವಲ್ಯ ನೀಡಿ ಉದ್ಧರಿಸಿದ ಎಂದರ್ಥ. 

€. ಗೌತಮರನ್ನು "ಮುನಿಪೋತ್ತಮ' ಎಂದು ಕರೆಯುವ ಮೂಲಕ ಅವರು ಕೇವಲ 
ವೇಷದಲ್ಲಿ ಮಾತ್ರ ಮುನಿಯಾಗಿರದೆ ನಿಜಕ್ಕೂ ಸಹ ಶ್ರೇಷ್ಠ ಮುನಿಗಳ ಸಾಲಿಗೆ ಸೇರುವ 
ಮಹಾಮುನಿ ಎಂಬವಿಶೇಷಾಂಶವನ್ನುಸೂಚಿಸಿರುವರು. ತಮಗೆ ಸಲ್ಲದ ಗುರಿಯ ಪ್ರಾಪ್ತಿಗಾಗಿ 
ತಪಸ್ಸಿಗೆ ತೊಡಗಿದ್ದಆ ಮುನಿಯ ಅಧಿಕ ಪುಣ್ಯವನ್ನುಪರಿಹರಿಸಲೆಂದು ದೇವಸಭೆಯಲ್ಲಿನಡೆದ 
ತೀರ್ಮಾನದಂತೆ ಇಂದ್ರ ಹಾಗೆ ಅಹಲ್ಯಾಗಮನದ ಕಾರ್ಯಕ್ಕೆ ತೊಡಗುವಂತಾಯಿತು ಎಂದು 
ರಾಮಾಯಣದಲ್ಲಿಬಂದಿದೆ. 

೧೦. ಬ್ರಹ್ಮ ಚಂದ್ರ, ಇಂದ್ರ ಈ ಮೂವರೂ ಹೀಗೆ ಕಾಮನೆಗೊಳಗಾದವರಂತೆ 
ಪುರಾಣಗಳಲ್ಲಿ ಕಾಣುವುದು. ಈ ಮೂವರಲ್ಲಿ ಬ್ರಹ್ಮದೇವರು ಸಂಪೂರ್ಣವಾಗಿ 
ನಿರ್ದೋಷರು. ಅವರು ಮಾಡಿದ ಕಾರ್ಯ ಕೇವಲ ಅಸುರಮೋಹನವಾದ್ದರಿಂದ ಅದು 
ಅವರ ಜೀವೋತ್ತಮತ್ವಕ್ಕೆ ಭಂಗವನ್ನು ಉಂಟುಮಾಡಲಿಲ್ಲ ಚಂದ್ರ ಮಾಡಿದ್ದು ದೋಷವೇ. 
ಅದರಿಂದಾಗಿ ಅವನಿಗೆ ಮುಂದೆ ಮುಕ್ಕಿಯಲ್ಲಿ ವಿಶೇಷವಾದ ಆನಂದಾತಿಶಯ ಲಭಿಸುವ 
ಯೋಗತಪ್ಪಿತು. ಇಂದ್ರ ಮಾಡಿದ್ದುಸದುದ್ದೇಶದಿಂದಾದ್ದರಿಂದ ಅವರಿಗೆ ಆನಂದಾತಿಶಯದಿಂದ 
ಕೂಡಿದ ಮುಕ್ತಿಯೇ ಲಭಿಸಿತು. 

೧೧. ಈ ಎಲ್ಲಾ ಪ್ರಸಂಗಗಳಲ್ಲಿಯೂ ಸಹ ಶ್ರೀಹರಿಯ ಕಾರುಣ್ಯ ಎದ್ದು ಕಾಣುವುದು. 
ಇದನ್ನು ವಿಶ್ಲೇಷಿಸುವ ಮೂಲಕ ಪುರಾಣಪ್ರಸಂಗಗಳಲ್ಲಿ ಶ್ರೀಹರಿಯ ಕಾರುಣ್ಯ ಮುಂತಾದ 

ಗುಣಗಳನ್ನು ಚಿಂತನೆ ಮಾಡುವ ಕ್ರಮವನ್ನು ದಾಸರು ತಿಳಿಸಿರುವರು. 
೧. ಕುರ್ವತಾ ತಪಸೋ ವಿಘಂ ಗೌತಮಸ್ಯ ಮಹಾತ್ಮನಃ । 
ಕ್ರೋಧಮುತ್ವಾದ್ಯ ಹಿ ಮಯಾ ಸುರಕಾರ್ಯಮಿದಂ ಕೃತಂ। -ವಾ.ರಾ.(೧/೪೯/೨) 


ಅತಿರಿಕ್ತಂ ತಪೋ ಹರ್ತುಂ ಗೌತಮಸ್ಯಾಶ್ರಮೇ ರಹಃ। 
ಸುರಕಾರ್ಯಂ ಸುರಪತಿಃ ಕುರ್ವನ್‌ ಭಾರ್ಯಾಂ ಸಮಸ್ಪೃಶತ್‌ ॥ -ಸಂ.ರಾ.(೧/೬/೧೮) 


೧೬೬ ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ 


೧೨. ಶ್ರೀಜಗನ್ನಾಥದಾಸರ ಹರಿಕಥಾಮೃತಸಾರ(೨/೧೯)ದಲ್ಲಿನ ಈ ಕೆಳಗಿನ ಪದ್ಯವು 
ಇದಕ್ಕೆ ಪೂರಕವೆನ್ನಿಸುವಂತಿರುವುದು ಗಮನಾರ್ಹ: 
ಪಾಪಕರ್ಮವ ಸಹಿಸುವರೆ ಲಕ್ಷ್ಮೀಪತಿಗೆ ಸಮನಾದ ದಿವಿಜರ 
ನೀಪಯೋಜಭವಾಂಡದೊಳಗಾವಲ್ಲಿನಾ ಕಾಣೆ | 
ಗೋಪಗುರುವಿನ ಮಡದಿ ಭೃಗುನಗಚಾಪ ಮೊದಲಾದವರು ಮಾಳ್ದಮ- 
ಹಾಪರಾಧಗಳೆಣಿಸಿದನೆ ಕರುಣಾಸಮುದ್ರ ಹರಿ ॥ 


೧೩. ಇಲ್ಲಿಪ್ರಸ್ತಾಪಿತರಾಗಿರುವ ಬ್ರಹ್ಮ ಚಂದ್ರ, ಇಂದ್ರ ಮೊದಲಾದವರೆಲ್ಲಮುಖ್ಯವಾಗಿ 
ದಿವ್ಯ ಅಪರೋಕ್ಷಜ್ಞಾನಿಗಳು. ಅಪರೋಕ್ಷಜ್ಞಾನಿಗಳಿಗೆ ಮಾತ್ರವೇ ಇಂತಹ ಪಾಪಕರ್ಮಗಳು 
ಬಾಧಕವಾಗದಿರುವುದು ಎಂಬುದು ಶಾಸ್ತ್ರಗಳ ನಿರ್ಣಯ. ಆದ್ದರಿಂದ ಇದು ಸಾಮಾನ್ಯರಿಗೆ 
ಅನ್ವಯಿಸುವ ಮಾತಲ್ಲ ಇದನ್ನು ಅರಿಯದೆ, ಎಂತಹ ಪಾಪವನ್ನು ಸಹ ಶ್ರೀಹರಿಯು 
ಲೆಕ್ಕಿಸದೆ ಅನುಗ್ರಹಿಸುವನು ಎಂದು ಅಪಾರ್ಥಮಾಡಿಕೊಂಡು ಪಾಪಕಾರ್ಯಕ್ಕೆ ತೊಡಗುವ 
ಅವಿವೇಕವನ್ನುಸರ್ವಥಾ ಮಾಡಕೂಡದು. 


೧೪. ಈ ಪದ್ಯಕ್ಕೆ ಇನ್ನಷ್ಟುವಿವರ ನೀಡುವ ಶ್ರೀಕನಕದಾಸರ ಇನ್ನೊಂದು ಪದ್ಯ ಹೀಗಿದೆ: 


ಆವುದೊಳ್ಳೆಯದೊ ನಿನ್ನಂಗ - ಚೆಲುವ 

ದೇವ ಬಂಕಾಪುರದ ಲಕುಮಿ ನರಸಿಂಗ ॥ ಪ॥ 
ಜಗದೊಳಗೆ ತಾನು ತಂದೆಯ ಮಾತು ಕೇಳದಾ 

ಮಗನು ಇಹ ಪರಕೆ ಸಲುವನೆ ಪ್ರಾಜ್ಞನೆ ? 

ಬಗೆಗೊಳಿಸಿ ಪ್ರಹ್ಲಾದ ಪಿತನೊಡಲ ನಿನ್ನಕೂ- 

ರುಗುರಿನಿಂ ಬಗೆಗಿಸಿದಾತಂಗೆ ಮುಕುತಿಯನೀವೆ WO 
ಪೊಡವಿಯೊಳು ಅಣ್ಣನಾಜ್ಞೆಯ ಮೀರಿ ನಡೆಯುತಿಹ 
ಒಡಹುಟ್ಟಿದವಗೆ ಕೈವಲ್ಯವುಂಟೆ 9 

ದೃಢದಲಿ ವಿಭೀಷಣಾಗ್ರಜನನ್ನು ಬಾಣದಲಿ 

ಕೆಡಹಿಸಿದ ಬಳಿಕವಗೆ ಸ್ಥಿರಪಟ್ಟ ಕಟ್ಟುವುದು 1 ೨॥ 
ರೂಢಿಯಲಿ ಗುರುದ್ರೋಹವನು ಮಾಡಿದವನ ಮೊಗ 
ನೋಡಿದಾಗಲೆ ಪ್ರಾಯಶ್ಚಿಶ್ವವುಂಟೆ 

ನೋಡಿದಾಗಲೆ ಬೃಹಸ್ಥತಿಸತಿಗೆ ಅಳುಪಿದನ 

ಸೂಡಿದಾತನ ಸ್ನೇಹವನು ಮಾಡಿಕೊಂಡಿರ್ಪೆ Ia 1 
ದೇಶದೊಳು ವಂಶಕಂಟಕರೆನಿಸಿದವರೊಳಗೆ 

ಭಾಷಣವ ಮಾಡಬಪ್ಪುದೆ ಪ್ರಾಜ್ಞರು? 

ಬೇಸರಿಸದೆ ಕೌರವರ ಕೊಂದ ಪಾಂಡವರ ಸಂತೋ- 

ಷದಲಿ ಪಕ್ಷಿಕರ ಮಾಡಿಕೊಂಡಿರ್ಪೆ 1೪॥ 


೪೭. ಕುಜನರಿಗಿಲ್ಲ ಸದ್ಗತಿ ನೋಡಿ ರಕ್ಷಿಸು ೧೬೭ 


ಪೊಡವಿಪತಿ ಕೇಳು ಶ್ರೀ ಆದಿಕೇಶವನೆ ಹಿಂ- 
ಗಡೆಯಲ್ಲಿಮನೆಯ ಕಟ್ಟಿನಬಾರದೆ 9 

ಬಿಡೆಯವಿಲ್ಲದೆ ಸಭಾಮಧ್ಯದಲಿ ಹೆಂಡತಿಯ 

ತೊಡೆಯ ಮೇಲ್ಮುಳ್ಳಿರಿಸಿಕೊಂಡಿರ್ಪ ಹಿರಿಯತನ ॥೫॥ 


i 


೪೭. ಕುಜನರಿಗಿಲ್ಲ ಸದ್ಧತಿ ನೋಡಿ ರಕ್ಷಿಸು 


ಇಲ್ಲಿಹನು ಅಲ್ಲಿಲ್ಲವೆಂಬೀ 

ಸೊಲ್ಲು ಸಲ್ಲದು ಹೊರಗೊಳಗೆ ನೀ- 
ನಿಲ್ಲದಿಲ್ಲನ್ಯತ್ರವೆಂಬುದನೆಲ್ಲ ಕೆಲಕೆಲರು । 

ಬಲ್ಲರಿಳೆಯೊಳು ಭಾಗವತರಾ - 

ದೆಲ್ಲರಿಗೆ ವಂದಿಸದ ಕುಜನರಿ- ' 

ಗಿಲ್ಲ ಸದ್ಧತಿ ನೋಡಿ ರಕ್ಷಿಸು ನಮ್ಮನನವರತ 1೪೭ 1 


ಅ: ಶ್ರೀಹರಿಯು ಇಲ್ಲಿ ಮಾತ್ರ ಇರುವನು ಅಲ್ಲಿ ಇಲ್ಲ ಎಂಬ ಈ ಮಾತು 
ಸರಿಯಾದುದಲ್ಲ ಒಳಗೆ ಹೊರಗೆ ನೀನು ಇಲ್ಲದೆ ಇರುವಂತಹ ಬೇರೊಂದು ಸ್ಥಳ 
ಇಲ್ಲವೇಇಲ್ಲಎಂಬ ಈ ತತ್ತ ತವನ್ನು ಎಲ್ಲೋ ಕೆಲವರು ಮಾತ್ರ ಬಲ್ಲರು. ಈ ಭೂಮಿಯಲ್ಲಿ 
ಭಾಗವತರಾದ ಎಲ್ಲರಿಗೂ ವಂದಿಸದೇ. ಇರುವವರು ದುರ್ಜನರು. ಅವರಿಗೆ ಸದಿ 
ಲಭಿಸದು. ಶ್ರೀಹರಿಯೇ! ಇದನ್ನು ನೀನು ಗಮನಿಸಿ ನಮ್ಮನ್ನುಸದಾ ರಕ್ಷಿಸು. 

ವಿ.: ೧. ಶ್ರೀಹರಿಯು ಸರ್ವತ್ರ ವ್ಯಾಪ್ತ ಎಂಬ ಪ್ರಮೇಯವನ್ನು ಇದರಲ್ಲಿ ತಿಳಿಸಿರುವರು. 


೨. ಶ್ರೀ ಹರಿಯು ಇಲ್ಲಿ ಇರುವನು ಅಲ್ಲಿ ಇಲ್ಲ ಎಂದರೆ ಒಂದು ಸ್ಥಳದಲ್ಲಿ ಮಾತ್ರ 
ಹ ಬೇರೊಂದು ಸ್ಥಳದಲ್ಲಿ )ಇರನು ಎಂಬ ಮಾತು ಸರಿಯಾದುದಲ್ಲ ಅವನು: ಸರ್ವತ್ರ 
ಇರುವವನು. ಶ್ರೀಹರಿಯು ಒಂದು ಕಾಲದಲ್ಲಿ ಇರುವನು ಮತ್ತೊಂದು "ಕಾಲದಲ್ಲಿ ಇರನು 
ಎಂಬ ಮಾತೂ ಸಹ ಇದರಂತೆ ತಪ್ಪೇ ಆದುದು. ಅವನು ಎಲ್ಲಾ; ಕಾಲದಲ್ಲೂ ಒಂದೇ ತೆರನಾಗಿ 
ಇರುವಂತಹ ಮಹಾಮಹಿಮ. ಶ್ರೀಹರಿಯು ದೇಶತಃ ಕಾಲತಃ ವ್ಯಾಪ್ತನಾದವನು ಎಂದು 
ಇದರ ಭಾವ. ಅದರಂತೆ ಅವನಲ್ಲಿ ಒಂದು ಗುಣ ಇದೆ, ಇನ್ನೊಂದು ಗುಣ ಇಲ್ಲ ಎಂಬುದೂ 
ಸಹ ಶಾಸ್ಪಸಮ್ಮತವಾದ ಮಾತಲ್ಲ ಅವನು ಸಕಲ ಗುಣಗಳಿಂದಸ ಸದಾ ಪರಿಪೂರ್ಣನಾದವನು 
ಎಂಬುದೂ ಸಹ ಇದರಿಂದ ಸೂಚಿತವಾದ ಮತ್ತೊಂದು ಪ್ರಮೇಯ. ಒಟ್ಟಾಗಿ ಶ್ರೀಹರಿಯು 
ದೇಶತಃ ಕಾಲತಃ ಗುಣತಃ ಸರ್ವತ್ರ ವ್ಯಾಪ್ತನಾದ : ಸರ್ವಸ Fees ಪರದೇವತೆ ಎಂದು 
ತಿಳಿಯಬೇಕು. 


೧೬೮ ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ 


೩. ಶ್ರೀಹರಿಯು ಹೊರಗೆ ಮಾತ್ರವಲ್ಲದೇ ಒಳಗೂ ಸಹ ಇರುವನು. ಇಲ್ಲಿಒಳಗೆ ಎಂದರೆ 
ಸಕಲ ಜೀವರ ಒಳಗೆ ಪ್ರತಿಯೊಬ್ಬರ ಒಳಗೆ ಹಾಗೂ ದೇಹದ ಸರ್ವಭಾಗಗಳೊಳಗೆ ಸರ್ವ 
ರೀತಿಯಲ್ಲೂ ಸಹ ವ್ಯಾಪ್ತನಾದವನು ಎಂದರ್ಥ: 

ಯಚ್ಚ ಕಿಂಚಿತ್‌ ಜಗತ್‌ ಸರ್ವಂ ದೃಶ್ಯತೇ ಶ್ರೂಯತೇತಪಿ ವಾ। 
ಅಂತರ್ಬಹಿಶ್ಚ ತತ್‌ ಸರ್ವಂ ವ್ಯಾಪ್ಯ ನಾರಾಯಣಃ ಸ್ಥಿತಃ || 


ಹರಿಕಥಾಮೃತಸಾರದ "ಹಿಂದೆ ಮುಂದೆಡಬಲದಿ ಒಳಹೊರಗಿಂದಿರೇಶನು ತನ್ನವರ- 


ನೆಂದೆಂದು ಸಲಹುವನಾಗಸದವೋಲೆತ್ತ ನೋಡಿದರು' ಎಂಬ ಮಾತು ಇದರ 
ವಿವರಣೆಯಂತಿದೆ. 


೪. ಶ್ರೀಹರಿಯ ಇಂತಹ ಮಹಾಮಹಿಮೆಯನ್ನುಲಲ್ಲರೂ ತಿಳಿದಿಲ್ಲ ಭೂಮಿಯೊಳಗೆಲ್ಲೋ 
ಕೆಲವರು ಮಾತ್ರ ತಿಳಿದವರು. ಹಾಗೆ ತಿಳಿದವರೆಲ್ಲಸಜ್ಜನರು. ತಿಳಿಯದವರು ದುರ್ಜನರು. 
ಶ್ರೀಹರಿಯು ಸರ್ವಸಂರಕ್ಷಕನಾಗಿರುವುದರಿಂದ ಅವನನ್ನು ತಿಳಿಯದೇ ಇರುವುದು ದೊಡ್ಡ 
ಅಪರಾಧ. ಆದ್ದರಿಂದಾಗಿ ಅವನ ಮಹಿಮೆಯನ್ನು ತಿಳಿಯದವರು ದುರ್ಜನರು ಎಂಬ 
ಮಾತು ಅರ್ಥವತ್ತಾದುದು. 


೫. ಶ್ರೀಹರಿಯನ್ನುಎಲ್ಲರೂ ತಿಳಿಯರೆಂಬ ಈ ಮಾತಿಗೆ ಶ್ರೀ ಕನಕದಾಸರ ಕೆಳಗಿನ ಪದ್ಯವು 
ವಿವರಣೆಯಂತಿದೆ: 


ಬಲ್ಲವರೆ ಬಲ್ಲರು ಎಲ್ಲವರರಿಯರು | 

ಫುಲ್ಲಲೋಚನ ಪರಬ್ರಹ್ಮನೆಂಬುದನು ॥ ಪ॥ 
ಅಜನು ಅಧಿಕ ಬಲ್ಲಅನಲಸ್ನೇಹಿತ ಬಲ್ಲ 

ಗಜಚರ್ಮಾಂಬರ ಬಲ್ಲಗರುಡ ಬಲ್ಲ! 

ಭುಜಗೇಶ್ವರನು ಬಲ್ಲ ಭೂರಿಲೋಚನ ಬಲ್ಲ। 

ತ್ರಿಜಗಾಧಿಪತಿ ತ್ರಿವಿಕ್ರಮನೆಂಬುದನು WO I 
ಅಂಬರೀಷನು ಬಲ್ಲಅತ್ರಿ ಯಷಿಯು ಬಲ್ಲ। 

ಸಂಭ್ರಮದಿ ಭೀಮನು ಬಲ್ಲಸಹದೇವ ಬಲ್ಲ! 
ಬೆಂಬಿಡದುದ್ಧವ ಬಲ್ಲಬೇಡಿದ ಧ್ರುವ ಬಲ್ಲ! 

ಕಂಬುಚಕ್ರಧರ ಸರ್ವೋತ್ತಮನೆಂಬುದನು "9 
ಶುಕಯೋಗೀಶ್ವರ ಬಲ್ಲಸುಗುಣಿ ನಾರದ ಬಲ್ಲ! 
ಭಕುತಪ್ರಹ್ಹಾದ ಬಲ್ಲಬಲಿಯು ಬಲ್ಲ! 

ರುಕುಮಾಂಗದನು ಬಲ್ಲ ಯಷಿ ಪರಾಶರ ಬಲ್ಲ! 
ಮಕರಕುಂಡಲಧರ ಪರಾತ್ತರನೆಂಬುದನು I ೩ 1 
ವಸಿಷ್ಠಮುನಿ ಬಲ್ಲ ವರ ವಿಭೀಷಣ ಬಲ್ಲ! 

ವಿಶಿಖಶಯನ ಬಲ್ಲ ವಿದುರ ಬಲ್ಲ। 


೪೭. ಕುಜನರಿಗಿಲ್ಲ ಸದ್ಗತಿ ನೋಡಿ ರಕ್ಷಿಸು ೧೬೯ 


ವಸುಭೀಷ್ಟನು ಬಲ್ಲ ಆ ಪರೀಕ್ಷಿತ ಬಲ್ಲ 

ಶಶಿಮಿತ್ರಸಖನೇತ್ರ ಸರ್ವೋತ್ತಮನೆಂಬುದನು al 
ಯೋಗೀಂದ್ರ ಅಕ್ರೂರ ಬಲ್ಲವಕ್ಸಶೌನಕ ಬಲ್ಲ 
ಯೋಗಿಕಪಿಲ ಬಲ್ಲ ಭೃಗು ಬಲ್ಲನು। 

ತ್ಯಾಗಿ ಧರ್ಮಜ ಬಲ್ಲ ರಣದೊಳರ್ಜುನ ಬಲ್ಲ ' 
ಕಾಗಿನೆಲೆಯಾದಿಕೇಶವನೆ ಕೈವಲ್ಯವೆಂಬುದನು 1೫॥ 


೬. ಭಗವದ್ಗೀತೆಯ ಹಾಗೂ ಶ್ರೀಮದ್ಭಾಗವತಪುರಾಣದ ಮಾತುಗಳ ಭಾವವೂ ಇದರಲ್ಲಿ 
ಬಂದಿದೆ: 
ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿದ್‌ ಯತತಿ ಸಿದ್ಧಯೇ । 


ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ನಾಂ ವೇತ್ತಿ ತತ್ವತಃ Il - ಗೀತಾ 
ಮುಕ್ತಾನಾಮಪಿ ಸಿದ್ಧಾನಾಂ ನಾರಾಯಣಪರಾಯಣಃ । 
ಸುದುರ್ಲಭಃ ಪ್ರಶಾಂತಾತ್ಮಾ ಕೋಟಿಷ್ಟಪಿ ಮಹಾಮತೇ! - ಭಾಗವತ 


೭. ಈ ರೀತಿಯಾಗಿ ಶ್ರೀಹರಿಯ ಮಹಿಮೆಯನ್ನುತಿಳಿದ ಭಾಗವತರನ್ನುವಂದಿಸುವುದು 
ಸಕಲ ಸಜ್ಜನರ ಕರ್ತವ್ಯ. ಹಾಗೆ ವಂದಿಸದವರು ದುರ್ಜನರೇ ಸರಿ. ಶ್ರೀಹರಿಯನ್ನು 
ವಂದಿಸದವರು ಹಳೀ ಹಾಗೆ ಅವನ ಭಕ್ತರನ್ನು ವಂದಿಸ ಆಡು ಸಹ ದುರ್ಜನರ ಸಾಲಿಗೆ 
ಸೇರುವರು ಎಂದು ಭಾವ. ಇದು, 'ತದ್ದಕ್ಷದ್ದೇಷ ಏವ ಚ್‌” ಎಂಬ ನವವಿಧದ್ವೇಷಗಳಲ್ಲಿ 
ಒಂದಾದ ಹರಿದ್ದೆ ಷಕ್ಕೆ ಸೇರುವ ಭಕ್ತಿದೋಷಎಂದು ತಿಳಿಯಬೇಕು: ಭಿದೋಷೋಹ್ಯ ಹಸೌ 
ಯನ್ನ ತದ್ದ್ಷೇಷ್ಟಸ ಭಕ್ತಿಮಾನ್‌( ಅನುವ್ಯಾಖ್ಯಾನ). 

೮. ಶ್ರೀ ಜಗನ್ನಾಥದಾಸರ ಈ ಕೆಳಗಿನ ಮಾತು ಇದರ ವಿವರಣೆಯಂತಿದೆ: 

ಕಂಸ ಮರ್ದನ ದಾಸರಿಗೆ ನಿಃ 
ಸಂಶಯದಿ ವಂದಿಸದೆನಾವಿ 
ದ್ವಾಂಸನೆಂದಹಂಕರಿಸೆ ಭವಗುಣದಿ ಬಂಧಿಸುವ - ಹರಿಕಥಾಮೃತಸಾರ 
೯.ಶ್ರೀಹರಿಯ ವ್ಯಾಪ್ತಿಯನ್ನು ತಿಳಿದು ಅವನು ಸರ್ವಸಂರಕ್ಷಕನೆಂದು ಭಾವಿಸುವುದು 
ಸಕಲ ಬಗೆಯ ಸಂರಕ್ಷಣೆಯ ಮಹಾಸಾಧನ ಎಂಬುದು ಇಲ್ಲಿಯ ಒಟ್ಟುಭಾವ. 


೧೦. ಹರಿಕಥಾಮೃತಸಾರ (೧/೧೩) ದಲ್ಲಿನಮೊದಲಸಂಧಿಯಕೊನೆಯಲ್ಲಿಬಂದಿರುವ 
ಮಾತು ಇದರ ವಿವರಣೆಯಂತಿದೆ: 


೧. ಜೀವಾಭೇದೋ ನಿರ್ಗುಣತ್ವಮಪೂರ್ಣಗುಣತಾ ತಥಾ। 
ಸಾಮ್ಯಾಧಿಕ್ಕೇ ತದನ್ಯೇಷಾಂ ಭೇದಸ್ತದ್ಗತ ಏವ ಚ॥ 
ಪ್ರಾದುರ್ಭಾವವಿಪರ್ಯಾಸಸ್ತದ್ಧಕ್ರದ್ವೇಷ ಏವ ಚ। 
ತತ್ವಮಾಣಸ್ಯ ನಿಂದಾ ಚ ದ್ವೇಷಾ ಏತೇ5ಖಿಲಾ ಮತಾಃ॥ ಮ.ಭಾ.ತಾ.ನಿ (೧/೧೧೦,೧೧೧) 


6B 


೧೭೦ ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ 


ಇರುತಿಹ ಜಗನ್ನಾಥವಿಠಲನ ಕರುಣೆ ಪಡೆವ ಮುಮುಕ್ಸುಜೀವರು 
ಪರಮಭಾಗವತರನು ಕೊಂಡಾಡುವುದು ಪ್ರತಿದಿನವು ॥ 


೧೧. ಪರಮಭಾಗವತರ ಕೆಲವು ಪಟ್ಟಿಯನ್ನು ಶ್ರೀಕನಕದಾಸರು ತಮ್ಮ ಪದವೊಂದರಲ್ಲಿ 
ಆತ್ಯಂತ ರೋಚಕವಾಗಿ ನೀಡಿರುವರು”. 


೧೨: ಸಜ್ಜನರ ಸಂಗದ ಮಹಿಮೆಯನ್ನುತೆರತೆರನಾಗಿ ತಿಳಿಸುವ ಶ್ರೀಕನಕದಾಸರ ಕೆಲವು 
ಕೃತಿಗಳು ಹೀಗಿವೆ: 


ಸತ್ಯವಂತರ ಸಂಗವಿರಲು ತೀರ್ಥವೇತಕೆ 

ನಿತ್ಯ ಜ್ಞಾನಿಯಾದ ಮೇಲೆ ಚಿಂತೆಯಾತಕೆ 1 ಪ॥ 
ಗುರುಹಿರಿಯರ ಅರಿಯದವನ ಅರಿವದೇತಕೆ 
ಪರಹಿತಾರ್ಥಕಿಲ್ಲದವನ ಶರೀರವೇತಕೆ 


೧. ಶೇಷಶಯನ ನಿನ್ನ ಭಾಗವತರ ಸಹ- 
ವಾಸದೊಳಿರಿಸು ಕಂಡೆಯ ಎನ್ನನು ॥ ಪ॥ 
ಬೇಸರಿಸದೆ ನಿನ್ನ ಹೃದಯಾಬ್ದದೊಳಗಿಡುವ 
ದಾಸರೊಳಿರಿಸು ಕಂಡೆಯ ಎನ್ನನು ॥ ಅ॥ 
ತಂದೆಯೊಡಲನು ಸೀಳಿಸಿದವರೊಳು ದೇ- 
ವೇಂದ್ರನ ತಲೆಗೆ ತಂದವರೊಳು ದು- 
ರ್ಗಂಧ ಪೆಣ್ಣಿಗೆ ಚಂದನದ ಕಂಪನಿತ್ತಂಥ 
ಬಾಂಧವರೊಳಗಿರಿಸು ಕಂಡೆಯ ಎನ್ನನು WO 
ತೋಯಜವೆಂಬ ಪುಷದ ಪೆಸರವರೊಳು 
ತಾಯ ಸೊಸೆಗೆ ಮಕ್ಕಳಿತ್ತವರೊಳು 
ಆಯದಿ ದ್ವಾದಶಿ ವ್ರತವ ಸಾಧಿಸಿದಂಥ 
ರಾಯರೊಳಿರಿಸು ಕಂಡೆಯ ಎನ್ನನು ॥೨॥ 
ಗಿಳಿನಾಯಿಯ ಪೆಸರಿನವರೊಳು ಮುಗಿಲ 
ಹೊಳೆಯ ಹೊಟ್ಟೆಯಲಿ ಪುಟ್ಟಿದವರೊಳು 
ಕೆಳದಿಯ ಜರಿದು ಶ್ರೀಹರಿದಿನ ಗೆದ್ದಂಥ 
ಹಳಬರೊಳಿರಿಸು ಕಂಡೆಯ ಎನ್ನನು 1೩॥ 
ಅಂಕಕೆ ರಥವ ನಡೆಸಿದವರೊಳು ನಿಃ- 
ಶಂಕ ಧರ್ಮವ ಗೆದ್ದಹಿರಿಯರೊಳು 
ಲಂಕೆಯ ಅನುದಿನ ಸ್ಥಿರರಾಜ್ಯವಾಳಿದ 
ಕಿಂಕರರೊಳಿರಿಸು ಕಂಡೆಯ ಎನ್ನನು [aT 
ಕಾಟಿಗೆ ಕಾಸು ಕಾಣದರು ರಾಯರ ಪಕ್ಕಿ- 
ಯೂಟವ ಬಯಸಿದಂತೆ ನಾ ಬೇಡಿದೆ 
ನಾಟಕಧರ ಕಾಗಿನೆಲೆಯಾದಿಕೇಶವ, ನಿ- 
ನ್ನಾಟದೊಳಿರಿಸು ಕಂಡೆಯ ಎನ್ನನು 1೫॥ 


೪೭. ಕುಜನರಿಗಿಲ್ಲ ಸದ್ಗತಿ ನೋಡಿ ರಕ್ಷಿಸು ೧೭೧ 


ಹರಿಯ ಪೂಜೆ ಮಾಡದವನ ಜನುಮವೇತಕೆ 

ಸೇರಿದವರ ಹೊರೆಯದಂಥ ದೊರೆಯು ಏತಕೆ I On 
ಮಾತು ಕೇಳದೆ ಮಲೆತು ನಡೆವ ಮಕ್ಕಳೇತಕೆ 

ಭೀತನಾಗಿ ಓಡಿ ಬರುವ ಬಂಟನೇತಕೆ 

ಪ್ರೀತಿಯಿಂದ ಎಡೆಯನಿಕ್ಕದ ಊಟವೇತಕೆ 

ಸೋತ ಹೆಣ್ಣಿಗೆ ಇದಿರು ನಡೆವ ಸುಗುಣನೇತಕೆ ॥೨॥ 
ತಾನು ಉಣ್ಣದ ಪರರಿಗಿಕ್ಕದ ಧನವಿದ್ದೇತಕೆ 

ಮಾನಹೀನನಾಗಿ ಬಾಳ್ವ ಮನುಜನೇತಕೆ 

ನ್ಯೂನ ಹೆಚ್ಚುನೋಡುವಲ್ಲಿಇರುವುದೇತಕೆ 

ತನ್ನ ಬಳಗವೆರಸಿ ಉಣ್ಣದ ಭಾಗ್ಯವೇತಕೆ 1೩॥ 
ತಾನು ತನ್ನನರಿಯದಂಥ ಪ್ರೌಢನೇತಕೆ 

ಸ್ನಾನಸಂಧ್ಯಾನವಿಲ್ಲದ ಶೀಲವೇತಕೆ 

ಜ್ಞಾನವಿಲ್ಲದೆ ನೂರುಕಾಲ ಬದುಕಲೇತಕೆ 

ಧ್ಯಾನದೊಳಗೆ ಕೃಷ್ಣನಿರದ ತನುವಿದ್ದೇತಕೆ - aT 
ಸನ್ನೆಯರಿತು ನಡೆಯದಿರುವ ಸತಿಯುದ್ದೇತಕೆ 

ಭಿನ್ನವರಿತು ನಡೆಯದಂಥ ಸ್ನೇಹವೇತಕೆ 

ಮುನ್ನ ಕೊಟ್ಟು ಹುಟ್ಟಲಿಲ್ಲ ಬಯಸಲೇತಕೆ 
ಚೆನ್ನಆದಿಕೇಶವನಿರಲು ದೈವವೇತಕೆ ೫॥ 
ಸಾಧು ಸಜ್ಜನ ಸತ್ಯಗುಣಕಿದಿರುಂಟೆ 

ಆದಿಕೇಶವನಲ್ಲದೆ ದೈವವುಂಟೆ ॥ ಪ॥ 
ಸತ್ಯವ್ರತವುಳ್ಳವಗೆ ಮೃತ್ಯುವಿನ ಭಯವುಂಟೆ 
ಚಿತ್ರಶುದ್ಧಿಯುಳ್ಳವಗೆ ಮತ್ತೆ ಜನ್ನವುಂಟೆ 

ವಿಶ್ವವನರಸುವಂಗೆ ಮುಕ್ಕಿಯೆಂಬುದುಂಟೆ 

ಉತ್ತಮರ ಸಂಗದಿಂದ ಅಧಿಕ ಧರ್ಮವುಂಟೆ WOU 
ಸುತಲಾಭದಿಂದ ಅಧಿಕ ಲಾಭವುಂಟೆ 

ಸತಿಯಿಲ್ಲದವಗೆ ಸಂಪನ್ನತೆಯುಂಟೆ 

ಪತಿಸೇವೆಗಿಂತ ಸತಿಗೆ ಸೇವೆಯುಂಟೆ 

ಮತಿಹೀನನೊಳು ಚತುರತೆಯೆಂಬುದುಂಟೆ ॥1 ೨॥ 
ಧನಲಾಭದಿಂದ ಅಧಿಕಲಾಭವುಂಟೆ 

ಮನವ ವಂಚಿಪ ಕಪಟಿಗೆ ಮೇಲೋಕವುಂಟೆ 

ಸನುಮಾನಿಸುವ ಒಡೆಯಗೆ ಸರಿಯುಂಟೆ 

ವಿನಯವಾಗಿಹ ಸಂಗದೊಳು ಭಂಗವುಂಟೆ ॥೩॥ 


೧೭೨ 


ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ 


ಪಿಸುಣನಿಗಿಂತ ಅಧಿಕ ಹೀನರುಂಟೆ 

ವ್ಯಸನಿಯಾಗಿಹ ನೃಪಗೆ ನೀತಿಯುಂಟೆ 

ಅಶನವ ತೊರೆದ ಯೋಗಿಗೆ ಭಯವುಂಟೆ 
ವಸುಧೆಯೊಳನ್ನದಾನಕೆ ಸರಿಯುಂಟೆ 1೪॥ 
ಹರಿಭಕ್ತಿಯಿಲ್ಲದವಗೆ ಪರಲೋಕವುಂಟೆ 

ಪರಮಸಾತ್ವ್ವಿಕರ ಗುಣಕೆ ಸರಿಯುಂಟೆ 

ಪರನಿಂದೆಗಿಂತ ಪಾತಕ ಎಂಬುದುಂಟೆ 

ವರದಾದಿಕೇಶವನಲ್ಲದೆ ದೈವವು ಉಂಟೆ 1೫॥ 


೧೩. ಭಾಗವತರನ್ನು ಗೌರವಿಸಬೇಕೆಂದು ತಿಳಿಸಿರುವ ಶ್ರೀಕನಕದಾಸರು ಯೋಗ್ಯ ಗುರುಗಳ 
ಸೇವೆಯ ಭಾಗ್ಯ ದೊರಕುವುದು ಶ್ರೀಹರಿಯ ಪರಮಾನುಗ್ರಹದ ಫಲ ಎಂದು ತಿಳಿಸಿರುವ ಪದ 


ಹೀಗಿದೆ: 


ಹರಿ ನಿನ್ನ ಪರಮಾರ್ಥ ನಿರುತದಿಂದಲಿ ಎನಗೆ 

ದೊರೆಯತೀ ಗುರುಪಾದ ಹರಿಯೆ 1 ಪ॥ 
ಗುರುಮಂತ್ರ ಮೂಲ ಸದ್ಗುರು ಮೂರ್ತಿ ನೀನಾಗಿ 

ಕರೆಯ ಸೇರಿಸಿದೆನ್ನಹರಿಯೆ ॥ ಅಪ॥ 
ದೊರೆತನವ ಬಿಡಿಸಿ ಸುಸ್ಥಿರ ಮಾರ್ಗ ತೋರಿಸಿದೆ 
ನರಮಾತ್ರದವನೆನದೆ ಹರಿಯೆ 
ಗರುವದೆಲ್ಲಿಹೆನೆಂಬುದರಿತೆನ್ನನಿನ್ನದಾ- 

ಸರಿಗೆ ಮಾರಿದೆಯೊ ಹರಿಯೆ 

ಧುರದಲ್ಲಿ ನಾಲ್ಕು ಸಾವಿರನಿಲ್ಲದೆನದೆಸೆಗೆ 

ಪರಹರಿಸಿದೆಯೆಲೊ ಶ್ರೀಹರಿಯೆ 

ಪರಬಲವ ನೋಡಿದರೆ ಉರಿದುರಿದು ಬೀಳ್ವ ಮನ 

ಸೆರೆ ಹಾಕಿ ನಿಲಿಸಿದೆಯೊ ಹರಿಯೆ IO 
ಕನಕ ದಳದಲಿ ಬಂದು ಕಲೆತನೆಂದರೆ ಫೌಜು 
ಕನಕುಮನಕಾಗುವುದು ಹರಿಯೆ 

ಧ್ವನಿಮುಖಾರ್ಭಟ ಮನಸಿಗಾನಂದವಪ್ಪದು- 
ರ್ಗುಣವನೆಲ್ಲವ ಕಳೆದೆ ಹರಿಯೆ 
ಮನಸಿನೊಳಗೆರಡಿಲ್ಲಮದದಾನೆ ಮೇಲ್ಕಡಿವ 

ಮನವ ಹಿಮ್ಮೆಟ್ಟಿಸಿದೆ ಹರಿಯೆ 

ಮೊನೆಗಾರ ಧಣಿಯೆಂಬ ಧೈರ್ಯವ ಬಿಡಿಸಿ ಸೇವ- 

ಕನ ಮಾಡಿಸಿದೆಯೊ ಹರಿಯೆ WW ೨॥ 


೪೭. ಕುಜನರಿಗಿಲ್ಲ ಸದ್ಧತಿ ನೋಡಿ ರಕ್ಷಿಸು ೧೭೩ 


ಶರದಿಷುಖ್ಯಾತಿ ಪೌರುಷ ಲೋಭ ಬಹುಜನರ 
ಉರುವೀಶರನ್ನು ಕೈಪಿಡಿದೆ ಹರಿಯೆ 

ಮರೆವು ತಾಮಸ ಅಹಂಕಾರದುರ್ಮತಿಯೆಂಬ 
ದುರಿತವನು ಹೊರಡಿಸಿದೆ ಹರಿಯೆ 

ಪರಮ ಮೂರ್ಬನು ನಿನ್ನ ಅರಿವಿದ್ದದಾಸರಿಗೆ ' 

ಶರಣೆನದ ರಾಜಸವೊ ಹರಿಯೆ 

ಸಿರಿ ಬಿಡಿಸಿ ಹರಿಯೆ ಹರಸುರರಿಗಳವಲ್ಲದಿಹ 
ಸ್ಥರಣೆ ಜಿಹ್ವೆಗೆ ಬರೆದೆಯೊ ಹರಿಯೆ WA 
ಮೊದಲು ನಿನ್ನುಪದೇಶ ಸದರು ಮಾಡದೆ ತಿರುಗು 

ವುದನೆಲ್ಲ ಉದುರಿಸಿದೆ ಹರಿಯೆ 

ಇದು ರಹಸ್ಯವು ಎಂದು ಹಿತವು ತೋರಿತು ಇಂದು 

ಪದವ ಜಯಿಸಿದೆ ನಾನು ಹರಿಯೆ 

ಮದವೆಲ್ಲಬಿಡಿಸಿ ಸನ್ಮದು ರೂಪವನು ಧರಿಸಿ 

ಹೃದಯದಲಿ ನೀನಿದ್ದೆ ಹರಿಯೆ 

ಮುದದಿ ನಿನ್ನಯ ನಾಮ ಸದರದೋರಿತು ಎನಗೆ 
ಬದುಕಿದೆನು ಬದುಕಿದೆನು ಹರಿಯೆ 1೪॥ 
ಸ್ವಾರಿ ಹೊರಟರೆ ಛತ್ರ ಭೇರಿಯು ನಗಾರಿಗಳು 

ಭೋರೆಂಬ ಪೊಂಗಹಳೆ ಹರಿಯೆ 

ಧೀರ ರಾಹುತರಾಣ್ಯ ಪರಿವಾರಲಂಕಾರ 

ಭಾರವನು ತೆಗೆದೆಯೊ ತೊರೆದೆ ಹರಿಯೆ 

ನೀರ ಸಂಗವ ಬಿಟ್ಟುಆಣಿ ಮುತ್ತಾದ ಕ್ರಿಯೆ 

ಸೇರಿಸಿದೆನೊ ನಿನ್ನಪಾದ ಹರಿಯೆ 

ಆರಿಗಂಜೆನೊ ನಾನು ಅಧಿಕಪುರಿ ಕಾಗಿನೆಲೆ 
ಯಾದಿಕೇಶವರಾಯ ಹರಿಯೆ TENT 


೧೪. ದುರ್ಜನರ ಸಹವಾಸವು ಎಲ್ಲವಿಧದಕೆಡುಕಿಗೆ ಕಾರಣ ಎಂಬುದನ್ನುಬಗೆಬಗೆಯಾಗಿ 
ವಿವರಿಸುವ ಅವರ ಕೀರ್ತನೆಯೊಂದು ಹೀಗಿದೆ: 


ದುರ್ಜನರ ಸಂಗವನು ಎಂದಿಗೊಲ್ಲೆನು ಇಂಥ 

ಸಜ್ಜನರ ಸಂಗದೊಳಗಿರಿಸೆನ್ನರಂಗ ॥ ಪ॥ 
ಉಂಡಮನೆಗೆರಡನ್ನು ಎಣಿಸುವಾತನ ಸಂಗ 

ಕೊಂಡೆಯವ ಪೆಳಿ ಕಾದಿಸುವವನ ಸಂಗ 

ತಂದೆ ತಾಯನು ಬೈದು ಬಾಧಿಸುವವನ ಸಂಗ 

ನಿಂದಕರ ಸಂಗ ಬಹು ಭಂಗ ರಂಗ Tell 


೧೭೪ 


ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ 


ನಂಬಿದ ಠಾವಿನಲಿ ಕೇಡನೆಣಿಪನ ಸಂಗ 

ಸಂಭ್ರಮದಿ ಜಗಳವಾಡುವನ ಸಂಗ 

ಹಂಬಲಿಸಿ ಭವದ ಸುಖ ಮೆಚ್ಚಿದಾತನ ಸಂಗ 

ರಂಭೆಯರ ನೋಡಿ ಮೋಹಿಪನ ಸಂಗ ॥ ೨॥ 
ಕುಳಿತ ಸಭೆಯೊಳು ಕುಹಕ ಮಾಡುವಾತನ ಸಂಗ 

ಬಲು ಬೇಡೆ ಕೊಡದಿರುವ ಲೋಭಿ ಸಂಗ 

ಕುಲಹೀನರ ಕೂಡೆ ಸ್ನೇಹ ಬೆಳಿಪನ ಸಂಗ 

ಹಲವು ಮಾತಾಡಿ ಆಚರಿಸದನ ಸಂಗ ENT 
ಗುರುಸತಿಗೆ ಪರಸತಿಗೆ ಎರಡು ಎಣಿಪನ ಸಂಗ 

ಗುರುನಿಂದೆ ಪರನಿಂದೆ ಮಾಡುವನ ಸಂಗ 

ಪರಹಿತಾರ್ಥದ ಧರ್ಮ ಪಡೆಯದಾತನ ಸಂಗ 
ಪರಮಪಾಮರಸಂಗ ಬಹುಭಂಗ ರಂಗ HY 
ಆಗಮಮಹಾತ್ಮ್ಯವನು ಅರಿಯದಾತನ ಸಂಗ 
ಯೋಗಿಜನಗುರುಗಳನು ನಿಂದಿಪನ ಸಂಗ 
ರಾಗದ್ವೇಷಾದಿಯಲಿ ಮುಳುಗೇಳುವನ ಸಂಗ 
ಕಾಗಿನೆಲೆಯಾದಿಕೇಶವ ಬಿಡಿಸು ಈ ಭಂಗ 1೫ 


ಸಾಪ ಶ್ರ ಯೇನ 


೪೮. ಬಿರುದ ಬಿಡುವರೆ ತಂದೆ ರಕ್ಷಿಸು 


ಸಿರಿಯ ಸಂಪತ್ತಿನಲಿ ನೀ ಮೈ- 

ಮರೆದು ಮದಗರ್ವದಲಿ ದೀನರ 

ಕರುಣದಿಂದೀಕ್ಷಿಸದೆ ಕಡೆಗಣ್ಣಿಂದ ನೋಡುವರೆ । 
ಹರಹರನಾಥರನು ಪಾಲಿಸಿ 

ವರವ ಕೊಡುವ ಉದಾರಿಯೆಂಬೀ 

ಬಿರುದ ಬಿಡುವರೆ ತಂದೆ ರಕ್ಷಿಸು ನಮ್ಮನನವರತ 1 ೪೮ ॥ 


ಅ: ಮಹಾಲಕ್ಷ್ಮಿಯು ನಿನ್ನೊಡನೆ ಇರುವ ಭಾವದಿಂದ ಮರೆತು ಮದ ಹಾಗೂ 
ಗರ್ವಗಳಿಗೆ ಒಳಗಾಗಿ ದೀನರಾದ ಭಕ್ತಜನರನ್ನು ಕೃಪೆಯಿಂದ ನೋಡದೆ ಕಡೆಗಣ್ಣಿಂದ 
ನೋಡಿ ಉದಾಸೀನ ಮಾಡಿದರೆ ಗತಿಯೇನು? ಅಯ್ಯೋ ಅನಾಥರನ್ನು ಪರಿಪಾಲಿಸಿ 
ವರವನ್ನು ನೀಡುವ ಉದಾರಿಯೆಂಬುದು ನಿನ್ನ ಬಿರುದು, ಅದನ್ನು ಈ ರೀತಿಯಾಗಿ 


೪೮. ಬಿರುದ ಬಿಡುವರೆ ತಂದೆ ರಕ್ಷಿಸು ೧೭೫ 


ಬಿಡುವುದು ಉಚಿತವೆನಿಸೀತೆ? ನೀನು ಎಲ್ಲರಿಗೂ ತಂದೆಯಾದವನು ನೀನು ನಮ್ಮನ್ನು 
ಸದಾ ರಕ್ಷಿಸು. 

ವಿ.: ೧.ಶ್ರೀಹರಿಯು ಅನಾಥರನ್ನು ಪಾಲಿಸಿ ಬೇಡಿದ್ದನ್ನು ಕರುಣಿಸುವ ಮಹಾ ಉದಾರಿ 
ಎಂಬುದನ್ನುಇಲ್ಲಿ ನಿಂದಾಸ್ತುತಿಯ ರೂಪದಲ್ಲಿ ವರ್ಣಿಸಲಾಗಿದೆ. 


೨. ಸಾಮಾನ್ಯವಾಗಿ ಜನರು ಸಂಪತ್ತಿನ ಮದಕ್ಕೆ ಒಳಗಾಗಿ ತನ್ನವರನ್ನುಮರೆಯುವುದುಂಟು. 
ಶ್ರೀಹರಿಯಂತೂ ಸಂಪತ್ತಿಗೆ ಅಭಿಮಾನಿ ದೇವತೆಯಾದ ಮಹಾಲಕ್ಷ್ಮಿ ಗೇ ಪತಿಯಾದ 
ಪರದೇವತೆ. ಅಂಥವನಿಗೆ ಭಾರೀ ಹೆಚ್ಚಿನ ಮದಹಾಗೂ ಗರ್ವಗಳು ಬಂದರೆ ಆಶ್ಚರ್ಯವೇನಿಲ್ಲ 
ಅದರಿಂದಾಗಿ ಅವನು ಭಕ್ತ ಜನರನ್ನು ಉದಾಸೀನ ಮಾಡುವ ಸಂಭವವಿದೆ ಎಂಬ ಸಮಸ್ಯೆಗೆ 
ಇಲ್ಲೀಉತ್ತರವಿದೆ. ಆದರೆ ಅವನು ಅತ್ಯಂತ ಕರುಣಾಮಯಿ, ಭಕ್ಕವತ್ತಲ. ಭಕ್ತರನ್ನುಪ್ರೀತಿಯಿಂದ 
ಸದಾಕಾಲ ಸಂರಕ್ಷಿಸುವವನು ಎಂಬುದೇ ಅವನ ಬಿರುದು; ಎಂದ ಮೇಲೆ ಅವನು ಸರ್ವಥಾ 
ಭಕ್ತರನ್ನು ಕೈಬಿಡನು ಎಂದರ್ಥ; ಹರಹರನಾಥರನು ಎಂಬಲ್ಲಿ ಹರಹರ ಅನಾಥರನು 
ಎಂಬುದಾಗಿ ಬಿಡಿಸಿ ಓದಿಕೊಳ್ಳಬೇಕು. 


೩. ಸಂಪತ್ತು ಮೊದಲಾದವುಗಳಿಂದ ಮದಕ್ಕೆ ಒಳಗಾಗುವರು ದೋಷಿಗಳಾದ ಸಾಮಾನ್ಯ 
ಜನರು ಮಾತ್ರ. ಶ್ರೀಹರಿಯು ಸಕಲ ದೋಷದೂರನಾದ ಭಗವಂತ; ಅವನು ಸಂಪತ್ತಿನ 


ಮದ ಮೊದಲಾದ ಯಾವುದೇ ದೋಷಕ್ಕೂ ಒಳಗಾಗುವವನಲ್ಲ ಆದ್ದರಿಂದ ತನ್ನವರನ್ನು 
ಮರೆಯುವವನು ಅಲ್ಲ ಕ 


೪. ಇಲ್ಲಿತಂದೆ ಎಂದರೆ ಸೃಷ್ಟಿಮಾಡುವವನು ಎಂದರ್ಥ. ಇಲ್ಲಿ ಶ್ರೀಹರಿಯು ಲೋಕದ 
ಸೃಷ್ಟಿಕರ್ತ. ಅದರಂತೆ ಸ್ಥಿತಿ, ಲಯ, ಜ್ಞಾ ನ, ಅಜಾ ವ, ಬಂಧ, ಮೋಕ್ಷಗಳನ್ನೂ ಸಹಸಕಲರಿಗೂ 
ಮಾಡುವ ಪರದೇವತೆ. ತಂದೆಯಾದವನು ಮಕ್ಕಳನ್ನು ಸಲಹುವುದು ಸಹಜ. ಲೋಕದ 
ತಂದೆಯಾದ ಶ್ರೀಹರಿ ಜಗತ್ತನ್ನು ಸಲಹುವುದು ಅತ್ಯಂತ ಸಹಜ ಎಂಬುದು ಇಲ್ಲಿಯ ಒಟ್ಟು 
ಸಂದೇಶ. 

೫. ಇಲ್ಲಿಯ ಹರಹರ ಎಂಬುದನ್ನು ಹಿಂದೆ ತಿಳಿಸಿದಂತೆ ಆಶ್ಚರ್ಯವನ್ನು ಸೂಚಿಸುವ 
ವಾಗ್ರೂಢಿಯನ್ನಾಗಿ ಅರ್ಥಮಾಡಿಕೊಳ್ಳಬೇಕು. 

೬. ಈ ಪದ್ಯದ ಭಾವದಂತಿರುವ ಶ್ರೀಕನಕದಾಸರ ಕೆಲವು ಕೃತಿಗಳು ಹೀಗಿವೆ: 

ಆವ ಸಿರಿಯಲಿ ನೀನು ಎನ್ನಮರೆತೆ 
ದೇವ ಜಾನಕೀರಮಣ ಪೇಳು ರಘುಪತಿಯೆ ಪಗ 


ಸುರರ ಸೆರೆಯನು ಬಿಡಿಸಿ ಬಂದೆನೆಂಬಾ ಸಿರಿಯೆ 
ಕರಿ ಮೊರೆಯ ಲಾಲಿಸಿದೆನೆಂಬ ಸಿರಿಯೆ 


೧೭೬ 


ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ 


ಶರಧಿಗೆ ಸೇತುವೆಯಗಟ್ಟಿದೆನೆನ್ನುವಾ ಸಿರಿಯೆ 

ಸ್ಥಿರವಾಗಿ ಹೇಳಿನಗೆ ಹೇಳು ರಘುಪಿಯೆ 1೧॥ 
ಕಡಲೊಳಗೆ ಮನೆಮಾಡಿ ಮಲಗಿದೆನೆಂಬಾ ಸಿರಿಯೆ 

ಮೃಡ ನಿನ್ನಸಖನಾದನೆಂಬ ಸಿರಿಯೆ 

ಬಿಡದೆ ದ್ರೌಪದಿ ಮಾನ ಕಾಯ್ದೆನೆಂಬ ಸಿರಿಯೆ 

ದೃಢವಾಗಿ ಹೇಳಿನಗೆ ದೇವಕೀಸುತನೆ ॥೨॥ 


ಭೂಮಿಯನು ಮೂರಡಿಯ ಮಾಡಿದೆನೆಂಬ ಸಿರಿಯೆ 
ಕಾಮ ನಿನ್ನ ಸುತನಾದನೆಂಬ ಸಿರಿಯೆ 

ಆ ಮಹಾಲಕುಮಿ ನಿನ್ನ ಸತಿಯಾದಳೆಂಬ ಸಿರಿಯೆ 
ಪ್ರೇಮದಲಿ ಹೇಳಿನಗೆ ಸ್ವಾಮಿ ಅಚ್ಯುತನೆ I 2 1 
ಮನುಜರೆಲ್ಲರು ನಿನ್ನ ಸ್ತುತಿಸುವರೆಂಬ ಸಿರಿಯೆ 

ಹನುಮ ನಿನ್ನ ಬಂಟನಾದನೆಂಬ ಸಿರಿಯೆ 

ಬಿನುಗು ದೈವಗಳು ನಿನಗೆಣೆಯಿಲ್ಲವೆಂಬ ಸಿರಿಯೆ 
ಅನುಮಾನ ಮಾಡದೆ ಪೇಳೊ ನರಹರಿಯೆ 1೪॥ 


ಇಂತು ಸಿರಿಯಲಿ ನೀನು ಎನ್ನಮರೆತರೆ ಸ್ವಾಮಿ 

ಪಂಥವೇ ನಿನಗಿದು ಆವ ನಡತೆ 

ಕಂತುಪಿತ ಕಾಗಿನೆಲೆಯಾದಿಕೇಶವ ರಂಗ 

ಚಿಂತೆಯನು ಬಿಡಿಸಿ ಸಂತೋಷವನು ಪಡಿಸೊ pH 
ಸಿರಿಯ ಮದವೆ ಮುಕುಂದ - ನಿನ್ನ 

ಚರಣ ಸೇವಕನ ಬಿನ್ನಹ ಪರಾಕೆಲೊ ದೇವ ॥ಪ॥ 
ಸಕಲೈಶ್ವರ್ಯದ ಶ್ರೀದೇವಿ ನಿನ್ನರಸಿ ಬಹು- 
ಮುಕುತಿಯಿಂದಲಿ ಲೋಕ ಪುಟಿಸುವ 

ಶಕುತ ನಿನ್ನಹಿರಿಯ ಮಗನು ಪ್ರಾಣಿಗಳ ಮೋ- 

ಹಕದಿ ಮರುಳುಮಾಳ್ಪಕಿರಿಯ ಮಗ ನಿನಗಿಹನು ॥ ೧॥ 
ಶೇಷನ ಹಾಸಿಗೆ ಗರುಡ ತುರಗವು ಪೀತ- 

ವಾಸದುಡುಗೆಯು ಕೊರಳಲಿ ವೈಜಯಂತಿ 

ಮೀಸಲಳಿಯದ ಪುಷ್ಪಮಾಲೆ ಧರಿಸಿ ಜಗ- 

ದೀಶನೆಂಬ ಬಿರುದ ಪೊಗಳಿಸಿಕೊಳುತಿಪ್ಪೆ 1 ೨॥ 
ಅಷ್ಟದಿಕ್ಟಾಲಕರ ಮಧ್ಯದಲಿ ವೈಕುಂಠ- 

ಪಟ್ಟಣದ ಐಶ್ವರ್ಯದೋಲಗವು ನಿತ್ಯ 


೪೯. ನಿನ್ನ ಸಮಾನರುಂಟೇ ದೇವ ರಕ್ಷಿಸು ೧೭೭ 


ಇಷ್ಟಓಲೈಸುವ ಗಾಯನದಲಿ ನಿಂತು 

ಗಟ್ಟಿಪಾಡುವ ತುಂಬುರ ನಾರದರ ಸಂಭ್ರಮದಿ ॥೩॥ 
ಬಲ್ಲಿದರಿಗೆ ಬಲ್ಲಿದನೆಂಬ ಅರಿಯ- 

ದಲ್ಲಣನೆಂಬ ಧೈರ್ಯವು ಸಾಹಸ 

ಇಲ್ಲ ನಿನಗಾರು ಸರಿಯೆಂಬ ಗರ್ವದಿ ಎನ್ನ ' 

ಸೊಲ್ಲು ಕಿವಿ ಕೇಳದಂತಾಯಿತೆ ಹರಿಯೆ ೪॥ 
ಭಕುತವತ್ತಲನೆಂಬ ಬಿರುದು ಬೇಕಾದಡೆ 

ಶಕುತ ಸುಮ್ಮನೆ ಕಾಯೊ ಸುಲಭದಿಂದ 

ಸುಕೃತಶರಣರು ನಿಮ್ಮ ನೆನೆವರೈ ಶೇಷಗಿರಿ- 
ಪ್ರಕಟವಾಸಾದಿಕೇಶವ ವೇಂಕಟೇಶ 1೫॥ 


ಸತ ನೇ ಸ ಸೇ 


೪೯. ನಿನ್ನ ಸಮಾನರುಂಟೇ ದೇವ ರಕ್ಷಿಸು 


ದೀನ ನಾನು ಸಮಸ್ತಲೋಕಕೆ 
ದಾನಿ ನೀನು ವಿಚಾರಿಸಲು ಮತಿ- 
ಹೀನ ನಾನು ಮಹಾಮಹಿಮ ಕೈವಲ್ಯಪತಿ ನೀನು । 
ಏನ ಬಲ್ಲೆನು ನಾನು ನೆರೆ ಸು- 
ಜ್ಞಾನಮೂರುತಿ ನೀನು ನಿನ್ನ ಸ- 
ಮಾನರುಂಟೇ ದೇವ ರಕ್ಷಿಸು ನಮ್ಮನನವರತ 1೪ಊ೯॥ 


ಅ: ನಾನು ದೀನ; ನೀನು ಸಮಸ್ತ ಲೋಕಕ್ಕೂ ದಾನಿ; ಇನ್ನೂ ವಿಚಾರ ಮಾಡಿದರೆ, 
ನಾನು ಮತಿಹೀನ;, ನೀನು ಮಹಾಮಹಿಮ; ಕೈವಲ್ಯಕ್ಕೆ ಪತಿ. ನಿನ್ನನ್ನು ನಾನು ಏನು 
ತಾನೆ ತಿಳಿಯಬಲ್ಲೆ, ನೀನು ಸುಜ್ಞಾನದ ಮೂರ್ತಿ, ನಿನ್ನ ಸಮಾನರು ಇರಲು ಸಾಧ್ಯವೇ? 
ಎಲೈ! ಶ್ರೀಹರಿಯೇ! ನೀನು ನನ್ನನ್ನು ಸದಾ ರಕ್ಷಿಸು. 

ವಿ೧: ಶ್ರೀಹರಿಯನ್ನು ಭಕ್ತನು ಪರಿಪರಿಯಾಗಿ ಚಿಂತಿಸುವ ಬಗೆಯು ಇಲ್ಲಿ 
ನಿರೂಪಿತವಾಗಿದೆ. 

೨. ಭಕ್ತನಾದವನು ದೀನ, ಸ್ವಾಮಿಯಾದ ಶ್ರೀಹರಿ ದಾನಿ. ಭಕ್ತ ಅಲ್ಪಜ್ಞ ಶ್ರೀಹರಿ 
ಸರ್ವಜ್ಞನಾದ ಮಹಾಮಹಿಮ. ಜೀವನು ಮುಕ್ತಿಯನ್ನು ಬಯಸುವ ದೀನ, ಶ್ರೀಹರಿಯು 
ಮುಕ್ತಿಯನ್ನು ನೀಡುವ ದಾನಿ; ಶ್ರೀಹರಿಯನ್ನು ಅರಿಯಲು ಸರ್ವರಿಗೂ ಅಸಾಧ್ಯ. ಅವನು 


೧೭೮ ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ 


ಜ್ಞಾನಮೂರ್ತಿ. ಅವನಿಗೆ ಸಮಾನರಾದವರು ಇರಲು ಸರ್ವಥಾ ಸಾಧ್ಯವಿಲ್ಲ ದೇವನಾದ 
ಅವನು ಸರ್ವರನ್ನೂ ರಕ್ಷಿಸಬೇಕು ಎಂಬುದು ಇದರ ಭಾವ. 


೩. ದೀನ ಎಂದರೆ ಆರ್ತ ಎಂದರ್ಥ. ಆರ್ತ ಎಂದರೆ ನೊಂದವನು. ಭಗವಂತನನ್ನು 
ಆರಾಧಿಸುವ ನಾಲ್ಕು ಬಗೆಯ ಜನರಲ್ಲಿಆರ್ತನೂ ಒಬ್ಬ 


ಚತುರ್ವಿಧಾ ಭಜಂತೇ ಮಾಂ ಜನಾಃ ಸುಕೃತಿನೋರರ್ಜುನ। 
ಆರ್ತೋ ಜಿಜ್ಞಾಸುರರ್ಥಾರ್ಥೀ ಜ್ಞಾನೀ ಚ ಭರತರ್ಷಭ ॥ - ಗೀತಾ(೭/೧೬) 


ಗಜೇಂದ್ರನು ಸಹ ಆರ್ತನಾಗಿಯೇ ಶ್ರೀಹರಿಯನ್ನು ಮೊರೆಹೊಕ್ಕು ಉದ್ಧಾರವನ್ನು 
ಕಂಡವನು: ಅಂಬುಜಹಸ್ತ ಆರ್ತಃ (ಶ್ರೀಮದ್ಭಾಗವತ) 


ಇಲ್ಲಿ ನೋಯುವುದು ಎಂದರೆ ತಾಪತ್ರಯಗಳಿಂದ ನೋಯುವುದು ಎಂದು 
ತಿಳಿಯಬೇಕು. | 


೪. ಶ್ರೀಹರಿಯು ಹಾಗಲ್ಲ ಅವನು ಸರ್ವಥಾ ದೀನನಲ್ಲ ಮುಕ್ತರಲ್ಲದವರೆಲ್ಲರೂ ದೀನರೆ, 
ಶ್ರೀಹರಿಯು ನಿತ್ಯಮುಕ್ತನಾದ್ದರಿಂದ ಅವನು ದೀನನಾಗಿರದೇ ದಾನಿಯೇ ಆಗಿರುವನು. ಇಲ್ಲಿ 
ಭಕ್ತನ ಬಯಕೆ ಸಂಸಾರದಿಂದ ಬಿಡುಗಡೆಯಾಗಿರುವುದರಿಂದ ಇಲ್ಲಿವಿವಕ್ಷಿತವಾದ ದಾನ ಮುಕ್ತಿ 
ಪ್ರದಾನವೇ ಆಗಿದೆ ಎಂದು ತಿಳಿಯಬೇಕು. 


೫. ಶ್ರೀಹರಿಯು ಕೆಲವರಿಗೆ ಮಾತ್ರ ದಾನಿಯಾಗಿರದೇ ಬಯಸಿ ಬರುವ ಸಕಲರಿಗೂ 
ಮೋಕ್ಟನೀಡುವ ಮಹಾ ಉದಾರಿ ಎಂಬುದನ್ನು ಸಮಸ್ತ ಲೋಕಕೆ ಎಂಬ ಪದದಿಂದ 
ತಿಳಿಸಿರುವರು. ಇದು ಶ್ರೀರಾಮದೇವರು ನುಡಿದ ಈ ಮಾತಿನ ಭಾವದಂತಿದೆ: 


ಸಮಾಯಾತ ಸಮಾಯಾತ ಯೇ ಯೇ ಮೋಕ್ಷಪದೇಚ್ಛವಃ' । 


೬. ಮತಿಹೀನ ಎಂದರೆ ಬುದ್ಧಿ ಇಲ್ಲದವ, ಅಜ್ಞಾನಿ ಎಂದರ್ಥ. ಜೀವರೆಲ್ಲರೂ ಎರಡು 
ಬಗೆಯ ಅಜಾ ್ಲನಕ್ಕೊಳಗಾದವರು. ಒಂದು ಬಗೆಯ ಅಜ್ಞಾನ ಭಗವಂತನ ಬಗೆಗಾದರೆ, 
ಮತ್ತೊಂದು ಅವನ ಹೊರತಾದ ತನ್ನನ್ನು ಒಳಗೊಂಡಂತೆ ಇತರ ಸಕಲ ಜಗತ್ತಿನ ಬಗೆಯದು. 
ಇಂತಹ ಅಜ್ಞಾನವೇ ಅವನ ಸಂಸಾರಕ್ಕೆ ಕಾರಣವಾಗಿರುವುದು. ಅದನ್ನು ಮತಿಹೀನ ಎಂಬ 
ಪದದಿಂದ ಸೂಚಿಸಿರುವರು: ಮಗ್ಗಸ್ಯ ಹಿ ಪರೇsಜ್ಞಾನೇ ಕಿಂ ನ ದುಃಖತರಂ ಭವೇತ್‌ | 


೭. ಶ್ರೀಹರಿಯು ಮಹಾಮಹಿಮ ಎಂದರೆ ಅಗಾಧವಾದ ಹಿರಿಮೆಯನ್ನು 
ಹೊಂದಿದವನು. ಮಹಿಮೆ ಎಂಬುದು ಹಿರಿತನದಿಂದಾಗಿ ಒದಗುವ ಪೂಜ್ಯತೆ. ಶ್ರೀಹರಿಯು 
ಸರ್ವೋತ್ತಮನಾದುದರಿಂದ ಅವನು ಮಹಾಮಹಿಮ ಎಂದಾಗುವುದು. ಮಹಿಮೆ 


೧. ಮಣಿಮಂಜರೀ (೨/೧೯) 


೪೯. ನಿನ್ನ ಸಮಾನರುಂಟೇ ದೇವ ರಕ್ಷಿಸು ೧೭೯ 


ಎಂಬುದು ಯೋಗ; ಅಷ್ಟಸಿ ಸಿದ್ದಿಗಳಲ್ಲಿ ಒಂದು: "ಅಣಿಮಾ ಮಹಿಮಾ ..... ' ಶ್ರೀಹರಿಯು 
ಸಹಜಶಕ್ತಿಯಿಂದಲೇ ಸರ್ವತ್ರವಾ ಿಪುನಾದವನು ಎಂಬ ಅರ್ಥ ಇದರಿಂದ ಸೂಚಿತ: ಯತ್ರ 
ಯೋಗೇಶ್ವಧಃ ಕೃ; ಕ್ಷಷಃ ( ಗೀತಾ) 


೮. ಕೈವಲ್ಯಪತಿ ಎಂದರೆ ಮೋಕ್ಟಕ್ಕೆ ಒಡೆಯನಾದವನು ಎಂದರ್ಥ. ಕೈವಲ್ಯ 
ಎಂದರೆ ಹಸ ತನ್ನಸ್ಥ ಸ್ವರೂಪದ ಪೂರ್ಣಾಭಿವ್ಯಕ್ತಿ. ಸೈಜಸುಖಾನುಭೂತಿ ವ 
ಮುಕ್ಕಿರ್ಹಿತ್ವಾನನ್ಯ ಹಃ ಸ್ವರೂಪೇಣ ವ್ಯವಸ್ಥಿತ ಅಂತಹ ಕೈವಲ್ಯ ವನ್ನು ನೀಡುವ 
ಸಾಮರ್ಥ್ಯ ಶ್ರೀಹರಿಯದು ಮಾತ್ರ ಬುಕು: "ಕೈವಲ್ಯ ಪತಿ' ಎಂಬ ಪದದಿಂದ ಸೂಚಿತ. 
ಹರಿಕಥಾಮೃತಸಾರದ ಮೊದಲಪದ್ಯದಲ್ಲಿ ''ಕೈವಲ್ಯದಾಯಕ"' (ಹ.ಕ.ಸಾರ ೧/೧) 
ಎಂಬುದಾಗಿ ಶ್ರೀನರಸಿಂಹರೂಪದ ಶ್ರೀಹರಿಯನ್ನು ಸ್ತುತಿಸಿರುವುದನ್ನುಇಲ್ಲಿಗಮನಿಸಬಹುದು. 
ಇತರ ಸರ್ವರು ಕೈವಲ್ಯವನ್ನು ಬಯಸುವವರಾದರೆ, ಶ್ರೀಹರಿಯು ಕೈವಲ್ಯವನ್ನು ನೀಡುವ 
ಮಹಾಸ್ವಾಮಿ ಎಂಬುದು ಇಲ್ಲಿಯ ಭಾವ. ಮಹಾಲಕ್ಕಿ ಕ್ಲ್ಮೀಯು ಸಹ ನಿತ್ಯಮುಕ್ತಳೇ ಆದರೂ 
ಶ್ರೀಹರಿಯ ಆಧಿಪತ್ಯಕ್ಕೆ ಒಳಪಟ್ಟವಳಾದ್ದರಿಂದ ಮುಖ್ಯವಾಗಿ ಕೈವಲ್ಯಪತಿ ಎನ್ನಿಸುವುದು ಶ್ರೀಹರಿ 
ಒಬ್ಬನೇ ಎಂಬುದು ವಿಶೇಷ. ` 

೯. ಅಂತಹ ಶ್ರೀಹರಿಯನ್ನು ಅರಿಯುವುದು ಇತರ ಯಾರಿಗೂ ಸಹ ಪೂರ್ಣವಾಗಿ 
ಶಕ್ಕವಾಗದು. ಅವನು ಮಾತ್ರವೇ ತನ್ನನ್ನು ತಾನು ಪೂರ್ಣವಾಗಿ ತಿಳಿಯಬಲ್ಲ ಶ್ರೀಹರಿಯನ್ನು 
ತಿಳಿಯುವುದು ಮುಕ್ತಿಗೆ ಸಾಧನವಾದರೂ, ಅವನ ಬಗ್ಗೆ ಪೂರ್ಣತಿಳುವಳಿಕೆ ಮಾತ್ರ ಸರ್ವಥಾ 
ಅಸಾಧ್ಯ. ಆದ್ದರಿಂದ ಅವನನ್ನು ಜಿಜ್ಞಾಸುವಾದವನು ತನ್ನಯೋಗ್ಯತೆಗೆ ಎಟುಕುವಷ್ಟುಉತ್ತಮ 
ರೀತಿಯಲ್ಲಿತಿಳಿದು ಉದ್ದಾರವಾಗಬೇಕು. 


೧೦. "ಸುಜ್ಞಾನಮೂರುತಿ' ಎಂದರೆ ಜ್ಞಾನಮಯ ಶರೀರ ಎಂದರ್ಥ. ಇದರಿಂದ 
ಶ್ರೀಹರಿಯು ಜ್ಞಾನಾನಂದಾದಿ ಅನಂತ ಗುಣಾತ್ಮಕವಾದ ಅಪ್ರಾಕೃತ ಶರೀರ ಉಳ್ಳವನು ಎಂದು 
ತಿಳಿಯುವುದು. ದೇವರು ನಿರಾಕಾರ ಎಂಬುದನ್ನು ಒಪ್ಪದ ದ್ವೈತವೇದಾಂತವನ್ನು ಅನುಸರಿಸಿದ 
ಶ್ರೀಕನಕದಾಸರು ಅದಕ್ಕನುಗುಣವಾಗಿಯೇ ಶ್ರೀಹರಿಯನ್ನು ಸುಜ್ಞಾನಮೂರುತಿ ಎಂದು 
ಸ್ತುತಿಸಿರುವುದು ಗಮನಾರ್ಹ. 


೧೧. "ನಿನ್ನ ಸಮಾನರುಂಟೇ' ಎಂಬ ಮಾತಿನಿಂದ ಶ್ರೀಹರಿಗೆ ಸಮಾನರಾದವರು 
ಭೂತಭವಿಷ್ಯದ್ವರ್ತಮಾನಗಳಲ್ಲಿಯಾರೂ ಇಲ್ಲ ಎಂದರೆ ಅವನು ಸರ್ವೋತ್ತಮ ಎಂದರ್ಥ 
ಸೂಚಿತ. ಅವನಿಗೆ ಸಮಾನರೇ ಇಲ್ಲವೆಂದ ಮೇಲೆ ಉತ್ತಮರು ಇರುವುದು ಸರ್ವಥಾ 
ಅಸಾಧ್ಯ ಎಂದೂ ಭಾವ. ಇದು ಶ್ರೀಮದಾಚಾರ್ಯರ ನಖಸ್ತುತಿಯ ಈ ಕೆಳಗಿನ ಶ್ಲೋಕದ 
ಭಾವವಾಗಿದೆ: 


೧. ಶ್ರೀಮದ್ಭಾಗವತ (೨/೧೦/೬) 


೧೮೦ ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ 


ಲಕ್ಷ್ಮೀಕಾಂತ ಸಮಂತತೋ ವಿಕಲಯನ್ನೈವೇಶಿತುಸ್ಟೇ ಸಮಂ 
ಪಶ್ಯಾಮ್ಕುತ್ತಮವಸ್ತು ದೂರತರತೋತಪಾಸ್ತಂ ರಸೋ ಯೋತಷ್ಠಮಃ। 

೧೨. ದೇವ ಎಂಬ ಪದದಿಂದ ಶ್ರೀಹರಿಯು ಕ್ರೀಡಾದಿಗುಣವಿಶಿಷ್ಟ ಎಂಬ ಅರ್ಥವೂ 
ಸೂಚಿತ. ಇದರಿಂದ ಮೋಕ್ಷ ನೀಡುವುದು ಮೊದಲಾದ ಸಕಲ ಕಾರ್ಯಗಳೂ ಸಹ 
ಶ್ರೀಹರಿಗೆ ಕೇವಲ ಲೀಲೆ ಮಾತ್ರ. ಅದರಿಂದ ಅವನಿಗೆ ಶ್ರಮವಾಗಲಿ, ಬೇರೆ ಯಾವುದೇ 
ಪ್ರಯೋಜನವಾಗಲಿ ಸರ್ವಥಾ ಇಲ್ಲಎಂಬ ವಿಶೇಷಾಂಶ ಸೂಚಿತ. 


೧೩. ಶ್ರೀದಾಸರು ಈ ಕೆಳಗಿನ ಪದ್ಧಗಳಲ್ಲೂಜೀವಾತ್ಥ-ಪರಮಾತ್ಸರಿಗಿರುವ ಅಂತರವನ್ನು 
ಮತ್ತೊಂದು ಬಗೆಯಲ್ಲಿ ತಿಳಿಸಿರುವರು: 


ಆವ ಪರಿಯಲಿ ನಿಮ್ಮನೊಲಿಸಿ ಮೆಚ್ಚಿಫ ವಿಧವು 

ಅಣುಮಾತ್ರ ತೋರದಲ್ಲ ॥ಪ॥ 
ದೇವ ದೇವೇಶ ನೀನೆಂದು ನಂಬಿರಲು ಕೃ- 

ಪಾವಲೋಕನದಿ ಸಲಹೊ ದೇವ ॥ ಅಪ॥ 
ಫಣಿರಾಜನಾಸನದಿ ಮಲಗಿದವಗೆ ಅರಿವೆಯಾ- 

ಸನವ ನಾನೆಂತು ಹಾಸಲಿ 

ಘನವಾದ ಗಂಗೆಯನು ಪಡೆದವಗೆ ಕಲಶ ನೀ- 

ರನದೆಂತು ಮೈಗೆರೆಯಲಿ 

ತನುವಿನಾ ಪರಿಮಳವು ಘಮಘಮಿಪನಿಗೆ ಸುಚಂ- 
ದನವದೆಂತು ನಾ ಪೂಸಲಿ 

ಅನವರತ ನಾಭಿಯೊಳು ಶತಪತ್ರವಿಹಗೆ ಮಿ- 

ಕೈನ ಪೂವ ಮುಡಿಸಲೆಂತೈ ದೇವ Wel 
ಸುರುಚಿರೋಜ್ವಲ ಪೀತವಾಸನಿಗೆ ಉಡುಗೊರೆಯ 

ಅರಿವೆ ಏನನು ಪೊದಿಸಲಿ 

ವರ ಕೌಸ್ತುಭವು ಕೊರಳೊಳಗೆ ಇಪ್ಪವಗೆ ಆ- 

ಭರಣವಾವುದ ತೊಡಿಸಲಿ 

ತರಣಿ ಶತಕೋಟಿತೇಜನ ಮುಂದೆ ಹೇಗೆ ನಾ 

ಪೆರತೊಂದು ದೀಪವಿಡಲಿ 

ನೆರಹಿದಾ ಫಣಿಪತಿಯ ಸ್ತೋತ್ರದೂರನ ನಾನು 
ಸ್ಥರಿಪೆನೆಂತಯ್ಯ ದೇವ ದೇವ ॥1೨॥ 
ವನಜಜಾಂಡ ಕೋಟಿಯುದರಂಗೆ ಆವುದನು 

ಉಣಿಸಿ ತೃಪ್ತಿಯ ಮಾಡಲಿ 


೪೯. ನಿನ್ನ ಸಮಾನರುಂಟೇ ದೇವ ರಕ್ಷಿಸು ೧೮೧ 


ಅನಿಮಿಷರಿಗಮೃತವನ್ನೆರೆದವನ ತೃಷೆಯ ನೀರಿ- 

ನೊಳೆಂತು ಸಂತವಿಡಲಿ 

ವಿನತೆಯಾತ್ಮಜ ಪಕ್ಷದನಿಲನಿರೆ ಬೇರೆ ಬೀ- 

ಸಣಿಗೆಯನ್ನೇಂ ಬೀಸಲಿ 

ಅಣುರೇಣು ಪರಿಪೂರ್ಣ ಮೂರುತಿಗೆ ನಾ ಪ್ರದ- 
ಕ್ಷಿಣೆಯೆಂತು ಸುತ್ತಿಬರಲಿ ದೇವ 1೩॥ 
ಮಿಗೆ ಫಣಿಯ ಫಣದಾತಪತ್ರವಿರುವಂಗೆ ನೆರ- 

ಳಿಗೆ ಕೊಡೆಯನೇಂ ಪಿಡಿಯಲಿ 

ಪಗಲಿರುಳು ಸಾಮಗಾನಪ್ರಿಯನ ಮುಂದೆ ಗೀ- 

ತಗಳ ನಾನೇಂ ಪಾಡಲಿ 

ಜಗವರಿಯೆ ಲಕ್ಷ್ಮೀದೇವಿಪತಿಗೆ ಎಷ್ಟು ಹೊ- 

ನ್ನುಗಳ ದಕ್ಷಿಣೆಯ ಕೊಡಲಿ 

ನಿಗಮತತಿ ಕಾಣದ ಮಹಾಮಹಿಮನನು ನಮಿಪ 

ಬಗೆಯ ನಾನರಿವೆನೆಂತೈ ದೇವ ॥೪॥ 
ಒಲಿಸುವುದನರಿಯೆ ಮೆಚ್ಚಿಸುವ ಬಗೆಯರಿಯೆ ಹೊ- 
ಗಳುವ ಹೊಲಬನ್ನರಿಯೆನು 

ತಿಳಿದುದಿಲ್ಲವು ಷೋಡಶೋಪಚಾರದ ಪೂಜೆ- 

ಗಳಲೊಂದು ಪರಿಯಾದರೂ 

ನೆಲೆಯ ಕಾಣೆನು ನಿಗಮಶಾಸ್ತ್ರ ನವವಿಧ ಭಕ್ಕಿ- 
ಯೊಳಗೊಂದು ಬಗೆಯಾದರೂ 
ಅಳಿಲಸೇವೆಯನೊಪ್ಪಿಸಿಕೊಂಡು ಸಲಹೈ 

ನೆಲೆಯಾದಿ ಕೇಶವನೆ ಸ್ವಾಮೀ - ಪ್ರೇಮೀ I 8 
ಏನೆಂದು ಕೊಂಡಾಡಿ ಸ್ತುತಿಸುವೆನೊ ದೇವ 

ನಾನೇನು ಬಲ್ಲೆನಿಮ್ಮಮಹಿಮೆಗಳ ಮಾಧವ ಪಗ 
ಹರಿಮುಕುಂದನು ನೀನು ನರಜನ್ಮಹುಳು ನಾನು 
ಪರಮಾತ್ಮನು ನೀನು ಪಾಮರನು ನಾನು 

ಗರುಡಗಮನನು ನೀನು ಮರುಳು ಪಾಪಿಯು ನಾನು 
ಪರಮಜ್ಯೋತಿಯು ನೀನು ದುರುಳ ತಿರುಕನು ನಾನು ॥ ೧॥ 
ಅಣುರೇಣುತೃಣಗಳಲಿ ಪರಿಪೂರ್ಣನೈ ನೀನು 

ಕ್ಷಣಕ್ಷಣಕೆ ಅವಗುಣದ ಕರ್ಮಿ ನಾನು 

ವಾಣಿಯರಸನ ಪೆತ್ತ ವೈಕುಂಠಪತಿ ನೀನು 

ತನುನಿತ್ಯವಲ್ಲದಾ ಬೊಂಬೆ ನಾನು ॥೨॥ 


೧೮೨ ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ 


ಕಂಬದಲಿ ಬಂದ ಆನಂದಮೂರುತಿ ನೀನು 

ನಂಬಿಕೆಗೆಯು ಇಲ್ಲದ ಪ್ರಪಂಚಕನು ನಾನು 

ಅಂಬರೀಷಗೆ ಒಲಿದ ಅಕ್ರೂರಸಖ ನೀನು 

ಡಂಬಕರ್ಮಿಯು ನಾನು ನಿರ್ಜಿತನು ನೀನು 1೩॥ 
ವಾರಿಧಿಶಯನನಾದ ಕಾರುಣ್ಯನಿಧಿ ನೀನು 

ಘೋರದಿಂದಿಹ ಕಾಮಿ ಕ್ರೋಧಿ ನಾನು 

ಈರೇಳು ಭುವನದೊಳು ಇರುವ ಮೂರುತಿ ನೀನು 

ದೂರಿ ನಿನ್ನನು ಬೈವ ದುಷ್ಟನಾನು 1೪॥ 
ತಿರುಪತಿಯ ವಾಸ ಶ್ರೀವೇಂಕಟೇಶನೆ ನಿನ್ನ 

ಚರಣಸೇವಕರ ಸೇವಕನು ನಾನು 

ಬಿರುದುಳ್ಳವನು ನೀನು ಮೊರೆಹೊಕ್ಕೆನ್ಸೆ ನಾನು 

ಸಿರಿ ಕಾಗಿನೆಲೆಯಾದಿಕೇಶವನು ನೀನು 1೫॥ 


ಶಶು ಶಶ 


೫೦. ಪಾಪವ ಕಳೆದು ರಕ್ಷಿಸು 


ತರಳತನದಲಿ ಕೆಲವುದಿನ ದುರು- 

ಭರದ ಗರ್ವದಿ ಕೆಲವುದಿನ ಮೈ- 

ಮರೆದು ನಿಮ್ಮಡಿಗೆರಗದಾದೆನು ವಿಷಯಕೇಳಿಯಲಿ । 
ನರಕಭಾಜನನಾಗಿ ಕಾಮಾ- 

ತುರದಿ ಪರಧನ ಪರಸತಿಗೆ ಮನ 

ಹರಿದ ಪಾಪವ ಕಳೆದು ರಕ್ಷಿಸು ನಮ್ಮನನವರತ 1೫೦ ॥ 


ಅ: ಬಾಲ್ಯದಲ್ಲಿ ಕೆಲವು ದಿನಗಳ ಕಾಲ ಭರಿಸಲಾಗದಂತಹ ಸೊಕ್ಕಿಗೆ ಒಳಗಾಗಿ 
ಮೈಮೇಲೆ ಪ್ರಜ್ಞೆ ಇಲ್ಲದೇ ಶ್ರೀಹರಿಯ ಪಾದಗಳಿಗೆ ನಾನು ಎರಗದವನಾದೆನು. 
ಮುಂದಿನ ದಿನಗಳಲ್ಲಿ ವಿಷಯ ಕೇಳಿಯಲ್ಲಿ ಮೈಮರೆತು ಶ್ರೀಹರಿಯ ಪಾದಗಳ ಸ್ಮರಣೆ 
ಮಾಡದಂತಾಯಿತು. ಅದರಿಂದಾಗಿ ನರಕವನ್ನು ಸಹ ಸೇರುವಂತಾಯಿತು. ಕಾಮದ 
ಪೀಡೆಯಿಂದಾಗಿ ಪರಧನ, ಪರಸತಿಗೆ ಮನಸ್ಸುಹರಿಯತೊಡಗುವುದು. ಶ್ರೀಹರಿಯೇ! 
ಅಂತಹ ಪಾಪವನ್ನುಪರಿಹರಿಸಿ ನೀನು ನಮ್ಮನ್ನು ಸದಾ ರಕ್ಷಿಸು. 

ವಿ. ೧: ಶ್ರೀಹರಿಯನ್ನು ಭಜಿಸುವುದೊಂದೇ ಮುಕ್ತಿಯ ದಾರಿಯಾದರೂ, ಆ ರೀತಿ 


ಭಜಿಸುವ ವಿವೇಕವನ್ನು ಜನರು ಹೊಂದುವುದಿಲ್ಲ ಅದಕ್ಕೆ ಕಾರಣಗಳನ್ನು ಈ ಪದ್ಯದಲ್ಲಿ 
ತಿಳಿಸಿರುವರು. 


೫೦. ಪಾಪವ ಕಳೆದು ರಕ್ಷಿಸು ೧೮೩ 


೨. ಮಾನವನ ಮೊದಲ ಹಂತ ಬಾಲ್ಯ. ಜಗತ್ತಿನ ಬಗ್ಗೆ ಸಾಮಾನ್ಯ ತಿಳುವಳಿಕೆಯೂ ಇರದ 
ಅವಸ್ಥೆ ಅದು. ಇನ್ನು ಜಗನ್ನಾಥನ ಬಗ್ಗೆ ತಿಳಿಯುವುದಂತೂ ದೂರದ ಮಾತು. ಅನಂತರದ 
ಕಾಲ ಯೌವನ, ಅದರಲ್ಲಿಇರುವ ಅಪಾಯಗಳು ಎರಡು, ಒಂದು ಯೌವನ ಮದವಾದರೆ 
ಮತ್ತೊಂದು ವಿಷಯಾಸಕ್ತಿ. ಯೌವನ ಮದವು ಇತರರ ಮಾತನ್ನು ಕೇಳದಂತೆ ಮಾಡಿದರೆ, 
ವಿಷಯಾಸಕ್ತಿ ಇರುವ ವಿವೇಕವನ್ನೂ ಸಹ ಉಪಯೋಗಿಸದಂತೆ ಮಾಡುತ್ತದೆ. ಅದರಿಂದಾಗಿ 
ಜಗತ್ತಿನ ಆಕರ್ಷಣೆಗೆ ಒಳಗಾಗುವ ಪರಿಸ್ಥಿತಿ ಉಂಟಾಗಿ ದೇವರನ್ನು ತಿಳಿಯುವ ಮಾತು 
ದೂರವೇ ಉಳಿಯುವುದು ಎಂದರ್ಥ. ಇದು ಈ ಕೆಳಗಿನ ಭಗವದ್ಗೀತೆಯ ಶ್ಲೋಕದ 
ಭಾವದಂತಿರುವ ಮಾತು: 


ಭೋಗೈಶ್ಚರ್ಯಪ್ರಸಕ್ಕಾನಾಂ ತಯಾ5ಪಹೃತಚೇತಸಾಮ್‌ । 
ವ್ಯವಸಾಯಾತ್ಲಿಕಾ ಬುದ್ಧಿಃ ಸಮಾಧೌ ನ ವಿಧೀಯತೇ ॥ (ಗೀತಾ ೨/೪೪) 


೩. ಹೀಗೆ ದೇವರನ್ನು ಮರೆಯುವುದು ಒಂದು ಅಪಚಾರವಾದರೆ, ಮತ್ತೊಂದು 
ಕಾಮಾತುರನಾಗಿ ಅಮಾರ್ಗದಲ್ಲಿ ಸಾಗುವುದು ಇನ್ನೊಂದು ಅಪಚಾರ. ಪರಿಣಾಮ, 
ನರಕಪ್ರಾಪ್ತಿ. ಇದರಿಂದಾಗಿ ಪ್ರಗತಿ ಕಾಣುವ ಬದಲು ಅವನತಿಯನ್ನು ಹೊಂದುವಂತಾಗಿ 
ಸಾಧನೆ ಸಂಪೂರ್ಣವಾಗಿ ದಾರಿ ತಪ್ಪುವುದು. ಸಾಧನಶರೀರವನ್ನು ಬ್ರಹ್ಮಜ್ಞಾನದ ಪ್ರಾಪ್ತಿಗೆ 
ವಿನಿಯೋಗಿಸಿದೇ ಹಾಳುಮಾಡಿಕೊಳ್ಳುವ ಜನರ ರೀತಿಯನ್ನುಶ್ರಿ ಕನಕದಾಸ ರುಇಲ್ಲಿ/ ಅತ್ಯಂ ೦ತ 
ಪರಿಣಾಮಕಾರಿಯಾಗಿ ತಿಳಿಸಿರುವರು. 


೪. ಇಂತಹ ಅನರ್ಥಗಳಿಂದ ಅವನು ಪಾಠಕಲಿಯುವ ಬದಲು ಮತ್ತಷ್ಟು ಕೆಟ್ಟ 
ಮಾರ್ಗದಲ್ಲಿ ಸಾಗುವನು. ಪರಧನ, ಪರಸತಿಯರ ಬಯಕೆಯನ್ನು ಹೊಂದುವನು. 
ಪರಧನವು ಭೋಗಕ್ಕಾದರೆ, ಪರಸತಿಯು ಕಾಮಕ್ಕೆ ಎಂದಾಗಿ ಜೀವನ ಮತ್ತಷ್ಟು 
ಕಳಂಕಿತವಾಗುತ್ತಾ ಹೋಗುವುದು. ಯಾವುದೋ ಕಾರಣದಿಂದ ಆ ಕೃತ್ಯಗಳನ್ನು ಸಾಕ್ಟಾತ್ನಾಗಿ 
ಮಾಡದೇ ಹೋದರೂ, ಮನಸ್ಸು ಮಾತ್ರ ಆ ಕಡೆಗೆ ಹರಿಯುವುದು ತಪ್ಪಿದ್ದಲ್ಲ ಅದು ಸಹ 
ಗಮನಾರ್ಹವೆನ್ನಿಸುವ ಪಾಪವೇ ಆಗಿದೆ. ಅದನ್ನು ಪರಿಹರಿಸಿ ಶ್ರಿಹರಿಯು ಸದಾ ರಕ್ಷಿಸಬೇಕು 
ಎಂಬುದು ಇಲ್ಲಿಯ ಪ್ರಾರ್ಥನೆ; ಅಡಿ - ಪಾದ. 

೫. ದಾರಿತಪ್ಪದಂತೆ ಬದುಕಲು ಸುಜೀವಿಯಾದವನು ಸರ್ವರೀತಿಯ ಪ್ರಯತ್ನವನ್ನು 
ಸಹ ತಪ್ಪದೇ ಮಾಡಲೇಬೇಕು. ಅದರೊಂದಿಗೆ ಅದು ಮುಖ್ಯವಾಗಿ ಸಾಧ್ಯವಾಗುವುದು 
ಶ್ರೀಹರಿಯ ಅನುಗ್ರಹದಿಂದ ಮಾತ್ರ ಎಂಬ ಎಚ್ಚರವನ್ನುಹೊಂದಿ ಅವನಲ್ಲಿ ಭಕ್ತಿಯನ್ನು ತಪ್ಪದೇ 
ಮಾಡಬೇಕು ಎಂಬುದು ಇಲ್ಲಿಯ ಮತ್ತೊಂದು ಸಂದೇಶ. 


೬, ಇಂದ್ರಿಯಜಯವಿಲ್ಲದ ಜೀವನ ದುರಂತವನ್ನೇ ಕಾಣುವುದು ಎಂಬುದು ಇಲ್ಲಿಯ 
ಒಟ್ಟುಭಾವ. ಇದು ಈ ಕೆಳಗಿನ ಶ್ರೀಮದ್ಭಾಗವತಶ್ಲೋಕದ ವಿವರಣೆಯಂತಿದೆ: 


೧೮೪ ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ 


ನಿದ್ರಯಾ ಹ್ರಿಯತೇ ನಕ್ತಂ ವ್ಯವಾಯೇನ ನಯಂ ವಯಃ। 
ದಿವಾ ಚಾರ್ಥೇಹಯಾ ರಾಜನ್‌ ಕುಟುಂಬಭರಣೇನ ವಾ॥ - ೨/೧/೩ 
೭. ಪರಸತಿಯರನ್ನು ಬಯಸಿ ಸರ್ವನಾಶ ಕಂಡ ಕೆಲವರ ನಿದರ್ಶನವನ್ನು ನೀಡುವ 

ಶ್ರೀಕನಕದಾಸರ ಪದ್ಯ ಹೀಗಿದೆ: 

ನೋಡಿ ಮರುಳಾಗದಿರು ಪರಸತಿಯರ | ಪ॥ 

ನಾಡೊಳಗೆ ಕೆಟ್ಟವರ ಪರಿಯ ನೀನರಿತು ॥ಅಪ॥ 

ಶತಮಖವ ಮಾಡಿ ಸುರಸಭೆಗೈದಿ ನಹುಷತಾ 

ಅತಿಶಯದಿ ಶಚಿಗೆ ಮನಸೋತು ಭ್ರಮಿಸಿ 

ಅತಿ ಬೇಗ ಚಲಿಸೆಂದು ಬೆಸಸಲಾ ಮುನಿಯಿಂದ 

ಗತಿಗೆಟ್ಟುಉರಗನಾಗಿರ್ದ ಪರಿಯರಿತು WO 

ಸುರಪತಿಯು ಗೌತಮನ ಸತಿಗಾಗಿ ಕಪಟದಲಿ 

ಧರಿಸಿ ಮಾಯಾವೇಷ ಧರೆಗೆ ಬಂದ 

ಪರಮ ಮುನಿಯ ಶಾಪದಿಂದವನಂಗದಲ್ಲಿಸಾ- 

ಸಿರ ಕಣಳಾಗಿರ್ದ ಪರಿಯ ನೀನರಿತು ॥ ೨॥ 

ಸ್ಥರನ ಶರತಾಪವನು ಪರಿಹರಿಸಲರಿಯದೆ 

ದುರುಳಕೀಚಕನು ದ್ರೌಪದಿಯ ತುಡುಕಿ 

ಮರುತಸುತ ಭೀಮನಿಂದಿರುಳೊಳಗೆ ಹತನಾಗೆ 

ನರಗುರಿಯೆ ನಿನ್ನ ಪಾಡೇನು ಧರೆಯೊಳಗೆ ೩1 

ಹರನ ವರವನು ಪಡೆದು ಶರಧಿ ಮಧ್ಯದೊಳಿದ್ದು 

ದುರುಳ ದಶಶಿರನು ಜಾನಕಿಯನೊಯ್ಯೆ 

ಧುರದೊಳಗೆ ರಘುವರನನು ಶರದಿಂದ ಈರೈದು 

ಶಿರಗಳನೆ ಹೋಗಾಡಿಸಿದ ಪರಿಯನರಿತು I 9 1 

ಇಂತಿಂಥವರು ಕೆಟ್ಟು ಹೋದರೆಂಬುದನರಿತು 

ಭ್ರಾಂತಿಯನೆ ಬಿಟ್ಟುಭಯಭಕ್ಕಿಯಿಂದ 

ಕಂತುಪಿತ ಕಾಗಿನೆಲೆಯಾದಿಕೇಶವನ ನಿ- 

ರಂತರದಿ ಭಜಿಸಿ ನೀ ನಿತ್ಯಸುಖಿಯಾಗು ೫॥ 


೫೧. ಮಮತೆಯಲಿ ರಕ್ಷಿಸು 
ಮರೆದೆನಭ್ಯುದಯದಲಿ ನಿಮ್ಮನು 


ಮರೆಯೆನಾಪತ್ತಿನಲಿ ಪೊರೆಯೆಂ- 
ದೊರಲುವೆನು ಮನವೇಕಭಾವದೊಳಿಲ್ಲ ನಿಮ್ಮಡಿಯ । 


೫೧. ಮಮತೆಯಲಿ ರಕ್ಷಿಸು ೧೮೫ 


ಮರೆದು ಬಾಹಿರನಾದವನ ನೀ 
ಮರೆವರೇ ಹಸು ತನ್ನ ಕಂದನ 
ಮರೆವುದೇ ಮಮತೆಯಲಿ ರಕ್ಷಿಸು ನಮ್ಮನನವರತ 1 ೫೧ ॥ 


ಅ: ಅಭ್ಯುದಯಕಾಲದಲ್ಲಿ ನಾನು ನಿಮ್ಮನ್ನು ಮರೆತೆನು. ಆಪತ್ತು ಬಂದಾಗ 
ಮಾತ್ರ ನನ್ನನ್ನು ರಕ್ಷಿಸು ಎಂಬುದಾಗಿ ತಪ್ಪದೇ ಕೇಳಿಕೊಳ್ಳುವೆನು. ನನ್ನ ಮನಸ್ಸು 
ಏಕಾಗ್ರತೆಯನ್ನು ಎಂದೂ ಹೊಂದಿಲ್ಲ ನಿಮ್ಮ ಪಾದವನ್ನು ಮರೆತು ನಾನು ನಿನ್ನಿಂದ 
ದೂರಾದವನಾಗಿರುವೆನು. ಆದರೆ ನೀನು ಮಾತ್ರ ನನ್ನನ್ನು ಮರೆಯಕೂಡದು. ಹಸು 
ತನ್ನ ಕಂದನನ್ನು ಮರೆಯುವುದೇ? ಶ್ರೀಹರಿಯೇ! ಅದರಂತೆ ಮಮತೆಯಿಂದ ನೀನು 
ಸದಾ ನಮ್ಮನ್ನು ರಕ್ಷಿಸು. 

ಏ.: ೧. ದೇವರನ್ನು ಜನರು ಮರೆಯಲು ಮತ್ತಷ್ಟು ಕಾರಣಗಳನ್ನು ಇಲ್ಲಿ 
ವಿವೇಚಿಸಲಾಗಿದೆ. 


೨. ಧನಕನಕಾದಿಗಳ ಅಭ್ಯುದಯ ಒದಗಿದಾಗ ಸಂಭ್ರಮದಿಂದ ಸಾಧನೆ ಮಾಡುವುದು 
ವಿವೇಕಿಯ ಲಕ್ಷಣ. ಆದರೆ, ಮನುಷ್ಯರ ರೀತಿಯು ಅದಲ್ಲ ಆ ಕಾಲದಲ್ಲಿ ಧನಕನಕಾದಿಗಳ 
ಆಕರ್ಷಣೆಗೆ ಒಳಗಾಗುವ ಅವನು ದೇವರನ್ನು ಮರೆತೇ ಬಿಡುವನು. ಆದರೆ, ಆಪತ್ತು 
ಒದಗಿದಾಗ ಮಾತ್ರ ಅವನನ್ನು ನೆನಪಿಸಿಕೊಂಡು ಓ! ನನ್ನನ್ನು ಕಾಪಾಡು ಎಂದು ಅವನತ್ತ 
ಧಾವಿಸುವರು. "ಸಂಕಟ ಬಂದಾಗ ವೆಂಕಟರಮಣ' ಎಂಬ ಮಾತಿನ ಭಾವ ಇದರಲ್ಲಿದೆ. 
ಹಾಗೇನಾದರು ಸಂಕಟ ಪರಿಹಾರವಾದರೆ ಮತ್ತೆ ಅವರು ದೇವರನ್ನು ಮರೆತೇ ಬಿಡುವರು. 
ಹೀಗೆ ನಿಜಾರ್ಥದಲ್ಲಿ ಸದಾ ಸ್ಥರಿಸಬೇಕಾದ ಭಗವಂತನನ್ನು ಎಂದೂ ಸ್ಥರಿಸದಂತಹ 
ಅವಿವೇಕ ಇವರದಾಗುವುದು ಎಂದರ್ಥ: ""ಭಾಗ್ಯ ಯೌವನ ಮಬ್ಬಿನಲಿ ಮೈಮರೆದವಗೆ 
ಹರಿಕಥಾಮೃತವು ಸೊಗಸುವುದೇ'' ಎಂಬ ಹರಿಕಥಾಮೃತಸಾರದ ಮಾತು ಇದರ 
ವಿವರಣೆಯಂತಿದೆ; ಪೊರೆ - ಕಾಪಾಡು; ಬಾಹಿರ - ಹೊರತಾದವನು, ದೂರಾದವನು. 


೩. ಹೀಗೆ ಸಂಕಟ ಬಂದಾಗ ಒಂದು ತೆರ, ಅಭ್ಯುದಯ ಬಂದಾಗ ಮತ್ತೊಂದು ತೆರ 
ಎಂದಾಗಿ ಮನಸ್ಸು ಹೊಯ್ದಾಟದಲ್ಲಿಯೇ ಉಳಿಯುವುದು. ಏಕಾಗ್ರತೆಯನ್ನು ಸರ್ವಥಾ 
ಹೊಂದದು. ಇದರಿಂದಾಗಿ ಸಾಧನೆ ಸಂಪೂರ್ಣ ಕುಂಠಿತವಾಗುವುದು ಎಂದರ್ಥ. 


೪. ಅಂತೂ, ಹೀಗೆ ಸರ್ವಸ್ವಾಮಿಯಾದ ಶ್ರೀಹರಿಯನ್ನು ಮರೆಯುವುದು ಜೀವನ 
ಸ್ವಭಾವ ಎಂದಾಗುವುದು. ಆದರೆ, ಶ್ರೀಹರಿಯು ನಿರ್ದೋಷನಾದ ಮಹಾಮಹಿಮ, 
ಪರಿಪೂರ್ಣಕಾಮ. ಆದ್ದರಿಂದ ಅವನು ಭಕ್ತರನ್ನು ಸರ್ವಥಾ ಮರೆಯನು. ಇದರಿಂದಾಗಿ ಭಕ್ಕರು 
ಅವನನ್ನುಮರೆತರೂ, ಅವನು ಮಾತ್ರ ಭಕ್ತರನ್ನು ಮರೆಯಲಾರ. ಈ ನಂಬಿಕೆಯಿಂದಾಗಿಯೇ 


೧೮೬ ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ 


ಭಕ್ತ ತನ್ನ ಉದ್ಧಾರದ ಹಾದಿಯನ್ನು: ನಿರೀಕ್ಷಿಸುವನು ಎಂಬ ಭಾವ ತುಂಬಾ ರೋಚಕವಾದುದು. 
ಶ್ರೀಜಗನ್ನಾಥದಾಸರ ತತ್ತ್ವಸುವ್ವಾಲಿಯ 'ನಾ ನಿನ್ನ ಮರೆತರೆ ನೀ ನನ್ನ ಮರೆವುದೇ' ಎಂಬ 
ಮಾತು ಇದರ ವಿವರಣೆಯಂತಿದೆ. 

೫. ಇದಕ್ಕೆ ನಿದರ್ಶನವನ್ನಾಗಿ ಹಸುವಿನ ದೃಷ್ಟಾಂತವನ್ನು ನೀಡಿರುವರು. ಕರು ತನ್ನ 
ಅವಿವೇಕದಿಂದಾಗಿ ತಾಯಿಯಾದ ಹಸುವನ್ನು ಮರೆಯುವುದುಂಟು. ಆದರೆ, ಹಸುವು 
ಮಾತ್ರ ತನ್ನ ಕರುವನ್ನು ಎಂದೂ ಮರೆಯದು. ಎಲ್ಲಬಗೆಯಲ್ಲೂಅದರ ಬಗ್ಗೆ ಗಮನವಿರಿಸಿ 
ಅದನ್ನು ಉದ್ಧರಿಸುವ ಕಾರುಣ್ಯ ಹಸುವಿನದ್ದು ಈ ದೃಷ್ಟಾಂತವು ತಾಯಿ-ಮಗುವಿಗೂ 
ಅನ್ವಯಸುವಂತಹುದು. ರೋಗಿ-ವೈದ್ಯನಿಗೂ ಸಹ. ಯೋಗ್ಯನಾದವನು ಅವಿವೇಕದ 
ಕಾರಣದಿಂದಾಗಿ ತನ್ನನ್ನು ಉದ್ದರಿಸುವವರನ್ನು ಮರೆತರು ಸಹ ವಿವೇಕಿಗಳಾದ ಹಿರಿಯರು, 
ಹಿತೈಷಿಗಳು ಅವನನ್ನು ತಪ್ಪದೇ ಉದ್ಧರಿಸುವರು ಎಂಬುದು ಇಲ್ಲಿಯ ಭಾವ. 

೬. ಶ್ರೀಹರಿಯು ಯಾವುದೇ ಊಹೆಗೂ ಮೀರಿದಂತಹ ಪರಮಕರುಣಾನಿಧಿ 
ಯಾದ್ಧರಿಂದ, ಸರ್ವಜ್ನನಾದುದರಿಂದ, ಆಪ್ರಕಾಮನಾದುದರಿಂದ ಅವನು ತನ್ನ ಭಕ್ತರನ್ನು 
ತಪ್ಪದೇ ಉದ್ದರಿಸುವನು ಎಂಬ ಭರವಸೆಯಲ್ಲಿ ಭಕ್ತ ನಿಶ್ಚಿಂತೆಯಿಂದ ಬದುಕುವನು ಎಂಬ 
ಪ್ರಮೇಯ ಇಲ್ಲಿಪ್ರತಿಪಾದಿತವಾಗಿದೆ. 

೭. ಧನಮದಾದಿಗಳಿಗೆ ಒಳಗಾಗದೆ ಬದುಕುವುದು ದುರ್ಲಭ; ಹಾಗೆ ಮದಾದಿಗಳನ್ನು 


ಜಯಿಸಿ ಬದುಕುವುದು ಸಾಧ್ಯವಾಗಿದೆ ಎಂದರೆ ಅದಕ್ಕೆ ಶ್ರೀಹರಿಯ ಅನುಗ್ರಹವೇ ಕಾರಣ 
ಎಂದು ತಿಳಿಯಬೇಕು”. 


೮. ಮನವೇಕಭಾವದೊಳಿಲ್ಲ ಎಂಬ ಇಲ್ಲಿಯ ಮಾತಿಗೆ ಅವರ ಈ ಕೆಳಗಿನ ಪದ್ಯ 
ವಿವರಣೆಯಂತಿದೆ: 


ಎಳ್ಳು ಕಾಳಿನಷ್ಟುಭಕ್ತಿ ಎನ್ನೊಳಗಿಲ್ಲ ॥ಪ॥ 
ಕಳ್ಳರಿಗೆ ಕಳ್ಳನಂತೆ ಬೆಳ್ಳಕ್ಕಿಯಂದದಿ ಡಂಭ || ಅ.ಪ. ॥ 
ಗುಂಡು ಮುಣುಗಿನ ಹಕ್ಕಿಯಂತೆ ಕಂಡ ಕಂಡ ನೀರ ಮುಳುಗಿ 

ಮಂಡೆ ಶೂಲೆ ಬಾಹುದೈಸೆ ಗತಿಯ ಕಾಣೆನೊ 


ಮಂಡೂಕನಂದದಿ ಕೆರೆಯ ದಂಡೆಯಲ್ಲಿಕುಳಿತುಕೊಂಡು 

ಮಂಡೆ ಮುಸುಕನಿಟ್ಟು ಮೂಗು ಹಿಡಿವ ಭ್ರಮಿತ ನಾನಯ್ಯ ॥೧॥ 
ಗಾಣದೆತ್ತಿನಂತೆ ಕಣ್ಣಮುಚ್ಚಿ ಪ್ರದಕ್ಷಿಣೆಯ ಮಾಡಿ 

ಕಾಣದೆ ತಿರುಗುವೆನು ಎರಡು ಕಣ್ಣಿದ್ದುನಾನು 

ಮಾಣಿಕ್ಯದ ರಾಶಿಯಲ್ಲಿ ಅಂಧಕರೈವರು ಕೂಡಿ 

ಆಣಿಮುತ್ತ ಹಿಡಿದುಹಿಡಿದು ಬಿಡುವ ಭ್ರಮಿತ ನಾನಯ್ಯ ॥೨॥ 


೧. ಜನ್ಗಕರ್ಮವಯೋರೂಪವಿದ್ಯೆ ಶ್ವರ್ಯಧನಾದಿಭಿಃ। 
ಯದ್ಯಸ್ಯ ನ ಭವೇತ್‌ ಸ್ತಂಭಸ್ತತ್ರಾಯಂ ಮದನುಗ್ರಹಃ ॥ ಎ ಶ್ರೀಮದ್ಭಾಗವತ (೮/೨೨/೨೬) 


೫೨. ನಿನ್ನನು ಸೇರಿ ಓಲೈಸುವಳು ರಕ್ಷಿಸು ೧೮೭ 


ಇಕ್ಕಳವ ಕೈಯಲ್ಲಿಹಿಡಿದ ಕಾದಕಬ್ಬಿಣವನ್ನು ತೆಗೆಸಿ 

ಹೊಕ್ಕು ಮುಂದಕೆ ಎಳೆಸಿ ಹೊಮ್ಮುವ ಗತಿ ಕಾಣೊ 

ಹೊಕ್ಕುಳಹೂವಿನ ಬಾಡದಾದಿಕೇಶವನ ಮೊರೆ- 

ಹೊಕ್ಕೆನಿಂದು ಕಾಯ್ದುಕೊಳ್ಳೊ ದೇವಾಧಿದೇವೋತ್ತಮನೆ A 


ಸೇಸ್ಯೇಸಸ ಕೇ 


೫೨. ನಿನ್ನನು ಸೇರಿ ಓಲೈಸುವಳು ರಕ್ಷಿಸು 

ಧಾರಿಣಿಗೆ ವರಚಕ್ರವರ್ತಿಗ- 

ಳಾರುಮಂದಿ ನೃಪಾಲಕರು ಹದಿ- 

ನಾರುಮಂದಿಯು ಧರಣಿಯನು ತಾವಾಳ್ಗ ನೃಪರೆನಿತೋ I 

ವೀರರನು ಮೆಚ್ಚಿದಳೆ ಧರಣೀ 

ನಾರಿ ಬಹುಮೋಹದೊಳು ನಿನ್ನನು 

ಸೇರಿ ಓಲೈಸುವಳು ರಕ್ಷಿಸು ನಮ್ಮನನವರತ I ೫೨ ॥ 

ಅ: ಭೂಮಿಯನ್ನು ಆಳಿದ ಶ್ರೇಷ್ಠ ಚಕ್ರವರ್ತಿಗಳು ಆರು ಜನರು. ಅದರಲ್ಲೂ ೧೬ 

ಜನ ಶ್ರೇಷ್ಠ ರಾಜರು ಎನ್ನಿಸಿದವರು. ಇನ್ನು ಭೂಮಿಯನ್ನು ಆಳಿದ ರಾಜರುಗಳ ಸಂಖ್ಯೆ 
ಎಷ್ಟೋ ಹೇಳುವಂತಿಲ್ಲ ಆದರೆ, ಭೂಮಿಯು ಅಂತಹ ಯಾವ ವೀರರನ್ನು ಸಹ 
ಮೆಚ್ಚಲಿಲ್ಲ ಭೂದೇವಿಯು ಹೆಚ್ಚಿನ ಮೋಹದಿಂದ ನಿನ್ನನ್ನೇ ಸೇರಿ ಓಲೈಸುವಳು; ಅಂತಹ 
ಶ್ರೀಹರಿಯೇ! ನೀನು ನಮ್ಮನ್ನು ಸದಾ ರಕ್ಷಿಸು. 

ವಿ.: ೧. ಭೂಮಿಯನ್ನುಆಳಿದ ಚಕ್ರವರ್ತಿಗಳು ಮೊದಲಾದವರು ಇಂದು ಆ ಪದವಿಯನ್ನು 
ಅಲಂಕರಿಸಿಲ್ಲ ಎಂದರೆ, ಅವರೆಲ್ಲಗತಿಸಿ ಹೋದವರೇ. ಆ ಕಾಲಕ್ಕೆ ಭೂಪತಿ ಎನ್ನಿಸಿದ ಅವರು 
ಅನಂತರ ಆ ಪದವಿಯನ್ನು ಉಳಿಸಿಕೊಳ್ಳದವರಾದರು. ಆದರೆ, ಸದಾ ಭೂಪತಿ ಎನ್ನಿಸಿ 
ಭೂಮಿಯ ಪತಿಯಾದವನುಸಾಕ್ಟಾತ್‌ ಭಗವಂತನಾದ ಶ್ರೀಹರಿ ಮಾತ್ರ ಎಂಬುದು ಇಲ್ಲಿಯ 
ಭಾವ. ಮೋಹ ಎಂದರೆ ಅಧರ್ಮಕಾಮಿತಾ ಎಂದರ್ಥ. 

೨. ಚಕ್ರವರ್ತಿಗಳಾಗಿ ರಾಜ್ಯವಾಳಿದವರಲ್ಲಿ ಆರು ಜನ ಪ್ರಮುಖರು, ಅದರಂತೆ 
ಮಹಾರಾಜರೆನ್ನಿಸಿದವರು ೧೬ ಜನ. 

೩. ಇಲ್ಲಿ ಆರು ಜನರು ಎಂದರೆ ಕಲಿಯುಗದಲ್ಲಿ ಶಕಪುರುಷರು ಎಂದು ಖ್ಯಾತರಾದ 
ಹಸ್ತಿನಾವತಿಯಲ್ಲಿಯುಧಿಷ್ಠಿರ, ಉಜ್ಜೈನಿಯಲ್ಲಿವಿಕ್ರಮ, ಪ್ರತಿಷ್ಠಾನನಗರದಲ್ಲಿ ಶಾಲಿವಾಹನ, 
ವೈತರಣೀ ತೀರದಲ್ಲಿವಿಜಯಾಭಿನಂದನ, ಕಾವೇರೀ, ನಾಗಾರ್ಜುನ ಹಾಗೂ ಗೌಡದೇಶದಲ್ಲಿ 
ಕಲ್ಕಿಭೂಪ ಎಂಬ ಆರು ಜನರು ಎಂದು ತಿಳಿಯಬಹುದು. 


೧೮೮ ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ 


೪. ಹದಿನಾರು ಜನ ರಾಜರ ವಿವರ ಶ್ರೀಮನ್ಮಹಾಭಾರತದಲ್ಲಿ ಬಂದಿದೆ. ಸೃಂಜಯ, 
ಸುಹೋತ್ರ, ಪೌರವ, ಶಿಬಿ, ಶ್ರೀರಾಮ, ಭಗೀರಥ, ದಿಲೀಪ, ಮಾಂಧಾತ, ಯಯಾತಿ, 


ಅಂಬರೀಷ ಶಶಬಿಂದು, ಗಯ, ರಂತಿದೇವ, ಭರತ, ಪೃಥು ಹಾಗೂ ಪರಶುರಾಮ 
ಎಂಬುದಾಗಿ ದ್ರೋಣಪರ್ವದಲ್ಲಿ ಶ್ರೀವೇದವ್ಯಾಸರು ಯುಧಿಷ್ಠಿರನಿಗೆ ತಿಳಿಸಿದ ವಿವರ. 


೫. ಇನ್ನುಬರಿ ರಾಜರು ಎನ್ನಿಸಿದವರು ಮಾಂಧಾತ, ನಹುಷ ಸಗರ, ಭರತ, ಮೊದಲಾದ 
ಅನೇಕರು. ಆದರೆ, ಅವರಾರು ಇಂದು ಜೀವಂತವಾಗಿಲ್ಲ ಇನ್ನು ಅಧಿಕಾರದಲ್ಲಂತೂ ಇಲ್ಲವೇ 
ಇಲ್ಲ ಹೀಗೆ ರಾಜ ಪದವಿಯಂತಹ ಅಮೋಘಪದವಿಯನ್ನುಹೊಂದಿದ್ದುಸಹ ಅವರು ಇಂದು 
ಭೂಪತಿ ಎನ್ನಿಸಿಲ್ಲ 

೬. ಆದರೆ, ಭೂವರಾಹ ರೂಪದಿಂದ ಭೂಮಿಯನ್ನುಪ್ರಳಯೋದಕದಿಂದಮೇಲೆತ್ತಿದವನು 
ಶ್ರೀಹರಿ. ವಿಷ್ಣುಕೂರ್ಮ ಎಂಬ ಎರಡು ರೂಪಗಳಿಂದ ಬ್ರಹ್ಮಾಂಡ ಹೊತ್ತವನೂ ಶ್ರೀಹರಿ. 
ಶ್ರೀಕೃಷ್ಣರಾಮಾದಿ ರೂಪಗಳಿಂದ ಭೂಭಾರವನ್ನು ಪರಿಹರಿಸಿ ಕಾಪಾಡಿದವನೂ ಶ್ರೀಹರಿ. 
ಇನ್ನು ಆಳುವ ರಾಜರಲ್ಲಿ ಸ್ವತಃ ತಾನು ವಿಭೂತಿ ರೂಪದಿಂದ ನೆಲೆಸಿದ್ದು ನಿಜ ಅರ್ಥದಲ್ಲಿ 
ಭೂಪತಿಯಾದ ಶ್ರೀಹರಿಯೇ. ಆದ್ದರಿಂದ ನಿಜಕ್ಕೂ ಸಹ ಭೂದೇವಿಯ ಪತಿಯಾಗಿ 


ಮಾನ್ಯನಾಗಿ ನಿತ್ಯ ಪೂಜ್ಯನಾದವನು ಶ್ರೀಹರಿಯೇ. ಅಂತಹ ಶ್ರೀಹರಿಯು ಸದಾ ನಮ್ಮನ್ನು 
ಪರಿಪಾಲಿಸಲಿ. 


೭. ಶ್ರೀಮದ್ದಾಗತ ದ್ವಾದಶಸ್ಯಂದದಲ್ಲಿ ತಾವು ಭೂಪತಿಗಳೆಂಬ ರಾಜರ ಭ್ರಮೆ 
ಹಾಗೂ ನಿಜವಾದ ಭೂಪತಿ ಶ್ರೀಹರಿ ಒಬ್ಬನೇ ಎಂಬ ತಾತ್ತ್ವಿಕ ಸಂಗತಿ ನಿರೂಪಿತವಾಗಿದ್ದು 
ಶ್ರೀಕನಕದಾಸರ ಈ ಮಾತು ಅದರ ಒಟ್ಟುಸಾರದಂತಿದೆ”. 


೧. ರಾಜನ್ನೇತೇ ಮಯಾ ಪ್ರೋಕ್ತಾ ನರದೇವಾಸ್ತಥಾ ಪರೇ । 
ಭೂಮೌ ಮಮತ್ವಂ ಕೃತ್ವಾ$0ತೇ ಹಿತ್ವೇಮಾಂ ನಿಧನಂ ಗತಾಃ॥ 
ಕೃಮಿವಿಜ್ಞಭಸ್ಮಸಂಜ್ಞಾಂತೇ ರಾಜನಾಮ್ನೋಂಪಿ ಯಸ್ಯ ಚ । 
ಭೂತಧ್ರುಜ್‌ ಮನುತೇ ಸ್ವಾರ್ಥಂ ಕಿಂ ವೇದ ನಿರಯೋ ಯತಃ ॥ 
ಕಥಂ ಸೇಯಮಖಂಡಾ ಭೂಃ ಪೂರ್ವ್ಮೈರ್ಮತ್ಪುರುಪೈರ್ಧೃತಾ। 
ಮತ್ತುತ್ರಸ್ಯ ಚ ಪೌತ್ರಸ್ಯ ಮತ್ಪೂರ್ವಾ ವಂಶಜಸ್ಯ ಚ॥ 
ತೇಜೋ5 ಬನ್ನಾತ್ಮಕಂ ಕಾಯಂ ಗೃಹೀತ್ವಾ 5ತೃತಯಾ ಮುಧಾ। 
ಮಹೀಂ ಮಮತಯಾ ಚೋಭೌ ಹಿತ್ವಾ5ಂತೇ5 ದರ್ಶನಂ ಗತಾಃ॥ 
ಯೇಯೇ ಭೂಪತಯೋ ರಾಜನ್‌ ಭುಂಜತೇ ಭುವಮೋಜಸಾ। 
ಕಾಲೇನ ತೇ ಕೃತಾಃ ಸರ್ವೇ ಕಥಾಮಾತ್ರಾಃ ಕಥಾಸು ಚ॥ -(೧೨/೨/೪೦-೪೪) 
ದೃಷ್ಟ 5ತ್ಮನಿಜಯವ್ಯಗ್ರಾನ್‌ ನೃಪಾನ್‌ ಹಸತಿ ಭೂರಿಯಮ್‌ । 
ಅಹೋ ಮಾಂ ವಿಜಿಗೀಷಂತಿ ಮೃತ್ಯೋಃ ಕ್ರೀಡನಕಾ ನೃಪಾಃ ॥ 
ಕಾಮ ಏಷ ನರೇಂದ್ರಾಣಾಂ ಮೋಘಃ ಸ್ಯಾದ್ವಿದುಷಾಮಪಿ। 
ಜಲಫೇನೋಪಮೇ ಹಿಂಡೇ ಯೇ ವಿಸ್ರಂಭಿತಾ ನೃಪಾಃ ॥ 


೫೩. ಜಗದಧ್ಯಕ್ಷ ರಕ್ಷಿಸು ೧೮೯ 


೫೩. ಜಗದಧ್ಯಕ್ಷ ರಕ್ಷಿಸು 
ಭಾರಕರ್ತನು ನೀನು ಬಹು ಸಂ- 
ಸಾರಿಯೆಂಬುದ ನಿಗಮತತಿ 
ಕೈವಾರಿಸುತ್ತಿದೆ ದಿವಿಜಮನುಜಭುಜಂಗರೊಳಗಿನ್ನು | 
ಆರಿಗುಂಟು ಸ್ವತಂತ್ರ ನಿನ್ನಂ- 
ತಾರು ಮುಕ್ಕಿಯನೀವ ಸದ್ಗುರು- 
ವಾರು ಜಗದಧ್ಯಕ್ಷ ರಕ್ಷಿಸು ನಮ್ಮನನವರತ Il ೫೩ 11 


ಅ: "ಭಾರವನ್ನುಹೊತ್ತವನು, ಭಾರವನ್ನುಪರಿಹರಿಸುವವನು ನೀನೇ ಆಗಿರುವ. ನೀನು 
ವಿಶ್ವಕುಟುಂಬಿ' ಎಂಬುದನ್ನುವೇದಗಳ ರಾಶಿ ಹಾಡಿ ಹೊಗಳುತ್ತಿದೆ. ದೇವತೆಗಳಲ್ಲಾಗಲಿ, 
ಮನುಜರಲ್ಲಾಗಲಿ, ನಾಗಗಳಲ್ಲಾಗಲಿ ಯಾರೂ ಸಹ ಸ್ವಾತಂತ್ರವನ್ನು ಹೊಂದಿದವರಲ್ಲ 


ಪೂರ್ವಂ ನಿರ್ಜಿತ್ಯ ಷಡ್ವರ್ಗಂ ಜೇಷ್ಯಾಮೋ ರಾಜಮಂತ್ರಿಣಃ । 
ತತಃ ಸಚಿವಪೌರಾಪ್ರಕರೀಂದ್ರಾನಥ ಕಂಟಕಾನ್‌ ॥ 

ಏವಂ ಕ್ರಮೇಣ ಜೇಷ್ಯಾಮಃ ಪೃಥ್ವೀಂ ಸಾಗರಮೇಖಲಾಮ್‌ । 
ಇತ್ಯಾಶಾಬದ್ಧಹೃದಯಾ ನ ಪಶ್ಯಂತ್ಯಂತಿಕೇ5ಂತಕಮ್‌ ॥ 
ಸಮುದ್ರಾವರಣಾಂ ಜಿತ್ವಾ ಮಾಂ ವಿಶಂತ್ಯಬ್ಧಿಮೋಜಸಾ | 
ಕಿಯದಾತ್ಮಜಯಸ್ಕೆ ಛತನ್ನುಕ್ತಿರಾತ್ಮಜಯೇ ಫಲಮ್‌ ॥ 

ಯಾಂ ವಿಸೃಜ್ಯೈವ ಮನವಸ್ತತ್ಸುತಾಶ್ಚ ಕುರೂದ್ವಹ । 

ಗತಾ ಯಥಾಗತಂ ಯುದ್ಧೇ ತಾಂಮಾಂ ಜೇಷ್ಯಂತ್ಯಬುದ್ಧಯಃ Il 


ಮತ್ಯತೇ ಪಿತೃಪುತ್ರಾಣಾಂ ಭ್ರಾತ್ಮಣಾಂ ಚಾಪಿ ವಿಗ್ರಹಃ। 

ಜಾಯತೇ ಹ್ಯಸತಾಂ ರಾಜ್ಯೇ ಮಮತಾಬದ್ಧಚೇತಸಾಮ್‌ ॥ 
ಮಮೈವೇಯಂ ಮಹೀ ಕೃತ್ಸ್ನಾನ ತೇ ಮೂಢೇತಿ ವಾದಿನಃ | 
ಸರ್ಧಮಾನಾ ಮಿಥೋ ಫ್ಲಂತಿ ಮ್ರಿಯಂತೇ ಮತ್ಯತೇ ನೃಪಾಃ॥ 
ಪೃಥುಃ ಪುರೂರವಾ ಗಾಧಿರ್ಭರತೋ ನಹುಷೋಇ5ರ್ಜುನಃ। 
ಮಾಂಧಾತಾ ಸಗರೋ ರಾಮಃ ಖಟ್ವಾಂಗೋ ಧುಂಧುಹಾ ರಘುಃ॥ 
ತೃಣಬಿಂದುರ್ಯಯಾತಿಶ್ಚ ಶರ್ಯಾತಿಃ ಶಂತನುರ್ಗಯಃ। 
ಭಗೀರಥಃ ಕುವಲಯಾಶ್ವಃ ಕಕುತ್ತೊ ್ಲೀ ನೈಷಧೋ ನೃಪಃ ॥ 
ಹಿರಣ್ಯಕಶಿಪುರ್ವ್ವೃತ್ರೋ ರಾವಣೋ ಲೋಕರಾವಣಃ | 

ನಮುಚಿಃ ಶಂಬರೋ ಭೌಮೋ ಹಿರಣ್ಯಾಕ್ಟೊ ಸೀನ ಥ ತಾರಕಃ ॥ 

ಅನ್ಯೇ ಚ ಬಹವೋ ದೃತ್ಯಾ ರಾಜಾನೋ ಯೇ ಪ್ರಜೇಶ್ವರಾಃ। 
ಸರ್ವೇ ಸರ್ವವಿದಃ ಶೂರಾಃ ಸರ್ವೇ ಸರ್ವಜಿತೋಇಜಿತಾಃ॥ 
ಮಮತಾಂ ಮಯ್ಯಮರ್ತ್ಯಾಯಾಂ ಕೃತ್ವಾ ವೈ ಮತ್ಯಧರ್ಮಿಣಃ। 
ಕಥಾವಶೇಷಾಃ ಕಾಲೇನ ಹ್ಯಕೃತಾರ್ಥಾಃ ಕೃತಾ ಅಹೋ॥ - (೧೨/೩/೧-೧೩) 


೧೯೦ ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ 


ನೀನೊಬ್ಬನೇ ಸ್ವತಂತ್ರನು, ನಿನ್ನಂತೆ ಮುಕ್ತಿಯನ್ನು ಯಾರು ನೀಡುವರು, ಸದ್ದುರುವಾಗಿ 
ಯಾರು ಇರುವರು? ಜಗತ್ತಿನ ಅಧ್ಯಕ್ಷನೂ ನೀನೇ. ಅಂತಹ ಶ್ರೀಹರಿಯೇ! ನಮ್ಮನ್ನು 
ಸದಾ ರಕ್ಷಿಸು. 

ವಿ.:೧. ಶ್ರೀಹರಿಯು ಭಾರಕರ್ತ ಎಂದರೆ, ಮೇಲ್ನೋಟಕ್ಕೆ ಭಾರವನ್ನು ಉಂಟುಮಾಡುವವನು 
ಎಂದರ್ಥ. ಕೃತಿ ಛೇದನೇ ಎಂಬ ಧಾತುವಿನಿಂದ ಭಾರ ಪರಿಹರಿಸುವನು ಎಂಬ ಮುಖ್ಯಾರ್ಥ 
ಲಭಿಸುವುದು. ಇದರಿಂದ ಸಂಸಾರದ ಭಾರವನ್ನೇ ಪರಿಹರಿಸುವ ಮಹನೀಯ ಶ್ರೀಹರಿ 
ಎಂದರ್ಥವಾಗುವುದು. 


೨. ಭಾರ ಎಂದರೆ ಸಾರ ಎಂದೂ ಅರ್ಥವಿದೆ. ಮಹಾಭಾರತ ಎಂಬಲ್ಲಿಹೇಗೋಹಾಗೆ. ಈ 
ಅರ್ಥದಲ್ಲಿಜೀವನಕ್ಕೆ ಭಾರವನ್ನು ಸಾರವನ್ನು; ತೂಕವನ್ನುತಂದುಕೊಡುವವನು ಭಗವಂತನಾದ 
ಶ್ರೀಹರಿ ಎಂದು ಅರ್ಥವಾಗುವುದು; ದಿವಿಜ - ದೇವತೆ; ಭುಜಂಗ -ಸರ್ಪ. 


೩. ಶ್ರೀಹರಿಯು ಬಹುಸಂಸಾರಿ; ಎಂದರೆ, ವಿಶ್ವಕುಟುಂಬಿ ಎಂದರ್ಥ. ಮಹಾಲಕ್ಕಿ ಕ್ಸೀ 
ಅವನ ಪತ್ನಿ ಬ್ರಹ್ಮವಾಯುಗಳು ಅವನ ಪುತ್ರರು. ಶಿವಾದಿ ದೇವತೆಗಳು ಅವನ ಪೌತ್ರರು. 
ಉಳಿದವರೆಲ್ಲ ಅವನ ಪರಿವಾರ. ಬ್ರಹ್ಮಾಂಡವೇ ಅವನ ಮಂದಿರ. ಹೀಗೆ ಅವನು 
ವಿಶ್ವಕುಟುಂಬಿಯಾದವನು ಎಂಬುದು ವೇದಾದಿಶಾಸ್ತ್ರಗಳಿಂದ ಸಿದ್ಧವಾಗಿರುವ-ವಿಚಾರ. ಈ 
ಬಗ್ಗೆ ಹೆಚ್ಚಿನ ವಿವರಗಳು: "ಸಿರಿಯು ಕುಲಸತಿ ಬ್ರಹ್ಮಹೆಮ್ಮಗ ರುದ್ರ ಮೊಮ್ಮಗ' ಎಂಬ ಪದ್ಯದ 
ವಿವರಣೆಯಲ್ಲಿಬಂದಿವೆ. 


೪. ಶ್ರೀಹರಿಯ ಹೊರತು ಬೇರೆ ಯಾವುದೇ ದೇವತೆಯಾಗಲಿ, ಇತರ ಯಾರೇ ಆಗಲಿ 
ಸ್ವತಂತ್ರರಲ್ಲ ಅವನೊಬ್ಬನೆ ಸ್ವತಂತ್ರನಾದ ಪರದೇವತೆ. ಇದು, "ಸ್ವತಂತ್ರೋ ಭಗವಾನ್‌ ವಿಷ್ಣು! 
ಎಂಬ ಶ್ರೀಮದಾಚಾರ್ಯರ ತತ್ತ್ವ್ವಸಂಖ್ಯಾನದ ಸಾರಭೂತವಾದ ವಿವರ. 


೫. ಮುಕ್ತಿ ನೀಡುವ ದೇವತೆಯಂತೂ ಶ್ರೀಹರಿ ಒಬ್ಬನೇ. ಹರಿವಂಶದ ಘಂಟಾಕರ್ಣ, 
ಕರ್ಣ ಮೊದಲಾದ ಪಿಶಾಚಿಗಳ ಪ್ರಸಂಗದಲ್ಲಿಮೋಕ್ಬ್ಚನೀಡುವವನು ಶ್ರೀಹರಿ ಒಬ್ಬನೇ ಎಂಬ 
ರುದ್ರದೇವರ ಮಾತು: "ಸರ್ವೇಷಾಂ ಮುಕ್ಕಿದಾತಾ ಹಿ ವಿಷ್ಣುರೇವ ನ ಸಂಶಯಃ' ಹಾಗೂ 
ಮುಚುಕುಂದರಾಜನ ಪ್ರಸಂಗದಲ್ಲಿನ, ವರಂ ವೃಣೀಷ್ಟಭದ್ರಂ ತೇ ಖತೇ ಕೈವಲ್ಯಮಾತ್ಮನಃ | 
ಏಕ ಏವೇಶ್ವರಸ್ತಸ್ಯ ಭಗವಾನ್‌ ವಿಷ್ಣುರವ್ಯಯಃ” ॥ ಎಂಬ ಮಾತು ಮೊದಲಾದ ಅನೇಕ 
ಆಧಾರಗಳು ಇದನ್ನು ಸಾಧಿಸುವವು. 


೬. ಶ್ರೀಹರಿಯು ಸದ್ಗುರು ಎಂದರೆ, ಎಲ್ಲರಿಗೂ ಮುಖ್ಯ ಗುರು, ಉತ್ತಮ ಗುರು 
ಅವನೇ. ವೇದವ್ಯಾಸಾದಿ ರೂಪಗಳಿಂದ ಮಹಾಭಾರತಾದಿ ಗ್ರಂಥಗಳನ್ನು ರಚಿಸುವವನು. 


೧. ಶ್ರೀಮದ್ಭಾಗವತ (೧೦/೫೪/೨೦) 


೫೪. ನಿನ್ನನುಮತವಿಡಿದು ನಂಬಿದೆನು ರಕ್ಷಿಸು ೧೯೧ 


ವೇದವಿಭಾಗ ಮಾಡಿದವನು ಆಗಿಯು, ಉಪದೇಶಕರಾದ ದೇವತೆಗಳಿಗೂ ಉಪದೇಶಕನಾದ 
ಮೂಲಗುರುವಾಗಿಯು ಮತ್ತು ಉಪದೇಶಿಸುವ ಪ್ರತಿಯೊಬ್ಬರೊಳಗು ನೆಲೆಸಿದ್ದು ಮುಖ್ಯ 
ಗುರುವಾಗಿಯೂ, ಗ್ರಹಿಸುವ 'ಬುದ್ದಿಯನ್ನು ಸಹ ಪ್ರೇರಿಸುವ. ಮುಖ್ಯ ಪ್ರೇರಕನಾಗಿಯೂ 
ಶ್ರೀಹರಿಯೇ ಗುರುವಾಗಿರುವನು ಎದು ಇಲ್ಲಿಯ ಇನ್ನೊಂದು ಮುಖ್ಯ ತತ್ತ್ವ. ಸದ್ಗುರು 
ಎಂಬುದಕ್ಕೆ "ಸದಿತಿ ಪ್ರಾಣಃ ಎಂಬ ಉಪನಿಷತ್ತಿನ ಮಾತಿನ ಹಿನ್ನೆಲೆಯಲ್ಲಿ PLE 
ಮುಖ್ಯಪ್ರಾಣನಿಗೂ ಗುರು ಎಂಬ ಅರ್ಥವೂ ಉಚಿತವನ್ನಿಸುವುದು. 


೭. ಜಗದಧ್ಯಕ್ಷ ಎಂದರೆ ಜಗತ್ತಿನ ಸಕಲಕಾರ್ಯಗಳನ್ನು ಸಹ ನೇಮಿಸುವವನು. 
ಪ್ರತಿಯೊಬ್ಬರ ಪ್ರತಿಕಾರ್ಯಕ್ಕೂ ಸಹ ಮುಖ್ಯ ಸಾಕ್ಷಿಯಾದವನು ಎಂದರ್ಥ. ಇದು 
"'ಮಯಾಂದೃಕ್ಷೇಣ ಪ್ರ ಪ್ರಕೃತಿಃ ಜಬ ಸಚರಾಚರಮ್‌'” ಎಂಬ ಭಗವದ್ಗೀತೆಯ 
ಅರ್ಥವಾಗಿದೆ. 


th 


೫೪. ನಿನ್ನನುಮತವಿಡಿದು ನಂಬಿದೆನು ರಕ್ಷಿಸು 


ಗತಿವಿಹೀನರಿಗಾರು ನೀನೇ 

ಗತಿ ಕಣಾ ಪತಿಕರಿಸಿ ಕೊಡು ಸ- 

ದೃತಿಯ ನೀನೆಲೆ ದೇವ ನಿನಗಪರಾಧಿ ನಾನಲ್ಲ! 
ಶ್ರುತಿವಚನವಾಡುವುದು ಶರಣಾ- 

ಗತರ ಸೇವಕನೆಂದು ನಿನ್ನನು- 

ಮತವಿಡಿದು ನಂಬಿದೆನು ರಕ್ಷಿಸು ನಮ್ಮನನವರತ 11 ೫೪ I 


ಅ: ಗತಿ ಇಲ್ಲದವರಿಗೆ ಯಾರು ತಾನೆ ಗತಿ ಎನ್ನಿಸಿಯಾರು; ನೀನೆ ಗತಿ ಅಲ್ಲವೇ? 
ನೀನು ಕೃಪೆ ತೋರಿ ಸದ್ಗತಿಯನ್ನು ನೀಡು. ನೀನು ದೇವನಾದವನು, ನಾನು ನಿನಗೆ 
ಅಪರಾಧವೆಸಗಿದವನಲ್ಲ ಶ್ರುತಿಯ ವಚನ ನಿನ್ನನ್ನು ಶರಣಾಗತರ ಸೇವಕ ಎಂದು 
ಕೊಂಡಾಡುವುದು. ನಿನಗೆ ಸಮ್ಮತವಾದ ದಾರಿಯನ್ನು ಹಿಡಿದು ನಿನ್ನನ್ನು ನಾನು 
ನಂಬಿರುವೆನು. ಶ್ರೀಹರಿಯೇ! ನೀನು ಸದಾ ನಮ್ಮನ್ನು ರಕ್ಷಿಸು. 

ವಿ.: ೧. ಶ್ರೀಹರಿಯು ಸಕಲರಿಗೂ ಗತಿಯಾದವನು. ತನ್ನಭಕ್ತರನ್ನುಪಾವನಗೊಳಿಸುವವನು. 
ಸರ್ವಸಮರ್ಥನಾದವನು. ಶರಣಾಗತರನ್ನು ಅನುಸರಿಸಿ ನಡೆಯುವವನು ಎಂಬ ವಿಷಯ 
ಇದರಲ್ಲಿನಿರೂಪಿತವಾಗಿದೆ. 


೧. ಗೀತಾ (೯/೧೦) 


೧೯೨ ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ 


೨. ಗತಿ ಇಲ್ಲದವರಿಗೆ ಶ್ರೀಹರಿಯೇ ಗತಿ, ಎಂದರೆ ಶ್ರೀಹರಿಯನ್ನೇ ಗತಿ ಎಂದು ನಂಬಿದವರನ್ನು 
ಶ್ರೀಹರಿಯು ನಿಶ್ಚಿತವಾಗಿಯೂ ರಕ್ಷಿಸುವನು ಎಂದರ್ಥ. ಇದು ಶ್ರೀಮದಾಚಾರ್ಯರ 
"ಹರಿರೇವ ಜಗತ್ತಿತ್ಛಮಾತೃಗತಿಃ' ಎಂಬುದರ ಭಾವವಾಗಿದೆ. ಅದರಂತೆ "ಅನ್ಯಥಾ ಶರಣಂ 
ನಾಸ್ತಿ ತ್ವಮೇವ ಶರಣಂ ಮಮ। ತಸ್ಮಾತ್‌ ಕಾರುಣ್ಯಭಾವೇನ ರಕ್ಷ ರಕ್ಷ: ಜನಾರ್ದನ॥' ಎಂಬ 
ಪ್ರಾರ್ಥನೆಯ ಭಾವವೂ ಆಗಿದೆ; ಪತಿಕರಿಸಿ - ಸ್ವೀಕರಿಸಿ, ಅಂಗೀಕರಿಸಿ, ಕೃಪೆತೋರಿ. 


೩. ಸದ್ಗತಿಯನ್ನು ನೀಡುವದು ಶ್ರೀಹರಿಯ ಮಹಾಮಹಿಮೆ. ಇತರ ದೇವತೆಗಳಿಗೆ ಅದರಲ್ಲಿ 
ಸ್ವಲ್ಪಮಾತ್ರವೂ ಸಹ ಶಕ್ಕಿಯಿಲ್ಲಎಂಬುದು ವಿಶೇಷ ಪ್ರಮೇಯ: 


ವಿಷ್ಣುರ್ಹಿ ದಾತಾ ಮೋಕ್ಟಸ್ಕ ವಾಯುಶ್ಚ ತದನುಜ್ಜಯಾ | -ಮ. ಭಾ.ತಾ.ನಿ 


ತೇಷಾಮಹಂ ಸಮುದ್ಧರ್ತಾ ಮೃತ್ಯುಸಂಸಾರಸಾಗರಾತ್‌ I 
ಭವಾಮಿ ನ ಚಿರಾತ್‌ ಪಾರ್ಥ ಮಯ್ಯಾವೇಶಿತಚೇತಸಾಮ್‌ || - ಗೀತಾ 


೪. ಎಂತಹ ಪಾಪಿಗಳನ್ನೂ ಸಹ ಪಾವನಗೊಳಿಸುವುದು ಶ್ರೀಹರಿಯ ಮತ್ತೊಂದು 
ಮಹಿಮೆ. ಭಕ್ತರು ಮಾಡುವ ಪಾಪಗಳನ್ನು: ಸಹಿಸುವುದು ಸಹ ಅವನ ಹಿರಿಮೆಯೇ! ಎಂಬುದು 
ಇನ್ನೊಂದು ಪ್ರಮೇಯ: 

ಪಾಪೋ ಹಂ ಪಾಪಕರ್ಮಾಂಹಂ ಪಾಪಾತ್ಮಾ ಪಾಪಸಂಭವಃ | 
ಪಾಹಿ ಮಾಂ ಕೃಪಯಾ ದೇವ ಶರಣಾಗತವತ್ತಲ॥ 


೫. ಶ್ರೀಹರಿಯು ದೇವ ಎಂದರೆ ಕ್ರೀಡಾದಿಗುಣ ವಿಶಿಷ್ಟನಾದವನು. ಮೋಕ್ಟನೀಡುವುದು, 
ಪಾಪಕಳೆಯುವುದು ಮೊದಲಾದ ಅಸಾಧಾರವಾದ ಸಾಮರ್ಥ್ಯ ಅವನಿಗೆ ಕೇವಲ ಲೀಲೆ ಎಂಬ 
ಭಾವ ಇದರಿಂದ ಸೂಚಿತ. 


೬. 'ನಿನಗಪರಾಧಿ ನಾನಲ್ಲ' ಎಂದರೆ ದೇವರನ್ನು ತಪ್ಪಾಗಿ ತಿಳಿಯುವ ತಪ್ಪನ್ನು 
ಮಾಡದವನು ಎಂದರ್ಥ. ಇತರ ಎಲ್ಲಪಾಪಗಳಿಗಿಂತಲೂ ಮಿಗಿಲಾದದ್ದು ದೇವರ ಬಗ್ಗೆ 
ತಪ್ಪಾಗಿ ತಿಳಿಯುವುದು. ಅಂತಹ ಪಾಪವನ್ನು ಅಜಾ ್ಲನವಶಾತ್‌ ಹಾಗೆ ತಿಳಿಯುವುದು ಒಂದು 
ಹಂತದಲ್ಲಿ ಜೀವರು ಮಾಡುವುದು ಸಹಜ. ಆದರೆ, ತಿಳುವಳಿಕೆ ಬರುತ್ತಾ ಹೋದಂತೆ ಆ ತಪ್ಪು 
ಪರಿಹಾರವಾಗತೊಡಗುವುದು: ಶ್ರೀಪುರಂದರದಾಸರ "ಅಪರಾಧಿ ನಾನಲ್ಲ ಅಪರಾಧ 
ಎನಗಿಲ್ಲ' ಎಂಬ ಕೃತಿಯ ಹಿನ್ನೆಲೆಯಲ್ಲಿ ಇದರ ಭಾವ ಇನ್ನಷ್ಟುಸಷ್ಟವಾಗುವುದು. 

೭. ಶ್ರೀಹರಿಯು ಶರಣಾಗತವತ್ತಲ ಎಂದು ಕೊಂಡಾಡಿರುವುದು ಅವನನ್ನು ಶರಣು 
ಹೊಂದಲು ಮುಖ್ಯವಾದ ಕಾರಣ. ಪರಿಪೂರ್ಣನಾದ ಅವನಿಗೆ ಬೇರಾರಿಂದಲೂ ಸಹ 


ಯಾವುದೇ ಕಾರ್ಯ ಆಗಬೇಕಿಲ್ಲ ಆದರೆ, ಶರಣಾಗತವತ್ತಲನಾದ ಅವನು ಕೇವಲ 
ಕರುಣೆಯಿಂದ ತನ್ನ ಭಕ್ತರನ್ನು ಪಾಲಿಸುವನು ಎಂಬುದು ವಿಶೇಷ 


೫೫. ನಿನ್ನಸಮಾಗಮವ ಬಯಸುವೆನು ರಕ್ಷಿಸು ೧೯೩ 


೮. "ನಿನ್ನ ಅನುಮತವಿಡಿದು' ಎಂದರೆ ಶ್ರೀಹರಿಗೆ ಸಮೃತವಾದಂತಹ ತತ್ತ ವನ್ನು ಅವನು 
ಉಪದೇಶಿಸಿದ ಭಗವದ್ಗೀತಾದಿ ಗ್ರಂಥಗಳಿಂದ ತಿಳಿದು ಅನುಸರಿಸಿ ನಡೆಯುವುದು ಎಂದರ್ಥ. 
ಇದು ಈ ಕೆಳಗಿನ ಗೀತಾಶ್ಲೋಕದ ಅರ್ಥವಾಗಿದೆ: 

ಯೇ ಮೇ ಮತಮಿದಂ ನಿತ್ಯಮನುತಿಷ್ಠಂತಿ ಮಾನವಾಃ । 
ಶ್ರದ್ಧಾವಂತೋ5ನಸೂಯಂತೋ ಮುಚ್ಯಂತೇ ತೇಠಪಿ ಕರ್ಮಭಿಃ ॥ 
- ಗೀತಾ (೩/೩೧) 

೯. "ನಿನಗಪರಾಧಿ ನಾನಲ್ಲ ಎಂಬ ಇಲ್ಲಿಯ ಮಾತು ಶ್ರೀಪುರಂದರದಾಸರ "ಅಪರಾಧಿ 
ನಾನಲ್ಲಅಪರಾಧವೆನಗಿಲ್ಲ' ಎಂಬ ಕೀರ್ತನೆಯ ಸಾರದಂತಿದೆ: 

ಅಪರಾಧಿ ನಾನಲ್ಲಅಪರಾಧವೆನಗಿಲ್ಲ! 

ಕಪಟ ನಾಟಕ ಸೂತ್ರಧಾರಿ ನೀನೆ ॥ ಪ॥ 
ನೀನು ಆಡಿಸಲು ಜಡ ಒನಕೆಯಬೊಂಬೆ 

ಏನು ಬಲ್ಲದು ಬೇರೆ ಕೃತಿಯನೊಂದ ॥ 
ನೀನಿಟ್ಟಸೂತ್ರದಿಂದಲುಗೆ ಕೈಕಾಲುಗಳು | 

ನೀನೆ ಮಗ್ಗಿಸಲು ಮಗ್ಗುವ ದೇಹತಾನಾಗೆ ೧॥ 
ಒಂದೆಂಟು ಬಾಗಿಲುಗಳುಳ್ಳ ಪಟ್ಟಣಕೆ ತನ- 

ಗೆಂದು ಇಪ್ಪತ್ತಾರು ಮನೆಯಾಳ್ಗಳ ॥ 

ತಂದು ಕಾವಲುನಿಲಿಸಿ ಎನ್ನನೀನೊಳಗಿಟ್ಟು 

ಮುಂದೆ ಭವಭವದಿ ದಣಿಪುದು ನಿನ್ನದನ್ಯಾಯ ॥೨॥ 
ಯಂತ್ರವಾಹಕ ನೀನೆ ಒಳಗೆ ಇದ್ದೂ ಎನ್ನ-ಸ್ವ 

ತಂತ್ರನೆಂದೆನಿಸಿ ಕೊಲಿಸುವರೆ ಹೇಳೊ ॥ 

ಕಂತುಪಿತ ಲಕ್ಷ್ಮೀಶ ಎಂತಾದಡಂತಹುದ 

ನಂತ ಮೂರುತಿ ನಮ್ಮ ಪುರಂದರವಿಠಲ TEU 


೫೫. ನಿನ್ನ ಸಮಾಗಮವ ಬಯಸುವೆನು ರಕ್ಷಿಸು 
ಈಗಲೋ ಈ ದೇಹವಿನ್ನಾ- 
ವಾಗಲೋ ನಿಜವಲ್ಲವೆಂಬುದ- 
ನೀಗ ತಿಳಿಯದೆ ಮಡದಿ ಮನೆ ಮನೆವಾರ್ತೆಯೆಂದೆನುತ । 
ರಾಗಲೋಭದಿ ಮುಳುಗಿ ಮುಂದಣ 
ತಾಗುಬಾಗುಗಳರಿಯೆ ನಿನ್ನಸ- 
ಮಾಗಮವ ಬಯಸುವೆನು ರಕ್ಷಿಸು ನಮ್ಮನನವರತ 11 ೫೫ ॥ 


7A 


೧೯೪ ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ 


ಆ: ಈ ದೇಹ ಈಗಲೋ ಇನ್ನಾವಾಗಲೋ ಹೋಗುವಂತಹುದು. ಇದು ಸರ್ವಥಾ 
ಶಾಶ್ವತವಲ್ಲ ಎಂಬುದನ್ನು ಗಮನಿಸದೇ ಹೆಂಡತಿ, ಮನೆ, ಮನೆ ಕೆಲಸ ಎಂದು ಭಾವಿಸಿ 
ಕಾಮ, ಲೋಭಗಳಿಗೆ ಒಳಗಾಗಿ ಮುಂದಿನ ಆಗುಹೋಗುಗಳನ್ನು ತಿಳಿಯದವನು ನಾನು; 
ನಿನ್ನಸಮಾಗಮವನ್ನು ಬಯಸಿರುವೆನು. ಶ್ರೀಹರಿಯೇ! ನೀನು ಸದಾ ನಮ್ಮನ್ನು ರಕ್ಷಿಸು. 


ವಿ.: ೧. ದೇಹವು ಅನಿತ್ಯ. ಅದರಂತೆ ದೇಹಕ್ಕೆ ಸಂಬಂಧಿಸಿದ ಪತ್ನಿ ಚ ಾ್‌ೆ ಸಹ 
ಅನಿತ್ಯ. ಶ್ರೀಷರಿಯೊಬನ ನಿತ: ಸಟಂದಿಯಾಲವಯ ಅವನೊಂದಿಗೆ ಇರುವುದೇ ನಿಜದ 
ಪುರುಷಾರ್ಥ ಎಂದು ಭಾವ". ಇದು "ದ್ವಾಸುಪರ್ಣಾ ಸಯುಜಾ ಸಖಾಯಾ'” ಎಂಬ 
ಉಪನಿಷದ್ವಾಣಿಯ ಭಾವವೂ ಆಗಿದೆ. 


೨. ಇಲ್ಲಿ'ನಿಜವಲ್ಲ ಎಂಬುದಕ್ಕೆ ಸುಳು ಎಂಬ ಅರ್ಥವಲ್ಲ ಅನಿತ್ಯ, ಅಶಾಶ್ವತ ಎಂದರ್ಥ. 
ಇದುಶ್ರಿ ಶ್ರೀಮದ್ಭಾಗವತದಲ್ಲಿನ ಅನೇಕ ಮಾತುಗಳ ವಿವರಣೆಯಂತಿರುವ ಪದ. 


೩. ಈ ದೇಹ ಹೋಗುವುದು ನಿಶ್ಚಿತ: ಜಾತಸ್ಯ ಹಿ ಧ್ರುವೋ ಮೃತ್ಯುಃ (ಗೀತಾ). ಆದರೆ, 
ಅದು ಈಗಲೋ, ಆಗಲೋ ಎಂಬುದಷ್ಟೆ ಇಲ್ಲಿಯ ಪ್ರಶ್ನೆ ಇದು ಶ್ರೀವಾದಿರಾಜಸ್ವಾಮಿಗಳ 
ಈ ಕೆಳಗಿನ ಪದ್ಯದ ವಿವರಣೆಯಂತಿದೆ: 


ಈಗಲೋ ಇನ್ಯಾವಾಗಲೋ ಈ ತನುವು ಪೋಗದಿರದು 

ಭೋಗದಾಸೆ ಬಿಡಿಸಯ್ಯ ನಾಗಶಯನ ನಳಿನನಯನ ॥ಪ ॥ 
ಎಂಭತ್ತು ನಾಲ್ಕು ಲಕ್ಷ ಯೋನಿಗಳಲ್ಲಿ ಜನಿಸಿ ಬಂದೆ 

ಅಂಬುಜಾಕ್ಷ ನೊಂದೆನಯ್ಯ ಅಂದು ಮಾಡಿದ ಅಘದಿಂದ 

ಕುಂಭೀಪಾಕ ಮೊದಲಾದ ಕುತ್ತಿತ ನರಕದಿ ಬಿದ್ದು 

ಉಂಬೊ ದುಃಖವ ಬಿಡಿಸಯ್ಯ ಉದಧಿಶಯನ ಪುಣ್ಯಕಥನ Ho n 
ಓದಿ ಮರುಳಾದೆನಯ್ಯ ಓದನ ಮಾತ್ರಕೆ ಸಭೆಯೊಳ್‌ 

ವಾದಿಸುವೆ ವೇದಶಾಸ್ತ್ರಉಪನ್ಯಾಸಂಗಳನೆ ಮಾಳ್ಟೆ 

ಕ್ರೋಧರಹಿತರಾಗಿ ಅವರು ಕೊಡಲು ಕೊಂಡಾಡುವೆನು 
ಆದರಿಸದಿದ್ದರವರ ಬೈದು ಬರುವೆ ಖಿನ್ನನಾಗಿ ೨ ॥ 


೧. ಅನಿತ್ಯಸಂಬಂಧಯುತಾ ಪುತ್ರಾದ್ಯಾ ನಿತ್ಯಯುಗ್‌ ಹರಿಃ । - ಭಾ.ತಾ. (೬/೧೬/೯) 
೨. ಆಥರ್ವಣೋಪನಿಷತ್‌ (೩/೧) 
೩. ಆತ್ಮಸ್ತ್ಯಪ್ರ್ತಸುಹೃದೋ ಬಲಮೃದ್ಧಕೋಶಮಂತಃಪುರಂ ಪರಿವಿಹಾರಭುವಶ್ಚರಮ್ಯಾಃ। 

. ಭೂಮಂಡಲಂ ಜಲಧಿಮೇಖಲಮಾಕಲಯ್ಯ ಕಾಲೋಪಸ್ಪಷ ೃಷ್ಟಮಿತಿ ಸ ಪ್ರಯಯ್‌' ವಿಶಾಲಾಮ್‌ ॥ 

ಎ ಶ್ರೀಮದ್ಭಾಗವತ ( (೪/೧೪/೧೬) 
ಗೃಹೇಷು ದಾರೇಷು ಸುತೇಷು ಬಂಧುಷು ದ್ವಿಪೋತ್ತನಸ್ಯಂದನವಾಜಿಪತ್ತಿಷು । 
ಅಕ್ಬ್ಜಯ್ಯರತ್ನಾಭರಣಾಯುಧಾದಿಷ್ಟನಂತಭೋಗೇಷ್ಟಕರೋದಸನ್ಫತಿಮ್‌ ॥ 

ದ ಶ್ರೀಮದ್ಭಾಗವತ (೯/೬/೧೫) 


೫೫. ನಿನ್ನಸಮಾಗಮವ ಬಯಸುವೆನು ರಕ್ಷಿಸು ೧೯೫ 


ದೇಶ ದೇಶಂಗಳಿಗೆ ಧನದಾಸೆಗಾಗಿ ಪೋಗಿ ಪೋಗಿ 

ಬೇಸರದೆ ಕಂಡವರ ಕಾಡಿ ಬೇಡಿ ಬಳಲಿಸುವೆ 

ಕಾಸಿನ ಲಾಭವನು ಕಾಣೆ ಗಾಸಿಯಾದೆನಯ್ಯೋ ಶ್ರೀನಿ- 

ವಾಸ ನಿನ್ನ ಪೂಜಿಸದೆ ಮೋಸಹೋದೆನಯ್ಯ ನಾನು ೩ ॥ 
ಸ್ನಾನ ಮೌನಂಗಳನು ಮಾಳ್ಟೆ ಸಕಲ ಜನರ ಮುಂದೆ 

ಮಾನವರು ಇಲ್ಲದಾಗ ಮೌನವಿಲ್ಲ ಮಂತ್ರವಿಲ್ಲ 

ಜ್ಞಾನ ಪೇಳುವೆ ಪೋಗಿ ಧನವ ಕೊಟ್ಟವರಿಗೆ 

ಧ್ಯಾನಿಸದೆ ಪೊಟ್ಟೆಯನ್ನುನಾನು ಪೊರೆವೆ ನಿನ್ನಮರೆವೆ 1೪ ॥ 
ಹೆಣ್ಣು ಮಣ್‌ ಹೊನ್ನಾಸೆ ಬಿಡದು ಪುಣ್ಯಕೆ ಮನ ಒಡಂಬಡದು 
ಎನ್ನದೆಂಬೊ ಮಮತೆ ತಗ್ಗದು ಧನ್ಯ ಜಗಕೆ ಶಿರವು ಬಗ್ಗದು 
ನಿನ್ನವಾರ್ತೆಯ ಕರ್ಣ ಕೇಳದು ಅನ್ಯವಾರ್ತೆಗೆ ಹೊತ್ತು ಸಾಲದು 

ಇನ್ನು ಹೇಸಿಕೆ ಮನಕೆ ಬಾರದು ಮುಂದಿನ ಗತಿ ಎನಗೆ ತೋರದು ॥ ೫ ॥ 
ನಂಬಿ ಕೆಟ್ಟೆನೊ ನಾರಿಯರ ಕುಟುಂಬಿಗಳ ಸಲಹಲೋಸುಗ 

ತಿಂಬೆ ಹೀನರ ಮನೆಯೊಳನ್ನವ ನಂಬದೆ ನಿನ್ನ ಚರಣವನ್ನು 

ಹಂಬಲಿಸಿ ವಿಷಯಗಳಿಗೆ ಡಂಭನಾಗಿ ವ್ಯರ್ಥ ಕೆಟ್ಟೆ 

ಕುಂಭಿಣಿಗೆ ಭಾರನಾದೆ ಕಂಬುಕಂಧರ ನಿನ್ನಮರೆದೆ ೬ ॥ 
ವೃದ್ಧನಾದೆನು ಪಲಳೆಲ್ಲ ಬಿದ್ದವು ಕಣ್ಣುಕಾಣಲಾರವು 
ಎದ್ದುನಿಲ್ಲಲಾರೆನಯ್ಯ ಉದ್ದರಿಸೊ ಹಯವದನ 

ತಿದ್ದುಮನವ ನಿನ್ನಪಾದಪದ್ಧವ ನೆನೆವಂತೆ ಮಾಡೊ 

ಪೊದ್ದಿದವರ ಪೊರೆವ ಕರುಣಾಸಿಂಧು ನೀನೇ ಎನಗೆ ಬಂಧು ೭ 


೪. ಇದು ನಿಜವಲ್ಲಎಂದರೆ ಮಾಯಾವಾದಿಗಳು ಹೇಳುವಂತೆ ಮಿಥ್ಯೆ ಎಂದರ್ಥವಲ್ಲ 
ಅನಿತ್ಯ ಎಂದರ್ಥ. ಅಮಂಗಳ ಎಂದೂ ಅರ್ಥ. ಈ ದೇಹವು ನಿಜ ಎಂಬುದು ಅನುಭವ 
ಸಿದ್ದವಾದ ವಿಚಾರವಾದ್ದರಿಂದ ಅದನ್ನು ಅಸತ್ಯ ಎಂದು ಶಾಸ್ತ್ರ ಗಳು ಸರ್ವಥಾ ಕರೆಯಲಾರವು. 
ಭಗವದ್ಗೀತೆಯ "ಆಗಮಾಪಾಯಿನೋನಿತ್ಯಾಃ (೨/೧೪) ಎಂಬ ಮಾತಿನಲ್ಲಿ ಈ ಭಾವ 
ಸ್ಪಷ್ಟವಾಗಿ ಬಂದಿದೆ. | 

೫. ಮಡದಿ, ಮನೆ ಮೊದಲಾದವುಗಳ ಬಗ್ಗೆ ಸಲ್ಲದ ಅಭಿಮಾನಕ್ಕೊಳಗಾಗಿ ಜೀವ 
ಅವುಗಳತ್ತ ಹೆಚ್ಚು ಗಮನಹರಿಸುತ್ತಾ ಮುಖ್ಯ ಸ್ವಾಮಿಯಾದ ಶ್ರೀಹರಿಯನ್ನು ಮರೆತು 
ಬಿಡುವನು. ಅದರಿಂದಾಗಿ ಸಕಲ ವಿಧವಾದ ಅನರ್ಥಕ್ಕೆ ಗುರಿಯಾಗುವನು. ಅವುಗಳ ಬಗ್ಗೆ 
ಅನಿತ್ಯ ಎಂಬ ಎಚ್ಚರವನ್ನು ಹೊಂದಿ ಸೂಕ್ತ ರೀತಿಯಲ್ಲಿ ಅವುಗಳ ಚಿಂತನೆಯನ್ನು ಮಿತಿಗೊಳಿಸಿ 
ಶ್ರಿ ಹರಿಯನ್ನೇಸ ಸದಾ ಸ್ಮರಿಸುವುದು ಉದ್ಧಾರದ ಹಾದಿ ಎಂದರ್ಥ. ಇದು ಶ್ರಿ ಮದ್ಭಾಗವತದ 
ಈ ಕೆಳಗಿನ ಮಾತಿನ ವಿವರಣೆಯಾಗಿದೆ: 


೧೯೬ ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ 


ರಾಯಃ ಕಲಕ್ರಂ ಪಶವಃ ಸುತಾದಯೋ 
ಗೃಹಾ ಮಹೀಕುಂಜರಕೋಶಭೂತಯಃ।॥ 
ಸರ್ವೇ5ರ್ಥಕಾಮಾಃ ಕ್ಷಣಭಂಗುರಾಯುಷಃ 
ಕುರ್ವಂತಿಮರ್ತ್ಯಸ್ಯ ಕಿಯತಿ ಯಂ ಚಲಾಃ ॥ 


೬. ಜೀವನು ಮನೆ ಮೊದಲಾದವುಗಳ ಬಗ್ಗೆ ಅನಗತ್ಯವಾದ ಪ್ರಾಶಸ್ತವನ್ನು ಕೊಡುವನು 
ಎಂಬುದನ್ನು ತಿಳಿಸಲು ಮುಳುಗಿ ಎಂಬ ಪದವನ್ನು ಉಪಯೋಗಿಸಿರುವರು. 


೭. ಇಂತಹ ಅವಿವೇಕ ಮುಂದಿನ ಅಪಾರವಾದ ಅನರ್ಥಕ್ಕೆ ಕಾರಣ ಎಂಬುದರ ಪರಿವೆ 
ಇಲ್ಲದಿರುವುದು ಇದಕ್ಕೆ ಕಾರಣ. "ತಾಗುಬಾಗು'ಗಳು ಎಂದರೆ ಆಗುಹೋಗುಗಳು ಎಂದರ್ಥ. 
ಸತ್ಕಾರ್ಯದಿಂದ ಸತ್ತಲ, ದುಷ್ಕಾರ್ಯದಿಂದ ದುಷ್ನಲ ಎಂಬ ಎಚ್ಚರವನ್ನು ಹೊಂದದವರಿಗೆ 
ಮುಂದಿನ ಆಗುಹೋಗುಗಳು ತಿಳಿಯಲಾರವು ಎಂದರ್ಥ. 


೮. ಶ್ರೀಹರಿಯ ಸಮಾಗಮವನ್ನು ಬಯಸುವುದು ಎಂದರೆ ಸಾಲೋಕ್ಯ, ಸಾಮೀಪ್ಯ, 
ಸಾರೂಪ್ಯ, ಸಾಯುಜ್ಯ ಎಂಬ ನಾಲ್ಕು ಮುಕ್ತಿಗಳಲ್ಲಿ ಒಂದನ್ನು ಪಡೆಯುವುದು ಎಂದರ್ಥ. 
ಶ್ರೀಹರಿಯ ಜೊತೆಗೆ ಜೀವನು ಸದಾ ಇರುವನಾದರೂ ಆ ಬಗ್ಗೆ ಪರಿವೆ ಇಲ್ಲದಿದ್ದಾಗ 
ಇಲ್ಲದಿದ್ದಂತೆಯೇ ಸರಿ. ಆ ಪರಿವೆ ಉಂಟಾದಾಗ ಮಾತ್ರ ಅದು ನಿಜವಾದ ಸಮಾಗಮ 
ಎನ್ನಿಸುವುದು. ಶ್ರೀಹರಿಯ ಮಹಿಮೆಯನ್ನು ಶಾಸ್ತ್ರ ತತ್ತ್ವಗಳ ಹಿನ್ನೆಲೆಯಲ್ಲಿ ತಿಳಿದು 
ಹೃದಯದಲ್ಲಿನೆಲೆಸಿದ ಅವನನ್ನುಸಾಕ್ಟಾತ್‌ ಕರೆಸಿಕೊಂಡು ಮುಕ್ತಿ ಪಡೆಯುವುದೇ ಜೀವನದ 
ಸಿದ್ಧಿ ಎಂಬುದು ಇಲ್ಲಿಯ ಮುಖ್ಯ ಭಾವ. 


೯. ಶ್ರೀಕನಕದಾಸರ 'ತಾನ್ಯಾರೋ ತನ್ನ ದೇಹವ್ಯಾರೋ' ಎಂಬ ಕೀರ್ತನೆ ಈ ಪದ್ಯದ 
ವಿವರಣೆಯಾಗಿದೆ: 


ತಾನ್ಯಾರು ದೇಹವ್ಯಾರು ದ ದಿವ್ಯ- 

ಜ್ಞಾನದಲಿ ತಿಳಿದಾತ ಪರಮಯೋಗಿ | ಪ॥ 
ಅಸ್ಥಿಪಂಜರದ ನರಗಳ ತೊಗಲಹೊದಿಕೆಯ 

ವಿಸ್ತರಿಸಿ ಬಿಗಿದ ಮಾಂಸದ ಬೊಂಬೆಯು 

ಮೂತ್ರಮಲರಕ್ತ ಕೀವದ ಪ್ರಳಯದೊಡಲೆಂದು 

ವಿಸ್ತರಿಸಿ ತಿಳಿದಾತ ಪರಮಯೋಗಿ WO 
ಸೂತಕಾಬ್ದಿಯಲಿ ನವಮಾಸ ತುಂಬಿರೆ ತನ್ನ 
ಮಾತೆಯುದರದಿ ಬಂದು ಬೆರೆಸಿ ಬೆಳೆದು 

ಪಾತಕವದೊಂದು ಮೂರುತಿಯಾದ ತನುವೆಂದು 
ನೀತಿಯಲಿ ತಿಳಿದಾತ ಪರಮಯೋಗಿ ॥ ೨॥ 


೫೬. ಕಮಲಾಸನನ ಹಂಗೇಕೆ ರಕ್ಷಿಸು ೧೯೭ 


ಘೋರ ಸಂಸಾರತನುವೆಂದು ತನ್ನಲಿ ತಿಳಿದು 

ಗೇರು ಹಣ್ಣಿನ ಬೀಜದಂತೆ ಹೊರಟು 

ಮಾರಪಿತ ಕಾಗಿನೆಲೆಯಾದಿಕೇಶವನ ಪಾದ- 

ವಾರಿಜವ ನಂಬಿದವ ಪರಮಯೋಗಿ TENT 


kk 


೫೬. ಕಮಲಾಸನನ ಹಂಗೇಕೆ ರಕ್ಷಿಸು 


 ಮಾಸುರಕ್ಷದ ಮಡುವಿನಲಿ ನವ- 

ಮಾಸ ಜನನಿಯ ಜಠರದೊಳಗಿರು- 

ವಾ ಸಮಯದಲಿ ವೃತ್ತಿಯನು ಕಲ್ಪಿಸಿದ ಪ್ರಭುವಾರು | 

ನೀ ಸಲಹಿದವನಲ್ಲವೇ ಕರು- 

ಣಾಸಮುದ್ರನು ನೀನಿರಲು ಕಮ- 

ಲಾಸನನ ಹಂಗೇಕೆ ರಕ್ಷಿಸು ನಮ್ಮನನವರತ ॥ ೫೬ ॥ 


ಅ: ಮಾಸು ಹಾಗೂ ರಕ್ತದ ಮಡುವಿನಲ್ಲಿ ಒಂಬತ್ತು ತಿಂಗಳುಗಳ ಕಾಲ ತಾಯಿಯ 
ಜಠರದೊಳಗೆ ಇರುವ ಆ ಸಮಯದಲ್ಲಿ ಬದುಕು ನೀಡಿದ ಸ್ವಾಮಿ ಬೇರಾರು? ಹಾಗೆ 
ಸಲಹಿದವನು ನೀನೆ ಅಲ್ಲವೇ? ಶ್ರೀಹರಿಯೇ! ಇಂತಹ ಕರುಣಾಸಮುದ್ರನಾದ 
ನೀನಿರುವಾಗ ಬ್ರಹ್ಮದೇವರ ಹಂಗೇಕೆ? ನೀನು ಸದಾ ನಮ್ಮನ್ನು ರಕ್ಷಿಸು. 

ವಿ.: ೧: ಗರ್ಭವಾಸದಂತಹ ದುರ್ಭರ ಪ್ರಸಂಗದಲ್ಲಿ ರಕ್ಷಿಸುವ ಸ್ವಾಮಿ ಭಗವಂತನಾದ 
ಶ್ರೀಹರಿ ಎಂಬುದನ್ನು ಇಲ್ಲಿನಿರೂಪಿಸಿರುವರು. 


೨. ತಾಯಿಯ ಗರ್ಭದಲ್ಲಿ ಒಂಬತ್ತು ತಿಂಗಳು ಕಳೆಯುವುದು ಸಾಮಾನ್ಯವಾಗಿ 
ಗರ್ಭವಾಸದ ಅವಧಿ, ಆ ಸಮಯದಲ್ಲಿ ಹೊರಗಿನ ಆಹಾರವನ್ನು ಸ್ವೀಕರಿಸುವ ಸ್ಥಿತಿಯಲ್ಲಿ 
ಜೀವಿ ಇರುವುದಿಲ್ಲ ಆದರೆ, ಬದುಕಿಗೆ ಆಹಾರ ಅತ್ಯಗತ್ಯ. ಅಂತಹ ಆಹಾರವನ್ನು ತಲುಪಿಸುವ 
ವ್ಯವಸ್ಥೆಯನ್ನು ಮಾಡಿದವನು ಸ್ವಾಮಿ ಶ್ರೀಹರಿ. 

೩. ಅಂತಹ ಸುದೀರ್ಫ ಅವಧಿಯವರೆಗೆ ಹಾಗೆ ಜೀವಿಗೆ ಆಹಾರವನ್ನು ನೀಡುವ 
ಮೂಲಕ ಶ್ರೀಹರಿ ಅವನನ್ನು ರಕ್ಷಿಸುವ ಪರಿ ಅನನ್ಯವಾದುದು. ಹೊರಗಿನಿಂದ ರಕ್ಷಿಸುವ 
ಸ್ಥಿತಿಯಲ್ಲೂ ಸಹ ಬೇರಾರೂ ಇರುವುದಿಲ್ಲ ತನಗೆ ಸರ್ವಥಾ ಗರ್ಭವಾಸದ ಗೋಜಿಲ್ಲದ 
ಶ್ರೀಹರಿ ಗರ್ಭವಾಸ ಹೊಂದಿರುವ ಜೀವಿಗಳಿಗೆ ಹಾಗೆ ರಕ್ಷಣೆ ಕೊಡುವುದು ಅವನ ಅಪಾರ 


೧. ಮಾಂಸರಕ್ತದ ಮಡುವಿನಲಿ (ಪಾ.) 


೧೯೮ ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ 


ಕಾರುಣ್ಯಕ್ಕೆ ನಿದರ್ಶನ ಎಂಬುದನ್ನು "ಕರುಣಾಸಮುದ್ರ' ಎಂಬ ಪದದಿಂದ ಸೂಚಿಸಿರುವರು; 
ವೃತ್ತಿ - ಜೀವನೋಪಾಯ. 

೪. ಇದು "ಸ ರಕ್ಷಿತಾ ರಕ್ಷತಿ ಯೋ ಹಿ ಗರ್ಭೇ" (೭/೨/೩೮) ಎಂಬ ಶ್ರೀಮದ್ಭಾಗವತ- 
ಪುರಾಣದ ಮಾತಿನ ವಿವರಣೆಯಾಗಿದೆ. 

೫. ಜೀವನ ಅಸ್ವಾತಂತ್ರ್ಯವನ್ನು ಅನುಭವಕ್ಕೆ ದೊರೆಯುವಂತೆ ತಿಳಿಸಿರುವುದು ಈ ಪದ್ಯದ 
ಹಿರಿಮೆ. ಶ್ರೀಮದ್ಭಾಗವತಪುರಾಣದ ತೃತೀಯಸ್ಕಂಧದಲ್ಲಿ ಬರುವಕಪಿಲಗೀತೆಯಲ್ಲಿಜೀವಿಯ 
ಗರ್ಭವಾಸದ ಪಾಡು ನಿರೂಪಿತವಾಗಿದೆ. ಈ ಮೂಲಕ ಅದರೆಡೆಗೆ ಗಮನ ಸೆಳೆಯುವ 
ಕಾರ್ಯವನ್ನು ಈ ಪದ್ಯ ಮಾಡಿದೆ. 


೬. ಒಬ್ಬರು ನಮಗೆ ಮಾಡಿದ ಉಪಕಾರದ ಮಹತ್ವ ಅರಿವಿಗೆ ಬಂದಾಗ ಅವರ ಬಗ್ಗೆ 
ಸಹಜವಾಗಿಯೇ ಆದರವು ಹುಟ್ಟುವುದು. ಶ್ರೀಹರಿಯಿಂದ ನಮಗಾದ ಈ ಉಪಕಾರದ ಅರಿವು 
ಆಸ್ತಿಕ್ಕವನ್ನು ಮೂಡಿಸಲು ಸಮರ್ಥವಾಗಿದೆ. ನಾಸ್ತಿಕರು ಸಹ ಈ ವಿಷಯದ ಮಹತ್ವವನ್ನು 
ಅರಿತಾಗ ದೇವರ ಅಸ್ತಿತ್ವವನ್ನು ಅವನ ಅಪಾರ ಕಾರುಣ್ಯವನ್ನು ಮನವರಿಕೆ ಮಾಡಿಕೊಳ್ಳಲು 
ಸಾಧ್ಯವಾಗುವುದು. 

೭. ಹುಟ್ಟು ಮತ್ತು ಸಾವುಗಳು ಜೀವಿಗೆ ನಿರಂತರ. ಈ ಶೃಂಖಲೆ ಕೊನೆಗೊಳ್ಳುವುದು 
ಮುಕ್ತನಾದ ಮೇಲೆ ಮಾತ್ರ. ಅಲ್ಲಿಯವರೆಗೂ ಹುಟ್ಟಿದವನಿಗೆ ಸಾವು, ಸತ್ತವನಿಗೆ ಮರಳಿ 
ಹುಟ್ಟು ಅನಿವಾರ್ಯ. "ಜಾತಸ್ಯ ಹಿ ಧ್ರುವೋ ಮೃತ್ಯುರ್ಧ್ರುವಂ ಜನ್ಮ ಮೃತಸ್ಯ ಚ' ಎಂಬ 
ಭಗವದ್ಗೀತೆಯ ಮಾತಿನಲ್ಲಿಇದು ನಿರೂಪಿತವಾಗಿದೆ. ಹುಟ್ಟುಸಾವುಗಳು ಎಂದರೆ ದೇಹವನ್ನು 
ಪಡೆಯುವುದು, ಕಳೆದುಕೊಳ್ಳುವುದು ಮತ್ತೆ ಪಡೆಯುವುದು ಎಂದರ್ಥ. ಇಂತಹ ಸೃಷ್ಟಿ 
ಕಾರ್ಯ ತ್ರಿಮೂರ್ತಿಗಳಲ್ಲಿ; ಒಬ್ಬರೆನ್ನಿಸಿದ ಬ್ರಹ್ಮದೇವರದು ಎಂಬ ಶಾಸ್ತ್ರ ದ ವಿವರವು ಇದರಲ್ಲಿ 
"ಕಮಲಾಸನನ ಹಂಗೇಕೆ' ಎಂಬ ಪದದಲ್ಲಿಬಂದಿದೆ. 


೮. "ಕಮಲಾಸನನ ಹಂಗು' ಎಂದರೆ ಹುಟ್ಟಿ ಸಾಯುವ ಪ್ರಕ್ರಿಯೆ. ಶ್ರೀಹರಿಯ 
ಕರುಣೆಯಿಂದ ಮುಕ್ಕಿ ಲಭಿಸಿದಾಗ ಈ ಸಂಕೋಲೆಕಡಿದು ಮತ್ತೆ ಹುಟ್ಟುವ ಪ್ರಸಕ್ಕಿ ತಪ್ಪುವುದು. 
ಅಲ್ಲಿಗೆ ಬ್ರಹ್ಮದೇವರ ಹಂಗು ಇಲ್ಲದಂತಾಗುವುದು. ಎಂದರೆ, ಶ್ರೀಹರಿಯ ಕರುಣೆಯಿಂದ 
ಮುಕ್ತಿ ಲಭಿಸುವುದು ಹುಟ್ಟುಹಾವುಗಳಿಂದ ಪಾರಾಗುವ ಅತ್ಯಂತ ಖಚಿತವಾದ ಉಪಾಯ 
ಎಂದು ತಾತ್ಪರ್ಯ. 


೯. ಶ್ರೀಕನಕದಾಸರ "ತಲ್ಲಣಿಸದಿರು ಕಂಡ್ಯ ತಾಳು ಮನವೆ' ಎಂಬ ಅಪೂರ್ವ 
ಕೀರ್ತನೆಯಲ್ಲಿಇದರ ವಿವರಣೆಯನ್ನು ಕಾಣಬಹುದು: 
ತಲ್ಲಣಿಸದಿರು ಕಂಡ್ಯ ತಾಳು ಮನವೆ - ಸ್ವಾಮಿ 
ನಿಲ್ಲದಲೆ ರಕ್ಷಿಸುವ ಸಂದೇಹ ಬೇಡ | ಪ॥ 


೧. ಎಲ್ಲರನು ಸಲಹುವನು ಇದಕೆ ಸಂಶಯವಿಲ್ಲ ( ಪಾ.) 


೫೭. ನಿನ್ನನು ಭಜಿಸುವವರಿಗೆ ಕೊಲೆಗೆ ಕಾರಣವೇನು ರಕ್ಷಿಸು ೧೯೯ 


ಬೆಟ್ಟದ ತುದಿಯಲ್ಲಿ ಬೆಳೆದ ವೃಕ್ಷಂಗಳಿಗೆ 

ಕಟ್ಟೆ ಕಟ್ಟುತ ನೀರ ಹೊಯ್ವರಾರು? 

ಹುಟ್ಟಿಸಿದ ಸ್ವಾಮಿ ತಾ ಹೊಣೆಗಾರನಾದ ಮೇಲೆ 

ಕೊಟ್ಟು ರಕ್ಷಿಸುವನು ಇದಕೆ ಸಂದೇಹ ಬೇಡ 1೧॥ 
ಅಡವಿಯೊಳಗಾಡುವ ಮೃಗಜಾತಿ ಪಕ್ಷಿಗಳಿಗೆ . 

ಅಡಿಗಡಿಗೆ ಆಹಾರವಿತ್ತವರದಾರು? 

ಪಡೆದ ಜನನಿಯಂತೆ ಸಾರಥಿಯಾಗಿ ತಾ 

ಬಿಡದೆ ರಕ್ಷಿಸುವನು ಇದಕೆ ಸಂದೇಹಬೇಡ ॥೨॥ 
ಕಲ್ಲೊಳಗೆ ಪುಟ್ಟಿಕೂಗುವ ಮಂಡುಕಂಗಳಿಗೆ 

ಅಲ್ಲಿಹೋಗಿ ಆಹಾರವಿತ್ತವರದಾರು? 

ಬಲ್ಲಿದನು ಕಾಗಿನೆಲೆಯಾದಿಕೇಶವರಾಯ 

ನಿಲ್ಲದೇ ರಕ್ಷಿಪನು ಇದಕೆ ಸಂದೇಹಬೇಡ I & 1 


pS 


ok 


೫೭. ನಿನ್ನನು ಭಜಿಸುವವರಿಗೆ ಕೊಲೆಗೆ ಕಾರಣವೇನು ರಕ್ಷಿಸು 


ಬಲು ಮೃಗವು ಮರ ಪಕ್ಷಿ ಕೀಟಕ 

ಜಲಚರ್‌ೌಫದಿ ಜನಿಸಿದೆನು ಕೋ- 

ಟಲೆಗೊಳಿಸಬೇಡಕಟ ಮಾನವನಾದ ಬಳಿಕಿನ್ನು | 

ಕೊಲಿಸದಿರು ಯಮನಿಂದ ಮುರಹರ 

ಒಲಿದು ನಿನ್ನನು ಭಜಿಸುವವರಿಗೆ 

ಕೊಲೆಗೆ ಕಾರಣವೇನು ರಕ್ಷಿಸು ನಮ್ಮನನವರತ 11 ೫೭ H 


ಅ: ಅನೇಕ ವಿಧವಾದ ಮೃಗಗಳು, ಮರ, ಪಕ್ಷಿ ಕೀಟ, ಜಲಚರ ಮೊದಲಾದವುಗಳ 
ಪ್ರವಾಹದಲ್ಲಿನಾನು ಜನಿಸಿ ಬಂದಿರುವೆನು. ಇಂತಹ ಬವಣೆಯನ್ನುಇನ್ನಾದರು ತಪ್ಪಿಸು. 
ಅಯ್ಯೋ! ಮಾನವನಾದ ಮೇಲೆ ಇನ್ನು ಯಮನಿಂದ ಮತ್ತೆ ಮತ್ತೆ ಸಾಯುವಂತೆ 
ಮಾಡದಿರು, ಎಲೈ! ಮುರನನ್ನು ಸಂಹರಿಸಿದಂತಹ ನೀನು ಒಲಿದು ನಿನ್ನನ್ನು 
ಸೇವಿಸುವವರನ್ನುಹೀಗೆ ಕೊಲ್ಲಿಸುವುದು ತರವೇ? ಶ್ರೀಹರಿಯೇ! ನೀನು ನಮ್ಮನ್ನುಸದಾ 
ರಕ್ಷಿಸು. 

ವಿ.: ೧. ಜೀವಿಯು ಮಾನವನಾಗಿ ಜನಿಸುವುದು ಎಷ್ಟು ಕಷ್ಟ ಆ ಮುನ್ನ ಅವನು 
ಎಷ್ಟೋ ಯೋನಿಗಳಲ್ಲಿ ಜನಿಸಿ ಬರುವುದು ಅನಿವಾರ್ಯ. ಮನುಷ್ಯ ಜನ್ಮ ಲಭಿಸಿದಾಗ 


೨೦೦ ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ 


ಅದನ್ನುವ್ಯರ್ಥಗೊಳಿಸದೇ ಭಗವದಾರಾಧನೆಯಿಂದ ಜೀವನವನ್ನು ಸಾರ್ಥಕಪಡಿಸಿಕೊಂಡು 
ಮುಕ್ತಿಯನ್ನು ಪಡೆಯಬೇಕು ಎಂಬ ವಿವರ ಇದರಲ್ಲಿನಿರೂಪಿತವಾಗಿದೆ. 


೨. ಎಂಭತ್ನಾಲ್ಕು ಲಕ್ಷಯೋನಿಗಳಲ್ಲಿ ಜೀವಿಯು ಜನಿಸುವನು ಎಂದು ಶಾಸ್ತ್ರಗಳು ಸಾರಿವೆ. 
ಅಂತಹ ಯೋನಿಗಳಲ್ಲಿಮೃಗ ಕೀಟ, ಪಶು, ಪಕ್ಷಿ ಜಲಚರ, ಮರ-ಗಿಡ ಮೊದಲಾದ ಸಕಲವೂ 
ಸೇರಿವೆ ಮರಗಿಡ ಮೊದಲಾಗಿ ಜನಿಸುವುದು ಸ್ಥಾವರಜನ್ಮವನ್ನಿಸುವುದು. ಇವುಗಳಿಗೆ ಚಲಿಸುವವು 
ಸಾಮರ್ಥ್ಯವಿಲ್ಲದೇ ಜಡದಂತೆ ಇರುವ ಪರಿಸ್ಥಿತಿ. ಜಲಚರಗಳು ನೀರಿನಲ್ಲಷ್ಟೇ ಬದುಕುವಂತಹವು. 
ಖೇಚರಗಳದು ಹಾರಾಟದ ಬದುಕು. ಕ್ರಿಮಿ-ಕೀಟಗಳಾಗಿ ಜನಿಸಿದಾಗಲಂತೂ ಬದುಕು ಮತ್ತಷ್ಟು 
ದುರ್ಭರ. ಮೃಗ ಮೊದಲಾದವುಗಳಾಗಿ ಜನಿಸಿದಾಗ ಸಾಧನೆಗೆ ಅಗತ್ಯವೆನ್ನಿಸುವ ಜ್ಞಾನೇಂದ್ರಿಯ, 
ಕರ್ಮೇಂದ್ರಿಯಗಳು ಪೂರ್ಣವಾಗಿ ಲಭಿಸದೇ ಸಾಧನೆ ಅಶಕ್ಕವೆನ್ನಿಸುವುದು. ಮಾನವ ಜನ್ಮ 
ಒಂದೇ ಸಾಧನೆಗೆ ಅಗತ್ಯವೆನ್ನಿಸುವ ಸಕಲ ಪರಿಕರಗಳಿಂದ ಕೂಡಿದ ಅತ್ಯಮೂಲ್ಯವಾದ ಜನ್ಮ 
ಇಂತಹ ಜನ್ಮವನ್ನು ಕ್ರಿಮಿ-ಕೀಟಗಳ ಬಾಳಿನಂತೆ ವ್ಯರ್ಥಗೊಳಿಸಿಕೊಳ್ಳದೇ ಮುಕ್ತಿ ಗಳಿಸುವ 
ಸಾರ್ಥಕತೆಯಲ್ಲಿ ಪರ್ಯವಸಾನಗೊಳಿಸಿಕೊಳ್ಳಬೇಕು ಎಂಬುದು ಇಲ್ಲಿಯ ಸಂದೇಶ; ಓಘ - 
ಸಮೂಹ, ಗುಂಪು; ಕೋಟಲೆ - ತೊಂದರೆ, ಕಾಟ, ಆಪತ್ತು. 


೩. "ಕೊಲಿಸದಿರು ಯಮನಿಂದ' ಎಂಬುದಕ್ಕೆ, ಮತ್ತೆ ಮತ್ತೆ ಸಾಯುವ ಸಂಸಾರವನ್ನು 
ತಪ್ಪಿಸು ಎಂದರ್ಥ. ಅದರಂತೆ ಯಮನಿಂದ ನರಕದಲ್ಲಿ ಬಳಲುವಂತೆ ಮಾಡದಿರು ಎಂಬ 
ಮತ್ತೊಂದು ಅರ್ಥವು ವಿವಕ್ಷಿತ. ಅಪಮೃತ್ಯು ಮೊದಲಾದವುಗಳು ಒದಗದಂತೆ ಪಾಲಿಸು 
ಎಂದೂ ಯಮಲೋಕ ಸೇರುವಂತಹ ಪಾಪಕರ್ಮಗಳನ್ನು ಮಾಡಿಸದಿರು ಎಂಬ 
ಬೇಡಿಕೆಯನ್ನು ಸಹ ಇದರಲ್ಲಿಗುರುತಿಸಬಹುದು. 


೪. ಅಪಮೃತ್ಯು, ನರಕ ಮೊದಲಾದವುಗಳು ಒದಗುವುದು ಸ್ವಧರ್ಮವನ್ನು ಮರೆತು 
ಶ್ರೀಹರಿಯ ಸೇವೆಯನ್ನು ತೊರೆಯುವವರಿಗೆ. ಆದರೆ, ಹಾಗೆ ಮಾಡದೇ ಶ್ರೀಹರಿ ನೀಡಿದ 
ಮಾನವ ಜನ್ಮವನ್ನು ಜ್ಞಾನಾರ್ಜನೆ, ಲೋಕೋಪಕಾರ, ಭಗವದ್ದೂಜೆ ಮೊದಲಾದವುಗಳ 
ಮೂಲಕ ಸಾರ್ಥಕ ಪಡಿಸಿಕೊಳ್ಳುವವರಿಗೆ ಅಂತಹ ಕೇಡು ಸರ್ವಥಾ ಒದಗದು ಎಂಬ 
ಭಾವವು ಸಹ ನಿನ್ನನ್ನು ಭಜಿಸುವವರನ್ನು ಕೊಲ್ಲಿಸುವುದು ತರವೇ ಎಂಬ ಮಾತಿನಲ್ಲಿ ಇದು 
ವ್ಯಕ್ತಪಡಿಸಿದೆ. 


೫. ಜೀವನದ ಸಾರ್ಥಕ್ಯ ಪಶುಗಳಂತೆ ಬದುಕುವುದರಲ್ಲಲ್ಲ ಸದಾ ಎಚ್ಚೆತ್ತಿದ್ದು 
ಭಗವದಾರಾಧನೆಯಲ್ಲಿತೊಡಗುವುದು ಎಂಬುದು ಇಲ್ಲಿಯ ಮುಖ್ಯ ಭಾವ. 
೬. ಇದು ಶ್ರೀಮದ್ಭಾಗವತದ ಈ ಕೆಳಗಿನ ಶ್ಲೋಕದ ಭಾವವನ್ನು ವಿವರಿಸುವಂತಿದೆ: 


ಸೃಷ್ಟ್ವಾ ಪುರಾಣಿ ವಿವಿಧಾನ್ಯಜಯಾರ ತತ್ಛಶಕ್ತ್ಯಾ 
ವೃಕ್ಷಾನ್‌ ಸರೀಸೃಪಪಶೂನ್‌ ಖಗದಂಶಮತ್ತ್ಯಾನ್‌ । 


೫೮. ನೀ ಕೊಂಚದವನೇ ಕೃಷ್ಣ ರಕ್ಷಿಸು | ೨೦೧ 


ತೈಸ್ತೈರತ್ಛಪ್ತಹೃದಯ: ಪುರುಷಂ ವಿಧಾಯ 


ಬ್ರಹ್ಮಾವಬೋಧಧಿಷಣಂ ಮುದಮಾಪ ದೇವಃ ॥ - (೧೧/೯/೨೮) 
೭. "ಮಾನವಜನ್ಮ ದೊಡ್ಡದು' ಎಂಬ ಶ್ರೀಪುರಂದರದಾಸರ ಕೀರ್ತನೆಯಲ್ಲಿ ಮಾನವ 
ಜನ್ನದ ಹಿರಿಮೆ ವಿವರವಾಗಿ ನಿರೂಪಿತವಾಗಿದೆ. 


೮. ಮಾನವಜನ್ಹ ಬರುವ ಮುನ್ನ ಧರಿಸುವ ಅನೇಕ ಜನ್ಮಗಳ ವಿವರ ಮಹಾಭಾರತದ 
ಅನುಶಾಸನಪರ್ವ ಮೊದಲಾದವುಗಳಲ್ಲಿ ಬಂದಿದೆ. 


ಸಸೇಸ ಈ ಥೇ 


೫೮. ನೀ ಕೊಂಚದವನೇ ಕೃಷ್ಣ ರಕ್ಷಿಸು 


ಪಂಚಭೂತದ ಕಾಯದೊಳು ನೀ 

ವಂಚಿಸದೆ ಇರುತಿರಲು ಪೂರ್ವದ 

ಸಂಚಿತದ ಫಲವೆನ್ನಲೇಕಿದ ಮರುಳುತನದಿಂದ । 
ಮಿಂಚಿದವರಿನ್ನುಂಟೆ ತಿಳಿಯೆ ಪ್ರ- 

ಪಂಚವೆಲ್ಲಕೆ ತಪ್ಪಿದವ ನೀ 

ಕೊಂಚದವನೇ ಕೃಷ್ಣ ರಕ್ಷಿಸು ನಮ್ಮನನವರತ 11 ೫೮ ॥ 


ಅ: ಪಂಚಭೂತಗಳಿಂದ ಆಗಿರುವ ಈ ದೇಹದೊಳಗೆ ನೀನು ವಂಚನೆ ಮಾಡದೇ 
ಇರುತ್ತಿರುವಾಗ, ನಾನು ಇದನ್ನು ಹಿಂದಿನ ಸಂಚಿತಕರ್ಮದ ಫಲ ಎಂದು ಏಕೆ 
ಎನ್ನಲಾದೀತು; ಇನ್ನು ಮರಳುತನದಿಂದಾಗಿ ಅಭ್ಯುದಯವನ್ನು ಕಂಡವರುಂಟೆ? 
ತಿಳಿಯದು. ಪ್ರಪಂಚಕ್ಕೆಲ್ಲಹೊರತಾದವನು ನೀನು. ನೀನು ಸಾಮಾನ್ಯನಾದವನೇನಲ್ಲ 
ಶ್ರೀಕೃಷ್ಣ |, ಶ್ರೀಹರಿಯೇ! ನಮ್ಮನ್ನು ನೀನು ಸದಾ ರಕ್ಷಿಸು. 

ವಿ.: ೧. ಪ್ರಕೃತಿಗೆ ಒಳಪಟ್ಟಪ್ರತಿಯೊಂದು ದೇಹವು ಸಹ ಪ್ರಾಕೃತವಾದುದು. ಮನುಷ್ಯ- 
ಶರೀರವಂತೂ ಪಂಚಭೂತಗಳಿಂದಾದ ಭೌತಿಕದೇಹ ಇಂತಹ ದೇಹವನ್ನು ನೀಡಿದ ಶ್ರೀಹರಿ 
ಅದರೊಳಗೆ ಸ್ವತಃ ತಾನೇ ಇರುವನು. ಹಾಗೆ ಇರುವ ಮೂಲಕ ರಕ್ಷಣೆಯನ್ನುಸಹ ನೀಡುವನು. 
ಹೀಗಿರುವಾಗ ಈ ದೇಹದಲ್ಲಾಗುವಕೆಡುಕು ಮೊದಲಾದವುಗಳನ್ನು ಕೇವಲ ಹಿಂದಿನ ಕರ್ಮದ 
ಫಲ ಎಂದು ಹೇಳುವುದು ಸರ್ವಥಾ ಸರಿಯಲ್ಲ ಎಂದರ್ಥ; ಪಂಚಭೂತಗಳು - ಭೂಮಿ, 
ನೀರು, ಅಗ್ನಿ ವಾಯು ಹಾಗೂ ಆಕಾಶ - ಈ ಐದು ಪಂಚಭೂತಗಳು ಎನಿಸಿವೆ. 

೨. ಇಂತಹ ದೇಹದಲ್ಲಿದ್ದಾಗ ಇದರ ಮಹತ್ವವನ್ನು ಅರಿಯದೇ ಮೋಹಕ್ಕೊಳಗಾಗಿ 
ಸಾಧನೆಯ ಮಾರ್ಗವನ್ನು ಹಿಡಿಯದೇ ಇರುವ ಜನರೇ ಹೆಚ್ಚು ಇದಕ್ಕೆ ಮರಳುತನ 


7B 


೨೦೨ ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ 


ಎಂದರೆ ಅರಿವಿಲ್ಲದಿರುವಿಕೆಯೇ ಕಾರಣ. ಇಂತಹ ಅರಿವು ಮೀರಿದ ಜೀವನ ಶ್ರೀಹರಿಯ 
ಮಾಯೆ: ದೈವೀ ಹ್ಯೇಷಾ ಗುಣಮಯೀ ಮಮ ಮಾಯಾ ದುರತ್ಯಯಾ (ಗೀತಾ ೭/೧೪). 
ಇಂತಹ ಮಾಯೆಗೆ ಒಳಗಾಗದಿರುವವರು ಅತ್ಯಂತ ವಿರಳ ಎಂಬುದನ್ನು "ಮರುಳತನದಿಂದ 
ಮಿಂಚಿದವರುಂಟೆ' ಎಂಬುದಾಗಿ ತಿಳಿಸಿರುವರು. 


೩. ಇಂತಹ ಭೌತಿಕ ದೇಹಕ್ಕೆ ಒಳಗಾಗದ ನಿತ್ಯಮುಕ್ತರು ಇಬ್ಬರೇ. ಒಬ್ಬಳು ಮಹಾ- 
ಲಕ್ಷ್ಮಿಯಾದರೆ ಮತ್ತೊಬ್ಬಲಕ್ಷ್ಮೀಪತಿಯಾದ ನಾರಾಯಣ. ಸ್ವತಂತ್ರನಾದ ನಿತ್ಯಮುಕ್ತನಂತೂ 
ನಾರಾಯಣನೊಬ್ಬನೇ. ಆದ್ದರಿಂದಲೇ ಅವನು ಸರ್ವೋತ್ತಮ. ಅವನನ್ನು ಮಿಂಚಿದವರು 
ಎಂದರೆ ಮೀರಿಸಿದವರು, ಮಿಗಿಲಾದವರು ಎಂದರ್ಥ. ಅಂತಹವರು ಬೇರೆ ಯಾರೂ ಇಲ್ಲವೇ 
ಇಲ್ಲ ಅವನು ಕ್ಷರಾಕ್ಷರಪುರುಷನಾದ ಸರ್ವೋತ್ತಮ. ಅದರಿಂದಾಗಿಯೇ ಅವನು ಕೃಷ್ಣಎನ್ನಿಸಿ 
ತನ್ನನ್ನುನಂಬಿದವರಿಗೆ ಮುಕ್ತಿ ನೀಡುವ ಮಹಾಮಹಿಮನಾಗಿರುವನು ಎಂದರ್ಥ. 


೪. ಲಕ್ಷ್ಮೀನಾರಾಯಣರ ಹೊರತು ಇತರರೆಲ್ಲರೂ ಸಹ ಪ್ರಕೃತಿಯ ಬಂಧನಕ್ಕೆ 
ಒಳಗಾಗುವರು. ಬ್ರಹ್ಮಾದಿ ಯಜುಗಳಿಗೆ ಇಂತಹ ಬಂಧನ ದಗ್ಗಪಟಾಯಮಾನ- 
ವಾಗಿರುವುದು; ಇತರರಿಗೆ ಇದು ಬಂಧಕವೇ ಆದುದು. ಶ್ರೀಹರಿಗೆ ಮಾತ್ರ ಪ್ರಕೃತಿಯ ಬಂಧನ 
ಸರ್ವಥಾ ಇಲ್ಲವಾದ್ದರಿಂದ ಅವನು ಸರ್ವೋತ್ತಮ ಎಂಬುದು ಇದರ ತಾತ್ಪರ್ಯ. 


೫. ಇಲ್ಲಿ ಸಂಚಿತ ಎಂದರೆ ಹಿಂದಿನ ಜನ್ನಗಳಲ್ಲಿ ಸಂಪಾದಿತವಾದ ಕರ್ಮ ಎಂದರ್ಥ. 
ಅಪರೋಕ್ಷಜ್ಞಾನವಾಗುತ್ತಲೆ ಆ ವರೆಗಿನ ಸಕಲ ಕರ್ಮಗಳೂ ಸಹ ಸಂಚಿತ ಎನ್ನಿಸುವುದು 
ಇದರ ಪಾರಿಭಾಷಿಕವಾದ ವಿಶೇಷ ಅರ್ಥ. ಆದರೆ ಅದು ಇಲ್ಲಿ ವಿವಕ್ಷಿತವಾದುದಲ್ಲ ಎಂದು 
ತಿಳಿಯಬೇಕು. 


೬. "ತಪ್ಪಿದವೆ ಎಂದರೆ ಸಂಸಾರಿಗಳಿಂದ ಭಿನ್ನನಾದವನು, ಮರುಳುತನದಿಂದ ಹೊರತಾದವನು, 
ನಿತ್ಯಮುಕ್ತ ಎಂದರ್ಥ. ಶ್ರೀಹರಿಗೆ ಜೀವರಿಗೆ ಒದಗುವ ಸಂಸಾರ ಸರ್ವಥಾ ಇಲ್ಲಎಂದು ತಾತ್ಪರ್ಯ. 

೭. "ಕೊಂಚದವನೆ' ಎಂದರೆ ಸಾಮಾನ್ಯನೇ? ಎಂದರ್ಥ. ನಿತ್ಯಮುಕ್ತನಾದ ಶ್ರೀಹರಿಯು 
ಅಸಾಮಾನ್ಯ ಎಂದು ಭಾವ. 

೮. 'ಮರುಳುತನದಿಂದ' ಎಂದರೆ, ಅವಿವೇಕದಿಂದ ಎಂದರ್ಥ; "ಮಿಂಚಿದವರು' ಎಂದರೆ 
ಮುಂದೆ ಬಂದವರು ಎಂದರ್ಥ; ಅವಿವೇಕದಿಂದ ಎಂದೂ ಸಾಧನೆ ನಡೆಯದು ಎಂದು ಭಾವ. 

೯. "ಮಿಂಚಿದವರು' ಎಂಬುದಕ್ಕೆ ಮೀರಿದವರು ಎಂಬ ಅರ್ಥವೂಗ್ರಾಹ್ಯ. ಸಾಮಾನ್ಯವಾಗಿ 
ಸಂಸಾರಮೋಹ ಮೊದಲಾದವುಗಳನ್ನು ಮೀರಿ ನಿಲ್ಲುವವರು ತುಂಬಾ ವಿರಳ ಎಂದು ಭಾವ. 
ಇದು ಶ್ರೀಮದ್ದಾಗವತದ ಈ ಕೆಳಗಿನ ಶ್ಲೊಕದ ಭಾವವಾಗಿದೆ: 


ಕುಟುಂಬಪೋಷಾಯ ಚ ಯನ್ನಿಜಾಯು- 
ರ್ನ ಬುದ ತೇನ ರ್ಥ ವಿಹತಂ ಪ್ರಮತ್ತಃ। 


೫೯. ತಳುವಿಲ್ಲರಕ್ಷಿಸು ೨೦೩ 


ಸರ್ವತ್ರ ತಾಪತ್ರಯದುಖುತಾತ್ಮಾ 

ನಿರ್ವಿದ್ಯತೇ ನ ಸ್ವಕುಟುಂಬರಾಮಃ ॥ 

ವಿತ್ತೇಷು ನಿತ್ಯಾಭಿನಿವಿಷ್ಠಚೇತಾ 

ವಿದ್ವಾಂಶ್ಚ ದೋಷಂ ಪರಿವಿತ್ತಹರ್ತುಃ। 

ಪ್ರೇತ್ಯೇಹ ವಾನ ಥಾಪ್ಯಜಿತೇಂದ್ರಿಯ- 

ಸ್ವದಶಾಂತಕಾಮೋ ಹರತೇ ಕುಟುಂಬೀ ॥ 

ವಿದ್ವಾನಪೀತ್ಮಂ ದನುಜಾಃ ಕುಟುಂಬಂ 

ಪುಷ್ಪನ್‌ ಸ್ವಲೋಕಾಯ ನ ಕಲ್ಪತೇ ವೈ। 

ಯತಿ ಶ್ವೀಯಪಾರಕ್ಕವಿಭಿನ್ನಭಾವಃ 

ತಮಃ ಪ್ರಪದ್ಯೇತ ಯಥಾ ವಿಮೂಢಃ॥ (ಕ /೬/೨೦-೨೨) 

೧೦. ಹರಿಕಥಾಮೃತಸಾರದ "ಇವನ ಮಾಯವ ಗೆಲುವನಾವನು ಈ ಜಗತ್ರಯದಿ' ಎಂಬ 

ಮಾತಿನಲ್ಲಿ ಶ್ರೀಹರಿಯ ಮಾಯೆಯನ್ನು ಗೆಲ್ಲುವುದು ಮೂರು ಲೋಕದಲ್ಲಿನ ಸಕಲರಿಗೂ 
ಅಸಾಧ್ಯ ಎಂಬ ಪ್ರಮೇಯ ನಿರೂಪಿತವಾಗಿದೆ. 


೫೯. ತಳುವಿಲ್ಲ ರಕ್ಷಿಸು 


ಹಲವು ಕರ್ಮಗಳಿಂದ ಮೂತ್ರದ 

ಬಿಲಗಳಲಿ ಸಂಚರಿಸಿ ಪದವಿಯ 

ಫಲವ ಕಾಣದೆ ಹೊಲಬು ತಪ್ಪಿದೆನೆನ್ನ ದೇಹದಲಿ । 

ಒಲಿದು ನೀನಿರೆ ನಿನ್ನ ಸಲುಗೆಯ 

ಬಲುಮೆಯಲಿ ಬರಸೆಳೆವೆ ಮುಕ್ಕಿಯ 

ಲಲನೆಯನು ತಳುವಿಲ್ಲ ರಕ್ಷಿಸು ನಮ್ಮನನವರತ 11೫೯ ॥ 

ಅ: ಹಿಂದೆ ಮಾಡಿದ ಬಗೆಬಗೆಯ ಕರ್ಮಗಳಿಂದಾಗಿ ಅನೇಕ ಯೋನಿಗಳಲ್ಲಿ ಜನಿಸಿ 

ಬರುವ ನಾವು ಮುಂದೆ ದಾರಿಯನ್ನಾಗಲಿ, ಅದರ ಪರಿಣಾಮವನ್ನಾಗಲಿ ಕಾಣದೇ 
ನಾನು ದಾರಿಯನ್ನು ತಪ್ಪಿದೆನು. ನನ್ನ ದೇಹದಲ್ಲಿ ನೀನು ಒಲಿದು ನೆಲೆಸಿರುವಾಗ ನಿನ್ನ 
ಅನುಗ್ರಹದ ಬಲದಿಂದ ನಾನು ಮುಕ್ಕಿ ಕಾಂತೆಯನ್ನು ತಕ್ಕೈಸುವೆನು, ತಡಮಾಡೆನು. 
ಅಂತಹ ಕರುಣಾಳುವಾದ ಶ್ರೀಹರಿಯೇ! ನೀನು ನಮ್ಮನ್ನು ಸದಾ ರಕ್ಷಿಸು. 


ವಿ: ೧. ಸಾಧನೆ ಪೂರೈಸುವ ಮುನ್ನ ಜೀವ ಅನೇಕ ಯೋನಿಗಳಲ್ಲಿ ಜನಿಸಿ ಹುಟ್ಟುತ್ತಲೇ 
ಇರುವನು. ಅವನಿಗೆ ಉದ್ಧಾರದ ಹಾದಿ “ಕಾಣುವುದು ಕಷ್ಟ ಕಷ್ಟ ಆದ್ದರಿಂದಾಗಿಯೇ ತಪ್ಪುದಾರಿ 


೨೦೪ ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ 


ಹಿಡಿಯುವುದು ಸಹ ನಿಶ್ಚಿತ. ಆದರೆ, ಶ್ರೀಹರಿಯು ಒಲಿದಲ್ಲಿಮುಕ್ತಿಯು ಲಭಿಸುವುದು ನಿಶ್ಚಿತ 
ಎಂದರ್ಥ; ಹೊಲಬು - ದಾರಿ; ಬಲುಮೆ - ಬಲ; ತಳುವು - ತಡ, ವಿಳಂಬ. 

೨. ಮೂತ್ರದ ಬಿಲಗಳು ಎಂದರೆ ಯೋನಿಗಳು ಎಂದರ್ಥ. ಸಾಮಾನ್ಯವಾಗಿ ಜೀವರು 
ಎಂಭತ್ತನಾಲ್ಕು ಲಕ್ಷ ಯೋನಿಗಳಲ್ಲಿ ಹುಟ್ಟಿ ಬರುವರು ಎಂಬುದು ಪುರಾಣಗಳಲ್ಲಿ 
ನಿರೂಪಿತವಾಗಿರುವ ವಿಚಾರ. ಈ ಹಿನ್ನೆಲೆಯಲ್ಲಿ ಈ ಮಾತಿನ ವಿಶೇಷಾರ್ಥ ತಿಳಿಯುವುದು. 


೩. ಶ್ರೀಹರಿಯು ದೇಹ ನೀಡುವವನು ಮಾತ್ರವಲ್ಲದೇ, ಆ ದೇಹದಲ್ಲಿ ಸ್ವತಃ ತಾನು 
ನೆಲೆಸಿದ್ದು ಸರ್ವ ಬಗೆಯ ಕರ್ಮಗಳನ್ನು ಸಹ ಯಥೋಚಿತವಾಗಿ ನಡೆಸಿ ಸಾಧನವನ್ನು 
ಮಾಡಿಸಿ ಪೊರೆಯುವನು. ಇದರ ಎಚ್ಚರವಿಲ್ಲದವರು ಬಂಧನಕ್ಕೊಳಗಾಗುವರು. ಆದರೆ, 
ಅದನ್ನು ಸರಿಯಾಗಿ ಅರಿತು ಅವನನ್ನು ಭಕ್ತಿಯಿಂದ ಆರಾಧಿಸುವವರ ಕರ್ಮಬಂಧನ 
ಪರಿಹಾರವಾಗುವುದು. 

೪. ಮುಕ್ತಿಯ ಲಲನೆಯನ್ನು ಬರಸೆಳೆಯುವುದು ಎಂದರೆ, ಮುಕ್ತಿಯನ್ನು; ಪಡೆಯುವುದು 
ಎಂದರ್ಥ. ಶ್ರೀವಾದಿರಾಜಸ್ವಾಮಿಗಳು ರುಗ್ನಿಣೀಶವಿಜಯದಲ್ಲಿ ಮುಕ್ತಿಯ ಲಲನೆಯನ್ನು 
ಕರುಣಿಸು ಎಂಬುದಾಗಿ ಬೇಡಿರುವರು” (೧೦/೮೦). 'ತ್ರಿವಿಕ್ರಮದಾಸಸ್ಯ ದಾಸ' ಎಂಬುವ 
ಮೂಲಕ ತಾವು ಶ್ರೀವಾದಿರಾಜರ ಶಿಷ್ಯರು ಎಂಬುದನ್ನು ತಿಳಿಸುವ ಶ್ರೀಕನಕದಾಸರು, 
ಶ್ರೀವಾದಿರಾಜರ ನಿರೂಪಣೆಯನ್ನುಇಲ್ಲಿಅಳವಡಿಸಿಕೊಂಡಿರುವರು. 


೫. ವಿಹಿತಕರ್ಮಗಳನ್ನು ಶಾಸ್ತ್ಟೊ ್ರೀಕ ರೀತಿಯಲ್ಲಿ ಸರಿಯಾಗಿ ಆಚರಿಸಿ ಪ್ರತಿಫಲವನ್ನು 
ಆಶಿಸದೇ ಶ್ರೀಕೃಷ್ಣಾರ್ಪಣಬುದ್ಧಿಯಿಂದ ಸಮರ್ಪಿಸಿದ್ದಲ್ಲಿ ಅದು ಅಪರೋಕ್ಪಜ್ಗಾ ನಕ್ಕೆ 
ಕಾರಣವಾಗಿ ಮುಂದೆ ಮುಕ್ಕಿ ಲಭಿಸುವುದು ಎಂಬುದು ಶಾಸ್ತ್ರ ಗಳಿಂದ ತಿಳಿಯುವ ವಿಷಯ; 
ಆದರೆ, ಈ ಸಾಧನೆಯ ಪ್ರತಿಹಂತದಲ್ಲೂ ಸಹ ಶ್ರೀಹರಿಯ ಒಲುಮೆ ಅತ್ಯಂತ ಅಗತ್ಯ. 
ಮುಖ್ಯವಾಗಿ ಮುಕ್ತಿ ಲಭಿಸುವುದು ಸಹ ಶ್ರೀಹರಿಯ ಒಲುಮೆಯಿಂದಲೇ ಎಂಬುದು 
ಶಾಸ್ತ್ರಗಳಲ್ಲಿ ಪ್ರತಿಪಾದಿತವಾಗಿರುವ ದೊಡ್ಡ ಪ್ರಮೇಯ. ಅದನ್ನು ಇಲ್ಲಿ ಒಲುಮೆ ಎಂಬ 
ಪದದಿಂದ ಸೂಚಿಸಿರುವರು ಎಂದು ತಿಳಿಯಬೇಕು. 


೬. ಇಲ್ಲಿಯ ಮುಕ್ತಿಯ ಲಲನೆಯನ್ನು ಬರಸೆಳೆವೆ ಎಂಬ ಮಾತು ಉಪನಿಷತ್ತಿನ 
"ಪ್ರಿಯಯಾ ಸಂಪರಿಷ್ಟಕ್ತಃ ಬಾಹ್ಯಂ ನ ಕಿಂಚನ ವೇದ' ಎಂಬ ಮಾತಿನ ಭಾವದಂತಿದೆ. 


4020444 


೧. ಸ್ವಾಮಿನ್‌ ವಿಟ್ಕಲ ಸಜ್ಯನಶ್ವಶುರತಃ ಪ್ರಾಪ್ತಾಂ ದಿಗಂತಾಂಬರಾ- 
ಮುತ್ಯಾಂತಾವಪಿ ಯೋಗಿನೀಂ ಮನನಸಜಾ ಶಿ ನಾದಿಭಿರ್ಭೂಷಿತಾಮ್‌ | 
ಮೋಕ್ಷಾಪತ್ಯವತೀಂ ವಿರಕ್ವಿರಮಣೀಂ ಸಂಶ್ಲಿಷ್ಯತೋ5 ಹರ್ನಿಶಂ 
ಕಾಲೋ ಗಚ್ಛತು ನಾನ್ಯಥಾ ಕುರು ತದಾ ಕಾಮೋ ಯದಾಲಂಬತೇ ॥ 
- ರುಗ್ನಿಣೀಶವಿಜಯ (೧೦/೮೦) 


೬೦. ಮನವೊಲಿದು ರಕ್ಷಿಸು ೨೦೫ 


೬೦. ಮನವೊಲಿದು ರಕ್ಷಿಸು 


ಎತ್ತಿದೆನು ನಾನಾ ಶರೀರವ 

ಹೊತ್ತು ಹೊತ್ತಲಸಿದೆನು ಸಲೆ ಬೇ- 

ಸತ್ತು ನಿನ್ನಮ ಪದವ ಕಾಣದೆ ತೊಳಲಿ ಬಳಲಿದೆನು । 

ಸತ್ತು ಹುಟ್ಟುವ ಹುಟ್ಟಿ ಹಿಂಗುವ 

ಸುತ್ತು ತೊಡಕನು ಮಾಣಿಸೆಲೆ ಪುರು- 

ಷೋತ್ತಮನೆ ಮನವೊಲಿದು ರಕ್ಷಿಸು ನಮ್ಮನನವರತ ॥ ೬೦ ॥ 


ಅ: ನಾನು ಬಗೆಬಗೆಯ ದೇಹಗಳನ್ನು ಹೊತ್ತೆನು. ಹಾಗೆ ದೇಹವನ್ನು ಹೊಂದಿ 
ಬೆಳಿಗ್ಗೆಯಿಂದ ಅಲೆದಲೆದು ಬಹಳ ಬೇಸತ್ತು ನಿನ್ನ ಪಾದವನ್ನು ಕಾಣಲಾಗದೇ ತೊಳಲಿ 
ಬಳಲಿದೆನು. ಸತ್ತು ಹುಟ್ಟುವಂತಹ, ಹುಟ್ಟಿ ಮರಳಿ ಸಾಯುವಂತಹ ವಿಷಮವಾದ 
ಸನ್ನಿವೇಶ ಈ ಬದುಕಿನದು. ಈ ತೊಡಕನ್ನು ನೀನು ಪರಿಹರಿಸು, ನೀನು ಪುರುಷೋತ್ತಮ, 
ಶ್ರೀಹರಿಯೇ! ನೀನು ನನ್ನನ್ನು ಸದಾ ರಕ್ಷಿಸು. 


ವಿ.: ೧. ಜೀವನು ತನ್ನ ಕರ್ಮಗಳಿಗನುಸಾರವಾಗಿ ಬಗೆಬಗೆಯ ದೇಹಗಳಲ್ಲಿ ಹುಟ್ಟುವನು. 
ಹಾಗೆ ಹುಟ್ಟಿದಾಗ ಸಾಧನೆಯ ಮಹತ್ವವನ್ನು ತಿಳಿಯದೇ ಯಾವುದೋ ರೀತಿಯಲ್ಲಿಬದುಕಿ 
ಕಷ್ಟಕೋಟಲೆಗಳಿಗೆ ಒಳಗಾಗುವನು. ಹೀಗೆ ಹುಟ್ಟುವುದು ಮರಳಿ ಸಾಯುವುದು ಎಂಬುದು 
ಕೊನೆಯೇ ಇಲ್ಲದ ಒಂದು ಬಂಧನ. ಅಂತಹ ಬಂಧನವನ್ನು ಪರಿಹರಿಸಬೇಕು ಎಂಬುದು 
ಶ್ರೀಹರಿಯಲ್ಲಿ ಭಕ್ತರ ಪ್ರಾರ್ಥನೆ; ಹೊತ್ತು - ಬೆಳಿಗ್ಗೆ ಅಲಸು- ಅಲೆದಾಡು, ನೋವು. 


೨. ಹೀಗೆ ಅರಿವಿಲ್ಲದೇ ಸುತ್ತುವ ಜೀವನಿಗೆ ಅಂತಹ ವಿಷಮಚಕ್ರದಿಂದ ಬಿಡುಗಡೆ 
ಲಭಿಸುವುದು ಶ್ರೀಹರಿ ಅನುಗ್ರಹಿಸಿದಾಗ ಮಾತ್ರ. ಅಂತಹ ಅನುಗ್ರಹವನ್ನು ಅವನು ತಪ್ಪದೇ 
ಮಾಡಿ ಸಾತ್ವಿಕಚೇತನರನ್ನು ಉದ್ಧರಿಸಬೇಕು ಎಂಬುದು ಇಲ್ಲಿಯ ಪ್ರಾರ್ಥನೆ. 


೩. ಸತ್ತು ಹುಟ್ಟುವುದು, ಹುಟ್ಟಿ ಸಾಯುವುದು ಎಂಬ ಸಂಕೋಲೆ ನಿಜಕ್ಕೂ ಬಂಧನದ 
ರೀತಿಯೇ ಆಗಿದೆ. "ಜಾತಸ್ಯ ಹಿ ಧ್ರುವೋ ಮೃತ್ಯುಃ ಧ್ರುವಂ ಜನ್ಮ ಮೃತಸ್ಯ ಚ' ಎಂಬ 
ಭಗವದ್ಗೀತೆಯ ಮಾತಿನಲ್ಲಿ ಹುಟ್ಟುಸಾವುಗಳ ಸರಪಳಿಯ ಪರಿ ನಿರೂಪಿತವಾಗಿದೆ. ಇಂತಹ 
ಸಂಕೋಲೆಯು ಕಳಚುವುದು ಭಗವದನುಗ್ರಹದಿಂದ ಮುಕ್ತಿ ಲಭಿಸಿದಾಗ ಮಾತ್ರ. ಅಂತಹ 
ಮುಕ್ತಿಯನ್ನುನೀಡುವ ಶ್ರೀಹರಿಯು ಪಾಲಿಸಲಿ ಎಂಬುದು ಇದರ ಭಾವ. 

೪. ಹುಟ್ಟುವುದು, ಸಾಯುವುದು ನಡೆದೀತೆ ಹೊರತು ಈ ಸಂಕೋಲೆಯಿಂದ 


ಬಿಡುಗಡೆಯನ್ನು ನೀಡುವ ಶ್ರೀಹರಿಯ ಮತದ ಚಿಂತನೆ ಮಾತ್ರ ನಡೆಯುವುದೇ ಇಲ್ಲ 
ಎಂಬುದು ಇಲ್ಲಿಯ ಮುಖ್ಯ ಭಾವ. ಬಹುಜನರ ಜೀವನ ನಡೆಯುವುದು ಹೀಗೆಯೆ. 


೨೦೬ ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ 


ಕನಕದಾಸರೇ ಬೇರೊಂದು ಕಡೆ ಹೇಳಿರುವಂತೆ "ಎಲ್ಲಿಂದ ಬಂದೆ ಮುಂದೆತ್ತ ಪಯಣ' ಎಂಬ 


ಚಿಂತನೆ ಹೆಚ್ಚಿನವರಿಗೆ ಬರುವುದೇ ಇಲ್ಲ ಈ ಬಗ್ಗೆ ಎಚ್ಚರಗೊಳ್ಳುವುದೇ ನಿಜವಾದ ಜೀವನ 
ಎಂಬುದು ಇಲ್ಲಿಯ ಸಂದೇಶ: 


ಎಲ್ಲಿಂದ ಬಂದೆ ಮುಂದೆತ್ತ ಪಯಣ 
ಇಲ್ಲಿನಿನಗೆಷ್ಟುದಿನವಾಲಸ್ಕ ಮರುಳೆ ॥ ಪ॥ 
ಮಾತೆಯುದರದೊಳು ನವಮಾಸ ಮಲಮೂತ್ರದೊಳು 
ಯಾತನೆಯ ಯೋನಿಮುಖ ಮಾರ್ಗವಿಡಿದು 

ಭೂತಳಕೆ ಬಂದು ಹದನೇನ ತೀರಿಸಿಕೊಂಡೆ 

ಜಾತಿ ಯಾವುದು ನಿನ್ನಹೆಸರೇನು ಮರುಳೆ Nex 
ಮುಂದಾವ ಪಥವ ಸೇರುವೆ ಮರುಳೆ ಸಾಕಿನ್ನು 

ಹಿಂದೆ ನನ್ನವರಾರು ಆಪ್ತರುಂಟೆ 

ಒಂದುಗೂಡಿದ ಪತ್ನಿ ಸುತರೆಲ್ಲವರ್ಜಿಪರು 

ನಿಂದು ಮಾತಾಡು ಬಳಲಿದೆ ಬರಿದೆ ಮರುಳೆ ॥ ೨॥ 
ಬರವಿದೇಶಕೆ ನಿನ್ನ ಸ್ಥಳವೆಲ್ಲಿ ನೆಲೆಯಾಗಿ 

ಇರುವ ಮಂದಿರವಾವುದದನೆನಗೆ ಪೇಳೊ 

ಧರೆಯೊಳಗೆ ವರಕಾಗಿನೆಲೆಯಾದಿಕೇಶವನ 

ಸಿರಿ ಚರಣಕಮಲವನು ನೆರೆನಂಬಿ ಸುಖಿಸೊ 1೩ 


ಏನಿದೆತ್ತಣ ಬಯಕೆ ಎಲೊ ಮಂಕು ಜೀವ 

ನೀನು ಅರಿತರೆ ಪೇಳು ನಿಜವನೆನಗೆ ॥ ಪ॥ 
ಎಂಟೆರಡು ಮಾರುತರು ಎಡೆಯೆಡೆಗೆ ಬರುತಿರಲು 
ನಂಟರೈವರು ಕೂಡಿ ಆಕ್ರಮಿಸುತಿಹರು 

ದಾಂಟುವುದು ಅಸದಳವೊ ಎರಡೊಂದು ಬಲೆಗಳಲಿ 
ಕಂಟಕದಿ ಬಲು ತಾಪದಿಂದ ಬಳಲುವರು ೧॥ 
ಆರೆರಡು ದಂತಿಗಳು ದಾರಿಯೊಳು ನಿಂತಿಹವು 

ಆರು ಮೂರು ತುರುಗಗಳು ದಾರಿಯನು ಕೊಡವು 
ಮೂರೆರಡನೀಡಾಡಿ ತೋರುವುದು ಎನ್ನಾಣೆ 

ಸಾರಿ ಏನೇನಹುದು ಎಂಬುದನು ನೋಡು | ೨॥ 
ಪರರನು ನಿಂದಿಸದೆ ಪರಯೋಗ್ಯ ನೀನಾಗಿ 

ಪರರ ಪಾಪಗಳ ನೀ ಕಟ್ಟಿಕೊಳದೆ 

ಪರಮಾತ್ಮ ಕಾಗಿನೆಲೆಯಾದಿಕೇಶವರಾಯ 

ಪರಹಿತಕೆ ಸಖನೆಂದು ಭಜಿಸೆಲೊ ಮನುಜ IA 


೬೧. ನೀ ಗತಿ ಎಂದು ಬಿನ್ನೈಸಿದೆನು ರಕ್ಷಿಸು ೨೦೭ 


೫. ಪುರುಷೋತ್ತಮ ಎಂಬುದು ಶ್ರೀಹರಿಯ ವಿಶೇಷ ನಾಮಗಳಲ್ಲೊಂದು. ಇಪ್ಪತ್ನಾಲ್ಕು 
ಕೇಶವನಾಮಗಳಲ್ಲಿಇದು ಒಂದು. ವಿಷ್ಣುಸಹಸ್ರನಾಮಗಳಲ್ಲೂ. ಈ ಹೆಸರು ಬಂದಿದೆ: ಶ್ರೀಧರಃ 
ಪುರುಷೋತ್ತಮಃ ಭಗವದ್ಗೀತೆಯಲ್ಲಿ ಬಂದಿರುವಂತೆ, ಪುರುಷೋತ್ತಮ ಶಬ್ದದ ಅರ್ಥ 
ಹೀಗಿದೆ”; ಮಾಣಿಸು - ಪರಿಹರಿಸು, ತಪ್ಪಿಸು. 


೬. ಸಮಸ್ತ ಚೇತನ ಪ್ರಪಂಚವು ಕ್ಷರ-ಅಕ್ಷರ ಎಂಬುದಾಗಿ ಎರಡು ಬಗೆ. ಕ್ಷರ ಚೇತನರು 
ಎಂದರೆ, ಬ್ರಹ್ಮಾದಿ ಸಮಸ್ತ ಜೀವನರಾಶಿ. ಅಕ್ಷರ ಚೇತನ ಪ್ರಕೃತಿಯ ಅಭಿಮಾನಿ ದೇವತೆಯಾದ 
ಮಹಾಲಕ್ಷ್ಮಿ ಈಇಬ್ಬರೂಪು ರುಷರಿಗಿಂತ ತಾ ಪುರುಷೋತ್ತಮ. ಅವನೇ ಶ್ರೀಹರಿ 
ಎಂದು ತಾತ್ಪರ್ಯ. 


ಶೇಡ ಸೆ ಸೇಡ್ಟೇ 


೬೧. ನೀ ಗತಿ ಎಂದು ಬಿನ್ನೈ ಸಿದೆನು ರಕ್ಷಿಸು 


ಇಂದು ಈ ಜನ್ಮದಲಿ ನೀನೇ. 

ಬಂಧು ಹಿಂದಣ ಜನ್ಮದಲಿ ಬಳಿ- 

ಸಂದು ಮುಂದಣ ಜನ್ಮಕಧಿಪತಿಯಾಗಿ ಇರುತಿರಲು । 

ಎಂದಿಗೂ ಎನಗಿಲ್ಲತನು ಸಂ- 

ಬಂಧ ನಿನ್ನದು ಎನಗೆ ನೀ ಗತಿ 

ಎಂದು ಬಿನ್ನೈಸಿದೆನು ರಕ್ಷಿಸು ನಮ್ಮನನವರತ 1 ೬೧ ॥ 


ಅ: ಈಗ ಈ ಜನ್ಮದಲ್ಲಿ ನೀನೇ ಬಂಧು. ಹಿಂದಿನ ಜನ್ಮದಲ್ಲಿ ಬಳಿ ಇದ್ದು ಮುಂದಿನ 
ಜನ್ಮಕ್ಕೂ ಅಧಿಪತಿಯಾಗಿ ಇರುತ್ತಿರುವವನು ನೀನೇ. ಹೀಗಿರುವಾಗ, ಎಂದಿಗೂ ನನಗೆ 
ದೇಹದ ಸಂಬಂಧ ಇಲ್ಲ ನಿನ್ನ ಸಂಬಂಧ ಮಾತ್ರವೇ ಇರುವುದು. ಆದ್ದರಿಂದ, ನನಗೆ 


೧. ದ್ವಾವಿಮೌ ಪುರುಷೌ ಲೋಕೇ ಕ್ಷರಶ್ಚಾಕ್ಷರ ಏವ ಚ। 
ಕ್ಷರಃ ಸರ್ವಾಣಿ ಭೂತಾನಿ ಕೂಟಸ್ನೋಪಕ್ಷರ ಉಚ್ಯತೇ ॥ 
ಉತ್ತಮಃ ಪುರುಷಸ್ವ್ವನ್ಯಃ ಪರಮಾತ್ನೇತ್ಯುದಾಹೃತಃ । 
ಯೋ ಲೋಕತ್ರಯಮಾವಿಶ್ಯ ಬಿಭರ್ಯವ್ಯಯ ಈಶ್ವರಃ ॥ 
ಯಸ್ಸಾತ್‌ ಕ್ಷರಮತೀತೋತ ಹಮಕ್ಷರಾದಪಿ ಚೋತ್ತಮಃ। 
ಅತೋಸಸ್ಟಿ ಲೋಕೇ ವೇದೇ ಚ ಪ್ರಥಿತಃ ಪುರುಷೋತ್ತಮಃ ॥ 
ps ಮಾಮೇವಮಸಮ್ಮೂಡೋ ಜಾನಾತಿ ಪುರುಷೋತ್ತಮಮ್‌ । 
ಸರ್ವವಿದ್ಧಜತಿ ಮಾಂ ಸರ್ವಭಾವೇನ ಭಾರತ॥ 
ಇತಿ ಗುಹ್ಯ ತಮಂ ಶಾಸ ಸ್ವಮಿದಮುಕ್ತಂ ಮಯಾತನಘ। 
ಏತದ್ದುದ್ದಾ, ಬುದ್ಧಿಮಾನ್‌ ಸ್ಯಾತ್‌ ಕೃತಕೃತ್ಯಶ್ಚಭಾರತ ॥ ಭಗವದ್ಗೀತೆ (೧೫/೧೬-೨೦) 


ಲಶಚ 


೨೦೮ ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ 


ನೀನೇ ಗತಿ, ಎಂದು ವಿಜ್ಞಾಪಿಸುತ್ತಿರುವೆನು. ಶ್ರೀಹರಿಯೇ! ನೀನು ಅನವರತ ನಮ್ಮನ್ನು 
ರಕಿಸು. 


ಎಷ್ಟು 
ಮಿ: ೧. ಶ್ರೀಹರಿಯು ಅನಾದಿಕಾಲದಿಂದ -ಅನಂತಕಾಲದವರೆಗೆ ನಮ್ಮ ಜೊತೆಗೆ ಇದ್ದು 
ಸಂರಕ್ಷಿಸುವ ಮಹಾ ಕರುಣಾಳು ಎಂಬ ತತ್ತ್ವ ಈ ಪದ್ಯದಲ್ಲಿನಿರೂಪಿತವಾಗಿದೆ. 


೨. ಈ ಜನ್ಯ ಹಿಂದಿನ ಜನ್ನ ಹಾಗೂ ಮುಂದಿನ ಜನ್ಮ ಎಂಬ ಇಲ್ಲಿಯ ಮೂರು ಪದಗಳು 
ಕ್ರಮವಾಗಿ ವರ್ತಮಾನ, ಭೂತ ಹಾಗೂ ಭವಿಷ್ಯತ್‌ ಕಾಲದ ರಕ್ಷಣೆಗೆ ಅನ್ವಯಿಸುವವು. 

೩. ಈ ಜನ್ಮಎಂಬುದು ಕೇವಲ ಜನ್ನಕ್ಕೆ ಮಾತ್ರವಲ್ಲದೇ ಪ್ರತಿನಿತ್ಯದ ಪ್ರತಿ ಕಾರ್ಯಗಳಿಗೂ 
ಸಹ ಅನ್ವಯಿಸುವ ಮಾತು. ಭಗವದ್ಗೀತೆಯಲ್ಲಿ ಬಂದಿರುವಂತೆ ಈ ಕೆಳಗಿನ ಸಕಲ 
ಕಾರ್ಯಗಳೂ ವಿವಕ್ಕಿತ: 

ನೈವ ಕಿಂಚಿತ್‌ ಕರೋಮೀತಿ ಯುಕ್ತೋ ಮನ್ಯೇತ ತತ್ತ ವಾತ್‌ | 
ಪಶ್ಯನ್‌ ಶೃಣ್ವನ್‌ ಸ್ಪಶನ್‌ ಜಿಫ್ರನ್ನಶ್ನನ್‌ ಗಚ್ಚನ್‌ ಸ್ವಪನ್‌ ಶ್ವಸನ್‌ ॥ - ಗೀತಾ 

೪. ಹೀಗೆ ಜೀವಾತ್ಯ ಪರಮಾತ್ಮರ ಸಂಬಂಧ ಅನಾದಿ ನಿತ್ಯವಾದುದು. ಪ್ರತಿಕ್ಷಣದಲ್ಲೂ 
ಜೀವಾತ್ಮನೊಂದಿಗೆ ಜೊತೆಯಲ್ಲಿಯೇ ಇದ್ದು ರಕ್ಷಣೆ ನೀಡುವ ಪರಮಕರುಣಾಳು 
ಶ್ರೀಹರಿಯಾಗಿರುವನು ಎಂಬ ಇಲ್ಲಿಯ ಭಾವ ಈ ಕೆಳಗಿನ ಉಪನಿಷದ್ವಾಣಿಯ ವಿವರಣೆಯೇ 
ಆಗಿದೆ: ದ್ವಾಸುಪರ್ಣಾ ಸಯುಜಾ ಸಖಾಯಾ । (ಆಥರ್ವಣೋಪನಿಷತ್‌). 


೫. ಇವರ "ಹಿಂದನೇಕ ಯೋನಿಗಳಲಿ ಬಂದು ಬಂದು ನೊಂದೆ ನಾನು । ಇಂದು ಭವದ 
ಬಂಧ ಬಿಡಿಸೋ ತಂದೆ ಗೋವಿಂದ' ಎಂಬ ಕೇಶವನಾಮದ ಮಾತಿನಲ್ಲಿಇದರ ವಿವರವಿದೆ. 


೬. ಶ್ರೀಹರಿಯು ಜೊತೆಗಿರುವುದು ಎಂದರೆಕೇವಲ ಲೋಕದ ಮಿತ್ರರು ಬಂಧುಬಾಂಧವರು 
ಮೊದಲಾದವರಂತೆ ಇರುವುದು ಎಂದರ್ಥವಲ್ಲ ಅವನು ಹಾಗಿರುವುದು ಸರ್ವರೀತಿಯ 
ಸ್ವಾಮಿಯಾಗಿ ಎಂಬುದನ್ನು “ಅಧಿಪತಿಯಾಗಿ' ಎಂಬ ಪದದಿಂದ ತಿಳಿಸಿರುಪರು. 


೭. ದೇಹದ ಸಂಬಂಧ ಎಂದಿಗೂ ಇರುವಂತಹುದಲ್ಲ ಅನಾದಿಕಾಲದಿಂದ ಸ್ವರೂಪ 
ದೇಹದ ಜೊತೆಗೆ ಇರುವುದು ಲಿಂಗ ದೇಹ. ಕೊನೆಯಲ್ಲಿ ಮುಕ್ತಿಯಲ್ಲಿ ಉಳಿಯುವುದು 
ಸ್ವರೂಪದ ದೇಹ ಮಾತ್ರ. ಸೃಷ್ಟಿಯ ಹಂತದಲ್ಲಿರುವ ಅನಿರುದ್ದ ದೇಹಹಾಗೂ ಸ್ಥೂಲ ದೇಹಗಳು 
ಮುಕ್ತಿಯಲ್ಲಿಇರುವುದಿಲ್ಲ ಲಿಂಗದೇಹವಂತೂ ಭಂಗವೇ ಆಗಿರುವುದು. ಆದ್ದರಿಂದ ಬಾಹ್ಯ 
ದೇಹದ ಸಂಬಂಧ ನಿತ್ಯವಾದುದಲ್ಲ ಹೀಗೆ ತುಂಬಾ ಹತ್ತಿರವೆನ್ನಿಸುವ ದೇಹದ ಸಂಬಂಧವೇ 
ಅನಿತ್ಯವಾಗಿರುವಾಗ, ಉಳಿದವರ ಸಂಬಂಧ ಅನಿತ್ಯವೆಂಬುದು ಕೈಮೂತ್ಯ ಸಿದ್ಧ ಆದರೆ, 
ಶ್ರೀಹರಿಯ ಸಂಬಂಧ ಮಾತ್ರ ಎಂದೂ ಬಿಡಲಾಗದಂತಹ ನಿತ್ಯ ಸಂಬಂಧ. ದಾಸರಾಯರ 
"ತೊರೆದು ಜೀವಿಸಬಹುದೆ ಹರಿ ನಿನ್ನ ಚರಣಗಳ' ಎಂಬ ಕೃತಿಯಲ್ಲಿ ಈ ಭಾವ ತುಂಬಾ 
ವಿವರವಾಗಿ ನಿರೂಪಿತವಾಗಿದೆ. 


೬೧. ನೀ ಗತಿ ಎಂದು ಬಿನ್ನೈಸಿದೆನು ರಕ್ಷಿಸು ೨೦೯ 


೮. ಇಲ್ಲಿ'ತನು ಸಂಬಂಧ ಇಲ್ಲ ಎಂಬುವ ಮಾತು ದೇಹದ ಮೇಲೆ ಅಭಿಮಾನವಿಲ್ಲ 
ಎಂಬತತ್ತ ಮಸಿ ಸೂಚಕ. ಹೀಗೆ ಅಭಿಮಾನವನ್ನು. ತೊರೆದವರಿಗೆ ಮಾತ್ರವೇ ಬ್ರಹ್ನಜ್ಞಾ ನ ಸಿದ್ದಿ, 
ಶ್ರೀಹರಿಯ ಒಲುಮೆ ಲಭಿಸಿ ಮುಕ್ತಿಯು ದೊರಕುವುದು. ಅದರಂತೆ, ಸ್ವತಂತ್ರ ಕರ್ತೃತ್ವದ 
ಭ್ರಮೆಯು ಇಲ್ಲಎಂಬುದು ಇದರಿಂದ ಸೂಚಿತ. ಹೀಗೆ ಮಮಕಾರದೊಂದಿಗೆ ಅಹಂಕಾರವನ್ನು 
ತೊರೆಯವುದು ಸಂಸಾರ ಮೋಚನದ ಶ್ರೇಷ್ಠಸಾಧನ: 


ವಿಹಾಯ ಕಾಮಾನ್‌ ಯಃ ಸರ್ವಾನ್‌ ಪುಮಾಂತ್ಚರತಿ ನಿಸ್ಪಹಃ। 
ನಿರ್ಮಮೋ ನಿರಹಂಕಾರಃ ಸ ಶಾಂತಿಮಧಿಗಚ್ಛಕಿ॥ - ಗೀತಾ (೨/೭೧) 


೯. ಹೀಗೆ ಶ್ರೀಹರಿಯ ನಿತ್ಯ ಸಂಬಂಧವನ್ನು ಅವನಸ್ವಾಮಿತ್ವವನ್ನುತಿಳಿದುಸದಾ ಅವನನ್ನು 
ಪ್ರಾರ್ಥಿಸಿಕೊಳ್ಳುವುದು ಸರ್ವರೀತಿಯ ಶ್ರೇಯಸಿಗೆ ಸಾಧನ ಎಂಬುದನ್ನುಭಿನ್ನೈಸಿದೆನು ಎಂಬ 
ಪದದಿಂದ ಸೂಚಿಸಿರುವರು. 


೧೦. ಒಟ್ಟಾಗಿ ಈ ಪದ್ಯವು "ಹರಿರೇವ ಪರೋ ಹರಿರೇವ ಗುರುಃ ಹರಿರೇವ ಜಗತ್ತಿತ್ವ- 
ಮಾತೃಗತಿಃ' ಎಂಬ ದ್ವಾದಶಸ್ತೋತ್ರದ ಮಾತಿನ ವಿವರಣೆಯಾಗಿದೆ. 


೧೧. ಜೀವ ದೇಹದೊಳಗಿದೆ; ಜೀವನೊಳಗೆ ದೇವನಾದ ಶ್ರೀಹರಿ ನೆಲೆಸಿರುವನು; ನಮಗೆ 
ಹೊರಗಿನದಾದ ದೇಹದ ಸಂಬಂಧ ಅರಿವಾಗಿದೆ, ಅದು ಸಹ ನಾನು ಅಥವಾ ನನ್ನದು ಎಂಬ 
ತಪ್ಪುಭಾವನೆಯಿಂದ ಮಾತ್ರ. ಆದರೆ, ಹೊರಗಿನದಾದ ಈ ದೇಹ ಅಳಿದುಹೋಗುವಂತಹುದು. 
ಜೀವನೊಳಗೆ ನೆಲೆಸಿರುವ ದೇಹ ನಿತ್ಯನಾದವನು. ನಿತ್ಯನಾದ ಜೀವನೊಂದಿಗೆ ನಿತ್ಯಸಂಬಂಧ 
ಇರುವುದು ಜಡವಾದ ಈ ದೇಹದೊಂದಿಗೆ ಅಲ್ಲ ಪರಮನಿತ್ಯನಾದ ಶ್ರೀಹರಿಯೊಂದಿಗೆ ಮಾತ್ರ 
ಎಂಬ ಇಲ್ಲಿಯ ತತ್ತ ಸ ಅತ್ಯಂತ ರೋಚಕವಾದುದು. 


೧೨. ಜೀವನ ಹುಟ್ಟು ಸಾವುಗಳು ಭಗವಂತನ ಅಧೀನ ಎಂಬುದನ್ನು ದಾಸರು ಪ್ರತ್ಯೇಕ 
ಪದವೊಂದರಲ್ಲಿ ತಿಳಿಸಿರುವರು: 


ನನ್ನಿಂದೆ ನಾನೇ ಜನಿಸಿ ಬಂದೆನೆ ದೇವ ॥ ಪ॥ 
ನಿನ್ನ ಪ್ರೇರಣೆಯಿಂದ ನಡೆದು ನುಡಿದ ಮೇಲೆ 

ನಿನ್ನದು ತಪ್ಪೋ ಎನ್ನದು ತಪ್ಪೋ ಪರಮಾತ್ಮ ॥ ಅಪ॥ 
ಜನನಿಯ ಜಠರದಿ ನವಮಾಸವು 

ಘನದಿ ನೀ ಪೋಷಿಸುತಿರೆ, ನಾನು 

ಜನಿಸಲಾರೆನು ಎನೆ ಜನಿಸೆಂದಿಕ್ಕಳದಿಂದ 

ವನಜಾಕ್ಷ ನೂಕಿದವನು ನೀನಲ್ಲವೆ - ದೇವ er 
ಅಂಧನ ಕೈಯಲಿ ಕೋಲಿತ್ತು ಕರೆದೊಯ್ದ 

ಮುಂದಾಡಿ ತಪ್ಪಿಗುಂಡಿಗೆ ಕೆಡಹಲು 


೨೧೦ ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ 


ಅಂಧಕನದು ತಪ್ಪೊಮುಂದಾಡಿಯ ತಪ್ಪೊ 

ಹಿಂದಾಡ ಬೇಡ ಎನ್ನಲಿ ತಪ್ಪಿಲ್ಲವೊ - ದೇವ ॥೨॥ 
ಕಂದನ ತಾಯಿಯು ಆಡಿಸುತಿರೆ ಪೋಗಿ 

ಕಂದ ಬಾವಿಯ ಕಂಡು ನೋಡುತಿರೆ 

ಬಂದು ಬೇಗದಿ ಬಿಗಿದಪ್ಪದಿರಲು ಆ 

ಕಂದನ ತಪ್ಪೊಮಾತೆಯ ತಪ್ಪೊ- ಪರಮಾತ್ಮ 1೩ 
ಭಾರವು ನಿನ್ನದೊ ದೂರು ನಿನ್ನದೊ ಕೃಷ್ಣ 

ನಾರಿ ಮಕ್ಕಳು ತನುಮನ ನಿನ್ನವಯ್ಯ 
ಕ್ಷೀರದೊಳದ್ದುನೀರೊಳಗದ್ದು ಗೋವಿಂದ 

ಹೇರನೊಪ್ಪಿಸಿದ ಮೇಲ್‌ ಸುಂಕವೇತಕೆ - ದೇವ 1೪॥। 
ನ್ಯಾಯವಾದರೆ ದುಡುಕು ನಿನ್ನದೊ, ಮತ್ತ- 

ನ್ಯಾಯವಾದರೆ ಪೇಳುವರಾರು 

ಕಾಯಜಪಿತ ಕಾಗಿನೆಲೆಯಾದಿಕೇಶವ - 

ರಾಯ ನೀ ಕಾಯಯ್ಯ ತಪ್ಪಗಳೆಣಿಸದೆ 1೫॥ 


೧೩. ತನುವು ಶ್ರೀಹರಿಗೆ ಸೇರಿದ್ದು ಒಟ್ಟಾಗಿ ನಮ್ಮ ಜೀವನ ಬದುಕೇ ಭಗವಂತನ ಅಧೀನ 
ಎಂದು ಅತ್ಯಂತ ಪರಿಣಾಮಕಾರಿಯಾಗಿ ತಿಳಿಸುವ ಶ್ರೀಕನಕದಾಸರ ಕೃತಿ ಹೀಗಿದೆ: 


ತನು ನಿನ್ನದು ಜೀವನ ನಿನ್ನದು ರಂಗ। 

ಅನುದಿನದಲಿ ಬಾಹ ಸುಖದುಃಖ ನಿನ್ನದಯ್ಯ ॥ ಪ॥ 
ಸವಿನುಡಿ ವೇದ-ಪುರಾಣ- ಶಾಸ್ತ್ರಂಗಳ 

ಕಿವಿಯಿಂದ ಕೇಳುವ ಕಥೆ ನಿನ್ನದು 

ನವಮೋಹನಾಂಗಿಯರ ರೂಪವ ಕಣ್ಣಿಂದ 

ಎವೆಯಿಕ್ಕದಲೆ ನೋಡುವ ನೋಟ ನಿನ್ನದಯ್ಯ WO 
ಒಡಗೂಡಿ ಗಂಧ-ಕಸ್ತೂರಿ ಪರಿಮಳಗಳ 

ಬಿಡದೆ ಲೇಪಿಸಿಕೊಂಬುದು ನಿನ್ನದು 

ಷಡುರಸದನ್ನಕೆ ನಲಿದಾಡುವ ಜಿಹ್ವೆ 
ಕಡುರುಚಿಗೊಂಡರಾರುಚಿ ನಿನ್ನದಯ್ಯ ॥ ೨॥ 
ಮಾಯಾಪಾಶದ ಬಲೆಯೊಳಗೆ ಸಿಲ್ಕಿರುವಂಥ 

ಕಾಯ ಪಂಚೇಂದ್ರಿಯಗಳು ನಿನ್ನವು 

ನ್ಯಾಯದಿ ಕನಕನೊಡೆಯ ಆದಿಕೇಶವ” 

ರಾಯ ನೀನಲ್ಲದೆ ನರರು ಸ್ವತಂತ್ರರೆ 2 1 


೧೪. ಶ್ರೀಹರಿ ಉಪೇಶ್ದೆ] ಮಾಡಿದಲ್ಲಿ ವಿಶ್ವದಲ್ಲಿಯಾವುದೂ ಉಳಿಯದು ಎಂಬ ಇಲ್ಲಿಯ 
ಭಾವಕ್ಕೆ ಅವರ ಈ ಕೆಳಗಿನ ಪದ್ಯ ವಿವರಣೆಯಂತಿದೆ: 


೬೧. ನೀ ಗತಿ ಎಂದು ಬಿನ್ನೈಸಿದೆನು ರಕ್ಷಿಸು ೨೧೧ 


ನೀನುಪೇಕ್ಷೆಯ ಮಾಡೆ ಬೇರೆ ಗತಿಯಾರೆನಗೆ 
ನಿಗಮಗೋಚರ ಮುಕುಂದ 

ಗಾನರಸಲೋಲ ಆಗಮಶೀಲ ಭಕ್ತಪರಿ- 

ಪಾಲ ಗೋಪಾಲ ಬಾಲ ॥ ಪ॥ 
ಜಪತಪಾನುಷ್ಠಾನ ಜಪಿತನೆಂದೆನಿಸುವೆನೆ ' 

ಜಾಣತನ ಮೊದಲಿಗಿಲ್ಲ 

ಅಪರಿಮಿತ ಕರ್ಮವನು ಅನುಸರಿಸಿ ನಡೆವುದಕೆ 
ನಿಪುಣತ್ವವೆನಗೆ ಇಲ್ಲ 

ಗುಪಿತದಲಿ ದಾನಧರ್ಮವ ಮಾಳ್ದೆನೆಂದರೆ 

ಘನವಾದ ಧನವು ಇಲ್ಲ 

ರಪಣನಿಪುಣತ್ವ ಜಾಣುವೆ ಇಲ್ಲದಿಹ ಜಡಗೆ 

ಸುಪವಿತ್ರ ನೀನಲ್ಲದಿಲ್ಲ 1೧॥ 
ಆನೆ ಮೊಸಳೆಗೆ ಸಿಲುಕಿ ಅರೆಬಾಯಿ ಬಿಡುತಿರಲು 

ಮೌನದಲಿ ಬಂದು ಕಾಯ್ದೆ 

ಏನು ಅರಿಯದ ಅಜಾಮಿಳಗೆ ಸಾಯುಜ್ಯವನು 
ನೀನೊಲಿದು ಕೃಪೆ ಮಾಡಿದೆ 

ಹಾನಿಯಿಲ್ಲದ ಪದವಿಯನು ಕೊಟ್ಟು ಧ್ರುವಗೆ ಕಡು- 
ದೀನತ್ವವನು ಬಿಡಿಸಿದೆ | 
ದಾನವಾಂತಕ ಸಕಲ ದಿವಿಜಮುನಿವಂದಿತನೆ 

ನೀನು ಎನ್ನನು ಸಲಹದೆ - ಬರಿದೆ ॥ ೨॥ 
ಈಷಣತ್ರಯದ ಬಯಲಾಸೆಯಲಿ ಭ್ರಮೆಗೊಂಡು 

ಬೇಸರದಿ ಮನದಿ ನೊಂದು 

ಹೇಸಿಗೆಯ ಸಂಸಾರಸಾಗರದೊಳಗೆ ಬಿದ್ದು 

ಘಾಸಿ ಪಡಲಾರೆನಿಂದು 

ಆಸೆಯನು ಬಿಡದೆ ಕಡು ಮೋಸದಲಿ ಸಿಲುಕಿರ್ದು 

ವಾಸಿ ಇರದವನನಿಂದು 

ದಾಸನೆಂದೆನಿಸಿ ಡಂಗುರ ಹೊಯ್ದುವೆನು ಆದಿ- 

ಕೇಶವನೆ ನೀನು ಎಂದು ಇಂದು TENT 


೧೫. ಶ್ರೀಹರಿಯ ಪಾದವನ್ನು ತೊರೆದು ಜೀವಿಸುವುದು ಸರ್ವಥಾ ಅಸಾಧ್ಯ ಎಂಬುದನ್ನು 
ಅತ್ಯಂತ ರೋಚಕವಾಗಿ ವಿವರಿಸುವ ಅವರ ಕೀರ್ತನೆಯೊಂದು ಹೀಗಿದೆ: 


ತೊರೆದು ಜೀವಿಸಬಹುದೆ ಹರಿ ನಿನ್ನ ಚರಣಗಳ 
ಮರೆಯ ಮಾತೇಕಿನ್ನು ಅರಿತು ಪೇಳುವೆನಯ್ಯ | ಪ॥ 


೨೧೨ ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ 


ತಾಯಿ ತಂದೆಯ ಬಿಟ್ಟು ತಪವ ಮಾಡಲುಬಹುದು 
ದಾಯಾದಿಬಂಧುಗಳ ಬಿಡಲುಬಹುದು 

ರಾಯ ತಾ ಮುನಿದರೆ ರಾಜ್ಯವನು ಬಿಡಬಹುದು 
ಕಾಯಜನ ಪಿತ ನಿನ್ನ ಅಡಿಯ ಬಿಡಲಾಗದು WO 
ಒಡಲು ಹಸಿಯಲು ಅನ್ನವಿಲ್ಲದಲೆ ಇರಬಹುದು 

ಪಡೆದ ಕ್ಷೇತ್ರವ ಬಿಟ್ಟು ಪೋಗಬಹುದು 

ಮಡದಿ ಮಕ್ಕಳ ಕಡೆಗೆ ತೊಲಗಿಸಿಯೆ ಬಿಡಬಹುದು 
ಕಡಲೊಡೆಯ ನಿನ್ನಡಿಯ ಗಳಿಗೆ ಬಿಡಲಾಗದು Wl ೨॥ 
ಪ್ರಾಣವನು ಪರರು ಬೇಡಿದರೆತ್ತಿ ಕೊಡಬಹುದು 

ಮಾನದಲಿ ಮನವ ತಗ್ಗಿಸಲುಬಹುದು 

ಪ್ರಾಣನಾಯಕನಾದ ಆದಿಕೇಶವರಾಯ 

ಜಾಣ ಶ್ರೀಕೃಷ್ಣ ನಿನ್ನಡಿಯ ಬಿಡಲಾಗದೊ I 2 1 


ಧಿಕ 


೬೨. ಕುಣಿಕೆಗಳ ನೀ ಬಿಡಿಸಿ ರಕ್ಷಿಸು 


ಗಣನೆಯಿಲ್ಲದೆ ಜನನಿಯರು ಮೊಲೆ- 
ಯುಣಿಸಲಾ ಪಯಬಿಂದುಗಳನದ- 
ನೆಣಿಸಲಳವೇ ಸಪ್ತಸಾಗರಕಧಿಕವೆನಿಸುವುದು I 
ಬಣಗು ಕಮಲಜನದಕೆ ತಾನೇ 
ಮಣಯಗಾರನು ಈತ ಮಾಡಿದ 
ಕುಣಿಕೆಗಳ ನೀ ಬಿಡಿಸಿ ರಕ್ಷಿಸು ನಮ್ಮನನವರತ (1 ೬೨ || 
ಅ: ಲೆಕ್ಕಕ್ಕೆ ಸಿಗದಷ್ಟು ತಾಯಂದಿರು, ಜನ್ಮಜನ್ಮಗಳಲ್ಲಿ ಸ್ತನ್ಯಪಾನವನ್ನು ಮಾಡಿಸಿರುವರು. 
ಅಂತಹ ಸ್ತನ್ಯಪಾನದ ಹನಿಗಳನ್ನು ಎಣಿಸಲು ಸರ್ವಥಾ ಸಾಧ್ಯದ್ದೀತೇ? 
ಸಪ್ತಸಾಗರಗಳಿಗಿಂತಲೂ ಮಿಗಿಲೆನ್ನಿಸುವಂತಹುದು ಅದು. ಇದಕ್ಕೆ ಆ ಬ್ರಹ್ಮದೇವರೇ 
ಕಾರಣ ಪುರುಷರು. ಈ ಬ್ರಹ್ಮದೇವರು ಹಾಕಿರುವ ಈ ಹುಟ್ಟುಸಾವುಗಳ ಕುಣಿಕೆಯನ್ನು 
ಬಿಡಿಸಿ ಉದ್ದರಿಸಬೇಕಾದವನು ನೀನು. ಶ್ರೀಹರಿಯೇ! ನೀನು ಸದಾ ನಮ್ಮನ್ನು ರಕ್ಷಿಸು. 
ಎಿ.: ೧. ಜೀವನ ಹುಟ್ಟು: ಸಾವುಗಳು ಅಸಂಖ್ಯವಾದುದು ಎಂಬುದನ್ನು ಇಲ್ಲಿ ಅತ್ಯಂತ 
ಪರಿಣಾಮಕಾರಿಯಾಗಿ ನಿರೂಪಿಸಲಾಗಿದೆ. 
೨. ತಾಯಂದಿರು ಉಣಿಸಿದ ಸ್ತನ್ಯ ಗಣನೆಗೆ ಸಿಲುಕದು ಎಂಬುದು ಆಗಿ ಹೋಗಿರುವ 
ಜನ್ಮಗಳ ಸಂಖ್ಯೆಯನ್ನು ಕಾವ್ಯಮಯವಾಗಿ ಬಣ್ಣಿಸುವ ಅಪೂರ್ವ ಪರಿಯಾಗಿದೆ. ೮೪ ಲಕ್ಷ 
ಯೋನಿಯಲ್ಲಿಜೀವ ಜನಿಸುವನು ಎಂಬುದು ಪುರಾಣಪ್ರಪಂಚ ಸಾರಿರುವ ವಿಷಯ. ಪ್ರತಿ 


೬೩. ನೀನಿರಲು ಕಮಲಾಸನನ ಹಂಗೇಕೆ ರಕ್ಷಿಸು ೨೧೩ 


ಜನ್ಮದಲ್ಲೂ ಕೆಲವೇ ದಿನಗಳ ಕಾಲ ಸ್ಪನ್ಯಪಾನ ಮಾಡಿದರೂ ಸಹ ಅದರ ಒಟ್ಟು ಪ್ರಮಾಣ 
ಗಣನೆಗೆ ಮೀರುವಂತಹುದು ಆಗಿರುವುದು. ಈ ಅರ್ಥದಲ್ಲಿ ಕ್ಲೀರಸಾಗರಕ್ಕಿಂತ ಅಧಿಕ 
ಎಂಬುದು ಅರ್ಥವತ್ತಾಗುವ ಪದ. ಇದು ಶ್ರೀಕನಕದಾಸರ ಬೇರೊಂದು ಕೀರ್ತನೆಯಲ್ಲಿ 
ವಿಸ್ತಾರವಾಗಿ ನಿರೂಪಿತವಾಗಿರುವ ವಿಷಯ: 

ಹಲವು ಜನುಮದಿ ತಾಯಿ ಎನಗಿತ್ತ ಮೊಲೆಹಾಲು 

ನಲಿನಲಿದು ಉಂಬಾಗ ನೆಲಕೆ ಬಿದ್ದುದ ಕೂಡಿ 

ಅಳೆದು ನೋಡಿದರೆ ಕ್ಷೀರಾಂಬುಧಿಗೆ ಎರಡು ಮಡಿ 

ಹಲವಾರು ಸಲ ಅತ್ತ ಅಶ್ರುಜಲವನು ಕೂಡಿ 

ಅಳೆದು ನೋಡಿದರೆ ಲವಣಾರ್ಣವಕೆ ಮೂರು ಮಡಿ 

ಎಲುವುಗಳ ಕೂಡಿದರೆ ಮೇರುಗೆ ನಾಲ್ಕು ಮಡಿ 

ಸುಲಿದು ಚರ್ಮವ ಹಾಸಿದರೆ ಧರೆಗೆ ಐದು ಮಡಿ 

ನೆಲೆ ಯಾವುದೀ ದೇಹಕೆ ನರಹರಿಯೆ (ನೊಂದೆ ಹರಿ ಎನ್ನದೇ) 

- ಪಯ - ಹಾಲು; ಪಯಬಿಂದುಗಳು - ಹಾಲಿನ ಹನಿಗಳು. 

೩. ಈ ರೀತಿಯಾದ ಸೃಷ್ಟಿಕಾರ್ಯವನ್ನು ಮಾಡುವವರು ಬ್ರಹ್ಮದೇವರು ಎಂಬುದನ್ನು 
ಮಣಯಗಾರನು ಎಂಬ ಪದದಿಂದ ಸೂಚಿಸಿರುವರು. ಬ್ರಹ್ಮದೇವರನ್ನು ಬಣಗು 
ಎಂದಿರುವುದು, ಅವರಿಂದ ಬಂದಿರುವ ದೇಹಗಳ ಬಗ್ಗೆ. ವಿರಕ್ತಿಯ ಮಾತೇ ಹೊರತು, ಅವರನ್ನು 
ನಿಂದಿಸುವ ಭಾವದಿಂದ ಕೂಡಿದ್ದಲ್ಲ ಬಣಗು - ಕ್ಷುದ್ರ, ಹೀನ, ದೀನ; ಮಣಯಗಾರ - 
ಪಾರುಪತ್ಯಗಾರ; ಕಾರಣಪುರುಷ. 

೪. ಕುಣಿಕೆಗಳು ಎಂದರೆ ಕಗ್ಗಂಟುಗಳು, ಬಿಡಿಸಲಾರದ ಕುಣಿಕೆಗಳು ಎಂದರ್ಥ. ಈ ದೇಹದ 
ಬಂಧನ ಅದೆಷ್ಟು ಅಗಾಧ, ಗಾಢ ಎಂಬುದನ್ನು ಕುಣಿಕೆ ಎಂಬ ಪದದಿಂದ ಸೂಚಿಸಿರುವರು. 
ದೇಹ ಕೊಡುವ ಕಾರ್ಯ ಬ್ರಹ್ಮದೇವರದಾದರೂ ಮೂಲ ಬಂಧ ಮಾತ್ರ ಭಗವದಧೀನವಾದ 
ಪ್ರಕೃತಿಯದೇ ಆಗಿದೆ. ಆದ್ದರಿಂದ, ಅದರ ಬಿಡುಗಡೆಯು ಸಹ ಭಗವಂತನಿಂದಲೇ 
ಆಗುವಂತಹುದು ಎಂಬುದನ್ನು' ಕುಣಿಕೆಗಳ ನೀ ಬಿಡಿಸಿ ರಕ್ಷಿಸು ಎಂಬ ಪದದಿಂದಸೂಚಿಸಿರುವರು; 
"ಬಂಧಕೋ ಭವಪಾಶೇನ ಭವಪಾಶಾಚ್ಚ ಮೋಚಕ? ಎಂಬ ಶ್ರೀಮದಾಚಾರ್ಯರಿಂದ 
ವಿಷ್ಣುತತ್ವ ನಿರ್ಣಯದಲ್ಲಿಉದಾಹೃತವಾದ ಮಾತಿನ ಭಾವ ಇದಾಗಿದೆ. 


ಗಸ 


೬೩. ನೀನಿರಲು ಕಮಲಾಸನನ ಹಂಗೇಕೆ ರಕ್ಷಿಸು 


ಲೇಸ ಕಾಣೆನು ಜನನಮರಣದಿ 
ಗಾಸಿಯಾದೆನು ನೊಂದೆನಕಟಾ 
ಲೇಸೆನಿಸಿ ನೋಡಲು ಪರಾತ್ತರವಸ್ತು ನೀನಾಗಿ । 


೨೧೪ ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ 


ನೀ ಸಲಹುವವನಲ್ಲವೇ ಕರು- 
ಣಾಸಮುದ್ರನು ನೀನಿರಲು 
ಕಮಲಾಸನನ ಹಂಗೇಕೆ ರಕ್ಷಿಸು ನಮ್ಮನನವರತ 11 ೬೩ 1 


ಅ: ಜನನ-ಮರಣಗಳ ರೂಪದ ಸಂಸಾರದಿಂದ ಒಳಿತಾಗುವುದು ಸಾಧ್ಯವಿಲ್ಲ 
ಬದಲಿಗೆ ಅದರಿಂದ ಲಭಿಸುವುದು ನೋವು ಮಾತ್ರ. ಅದರಿಂದ ನಾನು ನೊಂದಿರುವೆ. 
ಅಯ್ಯೋ! ಸರಿಯಾದ ರೀತಿಯಲ್ಲಿ ವಿಚಾರ ಮಾಡಿದಾಗ ಪರಾತ್ಪರ ವಸ್ತು ನೀನೇ 
ಎಂಬುದು ಮತ್ತು ನೀನೇ ಸರ್ವತ್ರ ನೆಲೆಸಿದ್ದು ರಕ್ಷಕನಾಗಿರುವವನು ಎಂಬುದು 
ತಿಳಿಯುವುದು ಅಲ್ಲವೇ? ನೀನು ಕರುಣಾಸಮುದ್ರನು ಇಂತಹ ನಿನ್ನ ರಕ್ಷಣೆ ಇರುವಾಗ 
ಬ್ರಹ್ಮದೇವರ ಹಂಗಿಗೆ ಕಾರಣವಿಲ್ಲ ಶ್ರೀಹರಿಯೇ! ನೀನು ಸದಾ ನಮ್ಮನ್ನು ರಕ್ಷಿಸು. 


ವಿ: ೧. ಸಂಸಾರದಲ್ಲಿ ಸುಖವಿರದು, ಅದರಿಂದ ಬಿಡುಗಡೆ ಲಭಿಸಿದಾಗಲೇ ನಿಜವಾದ 
ಒಳಿತು ಎಂಬುದನ್ನು ಅಂತಹ ಮುಕ್ತಿದಾತನು ಕರುಣಾಳುವಾದ ಶ್ರೀಹರಿಯೇ ಆಗಿರುವನು 
ಎಂಬುದನ್ನು ಇದರಲ್ಲಿನಿರೂಪಿಸಿರುವರು. 


ಖು ಮನುಷ್ಯನು, ಸುಖಕ್ಯೋಸ್ಕರವಾಗಿ ಅರಸುವ ಪ್ರತಿಯೊಂದು ವಸ್ತು ಸಹ 
ಅನಿತ್ಯವಾದುದು. ಅವುಗಳ ಪಡೆಯಬಯಸುವ ಸಂಸಾರವು ಸಹ ಹುಟ್ಟು - ಸಾವುಗಳ 
ಸಂಕೋಲೆಯೇ ಆಗಿದೆ. ಅದರಿಂದಾಗಿ ಲಭಿಸುವುದು ಬರಿ ನೋವು ಮಾತ್ರ. ಆದ್ಧರಿಂದ, 
ವಿಷಯಸುಖವನ್ನು ಬಯಸದೇ ವಿರಕ್ಷನಾಗಿ ಸಾಧನೆ ಮಾಡಬೇಕು ಎಂದು ಭಾವ; ಗಾಸಿ - 
ನೋವು, ಗಾಸಿಯಾದೆನು - ನೊಂದೆನು. 

೩. ಅಂತಹ ಲೇಸನ್ನು ಕೊಡಲು ಪರಾತ್ತರ ವಸ್ತುವಿಗೆ ಮಾತ್ರ ಸಾಧ್ಯ. ಪರಾತ್ಮರ ಎಂದರೆ ಅತಿ 
ಶ್ರೇಷ್ಠ ವಸ್ತುವಿಗಿಂತಲೂ ಮಿಗಿಲಾದ ಪರಮ ಶ್ರೇಷ್ಠ ವಸ್ತು ಎಂದರ್ಥ. ಅಂತಹ ಪರಾತ್ಪರ ವಸ್ತು 
ಶ್ರೀಹರಿ ಒಬ್ಬನೇ. ಅವನು ಕರುಣಾಸಮುದ್ರ. ಅವನು ಒಲಿದಾಗ ಮಾತ್ರ ಸಂಸಾರ ಬಂಧನವು 
ಪರಿಹಾರವಾಗಿ ಶಾಶ್ವತವಾದ ನಲಿವು ಲಭಿಸುವುದು ಎಂದರ್ಥ. ಇದು ಹರಿಸರ್ವೋತ್ತಮತ್ವವನ್ನು 
ಸಾರುವ ಸಕಲ ಶಾಸ್ಥವಚನಗಳನ್ನು ಆಧರಿಸಿದ ಮಹಾಪ್ರಮೇಯವಾಗಿದೆ. 

೪. ಶ್ರೀಹರಿಯ ಕರುಣೆ ಸೀಮಿತ ಸಂಖ್ಯೆಯ ಜನರನ್ನುಸಲಹುವ ಮಿತಿಯನ್ನುಹೊಂದಿಲ್ಲ 
ಅನಾದಿಕಾಲದಿಂದ - ಅನಂತಕಾಲದವರೆಗಿನ ಸಕಲ ಸುಜೀವಿಗಳನ್ನು ಲೀಲಾಜಾಲವಾಗಿ 
ಉದ್ಧರಿಸುವಷ್ಟು ಅಪಾರವಾದುದು ಎಂಬುದನ್ನು "ಕರುಣಾಸಮುದ್ರ' ಎಂಬ ಪದದಿಂದ 
ಸೂಚಿಸಿರುವರು. 


೫. ಮುಕ್ತಿ ಲಭಿಸಿದ ಮೇಲೆ ಮತ್ತೆ ಸಂಸಾರದಲ್ಲಿ; ಹುಟ್ಟಿ ಬರುವ ಪ್ರಸಕ್ಕಿ ಸರ್ವಥಾ ಇರದು 
ಎಂಬುದನ್ನು "ಕಮಲಾಸನನ ಹಂಗೇಕೆ' ಎಂಬ ಪದದಿಂದ ಸೂಚಿಸಿರುವರು. ಕಮಲಾಸನ 


೬೩. ನೀನಿರಲು ಕಮಲಾಸನನ ಹಂಗೇಕೆ ರಕ್ಷಿಸು ೨೧೫ 


ಎಂದರೆ ಬ್ರಹ್ಮದೇವರು. ಕಮಲಾಸನನದು ಸೃಷ್ಟಿಯ ಕಾರ್ಯ. ಮುಕ್ತರಾದವರಿಗೆ ಸೃಷ್ಟಿಯ 
ಪ್ರಸಕ್ತಿಯೇ ಇಲ್ಲವಾದ್ದರಿಂದ, ಅವರ ಹಂಗು ಅನಗತ್ಯ ಎಂದರ್ಥ. 


೬, "ಕಮಲಾಸನನ ಹಂಗು' ಎಂಬಮಾತಿನಲ್ಲಿಮತ್ತೊಂದು ಬಗೆಯ ವಿಶೇಷಾರ್ಥವನ್ನೂ 
ಗಮನಿಸಬಹುದು. ರಾವಣ, ಹಿರಣ್ಯಕಶಿಪು ಮೊದಲಾದ ಮಹಾದೈತ್ಯರು ಒಳಿತನ್ನು 
ಸಾಧಿಸಲೆಂದು ಆಶ್ರಯಿಸಿದ್ದು ಬ್ರಹ್ಮದೇವರನ್ನು ಆದರೆ, ಅವರು ಹುಟ್ಟನ್ನು ನೀಡುವ 
ದೇವತೆಯೇ ಹೊರತು ಹುಟ್ಟು ಪರಿಹರಿಸುವವರೇನಲ್ಲ ಎಂದರೆ, ದೈತ್ಯರ ಆ ಪ್ರಯತ್ನ 
ಮರಳಿ ಹುಟ್ಟಲು ಕಾರಣವಾಯಿತೇ ಹೊರತು ಮುಕ್ತಿಗೆ ಅಲ್ಲ ಶ್ರೀಹರಿಯೊಬ್ಬನೇ ಹುಟ್ಟು 
ಸಾವುಗಳ ಸಂಕೋಲೆ ಎನ್ನಿಸುವ ಸಂಸಾರವನ್ನುಪರಿಹರಿಸುವ ದೇವತೆ. ಆದ್ದರಿಂದ ವಿವೇಕಿಗಳು 
ಅವನನ್ನೇ ಆಶ್ರಯಿಸಬೇಕು ಎಂದು ಭಾವ. ಇದರಿಂದ ಲಯಕಾರಕರಾದ ರುದ್ರದೇವರನ್ನು 
ಆಶ್ರಯಿಸುವುದು ಸಹ ಮುಕ್ಕಿಗೆ ಕಾರಣವಾಗದೆ, ಮತ್ತೊಮ್ಮೆ ಸಾಯುವಂತಹ, ಸತ್ತು 
ಹುಟ್ಟುವಂತಹ, ಸಂಸಾರ ಬಂಧನಕ್ಕೆ ಕಾರಣವಾಗುವುದು ಎಂಬ ವಿಶೇಷಾರ್ಥವು ಸೂಚಿತ. 


೭. ಜನ್ನಾಂತರದ ಕರ್ಮಗಳು ಮುಂದಿನ ಜನ್ನಗಳಿಗೆ ಕಾರಣವಾಗುವ ಬಗೆಯನ್ನು ದಾಸರು 
ಇನ್ನೊಂದು ಪದ್ಯದಲ್ಲಿ ವಿವರವಾಗಿ ತಿಳಿಸಿರುವರು: 


ಪೂರ್ವ ಜನ್ನದಲಿ ನಾ ಮಾಡಿದ ಭವದಿಂದ 

ಉರ್ವಿಯೊಳು ಜನಿಸಿದೆನೊ ಕೃಷ್ಣಾ (ಪಗ 
ಕಾರುಣ್ಯನಿಧಿ ಎನ್ನ ಕಾಯಬೇಕಯ್ಯ ಹರಿ 

ವಾರಿಜನಾಭನೆ ಮುದ್ದುಕೃಷ್ಣ ॥ ಅಪ॥ 
ಪುಟ್ಟಿದಂದಿಂದಿಗು ಸುಖವ ನಾ ಕಾಣದಲೆ 

ಕಷ್ಟಪಟ್ಟೆನು ಕಷ್ಟನಾದೆನೊ ಕೇಳೋ ಕೃಷ್ಣಾ 

ತೊಟ್ಟಿಲಿನ ಶಿಶು ತಾಯ ಬಿಟ್ಟ ತೆರನಂತೆ ಕಂ- 
ಗೆಟ್ಟುಶೋಕಿಪೆನೋ ಸೊರಗಿದೆನಯ್ಯ ಕೃಷ್ಣಾ 

ಮುಟ್ಟಲಮ್ನರು ಎನ್ನಸತಿ ಸುತರು ಬಾಂಧವರು 

ಅಟ್ಟಿ ಎಳೆಯುತ್ತಿಹರೊ ಕೃಷ್ಣಾ 

ಕಷ್ಟ ದಾರಿದ್ರ್ಯವನು ಪರಿಹರಿಸದಿರೆ ದೂರು 

ಮುಟ್ಟುವುದು ನಿನಗಯ್ಯ ಕೃಷ್ಣಾ ೧॥ 
ಕಾಶಿಯಾ ವಾಸವನು ಬಯಸಿ ಬಹು ದಿನದಿಂದ 
ಆಸೆಯೊಳಗಿದ್ದೆನಯ್ಯ ಕೃಷ್ಣಾ 

ಗಾಸಿಯನು ಮಾಡದಲೆ ದೋಷವನು ಪರಿಹರಿಸೊ 

ಸಾಸಿರದ ನಾಮದಾ ಕೃಷ್ಣಾ 

ಹೇಸಿಕೆಯೊಳಿರ್ದ ಸಂಸಾರವೆಂಬುವ ಮಾಯ- 
ಪಾಶದಿಂದಲಿ ಬಿಗಿವರೇ ಕೃಷ್ಣಾ 


೨೧೬ ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ 


ಕಯಮರ್ದನನೆ ನೀ ಕಾಯಬೇಕಯ್ಯ ಹರಿ 

ವಾಸುದೇವನೆ ಮುದ್ದುಕ್ರಷ್ಣಾ 1 ೨॥ 
ಲೋಕದೊಳಗೆನ್ನನು ಪೋಲ್ವ ಪಾಪಿಗಳನ್ನು 

ನೀ ಕಂಡು ಬಲ್ಲೆಯಾ ಕೃಷ್ಣಾ 

ಸಾಕಿನ್ನು ಎನಗೊಂದು ಗತಿಯ ತೋರಿಸಿ ಸದ್ವಿ- 


ರಾಕೇಂದುಮುಖಿ ದ್ರೌಪದಿಯ ಮಾನವನು ಕಾಯ್ದೆ 
ಆಕೆಗಕ್ಷಯವಿತ್ತೆ ಕೃಷ್ಣಾ ಪಿ 

ನಾಕಿಸಖನಾದಿಕೇಶವನೆ ಉಡುಪಿಯ ವಾಸ 

ಸಾಕಿ ಸಲಹೈ ಎನ್ನ ಕೃಷ್ಣಾ WA I 


ಭವ 


೬೪. ನಿಜರೂಪಿನಲಿ ಬಂದೊಲಿದು ರಕ್ಷಿಸು 


ಕಾಪುರುಷರೈದಾರುಮಂದಿ ಸ- 
ಮೀಪದಲಿ ಕಾಡುವರು ಎನ್ನನು 
ನೀ ಪರಾಮರಿಸದೆ ಪರಾಕಾಗಿಹುದು ಲೇಸಲ್ಲ! 
ಶ್ರೀಪದಾಬ್ದದ ಸೇವೆಯಲಿ ನೆರೆ- 
ಪಾಪವನು ಪರಿಹರಿಸಿ ನೀ ನಿಜ- 
ರೂಪಿನಲಿ ಬಂದೊಲಿದು ರಕ್ಷಿಸು ನಮ್ಮನನವರತ 11 ೬೪ ॥ 
ಅ: ಹನ್ನೊಂದು ಕೆಟ್ಟ ಜನರು ಸಮೀಪದಲ್ಲಿದ್ದು ನನ್ನನ್ನು ಕಾಡುತ್ತಿರುವರು. ಇದನ್ನು 
ನೀನು ಗಮನಿಸದೇ ಉದಾಸೀನದಿಂದಿರುವುದು ಸರಿಯಲ್ಲ ನಿನ್ನ ಮಂಗಳಕರವಾದ 
ಪಾದಕಮಲದ ಸೇವೆಯಲ್ಲಿತೊಡಗಿಸುವ ಮೂಲಕ ಇವರಿಂದ ಒದಗುವ ಪಾಪವನ್ನು 
ನೀನು ಪರಿಹರಿಸಿ ಬಿಂಬರೂಪದಲ್ಲಿ ಬಂದು ಪ್ರಸನ್ನನಾಗಿ ನಮ್ಮನ್ನುಸದಾ ರಕ್ಷಿಸು. 
ವಿ.: ೧. ಇಂದ್ರಿಯಾಭಿಮಾನಿ ದೈತ್ಯರಿಂದ ನಡೆಯುವ ಪಾಪಗಳನ್ನು ಪರಿಹರಿಸಿ 
ರಕ್ಷಿಸಬೇಕೆಂದು ಶ್ರೀಹರಿಯನ್ನು ಇಲ್ಲಿ ಪ್ರಾರ್ಥಿಸಲಾಗಿದೆ. 


೨. ಐದಾರು ಮಂದಿ ಎಂದರೆ, ಐದು * ಆರು ಒಟ್ಟು ಹನ್ನೊಂದು ಎಂದರ್ಥ. ಐದು 
ಕರ್ಮೇಂದ್ರಿಯಗಳು ಹಾಗು ಆರು ಜ್ಞಾನೇಂದ್ರಿಯಗಳು ಎಂಬುದು ಐದಾರು ಎಂಬ ವಿಭಾಗಕ್ಕೆ 
ಹಿನ್ನೆಲೆ. ಮನಸ್ಸುಸಹ ಜ್ಞಾನೇಂದ್ರಿಯವಾಗಿದ್ದು ಅಂತಃಕರಣ ಎನ್ನಿಸಿದೆ. 


೩. ಇಲ್ಲಿ'ಕಾಪುರುಷರು' ಎಂದರೆ ಕೆಟ್ಟಜನರು ಎಂದರ್ಥ. ಇಂದ್ರಿಯಗಳಿಗೆ ಅಭಿಮಾನಿ- 
ಗಳಾಗಿದೇವತೆಗಳುಇರುವಂತೆದೈತ್ಯರುಸಹಇರುವರು. ಜೀವರಿಂದನಡೆಯುವಸತ್ಶರ್ಮಗಳಿಗೆ 


೬೪. ನಿಜರೂಪಿನಲಿ ಬಂದೊಲಿದು ರಕ್ಷಿಸು ೨೧೭ 


ದೇವತೆಗಳು ಪ್ರೇರಕರಾಗಿರುವಂತೆ, ದುಷ್ಕರ್ಮಗಳಿಗೆ ದೈತ್ಯರು ಪ್ರೇರಕರಾಗಿರುವರು. 
ದೇವತೆಗಳು ಮಾಡಿಸುವ ಪುಣ್ಯಕಾರ್ಯಗಳು ನಮ್ಮ ಒಳಿತಿಗೆ ಕಾರಣವಾಗುವಂತೆ ದೈತ್ಯರು 
ಮಾಡಿಸುವ ಪಾಪಕಾರ್ಯಗಳು ನಮ್ಮ ಕೆಡುಕಿಗೆ ಕಾರಣವಾಗುವವು. ಪುಣ್ಯವು ಸದ್ಗತಿಗೆ 
ಕಾರಣವಾದರೆ, ಪಾಪವು ದುರ್ಗತಿಗೆ ಕಾರಣವಾಗುವುದು. ಆದ್ದರಿಂದ ಪಾಪದ ಪರಿಹಾರ 
ಅತ್ಯಗತ್ಯವಾದ ಸಾಧನೆ. ಅದು ಶ್ರೀಹರಿಯ ಕೃಪೆಯಿಂದಲೇ ಸಾಧ್ಯ ಎಂಬುದು ಇಲ್ಲಿಯ 
ಭಾವ. 


೪. ಇಲ್ಲಿಯ "ಕಾಪುರುಷರೈದಾರುಮಂದಿ' ಎಂಬುದಕ್ಕೆ ಐದು ಜ್ಞಾನೇಂದ್ರಿಯಗಳಿಗೆ 
ಅಭಿಮಾನಿಯಾದ ದೈತ್ಯರು ಹಾಗೂ ಕಾಮಾದಿ ಅರಿಷಡ್ವರ್ಗಗಳಿಗೆ ಅಭಿಮಾನಿಯಾದ 
ಕಾಲನೇಮಿ ಮೊದಲಾದ ದೈತ್ಯರು ಎಂದು ಸಹ ಅರ್ಥಮಾಡಿಕೊಳ್ಳಬಹುದು. 


೫. ಇಲ್ಲಿ ಸಮೀಪದಲಿ ಎಂದರೆ ದೇಹದೊಳಗೆ ನೆಲೆಸಿದ್ದು ಎಂದರ್ಥ. ದೇವತೆಗಳು 
ಇತರರಲ್ಲಿದ್ದು ಮಾಡಿಸುವ ಪಾಪಕಾರ್ಯಗಳು ದೂರದಲ್ಲಿದ್ದು ಮಾಡುವ ಪಾಪ- 
ಕಾರ್ಯಗಳಾದರೆ ದೇಹದೊಳಗೆ ನೆಲೆಸಿ ಮಾಡುವ ಪಾಪಕಾರ್ಯಗಳು ಸಮೀಪದಲಿ 
ಮಾಡುವ ಪಾಪಕಾರ್ಯಗಳು ಎನಿಸುವವು. 


೬. ಕಾಡುವರು ಎಂದರೆ ಪೀಡಿಸುವರು ಎಂದರ್ಥ. ದೈತ್ಯರ ಈ ಪೀಡೆಯ ಒಟ್ಟು 
ವಿವರಣೆಯನ್ನು ಪಾಪಪುರುಷ ಚಿಂತನೆಯಲ್ಲಿ ಕಾಣಬಹುದು. ಪಾಪಪುರುಷ ಚಿಂತನೆಯ 
ವಿವರ ಹೀಗಿದೆ: 

ಬ್ರಹ್ಮಹತ್ಯಾಶಿರಸ್ಕಂ ಚ ಸ್ವರ್ಣಸ್ತೇಯಭುಜದ್ವಯಮ್‌ | 
ಸುರಾಪಾನಹೃದಾ ಯುಕ್ತಂ ಗುರುತಲ್ಪಕಟಿದ್ವಯಮ್‌ ॥ 
ತತ್ಸಂಯೋಗಪದದ್ವಂದ್ವಮಂಗಪ್ರತ್ಕಂಗಪಾತಕಮ್‌ ॥ 
ಉಪಪಾತಕರೋಮಾಣಂ ರಕ್ತಶ್ಶಶ್ರುವಿಲೋಚನಮ್‌ । 
ಖಡ್ಗಚರ್ಮಧರಂ ಕೃಷ್ಣಂ ಕುಕ್ಷೌ ವಾಮೇ ವಿಚಿಂತಯೇತ್‌ | 

- ಸಂಗ್ರಹ (ವಾಯುಪುರಾಣ-ಮಾಘಮಾಸಮಾಹಾತ್ವ್ಯ (ಸ್ಥೃ.ಮು.) 


೭. ಇದನ್ನು ಶ್ರೀಹರಿಯು ಗಮನಿಸದೇ ಇರಲು ಸಾಧ್ಯವೇ ಇಲ್ಲ ಆದ್ದರಿಂದ ಭಕ್ತರಾದ 
ನಮ್ಮ ಮೇಲಿನ ಕೃಪೆಯಿಂದ ಶ್ರೀಹರಿಯು ಈ ಪಾಪಿಗಳ ಪೀಡೆ ಒದಗದಂತೆ ಪಾಲಿಸಬೇಕು 
ಇಲ್ಲವಾದಲ್ಲಿ ಅವನ ವ್ಯಕ್ತಿತ್ವಕ್ಕೆ ಅದು ಶೋಭಿಸದು. "ಲೇಸಲ್ಲ' ಎಂಬುದಕ್ಕೆ ನಮ್ಮ ಒಳಿತಿಗೆ 
ಕಾರಣವಾಗದು ಎಂಬ ಅರ್ಥವೂ ವಿವಕ್ಚಿತ; ಪರಾಕು - ಉದಾಸೀನತೆ, ಅಲಕ್ಷ 

೮. ಶ್ರೀಹರಿಯ ಪಾದಕಮಲದ ಸೇವೆಯಲ್ಲಿ ತೊಡಗಿದಾಗ ಈ ದೈತ್ಯರ ಉಪಟಳಕ್ಕೆ 
ಅವಕಾಶವಿಲ್ಲದಂತಾಗುವುದು. ಅದರಿಂದಾಗಿ ಆ ಮುನ್ನ ಅವರಿಂದ ನಡೆದ ಪಾಪವು 
ಪರಿಹಾರವಾಗುವುದು. ಮುಂದೆ ಯಾವುದೇ ಪಾಪಕಾರ್ಯವು ನಡೆಯದಂತೆಯೂ 


೨೧೮ ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ 


ಆಗುವುದು. ಹೀಗೆ ಶ್ರೀಹರಿಯು ನಮ್ಮನ್ನು ಪಾಪಿಗಳಾಗದಂತೆ ಪಾಲಿಸಬೇಕು ಎಂದು ಭಾವ; 
ಪದಾಬ್ಜ- ಪಾದಕಮಲ. 

೯. ನಿಜರೂಪಿನಲಿ ಎಂಬುದಕ್ಕೆ ಬಿಂಬರೂಪದಲ್ಲಿ ಎಂದರ್ಥ. ಪ್ರತಿಯೊಬ್ಬ ಜೀವಿಯ 
ಹೃದಯಕಮಲದಲ್ಲಿ ನೆಲೆಸಿರುವ ಭಗವದ್ರೂಪಕ್ಕೆ ಬಿಂಬರೂಪ ಎಂದು ಹೆಸರು. ಆ 
ಬಿಂಬರೂಪದ ದರ್ಶನವೇ ಅಪರೋಕ್ಷಜ್ಞಾನ ಎನ್ನಿಸುವುದು. 

೧೦. ಇಲ್ಲಿಬಂದು ಎಂಬುದಕ್ಕೆ ದರ್ಶನವಿತ್ತು ಎಂದರ್ಥ. ಸದಾ ಶ್ರೀಹರಿಯು ನೆಲೆಸಿಯೇ 
ಇರುವುದರಿಂದ ಅನುಗ್ರಹೋನ್ನುಖನಾಗಿ ಬಿಂಬರೂಪದ ದರ್ಶನವನ್ನುನೀಡುವುದು ಎಂದು 
ಇದರ ಭಾವ. 

೧೧. ಒಲಿದು ಎಂಬುದಕ್ಕೆ ಪೂರ್ಣಪ್ರಸನ್ನನಾಗಿ ಎಂದು ಅರ್ಥ. ಅಂತಹ ಪರಮಪ್ರಸಾದವೇ 
ಮೊಕ್ಕಕ್ಕೆ ಸಾಧನ ಎಂಬುದು ಶಾಸ್ತ್ರಗಳಲ್ಲಿನಿರೂಪಿತವಾಗಿರುವ ಪ್ರಮೇಯ: 

ಯತೋ ನಾರಾಯಣಪ್ರಸಾದಮೃತೇ ನ ಮೋಕ್ಷಃ (ಬ್ರಹ್ಮಸೂತ್ರಭಾಷ್ಕ ೧/೧/೧) 

೧೨. ನರಸಿಂಹರೂಪದಿಂದ ಶ್ರೀಹರಿಯು ಹಿರಣ್ಯಕಶಿಪುವಿನ ಬಳಿಗೆ ಬಂದರೂ, ಒಲಿಯದೆ 
ಮುನಿದು ಸಂಹರಿಸಿದ್ದುಲೋಕವಿದಿತ. ಆದ್ದರಿಂದ ಬಂದು ಒಲಿದು ಎಂದು ಪ್ರಾರ್ಥಿಸುವರು 
ಎಂದು ತಿಳಿಯಬೇಕು. 


೧೩. ಅಪರೊಕ್ಷಜ್ಞಾನವಾದಾಗಲೇ ಸಕಲ ಸಂಚಿತಪಾಪಗಳು ನಾಶವಾಗುವುವು ಎಂಬ 
ಶಾಸ್ಪಾರ್ಥದ ಹಿನ್ನೆಲೆಯಲ್ಲಿಈ ಪದ್ಯ ವಿಶೇಷಾರ್ಥವನ್ನು ನೀಡುವುದು: 
ಪ್ರಾರಬ್ದಕರ್ಮಣೋನ್ಯಸ್ಯ ಜ್ಞಾನಾದೇವ ಪರೀಕ್ಬಯಃ । ( ಅಣುಭಾಷ್ಯ) 


ಯಥೈಧಾಂಸಿ ಸಮಿದ್ಧೋ5 ಗ್ದಿರ್ಭಸ್ಟಸಾತ್‌ ಕುರುತೇ5ರ್ಜುನ । 
ಜ್ಞಾನಾಗ್ನಿಃ ಸರ್ವಕರ್ಮಾಣಿ ಭಸ್ಮಹಾತ್‌ ಕುರುತೇ ತಥಾ ॥ - (ಗೀತಾ೪/೩೭) 


೧೪. ಸಂಸಾರದಲ್ಲಿಒದಗುವ ಬಗೆಬಗೆಯ ಆಘಾತಗಳನ್ನು ವಿವರಿಸುವ ಶ್ರೀಕನಕದಾಸರ 
ಪದ್ಯವನ್ನು ಈಗಾಗಲೇ ಪೂರ್ಣವಾಗಿ ಹಿಂದೆ (೬೦ನೇ ಪದ್ಯ) ಕೊಡಲಾಗಿದೆ. 


ಸೇ 


೬೫. ಸುಕರ್ಮವನಾದರಿಸಿ ಕೈಕೊಂಡು ರಕ್ಷಿಸು 
ಐದು ತತ್ತ್ವಗಳಾದುವೊಂದ- 

ಕೈದು ಕಡೆಯಲಿ ತತ್ತ್ವಇಪ್ಪ- 

ತೈದು ಕೂಡಿದ ತನುವಿನಲಿ ವಂಚಿಸದೆ ನೀನಿರಲು । 


೬೫. ಸುಕರ್ಮವನಾದರಿಸಿ ಕೈಕೊಂಡು ರಕ್ಷಿಸು ೨೧೯ 


ಭೇದಿಸದೆ ಜೀವಾತೃತಾ ಸಂ- 
ಪಾದಿಸಿದ ಸಂಚಿತಸುಕರ್ಮವ- 
ನಾದರಿಸಿ ಕೈಕೊಂಡು ರಕ್ಷಿಸು ನಮ್ಮನನವರತ 11 ೬೫ 1 


ಅ: ಐದು ತತ್ತ್ವಗಳು, ಐದರಿಂದ ಗುಣಿಸಲ್ಪಟ್ಟು ಒಟ್ಟು ೨೫ ತತ್ತ್ವಗಳಾಗುವುವು. 
ಹೀಗೆ ನಮ್ಮ ಪಾಂಚಭೌತಿಕ ದೇಹದಲ್ಲಿ ಒಟ್ಟು೨೫ ತತ್ತ್ವಗಳು ನೆಲೆಸಿರುವವು. ಇದರಲ್ಲಿ 
ಶ್ರೀಹರಿಯು ಮಾಯೆಗೊಳಗಾಗಿಸದೆ ಅನುಗ್ರಹೋನ್ನುಖನಾಗಿ ನೆಲೆಸಿದಾಗ ಅವುಗಳಲ್ಲಿ 
ಪರಸ್ಪರ ಭೇದವನ್ನು ತಿಳಿಸಿಕೊಡುವನು. ಪ್ರಸನ್ನನಾಗುವ ಶ್ರೀಹರಿಯ ಅನುಗ್ರಹದಿಂದ 
ಜೀವಾತ್ಮನು ಆವರೆಗೆ ಮಾಡಿದ ಸಕಲ ಪುಣ್ಯಕರ್ಮಗಳನ್ನು ಪ್ರೀತಿಯಿಂದ ಸ್ವೀಕರಿಸಿ 
ರಕ್ಡಿಸುವನು. ಅಂತಹ ಶ್ರೀಹರಿಯೇ! ನೀನು ಸದಾ ನಮ್ಮನ್ನು ರಕ್ಷಿಸು. 

ವಿ: ೧. ನಮ್ಮದೇಹದಲ್ಲಿ೨೫ ತತ್ತ್ವಗಳು ನೆಲೆಸಿದ್ದು ಅವುಗಳ ಸರ್ವಪ್ರೇರಕನಾಗಿ ಭಗವಂತನು 
ಇದ್ದುಸಾಧನೆಯನ್ನುಮಾಡಿಸಿದ ಬಳಿಕ ಸದ್ಗತಿ ನೀಡುವನು ಎಂದು ಇದರ ಭಾವ. 

೨. ಐದು ತತ್ತ್ವಗಳು ಎಂದರೆ ಮೇಲ್ನೋಟಕ್ಕೆ ಸ್ಫುಟವಾಗಿ ಗೋಚರಿಸುವ ಪೃಥ್ವಿ, ಜಲ, 
ಅಗ್ನಿ ವಾಯು ಹಾಗೂ ಆಕಾಶ. ಇತರ ತತ್ತ್ವಗಳ ಹಾಗೂ ಅವುಗಳ ಅಭಿಮಾನಿ ದೇವತೆಗಳ 
ವಿವರ ಹೀಗಿದೆ: 


ತತ್ತ್ವಗಳು ಅಭಿಮಾನಿ ದೇವತೆಗಳು 

ಅವ್ಯಕ್ತ ತತ್ವ ಮಹಾಲಕ್ಷ್ಮಿ (ಸರಸ್ವತಿ ಭಾರತಿಯರು) 
ಮಹತ್ವತ್ವ್ವ ಬ್ರಹ್ಮವಾಯುಗಳು 

ಅಹಂಕಾರತತ್ವ್ವ ಗರುಡ ಶೇಷ ರುದ್ರರು 

ಮನಸ್ಸು ಇಂದ್ರಕಾಮರು 
ಪಂಚಜ್ಞಾನೇಂದ್ರಿಯಗಳು: 

ಶ್ರೋತ್ರ ಇಂದ್ರ, ಚಂದ್ರ ಮೊದಲಾದ ದಿಗ್ದೇವತೆಗಳು 
ತ್ವಕ್‌ ಅಹಂಕಾರಿಕಪ್ರಾಣ 

ಕಣ್ಣು ಸೂರ್ಯ 

ಜಿಹ್ವೆ ವರುಣ 

ಘ್ರಾಣ ಅಶ್ವಿನೀದೇವತೆಗಳು 
ಪಂಚಕರ್ಮೆೇಂದ್ರಿಯಗಳು: 

ವಾಕ್‌ ಅಗ್ನಿ 

ಪಾಣಿ ಶಚಿ ರತಿ ಅನಿರುದ್ಧಸ್ವಾಯಂಭುವಮನು ದಕ್ಷ ಬೃಹಸ್ಪತಿ 


ಪಾದ ಜಯಂತ, ಯಷಭ 


೨೨೦ ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ 


ಪಾಯು ಮಿತ್ರ 

ಉಪಸ್ಥ ವಸಿಷ್ಠಾದಿಸಪರ್ಷಿಗಳು, ವಿಶ್ವಾಮಿತ್ರ, ವೈವಸ್ವತಮನು 
ಪಂಚತನ್ಮಾತ್ರಾಗಳು 

ಶಬ್ದ ಅಹಂಕಾರಿಕಪ್ರಾಣ, ಬೃಹಸ್ಪತಿ 
ರೂಪ ವ್ಯಾನ 

ರಸ ಉದಾನ 

ಸರ್ಶ ಅಪಾನ 

ಗಂಧ ಸಮಾನ 

ಪಂಚಭೂತಗಳು: 

ಅಗ್ನಿ ಅಗ್ನಿ 

ವಾಯು ವಾಯು 

ಆಕಾಶ ಗಣೇಶ 

ಭೂಮಿ ಪೃಥ್ವಿ 

ಜಲ ಬುಧ 


- ಕಾಮಾದಿ ದೋಷಗಳಿಗೆ ಅಭಿಮಾನಿದೈತ್ಯರು ಕಾಲನೇಮಿ ಮೊದಲಾದವರು ಎಂದು 
ತಿಳಿಯಬೇಕು. 


೩. ಶ್ರೀಹರಿಯು ಈ ಬಗ್ಗೆ ಎಚ್ಚರವನ್ನು ನೀಡಿ ಆ ಎಲ್ಲದೇವತೆಗಳ ಹಾಗೂ ಅವುಗಳಿಗೆ 
ಪ್ರೇರಕನಾದ ಶ್ರೀಮುಖ್ಯಪ್ರಾಣನ ಹಾಗೂ ಸರ್ವಪ್ರೇರಕನಾದ ತನ್ನ ಮಹಾತ್ಚ್ಯವನ್ನು 
ತಿಳಿಸಿಕೊಟ್ಟಾಗ ಉದ್ದಾರದ ಹಾದಿ ಗೋಚರಿಸುವುದು ಎಂಬುದನ್ನು "ವಂಚಿಸದೆ' ಎಂಬ 
ಪದದಿಂದ ತಿಳಿಸಿರುವರು. 


೪. ಇಲ್ಲಿ ಇಪ್ಪತ್ತೈದನೆ ತತ್ತ್ವ ಎಂದರೆ ಪುರುಷನಾಮಕನಾದ ಶ್ರೀಹರಿ. ಇಪ್ಪತ್ನಾಲ್ಕು 
ತತ್ತ್ವಗಳಿಗೆ ಅಧಿಪತಿ ಬ್ರಹ್ಮವಾಯುಗಳಾದರೆ, ಇಪ್ಪತ್ತೈದನೇ ತತ್ತ್ವಕ್ಕೆ ಅಧಿಪತಿಯಾದವನು 
ಶ್ರೀಲಕ್ಷ್ಮೀನಾರಾಯಣ. ಅವನನ್ನು ಅರಿತಾಗಲೇ ಜೀವಕ್ಕೆ ಮುಕ್ತಿ ಎಂಬುದು ಇಲ್ಲಿಯ ಮುಖ್ಯ 
ಭಾವ. 


೫. ಜೀವನಸಾಧನೆ ಒಂದೆರಡು ಜನ್ಮದಲ್ಲಿಆಗುವಂತಹುದಲ್ಲ ಅನಾದಿ ಕಾಲದ ಅವನಸಾಧನೆ 
ಅನೇಕ ಸಾಧನದೇಹಗಳಲ್ಲಿ ಪರಿಪೂರ್ಣಗೊಂಡು ಆ ವರೆಗೆ ಮಾಡಿದ ಸಕಲ ಪುಣ್ಯಕರ್ಮಗಳ 
ಒಟ್ಟು ಫಲ ಅಪರೋಕ್ಷಜ್ಞಾ ನಕ್ಕೆ ಕಾರಣವಾಗಿ ಶ್ರೀಹರಿಯ ವಿಶೇಷ ಒಲುಮೆಯನ್ನು ಒದಗಿಸಿ 
ಮೋಕ್ಟಕ್ಟೆ ಕಾರಣವಾಗುವುದು ಎಂಬುದು ಇಲ್ಲಿಯ ಒಟ್ಟು ಭಾವ. 


೬. ಪ್ರಾಚೀನ ಕರ್ಮದ ಬಂಧನದ ಪರಿ ಎಷ್ಟುಅಪಾರ ಎಂಬುದನ್ನುಸೋದಾಹರಣವಾಗಿ 
ವಿವರಿಸುವ ಶ್ರೀಕನಕದಾಸರ ಕೆಲವು ಪದ್ಯಗಳು ಹೀಗಿವೆ: 


೬೫. ಸುಕರ್ಮವನಾದರಿಸಿ ಕೈಕೊಂಡು ರಕ್ಷಿಸು ೨೨೧ 


ಪ್ರಾಚೀನ ಕರ್ಮವಿದು ಬಿಡಲರಿಯದು 

ಯೋಚನೆಯ ಮಾಡಿ ಬಳಲುವುದೇಕೊ ಮನುಜ ॥ಪ॥ 
ಸೇತುವೆಯ ದಾಟಿ ಲಂಕೆಗೆ ಪೋಗಿ ಹನುಮಂತ 

ಖ್ಯಾತಿಯಲಿ ರಾವಣನ ಪುರವನಳಿಸಿ 

ಸೀತೆಯನು ಕಂಡು ಶ್ರೀರಾಮನಿಗೆ ಪೇಳಿದರೆ' 

ಪ್ರೀತಿಯಲಿ ರೂಪವನು ಕೊಡಲಿಲ್ಲಹರಿಯು ॥೧॥ 
ಲೋಕವೀರೇಳನ್ನು ತಿರುಗುವಾ ರವಿರಥಕೆ 

ಏಕಗಾಲಿಯು ಏಳುಕುದುರೆಯಿಂದ 

ಆಕಾಶಮಾರ್ಗದಲಿ ತೊಳಲಿ ಬಹ ಅರುಣನಿಗೆ 

ಬೇಕೆಂಬ ಚರಣಗಳ ಕೊಡಲಿಲ್ಲಹರಿಯು I ೨ 1 
ಸಾಸಿರನಾಮದೊಡೆಯ ಬಾಡದಾದಿಕೇಶವನ 

ಬೇಸರದೆ ಹೆಗಲ ಮೇಲಿಟ್ಟುಕೊಂಡು 

ದೇಶಾಧಿದೇಶಗಳ ತಿರುಗುವ ಗರುಡನಿಗೆ 

ನಾಸಿಕದ ಕೊನೆಡೊಂಕು ತಿದ್ದಲಿಲ್ಲ ಹರಿಯು 1೩ 
ಆರಿಗಾದರು ಪೂರ್ವಕರ್ಮ ಬಿಡದು 

ವಾರಿಜಭವಭವರನು ಕಾಡುತಿಹುದು  ಪ॥ 
ವೀರಬೈರವನಂತೆ ತಾನು ಬತ್ತಲೆಯಂತೆ 

ಮಾರಿ ಮಸಣಿಗಳಂತೆ ಕೂಳನ್ನು ತಿಂಬರಂತೆ 

ಸೂರ್ಯ ಚಂದ್ರಮರಂತೆ ರಾಹುವಟ್ಟುಳಿಯಂತೆ 
ಮೂರೆರಡು ತಲೆ ಹರಗೆ ಕೈಯೊಳ್ಳಪ್ಪರವಂತೆ On 
ಶಿಷ್ಟಹರಿಶ್ಚಂದ್ರನಿಗೆ ಮಸಣದಡಿಗೆಯಂತೆ 

ಸೃಷ್ಟಿಸುವ ಬೊಮ್ಮನಿಗೆ ಶಿರ ಹೋಯಿತಂತೆ 

ಅಷ್ಟದಿಕಾಲ್ಪಕರು ಸೆರೆಯಾಗಿರುವರಂತೆ 

ಕಟ್ಟುಗ್ರದಿಂದ್ರನಿಗೆ ಮೈಯೆಲ್ಲ ಕಣ್ಣಂತೆ 1 ೨॥ 
ಹನುವೊಂದಕ್ಷೋಹಿಣಿ ಬಲವುಳ್ಳ ಕೌರವನು 

ರಣದೊಳಗೆ ತೊಡೆಮುರಿದು ಬಿದ್ದಿರ್ಪನಂತೆ 
ವನಜಾಕ್ಷಿಸಿರಿಯರಸು ಬಲಿಯ ಬೇಡಿದನಂತೆ 

ವನಿತೆ ಧರ್ಮಜನ ತಾಯ್ತಿರಿದುಂಡಳಂತೆ MEQ 
ಧರೆಗೆ ಧರ್ಮಜನಂತೆ ಕಂಕಭಟ್ಟನಂತೆ 

ಶೂರಭೀಮನು ಬಾಣಸಿಗನಾದನಂತೆ 

ವೀರಫಲ್ಗುಣನಂತೆ ಕೈಯೊಳಗೆ ಬಳೆಯಂತೆ 

ಕಿರು ನಕುಲಸಹದೇವರು ತುರುಗಾಯ್ದರಂತೆ ॥೪॥ 


೨೨೨ 


ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ 


ಹರನ ವಾಹನವಂತೆ ಹುಲ್ಲ ಹೊರುವನಂತೆ 
ವಿರಿಂಚಿವಾಹನವಂತೆ ಕಮಲ ಭಕ್ಷಿಪನಂತೆ 

ಹರಿಯ ಹೊತ್ತಿಹನಂತೆ ಹಾವು ಭಕ್ಷಿಪನಂತೆ 
ನೆರೆಯಾದಿಕೇಶವನು ತಾ ಬೆಣ್ಣೆಗಳ್ಳನಂತೆ 1೫॥ 


ಳಿ 


ಆರಿಗಾದರು ಪೂರ್ವಕಲ್ಪನೆಯು ತಪ್ಪದು 

ಬೇರೆ ಬಯಸಿದರೆ ಬರಲರಿಯದಯ್ಯ ಪಟ 
ರಾಮಚಂದ್ರನ ಸೇವೆ ಮಾಡಿ ಮೆಚ್ಚಿಸಿ ಮಹಾ 

ತಾಮಸನ ಗರ್ವವನು ಮುರಿದು ಬಂದ 

ರೋಮರೋಮಕೆ ಕೋಟಿ ಲಿಂಗವೆನಿಸಿದ ಹುನುಮ 
ಗ್ರಾಮಗಳ ಕಾಯ್ಕುಕೊಂಡಿಹುದೆ ಗತಿಯಾಯ್ತು ೧॥ 
ಸುರಪತಿಯ ಗೆದ್ದು ಸುಧೆಯನು ತಂದು ಮಾತೆಯ 

ಸೆರೆಯ ಪರಿಹರಿಸಿ ಬಹು ಭಕ್ತನೆನಿಸಿ 

ಹರಿಗೆ ವಾಹನನಾಗಿ ಹದಿನಾಲ್ಕು ಲೋಕವನು 

ಚರಿಸಿದ ಗರುಡನಿಗೆ ಮರವೆ ಮನೆಯಾಯ್ತು W ೨॥ 
ಪೊಡವಿ ಭಾರವ ಹೊತ್ತು ಮೃಡಗೆ ಭೂಷಣನಾಗಿ 
ಹೆಡೆಯೊಳಗೆ ಮಾಣಿಕ್ಯವಿರಿಸಿಕೊಂಡು 

ಬಿಡದೆ ಶ್ರೀಹರಿಗೆ ಹಾಸಿಗೆಯಾದ ಫಣಿಪತಿಗೆ 
ಅಡವಿಯೊಳಗಣ ಹುತ್ತು ಮನೆಯಾಯಿತಯ್ಯ 1೩॥ 
ಮೂರು ಲೋಕದ ಒಡೆಯ ಮುಕ್ಕಣ್ಣನೆಂಬಾತ 

ಸಾರುತಿದೆ ಸಟೆಯಲ್ಲವೇದವಾಕ್ಕ 

ಪಾರುವತಿ ಪತಿಯಾದ ಕೈಲಾಸದೊಡೆಯನಿಗೆ 

ಊರ ಹೊರಗಣ ಮಸಣ ಮನೆಯಾಯಿತಯ್ಯ HY I 
ಮೀರಲಳವಲ್ಲವೋ ಮುನ್ನಮಾಡಿದ್ದುದನು 

ಆರು ಪರಿಹರಿಸಿಕೊಂಬವರಿಲ್ಲವೊ 

ಮಾರಪಿತ ಕಾಗಿನೆಲೆಯಾದಿಕೇಶವರಾಯ 

ಕಾರಣಕೆ ಕರ್ತ ನೀ ಕಡೆ ಹಾಯಿಸಯ್ಯ I ೫ 


ಕಷ್ಟಪಟ್ಟಧು ಇಲ್ಲಕಳವಳಿಸಿದರು ಇಲ್ಲ 

ಭ್ರಷ್ಟಮಾನವ ನಿನ್ನಹಣೆಯಬರೆಹವಲ್ಲದೆ ಇಲ್ಲ ॥ಪ॥ 
ಸಿರಿವಂತನ ಸ್ನೇಹಮಾಡಿ ನಡೆದರಿಲ್ಲ 

ಪರಿಪರಿಯಲಿ ವಿದ್ಯೆ ಕಲಿತರಿಲ್ಲ 


೬೬. ದೇಹದಲುಂಟೆ ಫಲಪುರುಷಾರ್ಥ ರಕ್ಷಿಸು ೨೨೩ 


ನರಿಯ ಬುದ್ಧಿಯಲಿ ನಡೆದುಕೊಂಡರು ಇಲ್ಲ 

ಅರಿಯದೆ ಹಲವ ಹಂಬಲಿಸಿದರಿಲ್ಲ er 
ಕೊಂಡೆಗಾರಿಕೆಯನ್ನು ಹೇಳಿ ನಡೆದರಿಲ್ಲ 

ಕಂಡ ಕಂಡವರಿಗೆ ಕೈ ಮುಗಿದರಿಲ್ಲ 

ಗಂಡುಗತ್ತರಿಯನ್ನು ಕೊರಳಿಗಿಟ್ಟರು ಇಲ್ಲ- ಪ್ರ- 
ಚಂಡನಾದರು ಇಲ್ಲ ಪರಿಹಾಸ್ಯವಲ್ಲ ॥೨॥ 
ಕಟ್ಟಾಳು ಕಡುಜಾಣನಾಗಿ ಪುಟ್ಟಿದರಿಲ್ಲ 

ಬೆಟ್ಟಗಳನು ಕಿತ್ತಿ ಇಟ್ಟರಿಲ್ಲ 

ಸೃಷ್ಟಿಯೊಳು ಕಾಗಿನೆಲೆಯಾದಿಕೇಶವರಾಯ 

ಕೊಟ್ಟವರಿಗೆ ಉಂಟು ಕೊಡದವರಿಗಿಲ್ಲ 2 1 


ಜಸ 


ತನ್ನ ಪ್ರಾಪ್ತಿಯ ಫಲವ ತಾನರಿಯದೆ 

ಅನ್ಯರಿಗೆ ಆಡುವುದು ಅವಗುಣವು ಮರುಳೆ | ಪ॥ 
ಸರಸಿಜೋದ್ಧವನು ಫಣೆಯೊಳು ಬರೆದು ನಿರ್ಮಿಸಿದ 
ತೆರನೊಂದು ಬೇರುಂಟು ತಾನರಿಯದೆ 

ಕರಕೊಂಡು ಕಂಡವರ ಕೂಡೆ ತಾನಾಡಿದರೆ 

ನೆರೆ ದುಖಖವಿದು ಬಿಟ್ಟುಕಡೆಗೆ ತೊಲಗುವುದೆ . ॥೧॥ 
ಬಡತನವು ಸಾಕೆಂದು ಸಿರಿತನವ ಬಯಸಿದರೆ 
ಪಡೆದದ್ದುಪೂರ್ವದಲಿ ಬೆನ್ನಬಿಡದು 

ಅಡಿಗಡಿಗೆ ಶೋಕದಲಿ ಅವರಿವರಿಗುಸುರಿದರೆ 

ಬಡತನವು ಬಿಟ್ಟು ಹಿಂಗುವುದೇನು ಮರುಳೆ ॥ ೨॥ 
ದೆಸೆಗೆಟ್ಟು ನಾಡದೈವಂಗಳಿಗೆ ಹಲುಬಿದಡೆ 

ನೊಸಲ ಬರೆಹವ ತೊಡೆದು ತಿದ್ದಲಳವೆ 

ವಸುಧೇಶ ಕಾಗಿನೆಲೆಯಾದಿಕೇಶವನಂಘ್ರಿ- 

ಬಿಸಜವನು ಕಂಡು ನೀ ಸುಖಿಯಾಗು ಮನುಜ TENT 


ಪಸೇಸ ಸಸ 


೬೬. ದೇಹದಲುಂಟೆ ಫಲಪುರುಷಾರ್ಥ ರಕ್ಷಿಸು 
ಎಂಟುಗೇಣಿನ ದೇಹ ರೋಮಗ- 


ಳೆಂಟು ಕೋಟಿಯು ಕೀಲ್ಗಳರವ- 
ತ್ತೆಂಟು ಮಾಂಸಗಳಿಂದ ಮಾಡಿದ ಮನೆಯ ಮನವೊಲಿದು ॥ 


೨೨೪ ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ 


ನೆಂಟ ನೀನಿರ್ದಗಲಿದೊಡೆ ಒಣ- 
ಹೆಂಟೆಯಲಿ ಮುಚ್ಚುವರು ದೇಹದ- 
ಲುಂಟೆ ಫಲಪುರುಷಾರ್ಥ ರಕ್ಷಿಸು ನಮ್ಮನನವರತ (1 ೬೬ ॥ 


ಆ: ಎಂಟು ಗೇಣಿನ ದೇಹ, ಅದಕ್ಕೆ ಎಂಟು ಕೋಟಿ ರೋಮಗಳು, ಅರವತ್ತೆಂಟು 
ಕೀಲುಗಳು. ಹೀಗೆ ದೇಹವು ಮಾಂಸದಿಂದ ಮಾಡಿದ ಒಂದು ಮನೆ. ಇದರ ಮೇಲೆ 
ಬಹಳ ಮೆಚ್ಚಿಗೆಯನ್ನು ಜನರು ಇಡುವುದುಂಟು. ಆದರೆ, ಬಂಧುವಾದ ಶ್ರೀಹರಿಯೇ 
ಅದನ್ನು ಬಿಟ್ಟು ನಡೆದರೆ ಅದನ್ನು ಒಣ ಹೆಂಟೆಯಲ್ಲಿ ಮುಚ್ಚಿ ಸುಟ್ಟು ಹಾಕುವರು. 
ಅಂತಹ ದೇಹವನ್ನೇ ಪುರುಷಾರ್ಥವೆಂದು ತಿಳಿಯುವುದು ಉಚಿತವೇ? ನೆಂಟನಾದ 
ಶ್ರೀಹರಿಯೇ! ನೀನು ಸದಾ ನಮ್ಮನ್ನು ರಕ್ಷಿಸು. 

ವಿ.: ೧. ದೇಹದ ಮೇಲೆ ಮಿತಿ ಮೀರಿದ ಅಭಿಮಾನವನ್ನು ಹೊಂದುವ ಜನರಿಗೆ ಇದರಲ್ಲಿ 
ಹಿತೋಪದೇಶವಿದೆ. 


೨. ಮೇಲ್ನೋಟಕ್ಕೆ ಎಷ್ಟೇ ಆಕರ್ಷಕವಾಗಿ ಕಂಡರೂ ದೇಹದ ವ್ಯಾಪ್ತಿ ತುಂಬಾ ಕಿರಿದು. 
ಅದರ ಉದ್ದ ಕೇವಲ ಎಂಟು ಗೇಣು ಮಾತ್ರ. ಅದರಲ್ಲಿರುವ ರೋಮಗಳು ಎಂಟು 
ಕೋಟಿ. ಕೀಲುಗಳು ಅರವತ್ತೆಂಟು, ಅದರೊಳಗೆ ತುಂಬಿರುವುದೆಲ್ಲ ಬರೀ ಮಾಂಸ. ಹೀಗೆ 
ಹೇಯವೆನ್ನಿಸುವ ದೇಹಕ್ಕೆ ಬೆಲೆ ಇರುವುದು ಅದರಲ್ಲಿಬಂಧುವಾದ ಶ್ರೀಹರಿಯು ಅನುಗ್ರಹಿಸಿ 
ನೆಲೆಸಿರುವವರೆಗೆ ಮಾತ್ರ. ಆ ಬಳಿಕ ಅದು ಶವವೆನಿಸುವುದು. ಮುಂದೆ ಅದು ದಹಿಸಲ್ಪಟ್ಟು 
ಬೂದಿಯಾಗುವುದು. ಇಂತಹ ದೇಹದ ಮೇಲೆ ಮಿತಿ ಮೀರಿದ ಮಮತೆಯನ್ನು ಹೊಂದಿ 
ಅದರ ಪೋಷಣೆ ಮೊದಲಾದವುಗಳಿಗಾಗಿ ಅಕೃತ್ಯವನ್ನೆಸಗುವುದು ಅತ್ಯಂತ ಪಾಪಕರ ಎಂಬುದು 
ಇದರ ಭಾವ. 


೩. ನೆಂಟ ಎಂದರೆ ಬಂಧು. ಜೀವನಿಗೆ ದೇಹದಲ್ಲಿರಲು ಸಾಧ್ಯವಾಗುವುದು ಅದರಲ್ಲಿ 
ಶ್ರೀಹರಿವಾಯುಗಳು ನೆಲೆಸಿರುವವರೆಗೆ ಮಾತ್ರ. ಅವರು ದೇಹವನ್ನು ಬಿಟ್ಟು ನಡೆಯುತ್ತಲೇ 
ಜೀವಿಯು ಹೊರಬರಬೇಕಾಗುವುದು.ಆ ಕೂಡಲೇ ಅದಕ್ಕೆ ಶವ ಎನ್ನುವ ಹೆಸರು 
ಉಂಟಾಗುವುದು. ಶವಕ್ಕೆ ಬೂದಿಯಾಗುವುದು ಅಥವಾ ಮಣ್ಣಾಗುವುದು ಎರಡೇ ದಾರಿ, 
ಇಲ್ಲವಾದಲ್ಲಿನರಿ, ನಾಯಿಗಳ ಪಾಲಾಗುವುದು ತಪ್ಪಿದ್ದಲ್ಲ 


೪. ದೇಹ ಮೋಕ್ಷಸಾಧನೆಗೆ ಉಪಯೋಗವಾದಾಗ ಮಾತ್ರ ಅದಕ್ಕೆ ತುಂಬಾ ಮಹತ್ವ. 
ಅದನ್ನು ಬಿಟ್ಟು ಕೇವಲ ಪೋಷಣೆ, ವಿಹಾರ, ವಿಲಾಸಗಳಿಗೆ ಮಾತ್ರ ವಿನಿಯೋಗವಾದಾಗ 
ಅದು ಅನರ್ಥಕ್ಕೆ ಕಾರಣ. ಆದ್ದರಿಂದ, ಎಚ್ಚರಿಕೆಯಿಂದ ದೇಹವನ್ನು ಪುರುಷಾರ್ಥಸಾಧನೆಗೆ 
ಉಪಯುಕ್ತವಾಗುವಂತೆ ನೋಡಿಕೊಳ್ಳಬೇಕು ಎಂಬುದು ಇಲ್ಲಿಯ ಸಂದೇಶ. 


೬೭. ಭಕ್ತಿಗೆ ನೀನೆ ಕಾರಣನಾಗಿ ರಕ್ಷಿಸು ೨೨೫ 


೫. "ನೆಂಟ ನೀನಿರ್ದಗಲಿದೊಡೆ' ಎಂಬುದಕ್ಕೆ ಶ್ರೀಮದಾಚಾರ್ಯರಿಂದ ಅವರ 
ವಿಷ್ಣುತತ್ವವಿನಿರ್ಣಯ ಕೃತಿಯಲ್ಲಿ ಉದಾಹೃತವಾಗಿರುವ "ಬ್ರಹ್ಮಣಾ ತ್ಯಕ್ತದೇಹಸ್ತು ಮೃತ 
ಇತ್ಯುಚ್ಛತೇ ನರಃ ಎಂಬ ಮಹಾಭಾರತದ ಮಾತು ಆಧಾರವಾಗಿದೆ. 

೬. ದೇಹವನ್ನು ದಹನ ಮಾಡುವುದು ಪಂಚಭೂತಗಳಿಂದಾದ ಅದು ಪುನಃ 
ಅವುಗಳೊಂದಿಗೆ ಸೇರಿಕೊಳ್ಳುವ ವ್ಯವಸ್ಥೆ ಇದರಿಂದಾಗಿಯೇ ಮರಣವನ್ನು ಪಂಚತ್ವ ಎಂದು 
ಕರೆಯುವುದುಂಟು. 


೭. "ಒಣಹೆಂಟೆಯಲ್ಲಿ ಮುಚ್ಚುವರು' ಎಂದರೆ, ದಹನ ಮಾಡುವರು ಎಂದರ್ಥ. 
ಹೂಳುವುದು ಎಂಬ ಅರ್ಥವು ಉಪಲಕ್ಷಿತ. ಎರಡೂ ಆಗದಿದ್ದಾಗ ದೇಹವು ನರಿ-ನಾಯಿಗಳ 
ಪಾಲಾಗುವುದೇ ನಿಶ್ಚಿತ. ಒಟ್ಟಾಗಿ ಈ ದೇಹ ನಾಶ ಹೊಂದುವಂತಹುದು ಎಂದು ಭಾವ. 


“kk 


೬೭. ಭಕ್ತಿಗೆ ನೀನೆ ಕಾರಣನಾಗಿ ರಕ್ಷಿಸು 


ಸ್ನಾನ ಸಂಧ್ಯಾ ಧ್ಯಾನ ಜಪ ತಪ 
ದಾನ ಧರ್ಮ ಪರೋಪಕಾರ ವಿ- 

ಹೀನಜನ್ನವದಳಿವುದಲ್ಲದೆ ಬೇರೆ ಗತಿಯುಂಟೆ । 

ಏನು ಮಾಡಿದಡೇನು ಮುಕ್ತಿ- 

ಜ್ಞಾನವಿಲ್ಲದೊಡಿಲ್ಲ ಭಕ್ತಿಗೆ 

ನೀನೆ ಕಾರಣನಾಗಿ ರಕ್ಷಿಸು ನಮ್ಮನನವರತ HW ೬೭ ॥ 


ಅ: ಸ್ನಾನ, ಸಂಧ್ಯಾವಂದನೆ, ಧ್ಯಾನ, ಜಪ, ತಪ, ದಾನ, ಧರ್ಮ, ಪರೋಪಕಾರ 
ಮೊದಲಾದವುಗಳನ್ನು ಮಾಡದ ಜನ್ಮ ವ್ಯರ್ಥವಾಗುವುದಲ್ಲದೆ ಅದಕ್ಕೆ ಬೇರೆ 
ಫಲವಿಲ್ಲ ಅಲ್ಲವೆ? ಇತರ ಏನೇ ಕೆಲಸಗಳನ್ನು ಮಾಡಿದರೂ ಸಹ ಮುಕ್ಕಿ ಹೊಂದಲು 
ಅಗತ್ಯವೆನ್ನಿಸುವ ತತ್ತ್ವಜ್ಞಾನವನ್ನು ಸಂಪಾದಿಸದಿದ್ದಲ್ಲಿ ಅವೆಲ್ಲವ್ಯರ್ಥ. ಅಂತಹ ಜ್ಞಾನದ 
ಫಲವೇ ಮುಕ್ತಿಗೆ ಪ್ರಧಾನ ಸಾಧನವೆನ್ನಿನುವ ಭಕ್ತಿ. ಅಂತಹ ಭಕ್ಷಿಗೆ ಕಾರಣನಾಗಿ 
ಶ್ರೀಹರಿಯೇ! ನೀನು ಸದಾ ನಮ್ಮನ್ನು ರಕ್ಷಿಸು. 

ದಿ.: ೧. ಹಿಂದಿನ ಪದ್ಯದಲ್ಲಿ ದೇಹವನ್ನು ಸಾರ್ಥಕಪಡಿಸಿಕೊಳ್ಳದಿದ್ದಾಗ ವ್ಯರ್ಥವೆನ್ನಿಸುವುದು 
ಎಂಬ ವಿಚಾರವನ್ನು ತಿಳಿಸಿ ಇದರಲ್ಲಿ ದೇಹ ಸಾರ್ಥಕ್ಯವನ್ನು ಮಾಡಿಕೊಳ್ಳುವ ಬಗೆಯನ್ನು 
ತಿಳಿಸಿರುವರು. 

೨. ಇಲ್ಲಿ ಸ್ನಾನ ಎಂದರೆ ಪ್ರತಿನಿತ್ಯ ಮಾಡುವ ಸಕಾಲದ ಸ್ನಾನ ಹಾಗೂ ಗ್ರಹಣಾದಿ 
ಪರ್ವಕಾಲಗಳಲ್ಲಿಮಾಡುವ ನೈಮಿತ್ತಿಕ ಸ್ನಾನ, ಸೂತಕಾದಿಗಳ ಬಳಿಕ ಮಾಡುವ ಶುದ್ಧಿಸ್ನಾನ, 


8A 


೨೨೬ ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ 


ಯಾತ್ರೆಯಕಾಲದಲ್ಲಿಮಾಡುವ ತೀರ್ಥಸ್ನಾನ, ಮೊದಲಾದ ಬಗೆಬಗೆಯ ಜಾ ್ಲಿನಸಾಧನಗಳು 
ವಿವಕ್ಷಿತ. 

೩. ಸಂಧ್ಯಾ ಎಂದರೆ ದ್ವಿಜರಿಗೆ ವಿಹಿತವಾದ ತ್ರಿಕಾಲ ಸಂಧ್ಯಾವಂದನೆ ಎಂದರ್ಥ. 
ದ್ವಿಜರಲ್ಲದವರಿಗೆ ಸಂಧ್ಯಾವಂದನೆ ವಿಹಿತವಲ್ಲವಾದರೂ ಆ ಕಾಲದಲ್ಲಿ ಭಗವಂತನನ್ನು 


ಚಿಂತಿಸುವುದು ಮಾತ್ರ ವಿಹಿತವೇ ಆಗಿದೆ. ಆದ್ದರಿಂದ ಇದು ಸಕಲರಿಗೂ ಅನ್ವಯಿಸುವಮಾತು 
ಎಂದು ತಿಳಿಯಬಹುದು. 


೪. ಜಪ ಎಂದರೆ ಮಂತ್ರಗಳ ಪುನರಾವರ್ತನೆ. ಗಾಯತ್ರೀಜಪವು ಹತ್ತು, ನೂರು, 
ಸಾವಿರ ಎಂಬುದಾಗಿ ಮೂರು ಬಗೆ. ಇತರ ಮಂತ್ರಗಳು ಕನಿಷ್ಠವೆಂದರೆ ನೂರೆಂಟು 
ಬಾರಿ ಜಪಿಸಲ್ಲಡಬೇಕು. ಅಕ್ಷರಲಕ್ಷೆ ಎಂಬುದು ಇತರ ಮಂತ್ರಗಳ ಸಿದ್ದಿಗೆ ವಿಹಿತವಾದ 
ಪಕ್ಷ ಉದಾಹರಣೆಗೆ ಕೃಷ್ಣ ಮಂತ್ರ, ವಿಷ್ಣುಮಂತ್ರ ಮೊದಲಾದವುಗಳು. ಅವು ಷಡಕ್ಟರ 
ಮಂತ್ರಗಳಾದ್ದರಿಂದ ಆರು ಲಕ್ಕಸಂಖ್ಯೆಯಲ್ಲಿ ಮಾಡಲ್ಪಟ್ಟಾಗ ಪೂರ್ಣಪ್ರಮಾಣದ ಫಲ 
ನೀಡುವವು ಎಂದು ತಿಳಿಯಬೇಕು. 


೫. ತಪ ಎಂದರೆ ತಪಸ್ಸು ಏಕಾದಶೀ ಮೊದಲಾದ ವ್ರತಗಳು ಮುಖ್ಯವಾಗಿ ತಪಸ್ಸು 
ಎನ್ನಿಸಿಕೊಳ್ಳುವವು. ವಿಷ್ಣುಪಂಚಕ, ಭೀಷ್ಮಪಂಚಕ ಮೊದಲಾದ ವ್ರತಗಳು ಚಾತುರ್ಮಾಸ್ಯ 
ವ್ರತಗಳು ಮೊದಲಾದವುಗಳು ಸಹ ಈ ಗುಂಪಿಗೆ ಸೇರುವವು. ಶ್ರೀಮದಾಚಾರ್ಯರ 
ಕೃಷ್ಣಾಮೃತಮಹಾರ್ಣವದಲ್ಲಿ ಈ ಬಗ್ಗೆ ಹೆಚ್ಚಿನ ವಿವರಗಳನ್ನು ಕಾಣಬಹುದು. 


೬. ದಾನ ಎಂದರೆ ತನ್ನ ವಸ್ತುವನ್ನು ಇತರರಿಗೆ ನೀಡುವುದು ಎಂದರ್ಥ. ಅನ್ನದಾನ, 
ಜಲದಾನ, ವಸ್ತ್ರದಾನ, ಗೃಹದಾನ ಮೊದಲಾಗಿ ದಾನಗಳು ಅನೇಕ ಬಗೆ. ಇವುಗಳಲ್ಲಿ 
ಅಭಯದಾನ ತುಂಬಾ ಶ್ರೇಷ್ಯ ವಿದ್ಯಾದಾನವಂತೂ ಸರ್ವೋತೃಷ್ಠ ದಾನ. ದೇವತೆಗಳನ್ನು 
ಉದ್ದೇಶಿಸಿ ಮಾಡುವ ಯಜ್ಞಗಳು ಹರ್ವಿದಾನಸ್ವರೂಪಗಳಾದ್ದರಿಂದ ಅವು ಒಂದರ್ಥದಲ್ಲಿ 
ದಾನ ಎನ್ನಿಸುವವು. 


೭. ಧರ್ಮ ಎಂದರೆ ಸ್ವಧರ್ಮಾಚರಣೆ, ಕರ್ಮಾಚರಣೆ ಎಂದರ್ಥ. ವರ್ಣಧರ್ಮ, 
ಆಶ್ರಮಧರ್ಮ, ದೇಶಧರ್ಮ, ಕಾಲಧರ್ಮ, ಮನುಷ್ಯಧರ್ಮ, ಪುರುಷಧರ್ಮ, 
ಸ್ವೀಧರ್ಮ ಮೊದಲಾಗಿ ಧರ್ಮಗಳು ಅನೇಕ ಬಗೆ. ಅವುಗಳಲ್ಲಿ ತನ್ನ ಸಾಮರ್ಥ್ಯ, ವಯಸ್ಸು 
ಮೊದಲಾದವುಗಳಿಗೆ ಅನುಗುಣವಾಗಿ ಯಾವುದೇ ವಿಧವಾದ ಧರ್ಮವನ್ನು ತಪ್ಪದೇ 
ಮಾಡಬೇಕು ಎಂದರ್ಥ. 


೮. ಪರೋಪಕಾರ ಎಂದರೆ ಪರರಿಗೆ ಎಂದರೆ ಸಜ್ಜನರಿಗೆ ಮಾಡುವ ಉಪಕಾರ ಎಂದರ್ಥ; 
ಇದಕ್ಕೆ ಸಾಧನೆಯಲ್ಲಿ ಅಗ್ರಸ್ಥಾನ. ಪರ ಎಂಬುದಕ್ಕೆ ಸರ್ವೋತ್ತಮನಾದ ಭಗವಂತ ಎಂಬ 


೬೭. ಭಕ್ತಿಗೆ ನೀನೆ ಕಾರಣನಾಗಿ ರಕ್ಷಿಸು ಚಿಪಿ 


ಅರ್ಥವೂ ಉಂಟು. ಭಗವಶ್ಚೀತಿಗಾಗಿ ನೊಂದ ಅರ್ಹವ್ಯಕ್ಕಿಗಳಿಗೆ ಮಾಡುವ ಉಪಕಾರವು 
ಪರೋಪಕಾರವೇ. "ನಾನಾಜನಸ್ಯ ಶುಶ್ರೂಷಾ”' ಎಂಬ ಶ್ರೀಮದಾಚಾರ್ಯರಿಂದ 
ತಿಳಿಸಲ್ಪಟ್ಟವಿಶೇಷ ರೀತಿಯ ನಡವಳಿಕೆ ಈ ಪರೋಪಕಾರ ಎಂಬ ಶಬ್ದದಿಂದ ಸೂಚಿತ ಎಂದು 
ತಿಳಿಯಬಹುದು. 

೯. ಹೀಗೆ ಮುಖ್ಯವೆನ್ನಿಸುವ ಸಾಧನೆಯನ್ನು ಮಾಡದಿದ್ದಲ್ಲಿ ದೇಹವು ಅಪಮೃತ್ಯು 
ಮೊದಲಾದ ದುರಂತಕ್ಕೆ ಒಳಗಾಗುವುದು ಮತ್ತು ಮುಖ್ಯಸಾಧನೆಗೆ ನೆರವಾಗದೇ 
ವ್ಯರ್ಥವೆನ್ನಿಸುವುದು ಎಂಬ ಹಿತೋಕ್ತಿ ಇದಾಗಿದೆ. 


೧೦. ಬೇರೆ ಎಷ್ಟೇ ಕೆಲಸವನ್ನು ಮಾಡಿದರು ಸಹ ಅದು ಮುಕ್ಕಿಗೆ ಸಾಧನ ಎನ್ನಿಸದು. 
ಅಧ್ಯಯನದ ಹೊರತು ಇತರ ಯಾವ ಕಾರ್ಯಗಳನ್ನು ಮಾಡಿದರು ಸಹ ವಿದ್ಯಾರ್ಥಿಯು 
ಉತ್ತೀರ್ಣನಾಗುವುದು ಹೇಗೆ ಅಶಕ್ಯವೋ ಹಾಗೆ. ಆದ್ದರಿಂದ ಸ್ನಾನಾದಿ ಸತ್ಯರ್ಮಗಳ 
ಆಚರಣೆಯ ಮೂಲಕ ಜನ್ಮಸಾರ್ಥಕ ಪಡಿಸಿಕೊಳ್ಳುವ ವಿವೇಕವನ್ನು ಮುಮುಕ್ಕುಗಳು 
ತೋರಬೇಕು ಎಂದು ಭಾವ. 


೧೧. ಇಂತಹ ಜ್ಞಾನಭಕ್ಕಿಗಳ ಪ್ರಾಪ್ತಿಗೆ ಶ್ರೀಹರಿಯ ಅನುಗ್ರಹವೇ ಮುಖ್ಯ ಸಾಧನ. 
ಆದ್ದರಿಂದ ಜೀವನದ ಸಾರ್ಥಕ್ಯವನ್ನು ಬಯಸುವ ಪ್ರತಿಯೊಬ್ಬರು ಇಲ್ಲಿ ಪ್ರತಿಪಾದಿತವಾದ 
ಸಾಧನೆಯನ್ನು ತಪ್ಪದೆ ಮಾಡಲೇಬೇಕು ಎಂಬುದು ಭಾವ. 


೧೨. ಸ್ನಾನ-ಸಂಧ್ಯಾದಿ ಮೊದಲಾದ ಸತ್ಯರ್ಮಾಚರಣೆ ಹಾಗೂ ಸದಾಚಾರಕ್ಕೆ ಶ್ರೀದಾಸರು 
ನೀಡಿರುವ ಪ್ರಾಮುಖ್ಯ ಗಮನಾರ್ಹವಾದುದು: 
ಸಾಕು ಸಾಕು ಮನುಜಸೇವೆಯು - ಶ್ರೀರಂಗರಾಯ 
ಸಾಕು ಸಾಕು ಮನುಜಸೇವೆಯು | ಪ॥ 
ಸಾಕು ಸಾಕು ಮನುಜಸೇವೆ ಮಾಡಿ ಬೆಂದು ಬಳಲಿದೆನು 
ಬೇಕು ನಿನ್ನಯ ಪಾದ ಭಜನೆಯೆಂದು ಬಯಸುತಿಹೆನು ರಂಗ ॥ ಅಪ॥ 
ಹೊತ್ತಾರೆದ್ದು ಹೋಗಿ ಪರರ ಚಿತ್ತವೃತ್ತಿಗಳನೆ ಹಿಡಿದು 
ಭೃತ್ಯನಂತೆ ಹಲ್ಲತೆರೆದು ಕೆಲಸ ಮಾಡಿ ದಣಿಯುವೆ - ರಿಕ್ಕ- 
ಹಸ್ತದಿಂದ ಮನೆಯ ಸೇರುವೆ - ಈ ಉದರಕಾಗಿ 
ಮತ್ತೆ ಕಂಡ ಕಡೆಗೆ ತಿರುಗುವೆ - ಕಡೆಗೆ ಅಪರ- 
ರಾತ್ರಿಯಲ್ಲಿತಿಂದು ಒರಗುವೆ ॥೧॥ 
ಸ್ನಾನ ಸಂಧ್ಯಾನ ನೇಮ ನಿತ್ಯ ಜಪಗಳನ್ನೆ ಜರೆದು 
ಹೀನನಾಗಿ ಕೆಟ್ಟಜನರ ಮನೆಯ ಸೇರುವೆನೊ ದಣಿದ 


೧. ನಾನಾಜನಸ್ಯ ಶುಶ್ರೂಷಾ ಕರ್ಮಾಖ್ಯಾ ಕರವನ್ನಿತೇಃ। 
ತಸ್ಯ ಪ್ರಾಣ್ಯುಪಕಾರೇಣ ಸಂತುಷ್ಟೋ ಭವತಿ ಈಶ್ವರಃ ॥ - ಗೀತಾತಾತ್ಚರ್ಯ (೬/೩) 


೨೨೮ ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ 


ಶ್ವಾನನಂತೆ ದಿನವ ಕಳೆವೆನೊ - ದುರಾಸೆಗಾಗಿ 

ಮಾನ ಬಿಟ್ಟುಕೊಂಡು ಕುದಿವೆನೊ - ಕಡೆಯಲ್ಲಿ ಎಳ್ಳ- 

ಮೊನೆಯನಿತೂ ಸುಖವ ಕಾಣೆನೊ || ೨॥ 
ಒಡಲ ಆಸೆಗಾಗಿ ನೊಣವು ಕೊಡದ ಜೇನಿನಲ್ಲಿ ಬಿದ್ದು 

ತೊಡಕಿದಂತೆ ಪಾಶದಲ್ಲಿ ಬಿದ್ದುಬಾಯಬಿಡುತಲಿಹೆನು 

ಬಿಡಿಸೊ ಎನ್ನ ಬಂಧಪಾಶವ - ಪೊಡವಿ- 

ಗೊಡೆಯ ನಾರಸಿಂಹ ಮಾಧವ - ಹೇ ಬಿಸರುಹಾಕ್ಷ 

ಒಡೆಯ ಬಾಡದಾದಿಕೇಶವ Ia 1 


ಶಸಳವತ 


೬೮. ಕೀರ್ತಿಕಲಾಪವನು ನೀ ಕಾಯ್ದುರಕ್ಷಿಸು 
ಕೋಪವೆಂಬುದು ತನುವಿನಲಿ ನೆರೆ 
ಪಾಪ ಪಾತಕದಿಂದ ನರಕದ 
ಕೂಪದಲಿ ಮುಳುಗುವುದು ತಪ್ಪದು ಶಾಸ್ತ್ರಹಿದ್ದವಲೇ | 
ರಾಪುಮಾಡದೆ ಬಿಡನು ಯಮನು ನಿ- 
ರಾಪರಾಧಿಯು ನೋಡಿ ಕೀರ್ತಿಕ- 
ಲಾಪವನು ನೀ ಕಾಯ್ದು ರಕ್ಷಿಸು ನಮ್ಮನನವರತ I ೬೮ ॥ 


ಅ: ಕೋಪ ಎಂಬುದು ದೇಹಕ್ಕೆ ಅಂಟಿಕೊಳ್ಳುವ ದೊಡ್ಡಪಾಪ. ಆ ಪಾತಕದಿಂದಾಗಿ 
ನರಕದ ಕೂಪದಲ್ಲಿ ಮುಳುಗುವುದು ಸರ್ವಥಾ ತಪ್ಪದು. ಇದು ಶಾಸ್ತಸಿದ್ದವೇ ಆಗಿದೆ 
ಅಲ್ಲವೆ? ಯಮನು ಮುಂದೆ ಶಿಕ್ಸಿಸದೇ ಬಿಡನು. ಆದರೆ, ಅಂತಹ ಅಪರಾಧ ಮಾಡದ 
ನಿರಪರಾಧಿಗಳನ್ನು ಮಾತ್ರ ನೀನು ಗಮನಿಸಿ ಅವರ ಕೀರ್ತಿ ಕಲಾಪವನ್ನು ಕಾಯ್ದು 
ಶ್ರೀಹರಿಯೇ! ಸದಾ ನಮ್ಮನ್ನು ರಕ್ಷಿಸು. 

ವಿ.: ೧. ಪಾಪದಿಂದಾಗುವ ಅನರ್ಥವು ಇದರಲ್ಲಿನಿರೂಪಿತವಾಗಿದೆ. 


೨. ಕೋಪ ಮನಸ್ಸನ್ನು ಹಾಳು ಮಾಡುವ ಪ್ರಬಲ ದೋಷ. ಅದನ್ನು ಸುಲಭವಾಗಿ 
ಗೆಲ್ಲುವುದು ಸಾಧ್ಯವಿಲ್ಲ ಇಲ್ಲಿಯ ಭಾವವು: 
ಕಾಮ ಏಷ ಕ್ರೋಧ ಏಷ ರಜೋಗುಣಸಮುದ್ಧವಃ । 
ಮಹಾಶನೋ ಮಹಾಪಾಪ್ಪಾವಿದ್ವೇನಮಿಹ ವೈರಿಣಮ್‌ ॥ 
- ಗೀತಾ (೩/೩೭) 


೬೮. ಕೀರ್ತಿಕಲಾಪವನು ನೀ ಕಾಯ್ದು ರಕ್ಷಿಸು ೨೨೯ 


- ಎಂಬ ಗೀತೆಯ ಶ್ಲೋಕ ಹಾಗೂ ಅದರ ಭಾಷ್ಯ ತಾತ್ಪರ್ಯಗಳ ಭಾವವನ್ನು ಆಧರಿಸಿದೆ. 
ಅದರಂತೆ ಗೀತೆಯಲ್ಲಿನ, ..ಕಾಮಾತ್‌ ಕ್ರೋಧೋತಭಿಜಾಯತೇ । ಕ್ರೋಧಾದ್ದವತಿ 
ಸಮ್ಮೋಹಃ ಸಮ್ಮೋಹಾತ್‌ ಸ್ಥೃತಿವಿಭ್ರಮಃ॥ ಸ್ವೃತಿಭ್ರಂಶಾತ್‌ ಬುದ್ಧಿನಾಶೋ ಬುದ್ಧಿನಾಶಾತ್‌ 
ಪ್ರಣ- ಶ್ಯತಿ ॥। (೨/೬೩) ಎಂಬ ಗೀತೆಯ ಶ್ಲೋಕದಲ್ಲಿ ನಿರೂಪಿತವಾಗಿರುವ ಅನರ್ಥ 
ಪರಂಪರೆಯು ಇದರಿಂದ ಸೂಚಿತ. ಕ್ರೋಧದಿಂದಾಗಿ ಬುದ್ಧಿಗೆ ಮಂಕು ಕವಿದು ತಿಳುವಳಿಕೆ 
ಅಳಿಯುವುದು. ಬುದ್ಧಿ ಕೆಟ್ಟಾಗ ನರಕ ಲಭಿಸುವುದು ತಪ್ಪಿದ್ದಲ್ಲ 


ಕ್ರುದ್ಧೋ ಹನ್ಯಾತ್‌ ಗುರೂನಪಿ' ಎಂಬ ಮಹಾಭಾರತದ ವಚನವು ಕೋಪವು 
ಗುರುಹತ್ಯೆ ಮೊದಲಾದ ಮಹಾ ಅನರ್ಥಗಳಿಗೆ ಮೂಲವೆನ್ನಿಸುವ ಮಹಾಪಾತಕ ಎಂಬ 
ಅಂಶವನ್ನು ನಿರೂಪಿಸುವುದು; ರಾಪು - ಶಿಕ್ಷೆ ಜೋರು, ಅಂಜಿಕೆ; ಕೂಪ - ಬಾವಿ, ಹಳ್ಳ. 


೩. "ಶಾಸ್ತ್ರಹಿದ್ಧವಲೇ' ಎಂಬ ಇಲ್ಲಿಯ ಮಾತು ಕೋಪವು ಅನರ್ಥ ಸಾಧನ ಎಂಬುದು 
ಶಾಸ್ತ್ರಗಳು ಪರಿಪರಿಯಾಗಿ ನಿರೂಪಿಸಿರುವ ತತ್ತ್ವ ಎಂಬುದನ್ನು ಸೂಚಿಸುವುದು. 


೪. ಕೆಲವೊಮ್ಮೆ ಲೌಕಿಕಪಾಪಗಳಿಗೆ ಇಲ್ಲಿಯೇ ಶಿಕ್ಷೆಯಾಗುವುದುಂಟು. ಕೆಲವು ಲೌಕಿಕ 
ಪಾಪಗಳು ಆಧ್ಯಾತ್ಮಿಕವಾಗಿ ಪಾಪವೆನ್ನಿಸದೆಯೂ ಇರಬಹುದು. ಆದರೆ, ಕೋಪವು ಎಲ್ಲ 
ರೀತಿಯಲ್ಲಿಯೂ ಸಹ ಪಾತಕದ ಸಾಲಿಗೆ ಸೇರುವುದರಿಂದ ಅದಕ್ಕೆ ಶಿಕ್ಷೆ ತಪ್ಪಿದ್ದಲ್ಲ ಲೋಕದ 
ಕಾನೂನಿನಿಂದ ಪಾರಾದರೂ ಯಮದೇವರು ನೀಡುವ ನರಕಶಿಕ್ಷೆಯಿಂದ ಪಾರಾಗಲು 
ಸಾಧ್ಯವೇ ಇಲ್ಲ ಎಂಬುದು ಇಲ್ಲಿಯ ಭಾವ. ಇದರಿಂದ ಸ್ವರ್ಗ ನರಕಾದಿಗಳು ಸತ್ಯ; 
ಸತ್ಕಾರ್ಯಗಳಿಗೆ ಸ್ವರ್ಗ ಲಭಿಸುವಂತೆ ದುಷ್ಕಾರ್ಯಗಳಿಗೆ ನರಕ ಲಭಿಸುವುದು ನಿಶ್ಚಿತ ಎಂಬ 
ಅಂಶ ಸ್ಫುಟಪಡುವುದು. 


೫. ಆದರೆ, ಮನಸ್ಸು ನಿರ್ಮಲವಾಗಿದ್ದು ಕೋಪ-ತಾಪಗಳಿಗೆ ಒಳಗಾಗದೇ ಇದ್ದಲ್ಲಿ 
ಅಪರಾಧದ ಪ್ರಸಕ್ಕಿ ಒದಗುವುದಿಲ್ಲ ಅದರಿಂದಾಗಿ ಯಮಲೋಕದಲ್ಲಿಶಿಕ್ದೆ ಲಭಿಸುವ ಬದಲು 
ಸ್ವರ್ಗಾದಿ ಲೋಕಗಳು ದೊರೆತು ಒಳಿತೇ ಆಗುವುದು. ವ್ಯಕ್ತಿ ನಿರಪರಾಧಿ ಎಂದು ಗಮನಿಸಲು 
ಸಾಧ್ಯವಾಗುವುದು ಮುಖ್ಯವಾಗಿ ಸರ್ವತಂತ್ರಸ್ವತಂತ್ರನಾದ ಭಗವಂತನಿಂದ ಮಾತ್ರ ಸಾಧ್ಯ. 
ಅಂತಹ ಭಗವಂತನು ಸದಾ ನಿಷ್ಠಕ್ಸಪಾತಿಯಾದ್ದರಿಂದ ನಿರಪರಾಧಿಗಳನ್ನು ಸರ್ವಥಾ 
ಪಾಲಿಸುವನು. ಭಕ್ಷರು ಸಾಮಾನ್ಯವಾಗಿ ಇಂತಹ ಅಪಚಾರಕ್ಕೆ ತುತ್ತಾಗದಿರುವುದರಿಂದ ಅವರಿಗೆ 
ಭಗವಂತನ ರಕ್ಷಣೆ ಸದಾ ಇರುವುದು ಎಂಬುದು ಇಲ್ಲಿಯ ಸಂದೇಶ. 


೬. ಸಾತ್ವಿಕ ಜನತೆಯ ಮೇಲೆ ಹುಟ್ಟುವ ಕೋಪ ಅನರ್ಥಕ್ಕೆ ಸಾಧನ. ಆದರೆ, ಧರ್ಮ ತಪ್ಪಿ 
ನಡೆಯುವಪಾಪಿಗಳ ಮೇಲೆಕೋಪ ಹುಟ್ಟುವುದುಧರ್ಮದಮೇಲೆ, ದೇವರಮೇಲೆಇರುವ 
ಪ್ರೀತಿಗೆ ದ್ಯೋತಕ. ಆದ್ದರಿಂದ ಅಂತಹ ಕೋಪ-ತಾಪಗಳು ಕೆಡುಕಿಗೆ ಕಾರಣವಾಗದೇ ಒಳಿತಿಗೆ 
ಕಾರಣವಾಗುವುದು ಎಂಬುದು ಇನ್ನೊಂದು ಗಮನಿಸಬೇಕಾದ ಅಂಶ. ಸಾತ್ವಿಕಕ್ರೋಧದಿಂದ 


೨೨೮ ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ 


ಶ್ವಾನನಂತೆ ದಿನವ ಕಳೆವೆನೊ - ದುರಾಸೆಗಾಗಿ 

ಮಾನ ಬಿಟ್ಟುಕೊಂಡು ಕುದಿವೆನೊ - ಕಡೆಯಲ್ಲಿಎಳ್ಳ- 

ಮೊನೆಯನಿತೂ ಸುಖವ ಕಾಣೆನೊ ೨ 
ಒಡಲ ಆಸೆಗಾಗಿ ನೊಣವು ಕೊಡದ ಜೇನಿನಲ್ಲಿ ಬಿದ್ದು 

ತೊಡಕಿದಂತೆ ಪಾಶದಲ್ಲಿಬಿದ್ದುಬಾಯಬಿಡುತಲಿಹೆನು 

ಬಿಡಿಸೊ ಎನ್ನ ಬಂಧಪಾಶವ - ಪೊಡವಿ- 

ಗೊಡೆಯ ನಾರಸಿಂಹ ಮಾಧವ - ಹೇ ಬಿಸರುಹಾಕ್ಷ 

ಒಡೆಯ ಬಾಡದಾದಿಕೇಶವ WA 


LA 


೬೮. ಕೀರ್ತಿಕಲಾಪವನು ನೀ ಕಾಯ್ದು ರಕ್ಷಿಸು 
ಕೋಪವೆಂಬುದು ತನುವಿನಲಿ ನೆರೆ 
ಪಾಪ ಪಾತಕದಿಂದ ನರಕದ 
ಕೂಪದಲಿ ಮುಳುಗುವುದು ತಪ್ಪದು ಶಾಸ್ತ್ರಹಿದ್ಧವಲೇ | 
ರಾಪುಮಾಡದೆ ಬಿಡನು ಯಮನು ನಿ- 
ರಾಪರಾಧಿಯು ನೋಡಿ ಕೀರ್ತಿಕ- 
ಲಾಪವನು ನೀ ಕಾಯ್ದು ರಕ್ಷಿಸು ನಮ್ಮನನವರತ 1 ೬೮ ॥ 


ಅ: ಕೋಪ ಎಂಬುದು ದೇಹಕ್ಕೆ ಅಂಟಿಕೊಳ್ಳುವ ದೊಡ್ಡ ಪಾಪ. ಆ ಪಾತಕದಿಂದಾಗಿ 
ನರಕದ ಕೂಪದಲ್ಲಿ ಮುಳುಗುವುದು ಸರ್ವಥಾ ತಪ್ಪದು. ಇದು ಶಾಸ್ತ್ರಿ ಸವೇ ಆಗಿದೆ 
ಅಲ್ಲವೆ? ಯಮನು ಮುಂದೆ ಶಿಕ್ಸಿಸದೇ ಬಿಡನು. ಆದರೆ, ಅಂತಹ ಅಪರಾಧ ಮಾಡದ 
ನಿರಪರಾಧಿಗಳನ್ನು ಮಾತ್ರ ನೀನು ಗಮನಿಸಿ ಅವರ ಕೀರ್ತಿ ಕಲಾಪವನ್ನು ಕಾಯ್ದು 
ಶ್ರೀಹರಿಯೇ! ಸದಾ ನಮ್ಮನ್ನು ರಕ್ಷಿಸು. 

ವಿ: ೧. ಪಾಪದಿಂದಾಗುವ ಅನರ್ಥವು ಇದರಲ್ಲಿನಿರೂಪಿತವಾಗಿದೆ. 


೨. ಕೋಪ ಮನಸ್ಸನ್ನು ಹಾಳು ಮಾಡುವ ಪ್ರಬಲ ದೋಷ. ಅದನ್ನು ಸುಲಭವಾಗಿ 
ಗೆಲ್ಲುವುದು ಸಾಧ್ಯವಿಲ್ಲ ಇಲ್ಲಿಯ ಭಾವವು: 
ಕಾಮ ಏಷ ಕ್ರೋಧ ಏಷ ರಜೋಗುಣಸಮುದ್ಧವಃ। 
ಮಹಾಶನೋ ಮಹಾಪಾಪ್ಟಾ ವಿದ್ವೇನಮಿಹ ವೈರಿಣಮ್‌ ॥ 
- ಗೀತಾ (೩/೩೭) 


೬೮. ಕೀರ್ತಿಕಲಾಪವನು ನೀ ಕಾಯ್ದು ರಕ್ಷಿಸು ೨೨೯ 


- ಎಂಬ ಗೀತೆಯ ಶ್ಲೋಕ ಹಾಗೂ ಅದರ ಭಾಷ್ಯ ತಾತ್ಪರ್ಯಗಳ ಭಾವವನ್ನು ಆಧರಿಸಿದೆ. 
ಅದರಂತೆ ಗೀತೆಯಲ್ಲಿನ, ..ಕಾಮಾತ್‌ ಕ್ರೋಧೋ ಭಿಜಾಯತೇ । ಕ್ರೋಧಾದ್ಭವತಿ 
ಸಮ್ಮೋಹಃ ಸಮ್ಮೋಹಾತ್‌ ಸ್ಫತಿವಿಭ್ರಮಃ॥ ಸ್ಟೃತಿಭ್ರಂಶಾತ್‌ ಬುದ್ಧಿನಾಶೋ ಬುದ್ಧಿನಾಶಾತ್‌ 
ಪ್ರಣ- ಶ್ಯತಿ ॥ (೨/೬೩) ಎಂಬ ಗೀತೆಯ ಶ್ಲೋಕದಲ್ಲಿ ನಿರೂಪಿತವಾಗಿರುವ ಅನರ್ಥ 
ಪರಂಪರೆಯು ಇದರಿಂದ ಸೂಚಿತ. ಕ್ರೋಧದಿಂದಾಗಿ ಬುದ್ಧಿಗೆ ಮಂಕು ಕವಿದು ತಿಳುವಳಿಕೆ 
ಅಳಿಯುವುದು. ಬುದ್ಧಿ ಕೆಟ್ಟಾಗ ನರಕ ಲಭಿಸುವುದು ತಪ್ಪಿದ್ದಲ್ಲ 


"ಕ್ರುದ್ಧೋ ಹನ್ಯಾತ್‌ ಗುರೂನಪಿ' ಎಂಬ ಮಹಾಭಾರತದ ವಚನವು ಕೋಪವು 
ಗುರುಹತ್ಯೆ ಮೊದಲಾದ ಮಹಾ ಅನರ್ಥಗಳಿಗೆ ಮೂಲವೆನ್ನಿಸುವ ಮಹಾಪಾತಕ ಎಂಬ 
ಅಂಶವನ್ನು ನಿರೂಪಿಸುವುದು; ರಾಪು - ಶಿಕ್ಷೆ ಜೋರು, ಅಂಜಿಕೆ; ಕೂಪ - ಬಾವಿ, ಹಳ್ಳ. 


೩. "ಶಾಸ್ತ್ರಹದ್ಧವಲೇ' ಎಂಬ ಇಲ್ಲಿಯ ಮಾತು ಕೋಪವು ಅನರ್ಥ ಸಾಧನ ಎಂಬುದು 
ಶಾಸ್ತ್ರಗಳು ಪರಿಪರಿಯಾಗಿ ನಿರೂಪಿಸಿರುವ ತತ್ತ್ವ ಎಂಬುದನ್ನು ಸೂಚಿಸುವುದು. 


೪. ಕೆಲವೊಮ್ಮೆ ಲೌಕಿಕಪಾಪಗಳಿಗೆ ಇಲ್ಲಿಯೇ ಶಿಕ್ಷೆಯಾಗುವುದುಂಟು. ಕೆಲವು ಲೌಕಿಕ 
ಪಾಪಗಳು ಆಧ್ಯಾತ್ಮಿಕವಾಗಿ ಪಾಪವೆನ್ನಿಸದೆಯೂ ಇರಬಹುದು. ಆದರೆ, ಕೋಪವು ಎಲ್ಲ 
ರೀತಿಯಲ್ಲಿಯೂ ಸಹ ಪಾತಕದ ಸಾಲಿಗೆ ಸೇರುವುದರಿಂದ ಅದಕ್ಕೆ ಶಿಕ್ಷೆ ತಪ್ಪಿದ್ದಲ್ಲ ಲೋಕದ 
ಕಾನೂನಿನಿಂದ ಪಾರಾದರೂ ಯಮದೇವರು ನೀಡುವ ನರಕಶಿಕ್ಷೆಯಿಂದ ಪಾರಾಗಲು 
ಸಾಧ್ಯವೇ ಇಲ್ಲ ಎಂಬುದು ಇಲ್ಲಿಯ ಭಾವ. ಇದರಿಂದ ಸ್ವರ್ಗ ನರಕಾದಿಗಳು ಸತ್ಯ; 
ಸತ್ವಾರ್ಯಗಳಿಗೆ ಸ್ವರ್ಗ ಲಭಿಸುವಂತೆ ದುಷ್ಕಾರ್ಯಗಳಿಗೆ ನರಕ ಲಭಿಸುವುದು ನಿಶ್ಚಿತ ಎಂಬ 
ಅಂಶ ಸ್ಫುಟಪಡುವುದು. 


೫. ಆದರೆ, ಮನಸ್ಸು ನಿರ್ಮಲವಾಗಿದ್ದು ಕೋಪ-ತಾಪಗಳಿಗೆ ಒಳಗಾಗದೇ ಇದ್ದಲ್ಲಿ 
ಅಪರಾಧದ ಪ್ರಸಕ್ಕಿ ಒದಗುವುದಿಲ್ಲ ಅದರಿಂದಾಗಿ ಯಮಲೋಕದಲ್ಲಿ ಶಿಕ್ಷೆ ಲಭಿಸುವ ಬದಲು 
ಸ್ವರ್ಗಾದಿ ಲೋಕಗಳು ದೊರೆತು ಒಳಿತೇ ಆಗುವುದು. ವ್ಯಕ್ತಿ ನಿರಪರಾಧಿ ಎಂದು ಗಮನಿಸಲು 
ಸಾಧ್ಯವಾಗುವುದು ಮುಖ್ಯವಾಗಿ ಸರ್ವತಂತ್ರಸ್ವತಂತ್ರನಾದ ಭಗವಂತನಿಂದ ಮಾತ್ರ ಸಾಧ್ಯ. 
ಅಂತಹ ಭಗವಂತನು ಸದಾ ನಿಷ್ಪಕ್ಸಪಾತಿಯಾದ್ದರಿಂದ ನಿರಪರಾಧಿಗಳನ್ನು ಸರ್ವಥಾ 
ಪಾಲಿಸುವನು. ಭಕ್ತರು ಸಾಮಾನ್ಯವಾಗಿ ಇಂತಹ ಅಪಚಾರಕ್ಕೆ ತುತ್ನಾಗದಿರುವುದರಿಂದ ಅವರಿಗೆ 
ಭಗವಂತನ ರಕ್ಷಣೆ ಸದಾ ಇರುವುದು ಎಂಬುದು ಇಲ್ಲಿಯ ಸಂದೇಶ. 


೬. ಸಾತ್ವಿಕ ಜನತೆಯ ಮೇಲೆ ಹುಟ್ಟುವ ಕೋಪ ಅನರ್ಥಕ್ಕೆ ಸಾಧನ. ಆದರೆ, ಧರ್ಮ ತಪ್ಪಿ 
ನಡೆಯುವ ಪಾಪಿಗಳ ಮೇಲೆ ಕೋಪ ಹುಟ್ಟುವುದು ಧರ್ಮದಮೇಲೆ, ದೇವರ ಮೇಲೆ ಇರುವ 
ಪ್ರೀತಿಗೆ ದ್ಯೋತಕ. ಆದ್ದರಿಂದ ಅಂತಹ ಕೋಪ-ತಾಪಗಳುಕೆಡುಕಿಗೆಕಾರಣವಾಗದೇ ಒಳಿತಿಗೆ 
ಕಾರಣವಾಗುವುದು ಎಂಬುದು ಇನ್ನೊಂದು ಗಮನಿಸಬೇಕಾದ ಅಂಶ. ಸಾತ್ವಿಕಕ್ರೋಧದಿಂದ 


೨೩೦ ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ 


ಲೋಕಕ್ಕೆ ಕಲ್ಯಾಣವಾಗುವುದರಿಂದ ಅದು ದೋಷವೆನ್ನಿಸದೇ ಗುಣವೇ ಆಗುವುದು ಎಂಬುದು 
ಅದರ ಭಾವ. 


ಭರಿತ 


೬೯. ಸುಕರ್ಮವೆಲ್ಲವು ನಿನ್ನದೆಂದೊಪ್ಪಿಸಿದೆ ರಕ್ಷಿಸು 


ನಿನ್ನ ಸೂತ್ರದೊಳಾಡುವವು ಚೈ- 

ತನ್ಯ ಸಚರಾಚರಗಳೆಲ್ಲವು 

ನಿನ್ನ ಸೂತ್ರವು ತಪ್ಪಿದರೆ ಮೊಗುವುವು ”ಹೂಹೆಗಳು । 

ಇನ್ನು ನಮಗೆ ಸ್ವತಂತ್ರವೆಲ್ಲಿಯ- 

ದನ್ಯಕರ್ಮ ಸುಕರ್ಮವೆಲ್ಲವು 

ನಿನ್ನದೆಂದೊಪ್ಪಿಸಿದೆ ರಕ್ಷಿಸು ನಮ್ಮನನವರತ 1 ೬೯॥ 


ಆ: ಶ್ರೀಹರಿಯೇ! ಚೈತನ್ಯವನ್ನು ಒಳಗೊಂಡಂತೆ ಸಕಲ ಜಡಚೇತನಗಳು ಸಹ 
ನಿನ್ನ ಸೂತ್ರಕ್ಕೆ ಒಳಪಟ್ಟೇ ನಡೆಯುವವು. ನಿನ್ನ ಸೂತ್ರವು ತಪ್ಪಿದರೆ ಬೊಂಬೆಗಳಂತೆ 
ನಿಷ್ಕ್ರಿಯವಾಗುವವು. ಇನ್ನು ನಮಗೆ ಸ್ವಾತಂತ್ರ್ಯ ಎಲ್ಲಿಯದು? ಆದ್ದರಿಂದ ಯಾವುದೇ 
ಪಾಪಕರ್ಮವಾಗಲೀ, ಪುಣ್ಯಕರ್ಮವಾಗಲೀ ನಡೆಯಲು ಮುಖ್ಯವಾಗಿ ದೇವರ ದಯೆ 
ಅತ್ಯಗತ್ಯ. ಆದ್ದರಿಂದ, ಅದರ ಆಂತರ್ಯವನ್ನುಸರಿಯಾಗಿ ತಿಳಿದು ಸಕಲ ಕರ್ಮಗಳನ್ನೂ 
ಸಹ ನಿನಗೆ ಸಮರ್ಪಿಸಿರುವೆನು. ಶ್ರೀಹರಿಯೇ! ನೀನು ಸದಾ ರಕ್ಷಿಸು. 


ವಿ.: ೧. ಜಗತ್ತಿನಲ್ಲಿ ರಮಾಬ್ರಹ್ಮಾದಿಗಳನ್ನೊಳಗೊಂಡಂತೆ ಅನಂತ ಚೇತನರು, ಜಡ 
ಪದಾರ್ಥಗಳು ಇರುವವು. ಆದರೆ, ಅವರಾರಿಗೂ ಸಹ ಸ್ವಾತಂತ್ರ್ಯ ಎಂಬುದಿಲ್ಲ ನಿಜಕ್ಕೂ 
ಸ್ವತಂತ್ರನೆಂದರೆ ಭಗವಂತನಾದ ಶ್ರೀಹರಿ ಮಾತ್ರ. ಅವನ ಸಂಕಲ್ಪಕ್ರೈ ಅನುಗುಣವಾಗಿಯೇ 
ಇತರ ಎಲ್ಲರ ಆಗುಹೋಗುಗಳು ಸಹ ಪ್ರತಿಕ್ಷಣದಲ್ಲೂ ನಿಯಂತ್ರಿಸಲ್ಪಡುವವು. ಈ 
ಅನುಸಂಧಾನವನ್ನು ಅಳವಡಿಸಿಕೊಂಡವರಿಗೆ ಸಕಲ ಕರ್ಮಗಳನ್ನು ಭಗವಂತನ ಪ್ರೇರಣೆ 
ಎಂದು ಚಿಂತಿಸಿ ಸಮರ್ಪಿಸಲು ಸಾಧ್ಯವಾಗುವುದು. ಅದು ಮುಂದೆ ಕರ್ಮದಿಂದ ಬಿಡುಗಡೆಗೆ 
ಸಾಧನವೆನ್ನಿಸಿ ಮುಕ್ತಿಗೆ ಕಾರಣವಾಗುವುದು ಎಂದು ಭಾವ. 
ಕ ತು ಸ ಗ ಚಚ 

ಎಂಬುದು ಶುದ್ಧಪಾಠ. ಹೂಹೆಗಳು ಎಂದರೆ ಬೊಂಬೆಗಳು ಎಂದರ್ಥ. ಈ ಅರ್ಥವನ್ನು ಗಮನಿಸದ 


ಕೆಲವರು ತಮಗೆ ತೋಚಿದಂತೆ ಊಹೆ ಎಂಬುದಾಗಿ ಬದಲಾಯಿಸಿಕೊಂಡಿರುವರು ಎಂದು 
ತಿಳಿಯಬಹುದು. 


೬೯. ಸುಕರ್ಮವೆಲ್ಲವು ನಿನ್ನದೆಂದೊಪ್ಪಿಸಿದೆ ರಕ್ಷಿಸು ೨೩೧ 


೨. ಇಲ್ಲಿ ಸ್ವತಂತ್ರ ಎಂಬುದು ಶ್ರೀಮನ್ನದ್ವಸಿದ್ದಾಂತದಲ್ಲಿ ಭಗವಂತನ ಹಿರಿಮೆಯ 
ಬಗ್ಗೆ ನಿರೂಪಿತವಾಗಿರುವ ವಿಶಿಷ್ಟ ಗುಣ. "ಸ್ಥರೂಪಪ್ರಮಿತಿಪ್ರವೃತ್ತಿರೂಪಸತ್ತಾತ್ಸೈವಿಧ್ಯೇ 
ಪರಾನಪೇಕ್ನಂ ಸ್ಪತಂತ್ರಂ' ಎಂಬುದು ಶ್ರೀಜಯತೀರ್ಥರು ತತ್ವ್ವಸಂಖ್ಯಾನ ಟೀಕೆಯಲ್ಲಿ 
ನೀಡಿರುವ ವಿವರಣೆ. ಎಂದರೆ, ಇರುವಿಕೆ, ತಿಳುವಳಿಕೆ ಹಾಗೂ ಚಟುವಟಿಕೆ - ಈ ಮೂರರಲ್ಲೂ 
ಸಹ ಬೇರಾರನ್ನೂ ಅವಲಂಬಿಸದೇ ಇರುವ ವಸ್ತು ಸ್ವತಂತ್ರ ಎನ್ನಿಸುವುದು. ಇತರ ಸಕಲರ 
ಇರುವಿಕೆ ಮೊದಲಾದವುಗಳು ಭಗವಂತನ ಅಧೀನವಾದ್ದರಿಂದ ಅವರೆಲ್ಲರೂ ಅಸ್ವತಂತ್ರರು. 
ಅವುಗಳನ್ನು ನಿಯಂತ್ರಿಸುವ ಭಗವಂತನು ಮಾತ್ರ ಬೇರಾರ ಅಂಕೆಗೂ ಒಳಗಾಗದ 


ಸರ್ವತಂತ್ರಸ್ವತಂತ್ರ. 


೩. ಸ್ವತಂತ್ರ ಎಂಬ ತಾತ್ವಿಕ ಪರಿಕಲ್ಪನೆಯನ್ನು ಶ್ರೀಮನ್ಮಧ್ವಾಚಾರ್ಯರು ತತ್ತ್ವಸಂಖ್ಯಾನ, 
ತತ್ತ್ವವಿವೇಕ ಮೊದಲಾದ ತಮ್ಮ ಸರ್ವಮೂಲಗ್ರಂಥಗಳಲ್ಲಿ ನಿರೂಪಿಸಿರುವರು. ಈ ಪದವು 
ನಮ್ಮ ದೇಶ ಸ್ವತಂತ್ರ ಎಂಬ ಸಾಪೇಕ್ಟಾರ್ಥದಲ್ಲಿ ಬಳಸುವ ಪದವಲ್ಲ ಆತ್ಯಂತಿಕವಾದ 
ಅರ್ಥದಲ್ಲಿಸ್ವತಂತ್ರ ಎಂಬ ಪದವು ಅನ್ವಯಿಸುವುದು ಮುಖ್ಯವಾಗಿ ಭಗವಂತನಿಗೆ ಮಾತ್ರ. 
ಈ ತತ್ತ «ವನ್ನು ತಿಳಿಯುವುದೇ ನಿಜವಾದ ಅರ್ಥದಲ್ಲಿ ತತ್ತ ಜೌ ವ ಎನ್ನಿಸುವುದು. ಈ 
ಬಗೆಯ ವಿವೇಚನೆಯನ್ನು ಸ್ಫುಟವಾಗಿ ನೀಡಿದ ಶ್ರೇಯಸ್ಸು ಶ್ರೀಮನ್ಮಧ್ವಾಚಾರ್ಯರದು. 
ಶ್ರೀಕನಕದಾಸರು ಶ್ರೀವ್ಯಾಸರಾಜರು ಹಾಗೂ ಶ್ರೀವಾದಿರಾಜರ ಸಂಪರ್ಕದಿಂದಾಗಿ 
ಮಧ್ವಸಿದ್ಧಾಂತದ ಆಳವಾದ ಪರಿಚಯವನ್ನು ಪಡೆದುಕೊಂಡ ಮಹನೀಯರು. ಅವರ ಈ 
ಪದ್ಯದಲ್ಲಿ ಆ ಮುಖ್ಯತತ್ತ್ವ್ವದ ಅನುಸಂಧಾನದ ಕ್ರಮವು ಅತ್ಯಂತ ಪರಿಣಾಮಕಾರಿಯಾಗಿ 
ನಿರೂಪಿತವಾಗಿದೆ. "ತೇನ ವಿನಾ ತೃಣಮಪಿ ನ ಚಲತಿ', "ನ ಯತೇ ತ್ವಕಿಯತೇ ಕಿಂಚನಾರೇ' 
ಎಂಬ ಶ್ರುತಿವಚನಗಳ ಭಾವವು ಇದೇ ಆಗಿದೆ. "ನಿಮಿತ್ತಮಾತ್ರಂ ಭವ ಸವ್ಯಸಾಚಿನ್‌' ಎಂಬ 
ಭಗವದ್ಗೀತೆಯ ವಚನದಲ್ಲೂಈ ತತ್ತ್ವ ನಿರೂಪಿತವಾಗಿದೆ. 


೪. "ನಿನ್ನಸೂತ್ರದೊಳಾಡುವವು' ಎಂಬ ಮಾತು ಭಗವದ್ಗೀತೆಯ "ಮಯಿ ಸರ್ವಂ ಇದಂ 
ಪ್ರೋತಂ ಸೂತ್ರೇ ಮಣಿಗಣಾ ಇವ' ಎಂಬ ಮಾತಿನ ಭಾವವಾಗಿದೆ. 


೫. ಶ್ರೀಹರಿಯ ರಕ್ಷಣೆ ತಪ್ಪಿದಲ್ಲಿ ಬೇರಾರ ಸಂಕಲ್ಪವು ನಡೆಯದು ಎಂಬ ಭಾವವು 
"ತಪ್ಪುವುವು ಹೂಹೆಗಳು' ಎಂಬ ಮಾತಿನಲ್ಲಿಸೊಗಸಾಗಿ ನಿರೂಪಿತವಾಗಿದೆ. 


೬. "ಹೂಹೆಗಳು' ಎಂದರೆ ಬೊಂಬೆಗಳು ಎಂದರ್ಥ. ಬೊಂಬೆಯಾಟದಲ್ಲಿ ಅವುಗಳ 
ಪ್ರತಿಯೊಂದು ಕ್ರಿಯೆಯುಸಹ ಆಡಿಸುವವನ ಅಧೀನವಾಗಿರುವಂತೆ, ಜಗತ್ತಿನ ಇತರ ಸಕಲರ 
ಸಕಲಕ್ರಿಯೆಗಳು ಸಹ ಶ್ರೀಹರಿಗೆ ಸಂಪೂರ್ಣ ಅಧೀನ. ಅವನೊಬ್ಬನೇ ಸರ್ವತಂತ್ರಸ್ವತಂತ್ರ 
ಎಂದು ಭಾವ. ಇದು ಈ ಕೆಳಗಿನ ಮಹಾಭಾರತ ಶ್ಲೋಕದ ಭಾವವಾಗಿದೆ: 


೨೩೨ ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ 


ಯಥಾ ದಾರುಮಯೀಂ ಯೋಷಾಂ ನರಃ ಸ್ಥಿರ ಸಮಾಹಿತಃ । 
ಇಂಗಯತ್ಯಂಗಮಂಗಾನಿ ತಥಾ ರಾಜನ್ನಿಮಾಃ ಪ್ರಜಾ: ॥ 
- ಮಹಾಭಾರತ (ವನಪರ್ವ/೩೦/೨೩) 

೭. ಶ್ರೀಹರಿಯ ಈ ರೀತಿಯ ಸರ್ವಸ್ವಾತಂತ್ರ್ಯದ ಅನುಸಂಧಾನ ಇರುವ ಜ್ಞಾನಿಗಳಿಗೆ 
ಪಾಪ-ಪುಣ್ಯಗಳ ಲೇಪ ಒದಗದು; ಅಂತಹ ಅನುಸಂಧಾನವು ಅಪರೋಕ್ಷಜ್ಞಾನಿಗಳಿಗೆ 
ಮಾತ್ರ ಸಾಧ್ಯವಾದ್ದರಿಂದ ಅವರಿಗೇ ಈ ಮಾತು ಮುಖ್ಯವಾಗಿ ಅನ್ವಯಿಸುವುದು ಎಂದು 
ತಿಳಿಯಬೇಕು. 

೮. ಶ್ರೀಹರಿಯ ಸ್ವಾತಂತ್ರ್ಯದ ಅನುಸಂಧಾನವಿದ್ದವರು ಸರ್ವಥಾ ಪಾಪಕರ್ಮವನ್ನು 
ಮಾಡರು, ತಪ್ಪದೆ ಪುಣ್ಯಕರ್ಮವನ್ನೇ ಮಾಡುವರು. ಆದ್ದರಿಂದ ಅವರು ತಾವು ಮಾಡುವ 
ಸಕಲ ಕರ್ಮಗಳನ್ನು ಸಹ ಶ್ರೀಹರಿಗೆ ಅರ್ಪಿಸುವ ಅರ್ಹತೆಯನ್ನು ಪಡೆದಿರುವರು ಎಂಬ 
ವಿಶೇಷಾಂಶ ಇಲ್ಲಿ ಸೂಚಿತ. 

೯. ದೈವಸಾಕ್ಟಾತ್ಯಾರವಿಲ್ಲದ ಇತರರು ಪಾಪಕರ್ಮಗಳನ್ನುಮಾಡಿದಾಗ ಆ ಬಗ್ಗೆ. ಪಶ್ಚಾತ್ತಾಪ 
ಪಟ್ಟುಅದಕ್ಕೆ ವಿಹಿತವಾದ ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡು ಶ್ರೀಹರಿಗೆ ಒಪ್ಪಿಸಬೇಕೆ ಹೊರತು 
ನೇರವಾಗಿ ಅಲ್ಲ ಆದರೆ, ಪುಣ್ಯಕರ್ಮಗಳನ್ನುಮಾತ್ರ ನೇರವಾಗಿ ಭಗವಂತನಿಗೆ ಅರ್ಪಿಸಬೇಕು 
ಎಂಬುದು ಶಾಸ್ತ್ರ ದ ವಿಶೇಷ ಸಂದೇಶ. 


೧೦. ಒಟ್ಟಾಗಿ ಬ್ರಹ್ನಜ್ಞಾನದ ಮಹತ್ವವು ಇದರಲ್ಲಿನಿರೂಪಿತವಾಗಿದೆ. 


೭೦. ಕೈಪಿಡಿದು ಮುದದಲಿ ಬಿಡದೆ ರಕ್ಷಿಸು 

ಒಡೆಯ ನೀನೆಂದರಿದು ನಾ ನಿ- 

ಮ್ಹಡಿಯ ಭಜಿಸದೆ ಮರುಳನಾದೆನು 

ಮಡದಿಮಕ್ಕಳ ಮೋಹದಲಿ ಮನ ಸಿಲುಕುತಡಿಗಡಿಗೆ । 

ಮಡದಿಯಾರೀ ಮಕ್ಕಳಾರೀ 

ಒಡಲಿಗೊಡೆಯನು ನೀನು ನೀ ಕೈ- 

ಪಿಡಿದು ಮುದದಲಿ ಬಿಡದೆ ರಕ್ಷಿಸು ನಮ್ಮನನವರತ Il ೭೦ ॥ 
ಅ: ನೀನು ನಮ್ಮೆಲ್ಲರ ಒಡೆಯ ಎಂದು ತಿಳಿದು ನಿನ್ನ ಪಾದವನ್ನು ನಾನು ಭಜಿಸದೇ 


ಹೆಜ್ಜೆಹೆಜ್ಜೆಗೂ ದಾರಿತಪ್ಪಿದೆನು. ಮತ್ತೆ ಮತ್ತೆ ಹೆಂಡಿರು ಮಕ್ಕಳ ಮೇಲಿನ ಮೋಹದಿಂದ 
ಮನಸ್ಸು ಕೆಡಿಸಿಕೊಂಡು ನಿನ್ನನ್ನು ಭಜಿಸದವನಾದೆ. ಜೀವಿಗೆ ಮಡದಿ ಯಾರು? ಮಕ್ಕಳು 


೭೦. ಕೈಪಿಡಿದು ಮುದದಲಿ ಬಿಡದೆ ರಕ್ಷಿಸು ೨೩೩ 


ಯಾರು? ಈ ದೇಹಕ್ಕೆ ಮುಖ್ಯವಾಗಿ ಒಡೆಯನು ಶ್ರೀಹರಿಯಾದ ನೀನೇ. ಇದನ್ನು 
ಸರಿಯಾಗಿ ತಿಳಿದು ಕೈಬಿಡದೆ ಪಾಲಿಸಬೇಕು; ಶ್ರೀಹರಿಯೇ। ನೀನು ಸದಾ ನಮ್ಮನ್ನು 
ರಕ್ಷಿಸು. 

ವಿ.: ೧. ಶ್ರೀಹರಿಯು ಸಕಲ ಜಗತ್ತಿಗೂ ಮುಖ್ಯ ಸ್ವಾಮಿಯಾದ ಪರದೇವತೆ. ಸಕಲಕ್ಕೂ 
ಸ್ವಾಮಿಯಾದವನು ಅವನೇ. ಈ ತತ್ತ ವನ್ನು ತಿಳಿಯುವುದೇ ಮುಕ್ತಿಗೆ ಸಾಧನ ಎಂಬುದು 
ಇಲ್ಲಿಯ ಭಾವ. 

೨. ಶ್ರೀಹರಿಯು ಸಕಲ ಜಗತ್ತಿಗೆ ಒಡೆಯನೆಂಬ ಇಲ್ಲಿಯ ವಿಷಯವು ಈ ಕೆಳಗಿನ 
ಈಶಾವಾಸ್ಯೋಪನಿಷತ್ತು ಮೊದಲಾದ ಶಾಸ್ತ್ರವಚನಗಳನ್ನಾದರಿಸಿದೆ: 

ಈಶಾವಾಸ್ಯಮಿದಂ ಸರ್ವಂ (ಈಶಾವಾಸ್ಯೋಪನಿಷತ್‌) 
ಅಹಂ ಕೃತ್ಸಸ್ಯ ಜಗತಃ ಪ್ರಭವಃ (ಗೀತಾ ೭/೬) 
ಮಯಿ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣಾ ಇವ (ಗೀತಾ ೭/೭) 

೩. ಮಡದಿ, ಮಕ್ಕಳ ಸಂಬಂಧ ದೈಹಿಕವಾದುದು, ಎಂದರೆ ಒಬ್ಬ ಜೀವಿಗೆ ಇರುವ 
ಬಾಹ್ಯದೇಹದೊಂದಿಗೆ ಮಾತ್ರ ಅವುಗಳ ಸಂಬಂಧ. ಅನೇಕ ಜನ್ಮಗಳನ್ನು ಹೊಂದುವ 
ಜೀವಿಗೆ ಮಡದಿ, ಮಕ್ಕಳ ಬಗೆಗಿನ ಮೋಹ ತರವಾದುದಲ್ಲ ಅದು ಶ್ರೀಹರಿಯ ಚಿಂತನೆಗೆ 
ಅಡ್ಡಿಯಾಗುವ ದೋಷವೇ ಸರಿ. 


೪, ನಿಜಕ್ಕೂ ಅನಾದಿಕಾಲದಿಂದ, ಅನಂತಕಾಲದವರೆಗೆ ನಿತ್ಯ ಸಂಬಂಧ ಹೊಂದಿದ 
ಹಿರಿಮೆ ಶ್ರೀಹರಿಯದು ಮಾತ್ರ. ಆದ್ದರಿಂದಲೇ ಅವನ ಒಡೆತನವು ಅಬಾಧಿತವಾದುದು. 
ಅವನ ಸಂಬಂಧ ತಾರಕವಾದುದು. ಅದರ ಅರಿವನ್ನು ಹೊಂದಿ ಮಡದಿ, ಮಕ್ಕಳ ಮೇಲಿನ 
ಮೋಹವನ್ನು ತೊರೆದು ಅವರ ಆರಾಧನೆ ಎಂದು ಭಾವಿಸಿ ಬದುಕನ್ನು ಸಾಗಿಸುವುದು ಸದ್ಧತಿಗೆ 
ಸಾಧನ ಎಂದರ್ಥ. 


೫. ಮಡದಿ-ಮಕ್ಕಳ ಮೇಲೆ ಪ್ರೀತಿ ಅನಗತ್ಯ ಎಂಬುದು ಇದರ ಭಾವವಲ್ಲ ಆದರೆ, 
ಅಗತ್ಯಕ್ಕಿಂತ ಹೆಚ್ಚಿನ ಮೋಹವನ್ನು ತೋರಿದಲ್ಲಿ ಅದು ವ್ಯಾಮೋಹವೆನ್ನಿಸಿ ಸಾಧಕರ ಸಾಧನೆಗೆ 
ಅಡ್ಡಿಯಾಗುವುದು. ಅವರಿಗೋಸ್ಕರ ತನ್ನ ಬದುಕು ಎಂದು ತಿಳಿಯುವುದು ಸರ್ವಥಾ 
ಉದ್ಧಾರದ ಹಾದಿಯಲ್ಲ ಭಗವತ್ಸೇವೆಯ ಮೂಲಕ ಅವರ ಬದುಕು ಸಹ ಉದ್ಧಾರದತ್ತ 
ಸಾಗಬೇಕು ಎಂಬುದೇ ಜೀವನದ ಗುರಿಯಾಗಿರಬೇಕು. ಆದ್ದರಿಂದ ಅವರ ಮೇಲಿನ 
ಮೋಹವನ್ನು ತ್ಯಜಿಸಿ ಶ್ರೀಹರಿಯಲ್ಲಿ ಭಕ್ತಿಯನ್ನು ಅಳವಡಿಸಿಕೊಂಡು ಉದ್ಧಾರದ ಹಾದಿಯಲ್ಲಿ 
ಸಾಗಬೇಕು ಎಂದರ್ಥ; ಒಡಲು ಎಂದರೆ ಎಂದರ್ಥ. 


೬. ಇದು ಈ ಕೆಳಗಿನ ಗೀತಾ ಶ್ಲೋಕದ ಭಾವದಂತಿದೆ: 
ಅಸಕ್ಕಿರನಭಿಷ್ಟಂಗಃ ಪುತ್ರದಾರಗೃಹಾದಿಷು । - (೧೩ /೧೦) 


೨೩೪ ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ 


೭. ದಾಸರ ಈ ಕೆಳಗಿನ ಎರಡು ಪದ್ಯಗಳಲ್ಲಿ: ಸಂಸಾರದಲ್ಲಿ ಎಚ್ಚರದಿಂದಿರಬೇಕಾದ ಸಂದೇಶ 
ನಿರೂಪಿತವಾಗಿದೆ: 


ಏನು ಇಲ್ಲದ ಎರಡು ದಿನದ ಸಂಸಾರ 

ಜ್ಞಾನದಲಿ ದಾನ-ಧರ್ಮವ ಮಾಡಿರಯ್ಯ  ಪ॥ 
ಹಸಿದು ಬಂದವರಿಂಗೆ ಅಶನವೀಯಲು ಬೇಕು 

ಶಿಶುವಿಂಗೆ ಪಾಲ್ಪೆಣ್ಣೆ ನಡೆಸಬೇಕು 

ಹಸನಾದ ಭೂಮಿಯನು ಧಾರೆಯೆರೆಯಲು ಬೇಕು 

ಭಾಷೆ ಕೊಟ್ಟಬಳಿಕ ನಿಜವಿರಲು ಬೇಕು Wen 
ಕಳ್ಳತನಗಳ ಮಾಡಿ ಒಡಲ ಹೊರೆಯಲು ಬೇಡ 

ತಳ್ಳಿಗಾರನು ಆಗಿ ತಿರುಗಬೇಡ 

ಕುಳ್ಳಿರ್ದ ಸಭೆಯೊಳಗೆ ತಿಳಿವ ನಡೆಸಲು ಬೇಡ 

ಉಳ್ಳವನು ತಾನೆಂದು ಉಬ್ಬಬೇಡ | ೨॥ 
ದೊರೆತನವು ಬಂದಾಗ ಕೆಟ್ಟನುಡಿಯಲು ಬೇಡ 

ಸಿರಿ ಬಂದ ಕಾಲಕ್ಕೆ ಮೆರೆಯಬೇಡ 

ಸಿರಿವಂತ ಶ್ರೀಕಾಗಿನೆಲೆಯಾದಿಕೇಶವನ 

ಚರಣ ಕಮಲವ ಸೇರಿ ಸುಖಿಯಾಗು ಮನುಜ ೩। 


ನೆಚ್ಚದಿರು ಸಂಸಾರ ನೆಲೆಯಲ್ಲವೀ ಕಾಯ 

ಅಚ್ಯುತನ ನಾಮವನು ನೆನೆದು ಸುಖಿಯಾಗೊ ॥ ಪ॥ 
ಗಳಿಸದಿರು ಸೀಮೆಯನು ಗಳಿಸದಿರು ದ್ರವ್ಯವನು 

ಗಳಿಸದಿರು ನೀ ದುರಿತರಾಶಿಗಳನು 

ನಳಿನನಾಭನ ದಿವ್ಯನಾಮವನು ನೆನೆನೆನೆದು 

ನೆಲೆಯಾದ ಪರಮಪದವಿಯ ಪಡೆಯೊ ಮನವೆ ॥ ೧॥ 
ನೋಡದಿರು ಪರಸತಿಯ ಕೂಡದಿರು ದುರ್ಜನರ 

ಆಡದಿರು ಮಾತುಗಳ ಗರ್ವದಿಂದ 

ಬೇಡದಿರು ಕೈಯ ಹಿಂದೆಗೆವ ಲೋಭಿಯನು ಕೊಂ- 
ಡಾಡದಿರು ಬೀದಿಗೂಳುಂಬ ದೈವಗಳ ॥೨॥ 
ನಾನಾ ಜನ್ನದಿ ಬಂದ ನಾಟಕದ ಬೊಂಬೆಯಿದು 

ಮಾನಕ್ಕೆ ಮೆಚ್ಚಿನೀ ಮರುಳಾಗದೆ 

ಜಾಣತನದಿಂ ಕಾಗಿನೆಲೆಯಾದಿಕೇಶವನ [ 
ಮಾನಸದಲಿ ನೆನೆದು ಸುಖಿಯಾಗೊ ಮನುಜ 1೩॥ 


ಜಗಳವ 


೭೧. ನಿನ್ನೊಳಗುಂಟೆ ನಿರ್ದಯ ನೋಡಿ ರಕ್ಷಿಸು ೨೩೫ 


೭೧. ನಿನ್ನೊಳಗುಂಟೆ ನಿರ್ದಯ ನೋಡಿ ರಕ್ಷಿಸು 


ಪಂಟಿಸಿದ ಮದಮುಖರು ಕೆಲಕೆಲ- 

ರುಂಟು ರಿಪುಗಳು ದಂಟಿಸುತ ಬಲು- 

ಕಂಟಕದಿ ಕಾಡುವರು ಕಾಯ್ಫೆ ಕಲುಷಸಂಹಾರ । 

ಬಂಟನಲ್ಲವೆ ನಾನು ವಹ 

ನೆಂಟನಲ್ಲವೆ ನೀನು ನಿನ್ನೊಳ- 

ಗುಂಟೆ ನಿರ್ದಯ ನೋಡಿ ರಕ್ಷಿಸು ನಮ್ಮನನವರತ | ೭೧ ॥ 


ಅ: ದಾಳಿ ಮಾಡುವ ಮದವೇ ಮೊದಲಾದ ಜೀವನದ ಕೆಲವು ಶತು ಬ್ರ ಮತ್ತೆ ಮತ್ತೆ 
ಹಿಂಡುಹಿಂಡಾಗಿ ಕಂಟಕಗಳನ್ನು ಒಡ್ಡಿಕಾಡುವುದುಂಟು. ಎಲೈ! ಕಲುಷ 2 
ಶ್ರೀಹರಿಯೇ! ನೀನು ನನ್ನನ್ನು ಕಾಪಾಡು. ನಾನು ನಿನ್ನ ಬಂಟನಾಗಿರುವೆನಲ್ಲವೇ? ನೀನು 
ದೀನರ ನೆಂಟನಾಗಿರುವಿ ಅಲ್ಲವೇ? ನಿನ್ನಲ್ಲಿ ದಯಾಹೀನತೆಯು ಇರಲಾದೀತೇ? 
ಅಂತಹ ಶ್ರೀಹರಿಯೇ! ನೀನು ನಮ್ಮನ್ನು ಗಮನಿಸಿ ಸದಾ ರಕ್ಷಿಸು. 

ವಿ.: ೧. ಮನಸ್ಸನ್ನುಕಾಡುವ ಅರಿಷಡ್ವರ್ಗಗಳ ನಿಗ್ರಹ ಶ್ರೀಹರಿಯಿಂದ ಮಾತ್ರವೇ ಸಾಧ್ಯ. 
ಆದ್ದರಿಂದ ಭಕ್ಕವತ್ತಲನಾದ ಅವನು ಆ ಕಾರ್ಯವನ್ನು ಮಾಡಿ ಭಕ್ತರನ್ನುರಕ್ಷಿಸಬೇಕು ಎಂಬುದು 
ಇಲ್ಲಿಯ ಭಾವ. 


೨. ಮದಮುಖರು ಎಂದರೆ ಮದವೆ ಮೊದಲಾದ ಎಂದರ್ಥ. ಕಾಮ, ಕ್ರೋಧ, 
ಲೋಭ, ಮೋಹ, ಮದ ಮತ್ತು ಮತ್ತರ ಎಂಬ ಈ ಆರು ಅರಿಷಡ್ವರ್ಗಗಳೆನಿಸಿವೆ. ಇವುಗಳ 
ಕಾಟ ಸಕಲ ಸಾಧಕರಿಗೂ ಸದಾ ಇದ್ದದ್ದೇ. ಇವುಗಳಲ್ಲಿಮದವನ್ನು ಮುಖ್ಯವಾಗಿ ಹೆಸರಿಸಲು 
ಅದು ಸ್ವೋತ್ತಮದ್ರೋಹಾದಿ ಮಹಾಪಾತಕಗಳಿಗೆ ಕಾರಣವಾಗುವ ರದಿ ಎಂದು 
ತಿಳಿಯಬೇಕು. ಅನ್ನಮದ, ಅರ್ಥಮದಮೊದಲಾಗಿ ಮದವು ಅನೇಕ ಬಗೆಯದು". ಅವುಗಳ 


೧. ಬಿನ್ನಹಕೆ ಬಾಯಿಲ್ಲಎನಗೆ ಅದರಿಂದ | 
ನಿನ್ನಮರೆದೆನೊ ಸ್ವಾಮಿ ಎನ್ನ ಕಾಯಯ್ಯ | ಪ॥ 
ಅನ್ನಮದ ಅರ್ಥಮದ ಅಖಿಳ ವೈಭವದ ಮದ। 
ಮುನ್ನ ಪ್ರಾಯದ ಮದವು ರೂಪಮದವು ॥ 
ತನ್ನ ಸತ್ವದ ಮದ ಧರಿತ್ರಿ ವಶವಾದ ಮದ। 
ಇನ್ನು ಎನಗಿದಿರಿಲ್ಲವೆಂಬ ಮದದಿ ॥೧॥ 
ಶಶಿವದನೆಯರ ಮೋಹ ಜನನಿ ಜನಕರ ಮೋಹ। 
ರಸಿಕ ಭ್ರಾಂತಿಯ ಮೋಹ ರಾಜಮನ್ನಣೆ ಮೋಹ ॥ 
ಪಶು ಮೋಹ ಶಿಶುಮೋಹ ಬಂಧುವರ್ಗದ ಮೋಹ । 
ಹಸನುಳ್ಳ ವಸ್ತ್ರ ಆಭರಣಗಳ ಮದದಿ | ೨॥ 


೨೩೬ ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ 


ಆಕ್ರಮಣಕ್ಕೆ ತುತ್ತಾಗುವ ಸಾಧಕನು ತನ್ನ ಆವರೆಗಿನ ಸಾದನೆಯನ್ನು ಕಳೆದುಕೊಳ್ಳುವನು. 
ಮುಂದಿನ ಸಾದನೆಯಿಂದ ವಂಚಿತನಾಗುವನು. ಆದ್ದರಿಂದ ಆ ಬಗ್ಗೆ ವಿಶೇಷ ಎಚ್ಚರ 
ವಹಿಸಬೇಕು ಎಂದು ಭಾವ; ಪಂಟಿಸಿದ - ದಾಳಿಮಾಡಿದ, ಆಕ್ರಮಿಸಿದ. 


೩. ಶ್ರೀಹರಿಯು ಕಲುಷಗಳನ್ನು ಸಂಪೂರ್ಣವಾಗಿ ಪರಿಹರಿಸುವ ನಿರ್ದೋಷನಾದ 
ಪರಮಪುರುಷ ಸ್ವತಃ ನಿರ್ದೋಷನಾದ್ದರಿಂದಲೇ ಅವನು ಭಕ್ತರ ಕಲುಷವನ್ನುಪರಿಹರಿಸುವ 
ಸಾಮರ್ಥ್ಯ ಉಳ್ಳವನು ಎಂದರ್ಥ. 


೪. ಈ ರೀತಿಯಾಗಿ ಪ್ರಾರ್ಥಿಸಿಕೊಳ್ಳಲು ಅವನ ಆರಾಧಕರು ಅವನ ಗುಣಗಳಿಗೆ 
ಮಾರುಹೋದ ಬಂಟರಾಗಿರುವುದೇ ಕಾರಣ. ಇದು ಅರ್ಜುನನ ಶಿಷ್ಕಸ್ಥೇ5 ಹಂ ಸ್ಯಾಧಿಮಾಂ 
ಮಾಂ ಪ್ರಪನ್ನಂ ಎಂಬ ಮಾತನ್ನು ಜ್ಞಾಪಿಸುವಂತಿದೆ. 


೫. ಭಕ್ತನು ಬಂಟನಾಗಿರುವಂತೆ ಸ್ವಾಮಿಯಾದ ಶ್ರೀಹರಿಯು ಭಕ್ಷರ ನೆಂಟನೂ ಆಗಿರುವುದು 
ಇನ್ನೊಂದು ವಿಶೇಷ ಭಕ್ತರ ನೆಂಟ ಎಂಬುದಕ್ಕೆ ಭಕ್ತವತ್ಸಲ ಎಂದು ಅರ್ಥ. ಭಕ್ತವಾತ್ಸಲ್ಯದ ಶ್ರೀಹರಿ 
ಎಂದೂ ತನ್ನನ್ನು ನಂಬಿದ ಭಕ್ಷರನ್ನುಕೈಬಿಡುವುದಿಲ್ಲಎಂಬುದು ಇಲ್ಲಿಯ ಭಾವ. 


೬. ಶ್ರೀಹರಿಯು ಸರ್ವಸಮರ್ಥನಾಗಿರುವಂತೆ ಮಹಾಕರುಣಾಳುವೂ ಆಗಿರುವನು. 
ಅವನಲ್ಲಿ ನಿರ್ದಯತೆ ಸರ್ವಥಾ ಇಲ್ಲ ಆದ್ದರಿಂದಾಗಿಯೇ ಅವನು ತನ್ನ ಭಕ್ತರನ್ನು ಕೇವಲ 
ಕಾರುಣ್ಯದಿಂದ ಸಂರಕ್ಷಿಸಿ ಉದ್ದರಿಸುವನು ಎಂದು ತಿಳಿಯಬೇಕು. 


೭. ಇದು ಭಗವದ್ಗೀತೆಯ ಮೂರನೆ ಅಧ್ಯಾಯದಲ್ಲಿ ಕೊನೆಯಲ್ಲಿ ಬಂದಿರುವ "ಏವಂ 
ಬುದ್ಧೇಃ ಪರಂ ಬುದ್ಧ್ವಾ ಸಂಸ್ಥಭ್ಯಾತ್ಮಾನಮಾತ್ಮನಾ । ಜಹಿ ಶತ್ರುಂ ಮಹಾಬಾಹೋ 
ಕಾಮರೂಪಂ ದುರಾಸನಮ್‌ ॥' ಎಂಬ ಮಾತಿನ ವಿವರಣೆಯಂತಿದೆ. 


೮. ಹುಟ್ಟು ವಿದ್ಯೆ, ಅಧಿಕಾರ ಮೊದಲಾದವುಗಳು ಅನರ್ಹರಿಗೆ ಮದಕ್ಕೆ ಕಾರಣವಾಗುವುದು. 
ಆದರೆ, ಯೋಗ್ಯರಿಗೆ ಅವು ದಮಕ್ಕೆ ಕಾರಣವಾಗಿ ಎಚ್ಚರಿಕೆಯ ಗಂಟೆಯಂತೆಕೆಲಸಮಾಡುವವು 
ಎಂಬ ವಿಶೇಷಾಂಶ ವಿದುರ ನೀತಿಯಲ್ಲಿ ಬಂದಿದೆ”. 


ಚತವ ದ 


ಇಷ್ಟುದೊರಕಿದರೆ ಮತ್ತಿಷ್ಟುಬೇಕೆಂಬಾಸೆ । 

ಅಷ್ಟುದೊರಕಿದರೆ ಮತ್ತಷ್ಟರಾಸೆ ॥ 

ಕಷ್ಟಜೀವನದಾಸೆ ಕಡುಸುಖವ ಕಾಂಬಾಸೆ 

ನಷ್ಟಜೀವನ ಬಿಡಿಸೆ ಪುರಂದರವಿಠಲ 12 - ಪುರಂದರದಾಸರು 
೧. ವಿದ್ಯಾಮದೋ ಧನಮದಸ್ಪತೀಯೋತಭಿಜನೋ ಮದಃ। 

ಮದಾ ಏತೇ5ವಲಿಪ್ತಾನಾಮೇತ ಏವ ಸತಾಂ ದಮಾಃ॥ - ಮಹಾಭಾರತ (ಉ.ಪ/೩೪/೪೪) 


೭೨. ನೀನುದ್ದಂಡ ದೇವರದೇವ ರಕ್ಷಿಸು ೨೩೭ 


೭೨. ನೀನುದ್ದಂಡ ದೇವರದೇವ ರಕ್ಷಿಸು 


ದಂಡಧರನುದ್ದಂಡ ಪಟಲತೆ 
ಕೊಂಡು ಮೊರೆಹೊಗುವವರ ಕಾಣೆನು 

ಪುಂಡರೀಕೋದ್ಧವನ ಶಿರವನು ಕಡಿದು ತುಂಡಿಸಿದ | 
ಖಂಡಪರಶುವು ರುದ್ರಭೂಮಿಯೊ- 

ಳಂಡಲೆದು ತಿರುಗುವನು ನೀನು- 

ದ್ದಂಡ ದೇವರದೇವ ರಕ್ಷಿಸು ನಮ್ಮನನವರತ | ೭೨ ॥ 


ಅ: ದಂಡಧರನಾದ ಯಮನ ಉದ್ದಂಡವಾದ ಸಾಮರ್ಥ್ಯವನ್ನು ಕಂಡು ಮೊರೆ 
ಹೋಗುವುದು ಯಾರನ್ನು ಎಂಬುದನ್ನು] ನಾನುಕಾಣದಾಗಿರುವೆ. ಕಮಲೋದ್ಧವರೆನ್ನಿಸಿದ 
ಬ್ರಹ್ಮದೇವರ ಒಂದು ತಲೆಯನ್ನು ಕಡಿದು ತುಂಡು ಮಾಡಿದ ಖಂಡಪರಶು ಎನ್ನಿಸಿದ 
ಶ್ರೀರುದ್ರದೇವರು ರುದ್ರಭೂಮಿಯಲ್ಲಿ ಸುತ್ತುತ್ತಿರುವರು ಎಂದ ಮೇಲೆ ಇತರರ 
ಪಾಡೇನು? ನಿಜಕ್ಕೂ ಉದ್ದಂಡ ದೇವರದೇವನೆಂದರೆ ಶ್ರೀಹರಿಯಾದ ನೀನೊಬ್ಬನೆ. 
ಅಂತಹ ಶ್ರೀಹರಿಯೇ! ನೀನು ನಮ್ಮನ್ನು ಸದಾ ರಕ್ಷಿಸು. 

ವಿ.: ೧. ಮೃತ್ಯುವನ್ನು ಪರಿಹರಿಸಿ ಸಂರಕ್ಷಿಸುವ ಸಮರ್ಥನಾದ ದೇವತೆ ಶ್ರೀಹರಿಯ 
ಹೊರತು ಮತ್ತೊಬ್ಬನಿಲ್ಲ ಎಂಬುದು ಇಲ್ಲಿಯ ಭಾವ. 

೨. ದಂಡಧರ ಎಂದರೆ ಯಮ. ಮೃತ್ಯುದೇವತೆ ಎನ್ನಿಸಿದ ಯಮನು ಸಕಲರನ್ನು 
ಸೂಕ್ತಕಾಲದಲ್ಲಿ ಸಂಹರಿಸುವನು. ಯಮನ ಆಯುಧ ದಂಡ; ಅದಕ್ಕೆ ದಂಡಧರ ಎಂದು 
ಹೆಸರು. ಆತನಿಂದ ಪಾರಾಗಲು ಬೇರೆ ಯಾರನ್ನು ಆಶ್ರಯಿಸಿದರೂ ಪ್ರಯೋಜನವಿಲ್ಲ 
ಎಂದರ್ಥ. 

೩. ಯಮನು ಮೃತ್ಯುದೇವತೆ ಎನ್ನಿಸಿದರೆ ಯಮನಿಗೂ ಮೃತ್ಯುಸ್ವರೂಪನಾದವನು ಶಿವ. 
ಶಿವನನ್ನುಆಶ್ರಯಿಸಿದರೂ ಸಹ ಮೃತ್ಯುವಿನ ಭಯ ಪೂರ್ತಿಯಾಗಿ ಪರಿಹಾರವನ್ನುಹೊಂದದು. 
ಏಕೆಂದರೆ, ಅವನು ಸಹ ಒಂದು ವಿಧವಾದ ಭಯಕ್ಕೆ ಒಳಗಾದವನೇ ಆಗಿರುವನು. 

೪. ಶಿವನಿಗೆ "ಖಂಡಪರಶು' ಎಂದು ಹೆಸರು. ಅಂತಹ ಅದ್ಭುತವಾದ ಆಯುಧವನ್ನು 
ಹೊಂದಿದ್ದರೂ ಸಹ ಭಯದಿಂದ ಬಿಡುಗಡೆಯನ್ನು ಹೊಂದಲು ಸಾಧ್ಯವಾಗಿಲ್ಲ ಒಂದು 
ಕಾಲಕ್ಕೆ ಬ್ರಹ್ಮದೇವರ ಐದನೆ ಶಿರಸ್ಸನ್ನು ಕತ್ತರಿಸಿದ ವ್ಯಕ್ತಿತ್ವ ಶಿವನದು. ಆದರೆ, ಅದರ ಫಲವಾಗಿ 
ಅವರ ಕೈಗೆ ಅಂಟಿಕೊಂಡ ಬ್ರಹ್ಮಹತ್ಯೆಯ ಸಂಕೇತವಾದ ಬ್ರಹ್ಮಕಪಾಲ ಅವರನ್ನು ಗಾಢವಾಗಿ 
ಹಿಡಿದುಬಿಟ್ಟಿತು. ಅದರ ಪರಿಹಾರಕ್ಕಾಗಿ ಅವರು ಮಾಡಿದ ಪ್ರಯತ್ನ ಇನ್ನಿಲ್ಲದಂತಹುದು. 


೨೩೮ ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ 


೫. "ಪುಂಡರೀಕೋದ್ಭವ ಎಂದರೆ ಪುಂಡರೀಕ-ಕಮಲ, ಪುಂಡರೀಕೋದ್ಧವ ಎಂದರೆ 
ಮಹಾವಿಷ್ಣುವಿನ ನಾಭಿಕಮಲದಿಂದ ಜನಿಸಿದ ಚತುರ್ಮುಖ ಬ್ರಹ್ಮದೇವರು ಎಂದರ್ಥ. 


೬. "ಅಂಡಲೆದು' ಎಂದರೆ, ರಕ್ಷಣೆಗಾಗಿ ಅನೇಕರ ಹಿಂದೆ ಹಿಂದೆ ಅಲೆದು ಅಲೆದು 
ಎಂದರ್ಥ; ಅಂಡಲೆ - ಕಷಸ್ಕೆ ಒಳಗಾಗಿ, ಅಲೆದಾಡುತ್ತಾ. 

೭. ರುದ್ರದೇವರು ವಾಸಮಾಡುವ ಸ್ಥಾನ "ರುದ್ರಭೂಮಿ' ಎನ್ನಿಸಿದ ಸ್ಮಶಾನ. ಅಂತಹ 
ಭವ್ಯವ್ಯಕ್ತಿತ್ವದ ಅವರಿಗೂ ಸಹ ಪ್ರಾರಬ್ಧವಶಾತ್‌ ಅಲ್ಲಿನೆಲೆಸುವ ಅನಿವಾರ್ಯತೆ ಉಂಟಾಗಿದೆ. 
ಹೀಗೆ ಬಂಧನಕ್ಕೊಳಗಾಗುವ ಅವರು ಇತರರಿಗೆ ಮೋಕ್ಚನೀಡಲಾರರು ಎಂದರ್ಥ. 


೮. ಆದರೆ, ಶ್ರೀಹರಿಯುಮಾತ್ರ ಅಂತಹ ದೇವತೆಯಲ್ಲ ಯಾವುದೇ ಕಾರಣಕ್ಕೂ ಶ್ರೀಹರಿಗೆ 
ಸಂಕಟ ಒದಗಿದ ಪ್ರಸಂಗ ಇಲ್ಲವೇ ಇಲ್ಲ ಇತರರಿಗೆ ಸದಾ ಅಭಯ ನೀಡುವ ಉದ್ದಂಡ 
ದೇವರದೇವ ಎಂಬುದು ಆತನ ಹಿರಿಮೆ. ಇತರರನ್ನು ಅಂಜಿಸುವ ಶಿವ, ಯಮಮೊದಲಾದವರು 
ಸಹ ತಮ್ಮ ಒಳಿತಿಗಾಗಿ ಸದಾ ಆಶ್ರಯಿಸಿರುವುದು ಶ್ರೀಹರಿಯನ್ನೇ. ಅದರಿಂದಾಗಿ ಶ್ರೀಹರಿಯೇ 
ಮೃತ್ಯುಭಯವನ್ನು ಸರ್ವರೀತಿಯಲ್ಲೂ ಪರಿಹರಿಸಬಲ್ಲಮಹಾ ಸಮರ್ಥ. 

೯. ಇಲ್ಲಿ ಮೃತ್ಯು ಎಂಬುದಕ್ಕೆ ಸಂಸಾರದಿಂದ ಬಿಡುಗಡೆ ಎಂಬುದು ಮುಖ್ಯ ಭಾವ. 
ಮೃತ್ಯುಪರಿಹಾರಕ ದೇವರೆಂದರೆ ಮೋಕ್ಚ ನೀಡುವ ದೇವರು ಎಂದರ್ಥ. ಶಿವ ಮೊದಲಾದ 
ದೇವತೆಗಳು ತಾವು ಮುಕ್ತಿ ನೀಡುವವರಲ್ಲಎಂದುತಾವೇಸ್ಫುಟಪಡಿಸಿರುವುದರಿಂದ ಅವರನ್ನು 
ಆಶ್ರಯಿಸುವುದರಿಂದ ಮೃತ್ಯುವಿನ ಭಯದಿಂದ ಪಾರಾಗಲು ಸಾಧ್ಯವಾಗದು. ಶ್ರೀಹರಿಯು 
ತಾನು "ಭವಬಂಧೈಕ ಮೋಚಕ' ಎಂದು ಸಾರಿ ಸಾರಿ ಹೇಳುವ ಮೂಲಕ ತಾನು ಮೋಕ್ಷ 
ನೀಡುವ ಪರದೇವತೆ ಎಂಬ್‌ ಸಾರಿರುವನು. ಈ ಹಿನ್ನೆಲೆಯಲ್ಲಿ ಈ ಪದ್ಯದಲ್ಲಿ ಬಂದಿರುವ 
ಭಾವ ತುಂಬಾ ಅಪೂರ್ವ ಎನ್ನಿಸುವುದು. 

೧೦. ಶ್ರೀಹರಿಯ ಹಿರಿಮೆಯನ್ನು ಬಗೆಬಗೆಯಾಗಿ ವರ್ಣಿಸುವ ಶ್ರೀಕನಕದಾಸರ ಕೆಲವು 
ಪದಗಳು ಹೀಗಿವೆ: 


ಕಣಿಯ ಹೇಳಬಂದೆ ನಾನು ತಿಳಿಯಲಿಲ್ಲವೆ ॥ಪ॥ 
ಕಣಿಯ ಹೇಳಬಂದೆ ನಾರಾಯಣನಲ್ಲದೆ ಇಲ್ಲವೆಂದು 
ಬಿನುಗು ಮಾರ್ಗವನು ಹಿಡಿದು ಜುಣುಗಬೇಡಿರೊ ॥ ಅಪ॥ 


ಎಕ್ಕನಾತಿಯರು ಕಾಟಿ ಜಕ್ಕಣಿಯರು ಜಲಜೆಯರು 

ಸೊಕ್ಕಿನಿಂದ ಸೊಂಟದ ಮುರುಕ ಮೈಲಾರದೇವರು 

ಮಿಕ್ಕ ಮಾರಿ ಮಸಣಿ ಚೌಡಿ ಭೈರವದೇವ ಮೊದಲಾದ 

ಠಕ್ಕುದೇವರ ದೈವದ ಗೊಡವೆ ಬೇಡ ನರಕ ತಪ್ಪದು HO 
ಹಳ್ಳದ ತಡೆಯಲಿದ್ದಸುಳ್ಳರೆಲ್ಲಕೂಡಿ ಬಿದ್ದು 

ಬೆಳ್ಳನೆ ಬೆಳತನಕ ನೀರ ತರುವರೆಲ್ಲರು 


೭೨. ನೀನುದ್ದಂಡ ದೇವರದೇವ ರಕ್ಷಿಸು 


ಕುಳ್ಳಿನಿಂದ ಕುದಿಸಿ ತಿಂದು ಕಳ್ಳ ಗಡಿಗೆ ಬರಿದು ಮಾಡೆ 
ಜೊಳ್ಳುದೇವರ ಗೊಡವೆ ಬೇಡ ನರಕ ತಪ್ಪದು 
ಗಾಳಗೂಳರೆಲ್ಲಕೂಡಿ ತೂಳದೇವರ ಮಾತ ಕೇಳಿ 
ಹಾಳುಮಾಡಿ ಕೈಯೊಳಿದ್ದ ಹೊನ್ನು ಹಣಗಳ 
ಬಾಳುತಿಪ್ಪಕುರಿಯ ಕೋಣವ ಬೀಳು ಬೀಳು ಕೊರಳ ಕೊಯ್ಸಿ 
ಬೀಳಬೇಡಿ ನರಕಕೆಂದು ಹೇಳಬಂದೆನೊ 

ಸುತ್ತಲವರ ಮಾತ ಕೇಳಿ ಗುತ್ತಿಯ ಎಲ್ಲಮ್ನಗೊಲಿದು 
ಬತ್ತಲಿಂದ ಬಂದವಳ ನೋಡಿ ಎಲ್ಲರು 

ಮತ್ತೆ ಬೇವಿನುಡುಗೆಯುಟ್ಟುಮುಕ್ಕಿ ತಾವು ಪಡವೆವೆಂಬ 
ತೊತ್ತು ಮಾಯಕಾರಿಯವಳಿಗೆ ಛೀ ಥೂ ಎಂಬರು 
ಪೊಡವಿಗಧಿಕ ಕಾಗಿನೆಲೆಯ ಒಡೆಯ ವೇಂಕಟೇಶ ನಿನ್ನ 
ಅಡಿಗಳಿಂದ ಸಲಹೊ ಎನ್ನ ಕನಕನೊಡೆಯನೆ 
ಒಡೆಯ ಬಾಡದಾದಿಕೇಶವನಡಿಗಳನ್ನು ಸ್ಥರಿಸಿ ಇಂಥ 
ದೊಡ್ಡದೇವರ ಮೊರೆಯ ಬಿದ್ದರೆ ಮುಕ್ಕಿ ತಪ್ಪದು 

ಆವ ಬಲವಿದ್ದರೇನು - ವಾಸು 

ದೇವನಾ ಬಲವು ನಿಜವಾಗಿ ಇರದನಕ 
ನೊಸಲಗಣ್ಣಿನ ಬಲ ನಾಲ್ಕು ತೆರದ ಬಲ 

ತ್ರಿಶುಲ ಡಮರು ಅಗ್ನಿ ಫಣಿಯ ಬಲವು 
ಪಶುಪತಿಯ ರೂಪಿನ ಬಲದ ಶಿಶುಪಾಲನ 
ಅಸುರಮರ್ದನ ಕೃಷ್ಣಶಿರವ ಛೇದಿಸುವಾಗ 

ಹರನ ಕರುಣದ ಬಲವು ಸುರರ ಗೆಲಿದಾ ಬಲವು 
ಪರಮ ಶಕ್ತಿಯು ತನ್ನ ಭುಜದ ಬಲವು 

ಧರೆಯನೆತ್ತಿದ ಬಲವುಳ್ಳ ಹಿರಣ್ಯಾಕ್ಷನ 

ವರಾಹನಾಗಿ ಹರಿ ಶಿರವ ಸೀಳುವಾಗ 

ಮುನ್ನ ಗೆಲಿದ ಬಲ ಮುಕ್ಕಣ್ಣ ಹರನ ಬಲ 
ತನ್ನಲಂಕಿಣಿಯ ಕಾವಲಿನ ಬಲವು 

ತನ್ನ ವಂಶದ ಬಲವುಳ್ಳ ರಾವಣಶಿರಕೆ 
ಘನ್ನರಾಘವಸ್ವಾಮಿ ಶರವ ತೊಡುವಾಗ 
ಲಿಂಗಪೂಜೆಯ ಬಲ ನಿಶ್ಚಿಂತನಾಗಿಹ ಬಲ 

ಹಿಂಗದೆ ಹರನು ಬಾಗಿಲ ಕಾಯ್ದ ಬಲವು 

ಮುಂಗೈಯ ಶಕ್ತಿ ಸಾವಿರ ತೋಳ ಬಾಣನ 

ತುಂಗ ವಿಕ್ರಮ ಕೃಷ್ಣತೋಳ ಖಂಡಿಸುವಾಗ 


॥ ೨॥ 


(1೩ 


WY I 


೫ ॥ 


1 ೧॥ 


॥| ೨ 


a 


|| ೪ ॥ 


೨೩೯ 


೨೪೦ ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ 


ಈಸು ದೇವರ ಬಲಗಳಿದ್ದರೆ ಫಲವೇನು 

ವಾಸುದೇವನ ಬಲವಿಲ್ಲದವಗೆ 

ದೇಶಕಧಿಕ ಕಾಗಿನೆಲೆಯಾದಿಕೇಶವನ 

ಲೇಸಾದ ಚರಣಕಮಲದ ಬಲವಿರದನಕ ೫ 


೭೩. ಮುಕ್ತಿಗೆ ಭಕ್ತಿಯೇ ಕಾರಣವು ರಕ್ಷಿಸು 


ಶಕ್ಕಿಯೆಂಬುದು ಮಾಯೆ ಮಾಯಾ- 

ಶಕ್ಕಿಯದು ತನುವಿನಲಿ ನೀ ನಿಜ- 

ಮುಕ್ತಿದಾಯಕನಿರಲು ಸುಖದುಖಾದಿಗಳಿಗಾರು | 
ಯುಕ್ತಿಯೊಳಗಿದನರಿತು ಮನದ ವಿ- 

ರಕ್ತಿಯಲಿ ಭಜಿಸುವಗೆ ಮುಕ್ತಿಗೆ 

ಭಕ್ತಿಯೇ ಕಾರಣವು ರಕ್ಷಿಸು ನಮ್ಮನನವರತ I ೭೩ ॥ 


ಆ: ಶಕ್ತಿ ಎಂಬುದು ಮತ್ತೊಂದು ಶ್ರೀಹರಿಯ ಮಾಯೆ. ಅದು ಅವನ ಮಾಯಾ- 
ಶಕ್ತಿಯೇ ಆಗಿದೆ. ಅದು ಆವರಿಸಿ ಈ ದೇಹದಲ್ಲಿ ನೆಲೆಸಿದೆ. ನಿಜಮುಕ್ತಿಯನ್ನು ನೀಡುವ 
ದೇವತೆಯಾಗಿ ನೀನಿರುವಾಗ ಸುಖದುಃಖಗಳಿಗೆ ಬೇರೆ ಯಾರು ತಾನೆ ಕಾರಣರಾಗಲು 
ಸಾಧ್ಯ? ಇದನ್ನು ಯುಕ್ತಿಯಿಂದ ಸರಿಯಾಗಿ ತಿಳಿದು ಮನಸಿನಲ್ಲಿ ವಿರಕ್ಕಿಯನ್ನು 
ದೃಢಪಡಿಸಿಕೊಂಡು ಆರಾಧಿಸುವವನಿಗೆ ಮುಕ್ತಿ ಲಭಿಸುವುದು; ಅದಕ್ಕೆ ಭಕ್ತಿಯೇ 
ಸಾಧನ. ಇಂತಹ ಭಕ್ತಿವಿಷಯನಾದ ಶ್ರೀಹರಿಯೇ! ನೀನು ನಮ್ಮನ್ನುಸದಾ ರಕ್ಷಿಸು. 


ವಿ: ೧. ಹಿಂದಿನ ಪದ್ಯದಲ್ಲಿ ಪಾಶುಪತಮತದ ನಿರಾಕರಣೆ ಇದ್ದರೆ ಈ ಪದ್ಯದಲ್ಲಿ 
ಶಾಕ್ರಮತದ ನಿರಾಕರಣೆ ಇದೆ. 


೨. ಮೇಲ್ನೋಟಕ್ಕೆ ಶಕ್ಕಿದೇವತೆಯು ಶಿವಾದಿಗಳಿಗಿಂತ ಮಿಗಿಲು ಎನ್ನುವುದು ನಿಜ. ಆದರೆ, 
ಆ ಶಕ್ತಿಯು ಪರದೇವತೆಯಾಗಿರದೇ ಶ್ರೀಹರಿಯ ಇಚ್ಛೆಯನ್ನು ಅನುಸರಿಸಿ ನಡೆಯುವ 
ಮಹಾಲಕ್ಷ್ಮಿಯಾಗಿರುವಳು. ಎಂದರೆ, ಅವಳು ಸಹ ಸರ್ವೋತ್ತಮ ದೇವತೆಯಲ್ಲ 
ಅದರಿಂದಾಗಿ ಸ್ವಾತಂತ್ರ್ಯೇಣ ಮುಕ್ತಿಯನ್ನುನೀಡುವ ಶಕ್ತಿ ಅವರದಲ್ಲಎಂದರ್ಥ. ಮಾಯಾ 
ಎಂದರೆ ತಮೋಭಿಮಾನಿನಿಯಾದ ದುರ್ಗಾದೇವಿ ಎಂದರ್ಥ: 
ದೈವೀ ಹ್ಯೇಷಾ ಗುಣಮಯೀ ಮಮ ಮಾಯಾ ದುರತ್ಕಯಾ॥ 
ಮಾಮೇವ ಯೇ ಪ್ರಪದ್ಯಂತೇ ಮಾಯಾಮೇತಾಂ ತರಂತಿ ತೇ॥ 
- ಗೀತಾ (೭/೧೪) 


೭೪. ನೀನೀಗ ರಕ್ಷಿಸು ` ೨೪೧ 


೩. ನಿಜಕ್ಕೂ ಶಕ್ತಿ ಎಂಬುದರ ಮುಖ್ಯವಾದ ಅರ್ಥ. ಮೋಕ್ಷನೀಡುವ ಶಕ್ತಿ ಎಂದೇ ಆಗಿದೆ. 
ಅಂತಹ ಶಕ್ತಿ ಶ್ರೀಹರಿಯದು ಮಾತ್ರ. 


೪. ಇಲ್ಲಿ"ಸುಖದುಃಖಗಳಿಗಾರು' ಎಂಬ ಪದಕ್ಕೆ ಸುಖ ಶಬ್ದಕ್ಕೆ ಮುಕ್ತಿ ಎಂದು, ದುಃಖ ಶಬ್ದಕ್ಕೆ 
ತಮಸ್ಸುಎಂದು ಅರ್ಥ. ಸಜ್ಜನರಿಗೆ ಮುಕ್ತಿಯನ್ನು ಮರನ? ಅಂಧಂತಮಸ್ಸನ್ನು ನೀಡುವ 
ಆಪಾರ: ಶಕ್ತಿ ಸ್ವಾತಂತ್ರೇಣ ಶ್ರಿ ಹರಿಯದು ಮಾತ್ರವೇ ಆಗಿದೆ. ಈ ವಿಷಯವನ್ನುಯುಕ್ತಿಯಿಂದ 
ತಿಳಿಯಬೆಕು ಎಂದರೆ ಸರಿಯಾದ ಚಿಂತನೆಯಿಂದ ಅರ್ಥಮಾಡಿಕೊಳ್ಳಬೇಕು ಎಂದರ್ಥ. 


೫. ಇಲ್ಲಿಯುಕ್ತಿ ಎಂಬುದಕ್ಕೆ ಯುಕ್ನನುಸಂಧಾನ ರೂಪವಾದ ಬ್ರಹ್ಮಮೀಮಾಂಸಾ ಶಾಸ್ತ್ರ 
ಎಂದೇ ಭಾವ. ಅಂತಹ ಪರವಿದ್ಯೆಯ ಅಧ್ಯಯನದಿಂದ ಶ್ರೀಹರಿಯ ಸರ್ವೋತ್ತಮತ್ವವು 
ಮನಸಿನಲ್ಲಿದೃಢವಾಗಿ ನಿಲ್ಲುವುದು. ಇಂತಹ ಸಿದ್ಧಿಗೆ ಭಕ್ತಿಯೇ ಮುಖ್ಯ ಕಾರಣ. ಭಕ್ತಿ ಇಲ್ಲದ 
ಇತರ ಸಕಲ ಸಾಧನೆಗಳು ಸಹ ಕೇವಲ ಶ್ರಮದಲ್ಲಿಮಾತ್ರ ಪರ್ಯವಸಾನವಾಗುವ ಯಾಂತ್ರಿಕ 
ಸಾಧನಗಳು ಮಾತ್ರ. ಆದ್ದರಿಂದ ಸರ್ವರೂ ಸದಾಕಾಲವು ಸಹ ನಿರ್ಮಲಭಕ್ಕಿಯನ್ನುಸಾಧಿ- 
ಸುವ ಮಹಾಪ್ರಯತ್ನದಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳಬೇಕು. 

೬. ಹರಿಯಲ್ಲಿಮಾಡುವ ಭಕ್ಕಿಯೇನಿಜವಾದ ಮುಕ್ತಿಗೆ ಸಾಧನ ಎಂಬುದನ್ನು ನಿರೂಪಿಸುವ 
ಈ ಪದ್ಯವು "ಹರಿಭಕ್ತಿಸಾರ' ಎಂಬಕೃತಿಯ ಹೆಸರಿಗೆ ಒಂದು ರೀತಿಯಲ್ಲಿಸಮರ್ಪಣರೂಪವೂ 
ಆಗಿದೆ. ಶ್ರೀವ್ಯಾಸರಾಜರ "ಅಮಲಾ ಭಕ್ತಿಶ್ಚ ತತ್ಸಾಧನಂ' ಎಂಬ ಮಾತಿನ ಹಿನ್ನೆಲೆಯಲ್ಲಿ: ಇದು 
ವಿಶೇಷಾರ್ಥವನ್ನು ನೀಡುವುದು. 

೭. "ಯುಕ್ಕಿಯಲಿ' ಎಂಬುದನ್ನು ಮುಕ್ಕಿದಾಯಕನಾದವನು ಶ್ರೀಹರಿಯೇ ಎಂಬುದಕ್ಕೂ 
ಸುಖದುಖಖಗಳಿಗೆ ಬೇರೆ ಯಾರು ಕಾರಣರಲ್ಲ ಎಂಬುದಕ್ಕೂ, ಮುಕ್ತಿಗೆ ಭಕ್ತಿಯೇ ಕಾರಣ 
ಎಂಬುದಕ್ಕೂ ಅನ್ವಯಿಸಿಕೊಂಡು ಓದಿಕೊಳ್ಳಬೇಕು. 


ಜಸ ಸ ಸ ಸ 


೭೪. ನೀನೀಗ ರಕ್ಷಿಸು 


ಮೂರುಗುಣ ಮೊಳೆದೋರಿತದರೊಳು 

ಮೂರು ಮೂರ್ತಿಗಳಾಗಿ ರಂಜಿಸಿ 

ತೋರಿ ಸೃಷಿಸ್ಥಿತಿಲಯಂಗಳ ರಚಿಸಿ ವಿಲಯದಲಿ । 
ಮೂರುರೂಪೊಂದಾಗಿ ಪ್ರಳಯದ 

ವಾರಿಯಲಿ ವಟಪತ್ರಶಯನದಿ 

ಸೇರಿದವ ನೀನೀಗ ರಕ್ಷಿಸು ನಮ್ಮನನವರತ 1 ೭೪ ॥ 


೨೪೨ ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ 


ಆ: ಮೂರು ಗುಣಗಳು ಅಭಿವ್ಯಕ್ತಿಗೊಂಡವು; ನೀನು ಮೂರು ರೂಪಗಳಿಂದ ರಂಜಿಸಿ 
ಪ್ರಕಟಗೊಂಡೆ. ಸೃಷ್ಟಿ ಸ್ಥಿತಿ ಮತ್ತು ಲಯಗಳನ್ನು ಆ ಮೂರು ರೂಪಗಳಿಂದ ಮಾಡಿದೆ. 
ಕೊನೆಗೆ ಪ್ರಳಯಕಾಲದಲ್ಲಿ ಆ ಮೂರು ರೂಪಗಳನ್ನು ಸಹ ಒಂದು ರೂಪವನ್ನಾಗಿ 
ಮಾಡಿಕೊಂಡು ಪ್ರಳಯೋದಕದಲ್ಲಿ ವಟಪತ್ರವನ್ನು ಹಾಸಿಗೆ ಮಾಡಿಕೊಂಡು 
ಮಲಗಿದವನು ನೀನು. ಅಂತಹ ಶ್ರೀಹರಿಯೇ! ನೀನು ನಮ್ಮನ್ನು ಸದಾ ರಕ್ಷಿಸು. 


ವಿವರಣೆ: ೧. ಶ್ರೀಹರಿಯು ಸೃಷ್ಟಿ ಸ್ಥಿತಿ, ಲಯಗಳನ್ನು ಮಾಡುವ ವೈಭವದ ನಿರೂಪಣೆ 
ಇದರಲ್ಲಿ ಬಂದಿದೆ. 


೨. ಇಲ್ಲಿಮೂರು ಗುಣಗಳು ಎಂದರೆ ಸತ್ವಗುಣ, ರಜೋಗುಣ ಹಾಗೂ ತಮೋಗುಣ 


ಎಂಬಮೂರು ಪ್ರಾಕೃತ ಗುಣಗಳು ಎಂದರ್ಥ. ಮೊಳೆದೋರಿತು ಎಂದರೆ ಅಭಿವ್ಯಕ್ತಿಗೊಂಡಿತು 
ಎಂದರ್ಥ. 


೩. ಮೂರು ಮೂರ್ತಿಗಳಾಗಿ ತೋರುವುದು ಎಂದರೆ ಬ್ರಹ್ಯ ಎಷ್ಟು ಮಹೇಶ್ವರ ಎಂಬ 
ಮೂರು ರೂಪಗಳಾಗಿ ಪ್ರಕಟಗೊಳ್ಳುವುದು ಎಂದರ್ಥ. ಬ್ರಹ್ಮನಿಂದ ಸೃಷ್ಟಿ ವಿಷ್ಣುವಿನಿಂದ ಸ್ಥಿತಿ 
ಹಾಗೂ ಮಹೇಶ್ವರನಿಂದ ಲಯ ಎಂದು ತಿಳಿಯಬೇಕು. 


೪. ಈ ಮೂರು ಮೂರ್ತಿಗಳು ಸಾಮಾನ್ಯರು ತಿಳಿದಿರುವಂತೆ ಬ್ರಹ್ಮ ಎಷ್ಟು ಶಿವ ಎಂಬ 
ಮೂರು ದೇವತೆಗಳಲ್ಲ ಮಹಾವಿಷ್ಣುವಿನ ಬ್ರಹ್ಮ ವಿಷ್ಣು ಹಾಗೂ ಶಿವಎಂಬ ಸಾಕ್ಟಾದ್ರೂಪಗಳು 
ಎಂದು ತಿಳಿಯಬೇಕು. ಸೃಷ್ಟಿಯ ಪ್ರಾರಂಭದ ಒಂದು ಹಂತದಲ್ಲಿ: ಮಹಾವಿಷ್ಣುವು ಶ್ರೀ, ಭೂ, 
ದುರ್ಗಾ ಎಂಬ ಗುಣತ್ರಯಗಳ ಅಭಿಮಾನಿ ರೂಪಗಳೆನ್ನಿಸಿದ ಮಹಾಲಕ್ಷ್ಮಿಯಲ್ಲಿ ಕ್ರಮವಾಗಿ 
ಬ್ರಹ್ಮ ಎಷ್ಟು ಮಹೇಶ್ವರ ಎಂಬ ತನ್ನದೇ ಆದ ಮೂರು ರೂಪಗಳನ್ನು ಪ್ರಕಟಿಸಿದ ಎಂಬ 
ಅಪೂರ್ವ ವಿವರ ಮಹಾಭಾರತತಾತರ್ಯನಿರ್ಣಯದಲ್ಲಿದೆ: 

ಪುನಶ್ಚ ಮಾಯಾ ತ್ರಿವಿಧಾ ಬಭೂವ ಸತ್ವಾದಿರೂಪೈರಥ ವಾಸುದೇವಾತ್‌ । 
ಸತ್ವಾತ್ಮಿಕಾಯಾಂ ಸ ಬಭೂವ ತಸ್ಮಾತ್‌ ಸ ವಿಷ್ಣುನಾಮೈವ ನಿರಂತರೋಪಪಿ। 
ರಜಸ್ತನೌ ಚೈವ ವಿರಿಂಚ ಆಸೀತ್‌ ತಮಸ್ತನೌ ಶರ್ವ ಇತಿ ತ್ರಯೋತಸ್ಥಾತ್‌ ॥ 

- ಮ.ಭಾ.ತಾ.ನಿ (೩/೧೯) 

೫. ಶ್ರೀಹರಿಯು ಈ ಮೂರು ರೂಪಗಳಲ್ಲಿ ಬ್ರಕ್ಟಎಂಬ ರೂಪವನ್ನು ಬ್ರಹ್ಮದೇವರೊಳಗಿರಿಸಿ 
ಸೃಷ್ಟಿ ಕಾರ್ಯವನ್ನು ಮಾಡುವನು. ವಿಷ್ಣುರೂಪದಿಂದ ಸಂರಕ್ಷ ಣೆಯ ಕಾರ್ಯವನ್ನು 
ಮಾಡುವನು. ಹಾಗೂ ಶಿವ ಎಂಬ ತನ್ನ ರೂಪವನ್ನು ಶಿವನೊಳಗಿರಿಸಿ ಲಯಕಾರ್ಯವನ್ನು 
ಮಾಡುವನು: ಬ್ರಹ್ಮಣಿ ಬ್ರಹ್ಮರೂಪೋ5ಸೌ ಶಿವರೂಪೀ ಶಿವೇ ಸ್ಥಿತಃ (ವಿಷ್ಣುಪುರಾಣ). 

೬. ಶ್ರೀಹರಿಕಥಾಮೃತಸಾರದ ಕೆಳಗಿನ ಈ ಪದ್ಯದಲ್ಲಿ ಈ ವಿವರಗಳು ಬಂದಿವೆ: 


೭೫. ನಮಗಾರು ಬಾಂಧವರುಂಟು ರಕ್ಷಿಸು ೨೪೩ 


ಜಗವನೆಲ್ಲವ ನಿರ್ಮಿಸುವ ನಾ। ಲ್ಲೊಗನೊಳಗೆ ತಾನಿದ್ದುಸಲಹುವ 

ಗಗನಕೇಶನೊಳಿದ್ದು ಸಂಹರಿಸುವನು ಲೋಕಗಳ । 

ಸ್ವಗತಭೇಧವಿವರ್ಜಿತನು ಸ। ರ್ವಗಸದಾನಂದೈಕ ದೇಹನು 

ಬಗೆಬಗೆಯ ನಾಮದಲಿ ಕರೆಸುವ ಭಕುತರನು ಪೊರೆವ ॥ (೨/೮) 

೭. ಪ್ರಳಯಕಾಲದಲ್ಲಿ ಈ ಮೂರುರೂಪಗಳನ್ನು ಸಹ ಪುನಃ ಒಂದಾಗಿಸಿಕೊಂಡು 

ಶ್ರೀಹರಿಯು ವಟಪತ್ರಶಾಯಿಯಾಗಿ ಪ್ರಳಯೋದಕದಲ್ಲಿ ನೆಲೆಸುವನು. ಈ ಮೂರು 
ರೂಪಗಳು ಒಂದಾಗುವುದು ಎಂದರೆ, ಅವನದೇ ಆದ ಮೂರು ರೂಪಗಳು ಒಂದಾಗುವುದು 
ಎಂದೇ ಹೊರತು, ಬ್ರಹ್ಮ ವಿಷ್ಣು ಶಿವ ಎಂಬ ಲೋಕಪ್ರಸಿದ್ಧವಾದ ತ್ರಿಮೂರ್ತಿಗಳು 
ಒಂದಾಗುವುದು ಎಂದರ್ಥವಲ್ಲ ವಾರಿ - ನೀರು. 


೮. ಇಂತಹ ವೈಭವದ ಶ್ರೀಹರಿಯು ಇದರ ಅನುಸಂಧಾನವನ್ನು ಹೊಂದಿರುವ 
ಭಕ್ತವರ್ಗವನ್ನು ಪಾಲಿಸಬೇಕು ಎಂದರ್ಥ. 


ky 


೭೫. ನಮಗಾರು ಬಾಂಧವರುಂಟು ರಕ್ಷಿಸು 


ನೀರಮೇಲಣ ಗುಳ್ಳೆಯಂದದಿ 

ತೋರಿಯಡಗುವ ದೇಹವೀ ಸಂ- 

ಸಾರಬಹಳಾರ್ಣವದೊಳಗೆ ಮುಳುಗಿದೆನು ಪತಿಕರಿಸಿ । 
ತೋರಿಸಚಲಾನಂದಪದವಿಯ 

ಸೇರಿಸಕಟಾ ನಿನ್ನವೊಲು ನಮ- 

ಗಾರು ಬಾಂಧವರುಂಟು ರಕ್ಷಿಸು ನಮ್ಮನನವರತ 11 ೭೫ ॥ 


ಅ: ಈ ನಮ್ಮದೇಹವು ನೀರಮೇಲಿನ ಗುಳ್ಳೆಯಂತೆ ಕಂಡು ಮರೆಯಾಗುವಂತಹುದು. 
ಸಂಸಾರವೆಂಬ ಮಹಾಸಾಗರದಲ್ಲಿ ನಾನು ಮುಳುಗಿರುವೆನು. ನನ್ನ ಮೇಲೆ ಕರುಣೆ 
ತೋರಿ ಪರಿಪೂರ್ಣವಾದ ಆನಂದದ ನೆಲೆಯೆನ್ನಿಸಿದ ಮೋಕ್ಷವನ್ನು ನೀಡು. ಅಬ್ಬಾ 
ನಿನ್ನಂತೆ, ನಮಗೆ ಯಾರು ತಾನೇ ಬಾಂಧವರಾಗಿ ಇರುವರು. ಶ್ರೀಹರಿಯೇ! ನೀನು 
ಸದಾ ನಮ್ಮನ್ನು ರಕ್ಷಿಸು. 

ವಿ.: ೧. ಶ್ರೀಹರಿಯ ಶರೀರ ಅನಾದಿನಿತ್ಯವಾದರೆ ನಮ್ಮ ಬಾಹ್ಯಶರೀರವು ನೀರಮೇಲಿನ 
ಗುಳ್ಳೆಯಂತೆ ಅನಿತ್ಯವಾದುದು. ಮೋಕ್ಷವು ನಿತ್ಯವೆನ್ನಿಸಿರುವ ಪುರುಷಾರ್ಥ. ಅದನ್ನು ನೀಡಿ 
ರಕ್ಷಿಸುವ ಹಿರಿಮೆ ಶ್ರೀಹರಿಯದು ಎಂಬ ಭಾವ ಈ ಪದ್ಯದಲ್ಲಿದೆ. 


೨೪೪ ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ 


೨. ನೀರಮೇಲಿನ ಗುಳ್ಳೆ ತುಂಬಾ ಅಸ್ಥಿರವಾದುದು. ಯಾವು ಕ್ಷಣದಲ್ಲಾದರೂ ಅದು 
ಒಡೆದು ನಾಶಹೊಂದುವಂತಹುದು. ಎಂದರೆ, ಅತ್ಯಂತ ಕ್ಹಣಿಕವಾದುದು ಎಂದರ್ಥ. 
"ಯಾರಿಗೆ ಯಾರುಂಟು ಯರವಿನ ಸಂಸಾರ । ನೀರಮೇಲಿನ ಗುಳ್ಳೆ ನಿಜವಲ್ಲ ಹರಿಯೇ' 

ಎಂಬ ಶ್ರೀಪುರಂದರದಾಸರ ಮಾತನ್ನು ಇಲ್ಲಿಸ್ಥರಿಸಿಕೊಳ್ಳಬಹುದು. 


೩. ಶ್ರೀಹರಿಯದು ಪ್ರಕೃತಿಯ ಗುಣಗಳಿಗೆ ಒಳಗಾಗದ ಜ್ಲಾನಾನಂದಮಯವಾದ ದೇಹ. 
ಅನಾದಿಕಾಲದಿಂದ ಅನಂತಕಾಲದವರೆಗೆ ಒಂದೇ ರೀತಿ ಇರುವ ಅಕ್ಷರವೆನ್ನಿಸುವ ಅದ್ಭುತ 
ದೇಹ ಅವನದು. ಅಂತಹ ಅವನು ಮಾತ್ರವೇ ನಮ್ಮನ್ನು ಉದ್ದರಿಸಬಲ್ಲ ಸರ್ವಸಮರ್ಥ 
ಎಂದು ಭಾವ. 


೪. ಇಲ್ಲಿ "ಪತಿಕರಿಸುವುದು' ಎಂದರೆ ಪವಿತ್ರಗೊಳಿಸುವುದು, ಶುದ್ಧಗೊಳಿಸುವುದು, 
ಸ್ವೀಕರಿಸುವುದು ಎಂದರ್ಥ. ಸಂಸಾರಿ ಜೀವರ ಸ್ವ _ರೂಪದೇಹದ ಮೇಲೆ ಲಿಂಗದೇಹ, 
ಅನಿರುದ್ಧದೇಹ ಹಾಗೂ ಸ್ಮೂಲದೇಹ ಎಂಬ ಇತರ ಮೂರು ದೇಹಗಳು ಕ್ರಮವಾಗಿ 
ಇರುವವು. ಅವುಗಳಿಂದಾಗಿಯೇ ಜೀವನಿಗೆ ಹುಟ್ಟಿ ಸಾಯುವ ಸಂಕೋಲೆಯಂತಹ 
ಸಂಸಾರದಲ್ಲಿತೊಳಲುವುದು ಅನಿವಾರ್ಯವಾಗಿದೆ. ಸ್ವರೂಪದೇಹ ಶುದ್ಧವಾದರೆ ಮೇಲಿನ 
ಈ ಮೂರು ದೇಹಗಳು ಸಹ ಸಂಸಾರಕ್ಕೆ ಕಾರಣವಾಗುವ ದೇಹಗಳಾಗಿವೆ. ಇವುಗಳ ಸಂಪರ್ಕ 
ಇರುವವರೆಗೂ ಜೀವನಿಗೆ ಹುಟ್ಟು ನವ! ತಪ್ಪಿದ್ದಲ್ಲ ಹುಟ್ಟು ಸಾವುಗಳ ಸಂಪಕ 
ಅಶುದ್ಧಿಗೆ ಕಾರಣವಾಗುವಂತಹುದು. ಶ್ರೀಹರಿಯು ಅನುಗ್ರಹಿಸಿ ಈ ಜು ಚಕ 
ಜೀವನನ್ನುಬಿಡುಗಡೆ ಮಾಡಿದಾಗ ಶುದ್ಧವಾದ ಅವನ ಸ್ವರೂಪ ದೇಹವು ಪ್ರಕಟವಾಗಿ ಅವನು 
ಪವಿತ್ರನೆನಿಸುವನು. ಮುಕ್ತಿ ಪಡೆದು ನಿತ್ಯ ಸುಖಿ ಎನಿಸುವನು. ಇದೆಲ್ಲಆಗುವುದು ಶ್ರೀಹರಿಯ 
ದಯೆಯಿಂದ ಮಾತ್ರ ಎಂಬ ಪ್ರಮೇಯ ಇಲ್ಲಿನಿರೂಪಿತವಾಗಿದೆ. 


೫. ಅಚಲಾನಂದ ಪದವಿಯನ್ನು ಶ್ರೀಹರಿಯು ನೀಡಬೇಕು. ಇಲ್ಲಿ ಅಚಲಾನಂದ ಪದವಿ 
ಎಂದರೆ ಎಂದೂ ಸಹ ನಾಶವಾಗದ ನಿತ್ಯಾನಂದದ ನೆಲೆ ಎಂದರ್ಥ. ಸ್ವರ್ಗಲೋಕಕ್ಕೂ ಸಹ 
"ಕ್ಷೀಣೇ ಪುಣ್ಯೇ ಮರ್ತ್ಯಲೋಕಂ ವಿಶಂತಿ' (೯/೨೧) ಎಂಬ ಮಾತಿನಿಂದ ಅನಿತ್ಯತ್ವ, 
ಅಪೂರ್ಣತ್ವ ಎಂಬ ದೋಷಗಳಿವೆ; ಆದರೆ ಮುಕ್ತಿಯು ಮಾತ್ರ ಅಚಲಎಂದರೆ ನಿತ್ಯವೆನ್ನಿಸುವ 
ಲೋಕ: 


ಆಬ್ರಹ್ಮಭುವನಾಲ್ಲೋಕಾಃ ಪುನರಾವರ್ತಿನೋsರ್ಜುನ। 
ಮಾಮುಪೇತ್ಯ ತು ಕೌಂತೇಯ ಪುನರ್ಜನ್ಮನ ವಿದ್ಯತೇ ॥ -(ಗೀತಾ೮/೧೬) 
“ನ ಚ ಪುನರಾವರ್ತತೇ ನ ಚ ಪುನರಾವರ್ತತೇ' ಎಂಬ ಛಾಂದೋಗ್ಯೋಪನಿಷತ್ತಿನಲ್ಲಿ 
"ಅನಾವೃತ್ತಿಃ ಶಬ್ದಾತ್‌ ಅನಾವೃತ್ತಿಃ ಶಬ್ದಾತ್‌' ಎಂಬ ಬ್ರಹ್ಮಸೂತ್ರಗಳಲ್ಲಿ ಈ ಬಗ್ಗೆ ಹೆಚ್ಚಿನ 
ವಿವರಗಳು ದೊರಕುವವು. ಒಟ್ಟಾಗಿ ಇತರ ಸಕಲಬಗೆಯ ಆನಂದವು ಸಹ ಅಪೂರ್ಣ ಹಾಗೂ 


೭೫. ನಮಗಾರು ಬಾಂಧವರುಂಟು ರಕ್ಷಿಸು ೨೪೫ 


ಅಸ್ಥಿರ ಎನ್ನಿಸುವುದು. ಮುಕ್ತಿಯ ಆನಂದ ಮಾತ್ರವೇ ಅಚಲವಾದ ಆನಂದ ಎಂಬುದು ಇದರ 
ಭಾವ. ಅಂತಹ ಮುಕ್ತಿಯನ್ನು ನೀಡುವ ಸಾಮರ್ಥ್ಯ ಶ್ರೀಹರಿಯದು ಮಾತ್ರ ಎಂಬುದು 
ಮತ್ತೊಂದು ಮುಖ್ಯ ಪ್ರಮೇಯ. ಅಚಲಾನಂದವಿಠಲ ಎಂಬ ಅಂಕಿತದ ಒಬ್ಬಹರಿದಾಸರು 
ಆಗಿ ಹೋಗಿದ್ದು ಅದರಲ್ಲಿನ ಅಚಲಾನಂದ ಎಂಬ ಪದವು ಇದರ ಪ್ರೇರಣೆಯಿಂದ 
ಭಂದಿರುವಂಿದೆ. 

೬. ಶ್ರೀಹರಿಯಂತೆ ಬೇರೆ ಯಾರೂ ಸಹ ಜೀವರಿಗೆ ಬಂಧುಗಳಲ್ಲ ಎಂಬ ಮಾತು 
ಮತ್ತೊಂದು ರೀತಿಯ ಮುಖ್ಯತತ್ತ ವನ್ನು ತಿಳಿಸುವುದು. "ದಾ ಸುಪರ್ಣಾ ಸಯುಜಾ 
ಸಖಾಯಾ' ಎಂಬ ಉಪನಿಷತ್ತಿನ ಮಾತಿನಲ್ಲಿ ಶ್ರೀಹರಿಯು ಪ್ರತಿಯೊಬ್ಬ ಜೀವನೊಂದಿಗೆ 
ಅನಾದಿಕಾಲದಿಂದ ಅನಂತಕಾಲದವರೆಗೆ ಜೊತೆಯಾಗಿದ್ದು ಸಂರಕ್ಷಿಸುವ ಶ್ರೇಷ್ಠ ಬಂಧು 
ಎಂಬನಿರೂಪಣೆ ಬಂದಿದೆ. ಅವನಂತೆ ಪ್ರತಿಜನ್ಮದಲ್ಲಿ ಪ್ರತಿಕ್ಷಣದಲ್ಲಿ ಹಿತೈಷಿಯಾದ ಬೇರೊಬ್ಬ 
ವ್ಯಕ್ತಿ ಸರ್ವಥಾ ಇಲ್ಲ ಅದರಿಂದಾಗಿಯೇ ಶ್ರೀಹರಿಯನ್ನು ನಿತ್ಯಬಂಧು, ಅನಿಮಿತ್ತಬಂಧು 
ಎಂಬುದಾಗಿ ಶಾಸ್ತ್ರಗಳು ವರ್ಣಿಸಿವೆ. ಇಂತಹ ಅನುಸಂಧಾನವಿದ್ದವರಿಗೆ ಶ್ರೀಹರಿಯ 
ಒಲುಮೆಯ ಸಂಪಾದನೆ ಸುಲಭಸಾಧ್ಯವೆನ್ನಿಸುವುದು ಎಂದು ಭಾವ. 

೭. "ಬಹಳಾರ್ಣವ' ಎಂದರೆ ಮಹಾಸಾಗರ, ಅಕ್ಷಯಸಾಗರ ಎಂದರ್ಥ; ಅರ್ಣವ - 
ಸಮುದ್ರ. 

೮. ದೇಹ ತೊರೆದ ಬಳಿಕ ಜೀವನ ಹಿಂದೆ ಯಾವುದೂ ಬಾರದು ಎಂಬುದನ್ನು ತಿಳಿಸುವ 
ಶ್ರೀಕನಕದಾಸರ ಪದ ಹೀಗಿದೆ: 

ಏನು ಬರುವುದೊ ಸಂಗಡೇನು ಬರುವುದೊ ಪಗ 
ದಾನ ಧರ್ಮ ಮಾಡಿ ಬಹು ನಿಧಾನಿ ಎನಿಸಿಕೊಳ್ಳೊ ಮನುಜ ॥ ಅ.ಪ.॥ 
ಹೆಂಡಿರಿಲ್ಲಿಮಕ್ಕಳಿಲ್ಲಿ ಬಂಡಿತುಂಬ ಭಾಗ್ಯವಿಲ್ಲಿ 

ಮಂಡೆತುಂಬ ಬಂಧುಬಳಗ ಇಲ್ಲಿಇರುವರೊ 

ಕೊಂಡು ದೂತರೆಳೆದು ಒಯ್ದುಹಿಂಡಿ ಹಿಪ್ಪೆ ಮಾಡುವಾಗ 

ಕಂಡು ಬಿಡಿಸಿಕೊಂಬರಾರೊ ಕೀರ್ತಿಯಪಕೀರ್ತಿಯೆರಡೆ non 
ಎನ್ನದೆಂದು ತನ್ನದೆಂದು ಹೊನ್ನು ಹೆಣ್ಣು ಮಣ್ಣಿಗಾಗಿ 

ಬನ್ನಬಟ್ಟು ಬಾಯಿಬಿಡುವೆ ಬರಿದೆ ಮೋಹದಿ 

ಸನ್ನುತದಲಿ ಪರಹಿತಾರ್ಥ ಮಾಡಿ ಪುಣ್ಯಪಡೆಯೊ ನೀನು 

ಮುನ್ನ ಕ್ರೂರಫಣಿಯ ಕೂಪದಂತೆ ಕೆಡಲು ಬೇಡ ಮನುಜ | ೨ 
ಬತ್ತಲಿಂದ ಬರುತಿಹರು ಬತ್ತಲಿಂದ ಹೋಗುತಿಹರು 

ಕತ್ತಲೆಕಾಳ ಬೆಳಗ ಮಾಡಿ ಹೊತ್ತುಗಳೆವರೊ 
ಸತ್ತರಿಲ್ಲಅತ್ತರಿಲ್ಲಹೊತ್ತುಕೊಂಡು ಹೋಹರಲ್ಲಿ 

ವ್ಯರ್ಥ ದೇಹ ಮಣ್ಣುಕೂಡಿದಂತೆ ಕೆಡಬೇಡ ಮನುಜ EW) 


೨೪೬ 


ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ 


ಕಟ್ಟಲಿಲ್ಲ ಬಿಚ್ಚಲಿಲ್ಲ ಕಷ್ಟಪಟ್ಟು ಬಳಲಲಿಲ್ಲ 

ಸುಟ್ಟು ಸುಟ್ಟು ಸುಣ್ಣದ ಹರಳು ಆಯಿತೀಕಾಯವನ್ನು 

ಬಿಟ್ಟು ಹೋಗುವಾಗ ಚೋಟು ಬಟ್ಟೆ ನಿನಗೆ ಹೊಂದಲಿಲ್ಲ- 
ದೃಷ್ಟನೋಡು ಕಟ್ಟಕಡೆಗೆ ಬಟ್ಟಬಯಲಾಗುತಿದೆ ॥೪॥ 
ಗರುವದ ಹೊರೆಯಿಂದ ನೀನು ಬರಿದೆ ಕಾಲ ಕಳೆದೆಯೊ - ಮುಂ” 
ದರಿದು ನೋಡು ನರರ ತನುವು ದೊರಕಲರಿಯದು 

ನೆರೆ ಮಹಾಮೂರ್ತಿಯೊಡೆಯ ಪರಮ ಬಾಡದಾದಿಕೇಶವ- 

ಚರಣ ಭಜಿಸಿ ಚಂಚಲವಳಿದು ವರಪಡೆದು ಹೊಂದುಗೂಡು ॥೫॥ 


ಜಳ 


ದಾನಧರ್ಮವ ಮಾಡಿ ಸುಖಿಯಾಗು ಮನವೆ 

ಹೀನವೃತ್ತಿಯಲಿ ನೀ ಕೆಡಬೇಡ ಮನವೆ ॥ಪ॥ 
ಎಕ್ಕನಾತಿ ಯಲ್ಲಮ್ಮ ಮಾರಿ ದುರ್ಗಿ ಚೌಡಿಯರ 

ಅಕ್ಕರೆಯಿಂದಲಿ ಪೂಜೆ ಮಾಡಲೇಕೆ? 

ಗಕ್ಕನೆ ಯಮದೂತರು ಎಳೆದೊಯ್ಯುವಾಗ 

ಶಕ್ಕಿಯರು ಬಿಡಿಸಿಕೊಂಬರೇನೊ ಮರುಳೆ WO 
ಸಂಭ್ರಮದಲಿ ಒಂದು ಹೊತ್ತು ನೇಮದಲ್ಲಿದ್ದು 

ತಂಬಿಟ್ಟಿನಾ ದೀಪ ಹೊರಲೇತಕೆ 

ಕೊಂಬು ಹೋತು ಕುರಿ ಕೋಣನ ಬಲಿಗೊಂಬ 

ಡೊಂಬೆ ದೈವಗಳನು ಭಜಿಸದಿರು ಮನವೆ | ೨॥ 
ಚಿಗುರೆಲೆ ಬೇವಿನ ಸೊಪ್ಪುನಾರಸೀರೆ 

ಬಗೆಬಗೆಯಿಂದ ಶೃಂಗಾರ ಮಾಡಿ 

ನೆಗೆನೆಗೆದಾಡಲು ಕುಣಿಯಲು ನಿನಗಿನ್ನು 

ಮಿಗಿಲಾದ ಮುಕುತಿಯುಂಟೇ ಹುಚ್ಚುಮನವೆ EW 
ದಾನಧರ್ಮ ಪರರುಪಕಾರವ ಮಾಡು 

ದೀನನಾಗಿ ನೀ ಕೆಡಬೇಡವೊ 

ಜ್ಞಾನವಿಲ್ಲದೆ ಹೀನ ದೈವವ ಭಜಿಸಲು 

ಏನುಂಟು ನಿನಗಿನ್ನು ಎಲೆ ಹುಚ್ಚುಮನವೆ 1೪॥ 
ನರಲೋಕದಿ ಯಮನ ಬಾಧೆಯನು ಕಳೆಯಲು 

ವರಪುಣ್ಯಕಥೆಗಳ ಕೇಳುತಲಿ 

ಸಿರಿ ಕಾಗಿನೆಲೆಯಾದಿಕೇಶವರಾಯನ ನೆರೆನಂಬಿ 

ಸ್ಥಿರವಾದ ಪದವಿಯ ಪಡೆ ಹುಚ್ಚುಮನವೆ 1೫॥ 


೭೬. ಭಕ್ತಿ ವಿರುದ್ಧವಾಗದವೋಲು ರಕ್ಷಿಸು ೨೪೭ 


೭೬. ಭಕ್ತಿ ವಿರುದ್ಧವಾಗದವೋಲು ರಕ್ಷಿಸು 


ಹೊದ್ದಿನಿಲುವುದೆ ದರ್ಪಣದ ಮೇ- 

ಲುದ್ದುರುಳಿ ಬೀಳ್ಬಂತೆ ನಿಮಿಷದಿ 

ಬಿದ್ದುಹೋಗುವ ಕಾಯವೀ ತನುವೆಂಬ ಪಾಶದಲಿ । 
ಬದ್ಧನಾದೆನು ಮಮತೆಯಲಿ ನೀ- 

ನಿದ್ದುದಕೆ ಫಲವೇನು ಭಕ್ತಿ ಎ- 

ರುದ್ಧವಾಗದವೋಲು ರಕ್ಷಿಸು ನಮ್ಮನನವರತ | ೭೬ ॥ 


ಅ: ಕನ್ನಡಿಯ ಮೇಲಿನ ಉದ್ದು ಸ್ಥಿರವಾಗಿ ನಿಲ್ಲಲಾರದು. ಅದು ನಿಮಿಷಮಾತ್ರದಲ್ಲಿ 
ಉರುಳಿ ಕೆಳಗೆ ಬೀಳುವುದು. ಅದರಂತೆ ನಮ್ಮ ಈ ದೇಹ ಯಾವುದೇ ಸಮಯದಲ್ಲೂ 
ಬಿದ್ದುಹೋಗುವಂತಹುದು. ಇದರ ಮೇಲೆ ಅಭಿಮಾನದ ಬಂಧನಕ್ಕೊಳಗಾಗಿ 
ನಾನು ತೊಳಲುತ್ತಿರುವೆನು. ಕರುಣಾಳುವಾದ ನೀನು ಇಂತಹ ನನ್ನನ್ನು ರಕ್ಷಿಸದಿದ್ದಲ್ಲಿ 
ನೀನಿದ್ದುದಕ್ಕೆ ಪ್ರಯೋಜನವೇನು. ನಾನು ಮಾಡುವ ಭಕ್ಕಿಗಾದರೂ ಬೆಲೆ ಎಲ್ಲಿದ್ದೀತು. 
ಆದ್ದರಿಂದ, ಶ್ರೀಹರಿಯೇ! ನಿನ್ನಲ್ಲಿನ ಭಕ್ತಿಗೆ ಕುಂದು ಬರದಂತೆ ನಮ್ಮನ್ನು ನೀನು ಸದಾ 
ರಕ್ಷಿಸು. 
ವಿ.: ೧: ದೇಹ ಅನಿತ್ಯ ಎಂಬುದನ್ನು ಮತ್ತೊಂದು ಬಗೆಯಲ್ಲಿ ತಿಳಿಸುತ್ತಾ, ಇದರ 
ಮೇಲಿನ ಮಮಕಾರ ತೊರೆಯದ ಹೊರತು ಉದ್ದಾರ ಸಾಧ್ಯವಿಲ್ಲ ಎಂಬುದನ್ನು ಇಲ್ಲಿ 
ನಿರೂಪಿಸಲಾಗಿದೆ. 

೨. ಈ ದೇಹ ಅನಿತ್ಯ ಎಂಬುದನ್ನುನೀರಮೇಲಿನ ಗುಳ್ಳೆಯ ನಿದರ್ಶನದೊಂದಿಗೆ ಹಿಂದಿನ 
ಪದ್ಯದಲ್ಲಿನಿರೂಪಿಸಿ ಈ ಪದ್ಯದಲ್ಲಿ ಕನ್ನಡಿಯ ಮೇಲಿನ ಉದ್ದಿನಂತೆ ಅನಿತ್ಯ ಎಂದು ಮತ್ತೊಮ್ಮೆ 


೩. ಕನ್ನಡಿಯ ಮೇಲಿರಿಸಿದ ಉದ್ದು ನಿಲ್ಲಲು ಸಾಧ್ಯವಾಗದೇ ಯಾವ ಕ್ಷಣದಲ್ಲಾದರೂ 
ಜಾರಿ ಬೀಳುವುದು ನಿಶ್ಚಿತ. ಅದರಂತೆ ಜೀವಿಗೆ ಈ ದೇಹ ಯಾವ ಕ್ಷಣದಲ್ಲಾದರೂ ಬಿಟ್ಟು 
ಹೋಗುವಂತಹುದು. ಈ ಮಾತಿನಲ್ಲಿ ದೇಹವು ಅನಿತ್ಯ ಮತ್ತು ಅದರ ಇರುವಿಕೆ ಅತ್ಯಂತ ಅನಿಶ್ಚಿತ 
ಎಂಬ ಭಾವ ನಿರೂಪಿತವಾಗಿದೆ. ನಿಮಿಷದಲಿ ಎಂದರೆ ಅರವತ್ತು ಸೆಕೆಂಡಿನಲ್ಲಿಎಂದರ್ಥವಲ್ಲ 

ಎವೆ ಇಕ್ಕುವಷ್ಟರಲ್ಲಿ ಒಡನೆಯೇ ಎಂದರ್ಥ. 


೪. ಇಂತಹ ಅನಿತ್ಯವಾದ ದೇಹದಲ್ಲಿ ಮಮಕಾರವನ್ನು ಹೊಂದುವುದು ಅವಿವೇಕದ 
ಲಕ್ಷಣ. ಆದರೆ, ಅಂತಹ ಅವಿವೇಕಕ್ಕೆ ಜೀವಿ ಒಳಗಾಗುವುದು ಸ್ವಾಭಾವಿಕ. ಅದರ ಅನಿತ್ಯತ್ವದ 


೨೪೮ ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ 


ಬಗ್ಗೆ ಎಚ್ಚರವನ್ನು ಹೊಂದದೆ ನಿತ್ಯವೆಂದು ಭ್ರಮಿಸಿ ಮೋಕ್ಷ ನೀಡುವಂತಹ ಭಗವಂತನನ್ನು 
ಮರೆತು ಬದುಕುವ ಜೀವನ ಅತ್ಯಂತ ಹೇಯವಾದುದು ಎಂದರ್ಥ. 


೫. ಭಕ್ತನಾದವನು ಹೀಗೆ ಮಮಕಾರಕ್ಕೊಳಗಾಗಿ ತೊಳಲುವುದನ್ನುಪರಮಹಿತೈಷಿಯಾದ 
ನಿತ್ಯಬಂಧುವಾದ ಭಗವಂತನು ನೋಡಿ ಸುಮ್ಮನಿರುವುದು ಉಚಿತವಲ್ಲ ಅವನು ಮಾಡುವ 
ಭಕ್ತಿಗೆ ಇದು ಯೋಗ್ಯ ಪ್ರತಿಕ್ರಿಯೆ ಎನ್ನಿಸದು. ಆದ್ದರಿಂದ, ನಿತ್ಯಬಂಧುವಾದ ಶ್ರೀಹರಿಯು ಭಕ್ತನ 
ಭಕ್ತಿಯನ್ನು ಗಮನಿಸಿ ದೇಹದ ಮೇಲಿನ ಅವನ ಮಮಕಾರವನ್ನು ತೊಲಗಿಸಿ ಮುಕ್ತಿಯನ್ನು 
ಕರುಣಿಸಬೇಕು ಎಂಬುದು ಈ ಪ್ರಾರ್ಥನೆಯ ಭಾವ. 


೬. ಶ್ರೀಹರಿಯಲ್ಲಿ ನಿಜವಾದ ಭಕ್ತಿಯನ್ನು ಮಾಡುವುದಕ್ಕೆ ಅಹಂಕಾರ-ಮಮಕಾರಗಳು 


ಪರಿಹಾರವಾಗಿ ಈ ಸಂಸಾರದಿಂದ ಮುಕ್ತಿ ಲಭಿಸುವುದೇ ಮುಖ್ಯ ಪ್ರಯೋಜನ. ಇತರ 
ಯಾವುದೇ ಪ್ರಯೋಜನವು ಸಹ ನಗಣ್ಯವೆನ್ನಿಸುವಂತಹುದು ಎಂದರ್ಥ. 


ಪುಷೇ ಶಿಶು “ತು 


೭೭. ಭಕ್ತಿಯೊಳಾಳಿ ಬದುಕುವುದುಚಿತ ರಕ್ಷಿಸು 


ಕೇಳುವುದು ಕಡುಕಷ್ಟ ಕಷ್ಟದ 

ಬಾಳುವೆಯ ಬದುಕೇನು ಸುಡು ಸುಡು 

ಗಾಳಿಗೊಡ್ಡಿದ ಸೊಡರು ಈ ಸಂಸಾರದೇಳಿಗೆಯು । 
ಬಾಳಬೇಕೆಂಬವಗೆ ನೆರೆ ನಿ- 

ಮ್ಮೂಳಿಗವ ಮಿಗೆ ಮಾಡಿ ಭಕ್ತಿಯೊ- 

ಛಾಳಿ ಬದುಕುವುದುಚಿತ ರಕ್ಷಿಸು ನಮ್ಮನನವರತ I ೭೭ ॥ 


ಅ: ಇತರರನ್ನು. ಕೇಳುವುದು ತುಂಬಾ ನೋವಿನ ಸಂಗತಿ. ಅಂತಹ ನೋವಿನ ಬದುಕು, 
ಬದುಕು ಹೇಗಾದೀತು. ಅದು ಸುಡಲಿಕ್ಕೆ ಯೋಗ್ಯವೆನ್ನಿಸುವಂತಹುದು. ಈ ಸಂಸಾರದಲ್ಲಿ 
ಕಾಣುವ ಪ್ರಗತಿಯು ಗಾಳಿಗೆ ಒಡ್ಡಿದ ದೀಪದಂತೆ ತುಂಬಾ ನಶ್ಚರವಾದುದು. 
ನಿಜವಾಗಿಯೂ ಸಹ ಬಾಳಬೇಕು ಎನ್ನುವವನಿಗೆ ಶ್ರೀಹರಿಯಾದ ನಿನ್ನ ಸೇವಕನಾಗಿ 
ಭಕ್ತಿಯಿಂದ ಸುಖವಾಗಿ ಬದುಕುವುದೇ ಯೋಗ್ಯವಾದ ಜೀವನ. ಶ್ರೀಹರಿಯೇ! ನೀನು 
ನಮ್ಮನ್ನುಸದಾ ರಕ್ಷಿಸು. 


ವಿ.: ೧. ಯಾಚನೆಯ ಬದುಕು ಅತ್ಯಂತ ಹೇಯ; ನಿಜಕ್ಕೂ ಶ್ರೀಹರಿಯ ದಾಸನಾಗಿ 
ಬದುಕುವುದೇ ಸಾರ್ಥಕ ಜೀವನ ಎಂದು ಈ ಪದ್ಯದಲ್ಲಿತಿಳಿಸಲಾಗಿದೆ. 


೭೭. ಭಕ್ತಿಯೊಳಾಳಿ ಬದುಕುವುದುಚಿತ ರಕ್ಷಿಸು ೨೪೯ 


೨. ಯಾಚನೆ ಎಂದರೆ ಫಲದ ಅಪೇಕ್ಟೆ ಲೋಕದ ಜನರ ಮುಂದೆ ಕೈಯೊಡ್ಡಿ ತನ್ನ 
ಅಗತ್ಯವನ್ನುಪೂರೈಸಿಕೊಳ್ಳುವ ಚಟ ಕೆಲವರದು. ಭಿಕ್ಷೆಎಂದರೆ ಇದೇ. ಬ್ರಹ್ಮಚಾರಿಗಳ, ಯತಿಗಳ 
ಭಿಕ್ಸೆ ಇದಕ್ಕೆ ಅನ್ವಯಿಸುವುದಿಲ್ಲ ದೇಹದಲ್ಲಿ ಶಕ್ತಿ ಇದ್ದುಕೇವಲ ಸೋಮಾರಿತನದಿಂದ ಇತರರ 
ಮುಂದೆ ಬೇಧಿ ಬದುಕುವ ಬಾಳು ಅತ್ಯಂತ : ನಿಕೃಷ್ಟ ಪ್ಲವಾದುದು ಎಂಬುದು ಇದರ ಒಂದು 
ಬಗೆಯ ಅರ್ಥ; ಸೊಡರು - ದೀಪ. 


೩. ಯಾಚನೆ ಎಂದರೆ, ತಾವು ಮಾಡುವ ಸೇವೆಗೆ ಪ್ರತಿಫಲ ಬೇಡುವ ಪ್ರವೃತ್ತಿ. ದೇವರ 
ಸೇವೆಯನ್ನೂ ಸಹ ಪುತ್ರಪೌತ್ರಾದಿಗಳ ಬಯಕೆಯಿಂದ ಮಾಡುವ ಜನರೇ ಹೆಚ್ಚು ಇವರದು 
ಸಹ ಒಂದು ರೀತಿಯ ಯಾಚನೆಯ ಬದುಕೇ. ಜನರನ್ನು ಕೇಳುವ ಬದಲು ದೇವತೆಗಳನ್ನು 
ಕೇಳುವರು ಎಂಬುದಷ್ಟೇ ವ್ಯತ್ಯಾಸ. ಇಂತಹ ಯಾಚನೆಯೂ ಸಹ ಬಂಧಕವಾದದ್ದೇ ಸರಿ 
ಎಂದರ್ಥ. 


೪. ಹಿರಣ್ಯಕಶಿಪು ಮೊದಲಾದವರ ಯಾಚನೆ ಮತ್ತೊಂದು ಬಗೆಯದು. ಅವರ 
ಯಾಚನೆ ಲೋಕಕ್ಕೆ ಕೇಡನ್ನು ಬಯಸುವಂತಹ ಕೆಟ್ಟ ಯಾಚನೆ. ಅರ್ಚಿಸಿದ್ದು ಆರಾಧಿಸಿದ್ದು 
ಬ್ರಹ್ಮದೇವರಂತಹ 'ಮಹನೀಯರನ್ನೇ ಆದರೂ, 'ಅದರ ಹಿನ್ನೆಲೆಯಾಗಿ ಇದ್ದದ್ದು ಲೋಕನಾಶ 
ಮಾಡುವಂತಹ ದುಷ್ಪಫಲದ ಯಾಚನೆಯೇ ಆಗಿತ್ತು. ಅದರಿಂದಾಗಿ ಅವನು: ಸರ್ವನಾಶವನ್ನು 
ಕಂಡ. ಬ್ರಹ್ಮ ಶಿವ ಮೊದಲಾದ ದೇವತೆಗಳನ್ನು ಹೀಗೆ ಲೋಕನಾಶಕ್ಕೋಸ್ಕರ ಬೇಡುವ ಎಲ್ಲ 
ಜನರ ಪಾಡೂ ಇಂತಹುದೇ ಎಂದು ತಿಳಿಯಬೇಕು. 

೫. ಬ್ರಹ್ಮಾದಿ ದೇವತೆಗಳನ್ನೇ ಸಾತ್ವಿಕ ಫಲಕ್ಕಾಗಿ ಯಾಚಿಸುವುದು ಮತ್ತೊಂದು ಬಗೆಯ 
ಯಾಚನೆ. ಈ ಫಲಎಂತಹುದೇ ಆಗಿದ್ದರೂ ಮುಕ್ತಿಯ ಸಾಧನೆಗೆ ಅಡ್ಡಿಯಾಗುವಂತಹುದು. 
ಸ್ವರ್ಗಾದಿಗಳನ್ನುಬಯಸಿ ಮಾಡುವ ಯಜ್ಞಯಾಗಾದಿಗಳ ರೀತಿಯೂ ಸಹ ಇಂತಹುದೇ. 
ಕೊನೆಗೆ ಅನರ್ಥ ಇದರ ಫಲಶ್ರುತಿ: "ಕ್ಷೀಣೇ ಪುಣ್ಯೇ ಮರ್ತ್ಯಲೋಕಂ ವಿಶಂತಿ' (ಗೀತಾ 
೯/೨೧). 

೬. ಇನ್ನು ಶ್ರೀಹರಿಯನ್ನೇ ಭಕ್ತಿಯಿಂದ ಆರಾಧಿಸಿದಾಗಲೂ ಸಹ, ಜ್ಞಾ ್ಲನ-ಭಕ್ತಾಧಿ 
ಮುಖ್ಯಫಲಗಳನ್ನು ಕೇಳದೇ ಇಹಲೋಕದ ಸುಖ, ಸ್ವರ್ಗಾದಿ ಪರಲೋಕಪ್ರಾಪ್ತಿಗಳನ್ನು 
ಬಯಸಿದರೆ ಅದು ಕಾಮ್ಯಕರ್ಮವೆಂದೆನಿಸಿ ಬಂಧಕವಾಗುವುದು. ಇಂತಹ ಫಲ ಕೇಳುವ 
ಭಕ್ತ ನಿಜ ಅರ್ಥದಲ್ಲಿ ಭಗವದ್ಧಕ್ಷನೆನ್ನಿಸನು. ಈಶಾವಾಸ್ಯೋಪನಿಷತ್ತು ತಿಳಿಸುವ "ತೇನ 
ತ್ಕಕ್ಷೇನ ಭುಂಜೀಥಾ ಮಾ ಗೃಧಃ ಕಸ್ಕಸ್ಪಿದ್ದನಮ್‌' ಎಂಬ ಮಾತಿನ ಅರ್ಥ ಇದೇ ಆಗಿದೆ. 
ಭಗವದ್ಗೀತೆಯು ಪ್ರತಿಪಾದಿಸುವ ನಿಮ್ಸ್‌ಮು ಕರ್ಮ ಎಂದರೂ ಇದೇ: "ಕರ್ಮಣ್ಯೇವಾಧಿ 
ಕಾರಸ್ತೇ ಮಾ ಫಲೇಷು ಕದಾಚನ”. 


೧. ಗೀತಾ (೨/೪೭) 


೨೫೦ ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ 


೭. ಪ್ರಹ್ಲಾದರಾಜ ಶ್ರೀನರಸಿಂಹದೇವರನ್ನು ಕುರಿತು ತಾನು ಯಾವುದೇ ಪಲವನ್ನು 
ಬಯಸಲಾರೆ, ಹಾಗೆ ಬಯಸುವುದು ವ್ಹಾ ್ಯಪಾರವೆನ್ನಿಸುವುದು. ತನಗೆ ಎಂದೂ ಸಹ ಕೇಳುವ 
ಬಯಕೆಯೇ ಬರದಂತೆ ಅನುಗ್ರಹಿಸು ಎಂದು ಬೇಡಿಕೊಳು ವುದು ನಿಜವಾದ ಭಗವದ್ದಕ್ಷನ 
ಲಕ್ಷಣ. ಶ್ರೀಕನಕದಾಸರು ಆ ಭಾವವನ್ನು ಇಲ್ಲಿ ವ್ಯಕ್ತಪ ಡಿಸಿರುವರು". 


೮. ಹೀಗೆ ಫಲಾಪೇಕ್ಟೆಯ ಪ್ರವೃತ್ತಿ ಕೊನೆಗೂ ಸಹ ಮುಕ್ತಿಯಂತಹ ಪರಮಪುರುಷಾರ್ಥಕ್ಕೆ 
ಅಡ್ಡಿಯಾಗುವುದು. ಇಹಲೋಕದಲ್ಲೂ ಸಹ ಮಾನಸಿಕ ಕ್ಲೇಶ ಮೊದಲಾದವುಗಳಿಗೆ 
ಕಾರಣವಾಗುವುದು. ಆದ್ದರಿಂದ ಫಲಕೇಳುವ ಪ್ರವೃತ್ತಿ, ದೀನಪ್ರ ವೃತ್ತಿ ಎನ್ನಿಸಿ ದುಃ ಖಕ್ಕೆ 
ಕಾರಣವಾಗುವುದು. ಆದ್ದರಿಂದ ಅದು ಹೇಯ Ree ಒಟ್ಟು ತ್‌ 


೯. ಹೀಗೆ ಯಾಚನೆ ಮಾಡಿ ಫಲವನ್ನು ಪಡೆದರೂ ಸಹ ಅದರಿಂದ ಬರುವ ಏಳಿಗೆಯು 
ಸುಖಕ್ಕೆ ಕಾರಣವಾಗುವುದಿಲ್ಲ ಒಟ್ಟುಜೀವನವೇ ಗಾಳಿಗೆ ಒಡ್ಡಿದ ದೀಪದಂತೆ ನಶ್ವರವಾಗಿರುವಾಗ 
ಆ ಸಮಯದಲ್ಲಿ ಲಭಿಸುವ ಫಲಗಳು ಹೇಗೆ ತಾನೇ ಪೂರ್ಣಸುಖವನ್ನು ನೀಡಿಯಾವು? ಈ 
ಅರ್ಥದಲ್ಲೂಯಾಚನೆಯ ಬಾಳುನಿಂದ್ಕ ಎಂದರ್ಥ. ಹಿರಣ್ಯಕಶಿಪು ಮೊದಲಾದ ದೈತ್ಯರ ಜೀವನ 
ಇದಕ್ಕೆ ನಿದರ್ಶನ. ವರಬಲದಿಂದಾಗಿ ಲೋಕಗಳನ್ನುಪೀಡಿಸಿ ಅಪಾರ ಸಂಪತ್ತನ್ನುಸಂಗ್ರಹಿಸಿದರೂ 
ಸಹ ಅದರ ಪ್ರಯೋಜನ ಪಡೆಯಲಾಗದೇ ದುರಂತವನ್ನುಕಂಡ ಬದುಕು ಅವರದು. ಬದುಕು 
ಅನಿತ್ಯ ಎಂಬತತ್ತ ವನ್ನು ತಿಳಿದವರಿಗೆ ಇನ್ನೊಬ್ಬರ ಮುಂದೆ ಕೈಚಾಚಿ ಅದರಿಂದ ಬರುವ ಫಲದಿಂದ 
ಸುಖವಾಗಿರಲುಸಾಧ್ಯ ಎನಿಸುವುದು ಕೇವಲ ಭ್ರಮೆ ಎಂಬುದು ಮನವರಿಕೆಯಾಗುವುದು. ಇದು 
ಒಂದುರೀತಿಯಲ್ಲಿ ಈಶಾವಾಸ್ಯೋಪನಿಷತ್ತಿನ ಮೊದಲಮಂತ್ರದಲ್ಲಿನ "ಮಾ ಗೃಧಃ ಕಸ್ಯಸ್ವಿದ್ದನಂ' 
ಎಂಬ ಮಾತಿನ ವಿವರಣೆಯಂತಿದೆ. ಅದರ ಭಾಷ್ಕದಲ್ಲಿನ "ಅತೋ ನಾನ್ಯಂ ಪ್ರಯಾಚಯೇತ್‌' 
ಎಂಬ ಮಾತಿಗೂ ಇದು ವಿವರಣೆಯಾಗಿದೆ. 


೧೦. ನಿಜಕ್ಕೂ ಸಾರ್ಥಕವಾದ ಬದುಕು ಎಂದರೆ ಶ್ರೀಹರಿಯ ದಾಸನಾಗಿ ಬದುಕುವುದು. 
ಧ್ರುವ, ಪ್ರಹ್ಲಾದಾದಿಗಳು ಇದಕ್ಕೆ ನಿದರ್ಶನ. ಗುಣಸಾಗರನೂ, ದೋಷದೂರನೂ ಆದ 
ಭಗವಂತನಿಗೆ ತಮ್ಮನ್ನು ಒಪ್ಪಿಸಿಕೊಂಡ ಮೇಲೆ ಇನ್ನೊಬ್ಬರನ್ನು ಇನ್ನೊಂದನ್ನು ಕೇಳುವ 
ಯೋಚನೆಯೂ ಮನಸಿನಲ್ಲಿ ಮೂಡಲಾರದು. ತನ್ನಸಮಸ್ತ ಯೋಗಕ್ಷೇಮವನ್ನು ಭಗವಂತ 
ಸದಾ ವಹಿಸುವನು ಎಂಬ ತತ್ತ್ವ ತಿಳಿದವರಿಗೆ ಕೇಳುವ ಅಗತ್ಯವೇ ಕಂಡುಬರುವುದಿಲ್ಲ 
ಶ್ರೀವಿಜಯದಾಸರು ಒಮ್ಮೆ ತಮ್ಮ ಬಳಿಗೆ ಅಪಾರ ಸಂಪತ್ತು ತಾನಾಗಿ ಒದಗಿದಾಗ ಅದಕ್ಕಾಗಿ 
ಸ್ವಲ್ಪವೂ ಸಂತೋಷಪಡದೇ, "ನೀನೊಲಿದುದಕೆ ಇಹಸೌಖ್ಯವೇ ರಂಗ ನಾನೊಲ್ಲೆ ನಾನೊಲ್ಲೆ! 
ಎಂದು ಬೇಡಿಕೊಂಡು ಆ ಸಂಪತ್ತನ್ನು ಮರಳಿಸಿದ ವಿವರ ಇಲ್ಲಿ ಉಲ್ಲೇಖನಾರ್ಹವಾಗಿದೆ?.. 
೧. ಕಾಮಾನಾಂ ಹೃದ್ಯಸಂ ರೋಹಂ ಭವತಸ್ತು ವೃಣೇವರಮ್‌ - ಭಾಗವತ (೭/ 


೨. ಈ ಬಗೆ ೆ ಹೆಚ್ಚಿನ ವಿವರಗಳನ್ನು ನಮ್ಮ. ಪ್ರಕಾಶನದ “ಶ್ರೀವಿಜಯದಾಸದರ್ಶನ' ಎಂಬ ಕೃತಿಯಲ್ಲಿ 
ಕಾಣಬಹುದು. 


೭೮. ಮಾನವ ಸಾಹಸಿಯೆ ಸಟೆಮಾತು ರಕ್ಷಿಸು ೨೫೧ 


೧೧. ಶ್ರೀಹರಿಯಲ್ಲಿ ಊಳಿಗ ಮಾಡುವುದು ಎಂದರೆ ಇದೇ. ತಾನು ಮಾಡುವ 
ಪ್ರತಿಯೊಂದು ಕಾರ್ಯವೂ ಸಹ ಜನ್ಮಜನ್ಮದ ಸ್ವಾಮಿಯಾದ ಶ್ರೀಹರಿಯ ಸೇವೆ, ತನ್ನ ಸಮಸ್ತ 
ಯೋಗಕ್ಷೇಮವನ್ನು ಸಹ ಅವನು ಸದಾ ನೋಡುವನು ಎಂಬ ದೃಢವಾದ ನಂಬಿಕೆ ಭಕ್ತರ 
ಜೀವನದ ನಿಜವಾದ ಯಶಸ್ಸು ಇಂತಹ ಊಳಿಗವೇ ಸಾಧನೆ ಎನ್ನಿಸುವುದು. 

೧೨. "ಫಲವಿದು ಬಾಳ್ಬುದಕೆ ಸಿರಿ ನಿಲಯನ ಗುಣಗಳ ಅರಿತು ಭಜಿಸುವುದೆ ಫಲವಿದು 
ಬಾಳ್ದುದಕೆ' ಎಂಬ ಶ್ರೀಜಗನ್ನಾಥದಾಸರ ಮಾತಿನಲ್ಲಿ ಇಂತಹ ಸಾರ್ಥಕಜೀವನದ ಹೆಚ್ಚಿನ 
ವಿವರಗಳನ್ನು ಕಾಣಬಹುದು. 


ಸಸ್ಯ 


೭೮. ಮಾನವ ಸಾಹಸಿಯೆ ಸಟೆಮಾತು ರಕ್ಷಿಸು 


ದೇಹಧಾರಕನಾಗಿ ಬಹುವಿಧ 

ಮೋಹದೇಳಿಗೆಯಾಗಿ ಮುಕುತಿಗೆ 

ಬಾಹಿರನು ತಾನಾಗಿ ವಿಷಯಾದಿಗಳಿಗೊಳಗಾಗಿ | 

ದೇಹವೀ ಸಂಸಾರವೆನ್ನದೆ 

ಮೋಹಿಸುವ ಮತಿಗೇಡಿ ಮಾನವ 

ಸಾಹಸಿಯೆ ಸಟೆಮಾತು ರಕ್ಷಿಸು ನಮ್ಮನನವರತ I ೭೮ ॥ 


ಅ: ಕೇವಲ ದೇಹವನ್ನಷ್ಟೇ ಪೋಷಣೆ ಮಾಡುತ್ತಾ, ಬಹುವಿಧವಾದ ಮೋಹವನ್ನೇ 
ಹೆಚ್ಚಿಸಿಕೊಳ್ಳುತ್ತಾ ಬದುಕುವವನು ಮುಕ್ತಿಯನ್ನು ಕಳೆದುಕೊಳ್ಳುವನು. ವಿಷಯಸುಖಕ್ಕೆ 
ವಶನಾಗಿ ಈ ದೇಹವೇ ಸಂಸಾರಕ್ಕೆ ಕಾರಣ ಎಂದು ತಿಳಿಯದೇ ಮೋಹಕ್ಕೊಳಗಾಗುವ 
ಮಾನವನು ಬುದ್ಧಿಹೀನನೇ ಸರಿ. ಅವನು ಸಾಹಸಿ ಎನ್ನಿಸಿಯಾನೆ? ಈ ಮಾತು 
ಸತ್ಯವಾದುದು. ಶ್ರೀಹರಿಯೇ! ನೀನು ಸದಾ ನಮ್ಮನ್ನು ರಕ್ಷಿಸು. 


ವಿ.: ೧. ದೇಹದ ಪೋಷಣೆಗಷ್ಟೇ ಗಮನ ನೀಡಿ ಐಹಿಕವಾದ ಭೋಗ-ಭಾಗ್ಯಗಳನ್ನು 
ಮಾತ್ರವೇ ಸಾಧನೆಯೆಂದು ಭ್ರಮಿಸುವ ಜನರು ಮುಕ್ತಿಯನ್ನು ಪಡೆಯಲಾರರು. ಅವರ 
ಬದುಕು ನಿಜಕ್ಕೂ ಹೇಯ ಎಂಬುದು ಇಲ್ಲಿಯ ಭಾವ. 


೨. ಇತ್ತೀಚಿನ ಜನಗಳ ಬದುಕಿನ ಕಲ್ಪನೆ ಹೆಚ್ಚಾಗಿ ಇಂತಹುದೇ ಆಗಿದೆ. ದೇಹದ ಪೋಷಣೆಗೆ 
ಅಗತ್ಯವಾದ ಧನ ಲಭಿಸಿದಲ್ಲಿ ಅದನ್ನೇ ಮಹಾಸಾಧನೆಯೆಂದು ಭ್ರಮಿಸುವ ರೀತಿ ಇವರದು: 
"ಬೈಬೈ ವರೆಗೂ ಊಟದ ಕೆಲಸ ಉಂಡ ಮೇಲೆ ಶಯನ' ಎಂಬ ಶ್ರೀಪುರಂದರದಾಸರ 
ಮಾತಿನಲ್ಲಿ ಇಂತಹ ಜೀವನದ ವಿಮರ್ಶೆ ಬಂದಿದೆ. 


೨೫೨ ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ 


೩. ಕೇವಲ ಹಣವನ್ನು ಸಂಪಾದಿಸುವುದು, ಅದನ್ನು ವಿಷಯಸುಖಗಳ ಪ್ರಾಪ್ತಿಗಾಗಿ 
ವಿನಿಯೋಗಿಸುವುದು ಅಷ್ಟೇ ಜೀವನ. ಭಗವಂತನ ಮಹಿಮೆಯ ಪರಿಜ್ಞಾನ, ಗುರುಹಿರಿಯರಲ್ಲಿ 
ಭಕ್ತಿ, ಫಲಾಪೇಕ್ಷೆ ಇಲ್ಲದ ಪರಿಶುದ್ಧ ಜೀವನ, ಮುಖ್ಯವಾಗಿ ಶಾಸ್ಟಾಧ್ಯಯನದ ಮೂಲಕ 
ಪರತತ್ವವನ್ನು ತಿಳಿಯುವ ಮುಖ್ಯಕರ್ತವ್ಯ ಮೊದಲಾದವುಗಳ ಬಗ್ಗೆ ಸ್ವಲ್ಪವೂ ಎಚ್ಚರವನ್ನು 
ಹೊಂದದೇ, ಕ್ಷುಲ್ಲಕ ಫಲ, ಕ್ಷುಲ್ಲಕ ಜನರ ಸಹವಾಸ ಮೊದಲಾದವುಗಳನ್ನೇ ಜೀವನದ 
ಪರಮಸಿದ್ಧಿ ಎಂದು ಭ್ರಮಿಸುವ ಜನರೇ ಹೆಚ್ಚಿನ ಸಂಖ್ಯೆಯಲ್ಲಿ ದೊರೆಯುವರು. ಅಂತಹ 
ಜನರದು ನಿಜ ಅರ್ಥದಲ್ಲಿಜೀವನವಾಗಿರದೇ ಕೇವಲ ಭ್ರಮಾಲೋಕ ಮಾತ್ರವೇ ಆಗಿದೆ ಎಂಬ 
ಕಟುಸತ್ಯವನ್ನು ಶ್ರೀಕನಕದಾಸರು ಇದರಲ್ಲಿನಿರೂಪಿಸಿರುವರು. 


೪. ಈ ದೇಹ ಹೇಯ, ಈ ಹೇಯ ದೇಹವನ್ನೆ ಸಂಸಾರವೆಂದು ಭಾವಿಸಿ ಅದರ 
ಪೋಷಣೆಯಲ್ಲಿ ಕಾಲಕಳೆಯುವುದು ಅವಿವೇಕದ ಲಕ್ಷಣ ಎಂದರ್ಥ. ಅದರಲ್ಲಿ ಲಭಿಸುವ 
ಸುಖ-ಸಂತೋಷಗಳು ಕೇವಲ ಕ್ಷಣಿಕ ಹಾಗೂ ಕ್ಷುಲ್ಲಕವಾಗಿ ನಿಜಕ್ಕೂ ಹೇಯವೆ ಆಗಿದೆ. 
ಒಂದು ಎಂಜಲು ಪದಾರ್ಥ ಎಷ್ಟೇ ಆಕರ್ಷಕವಾಗಿದ್ದರೂ ಅದು ಅಸಹ್ಯವನ್ನು ಹುಟ್ಟಿಸುವುದು. 
ಅದರಂತೆ ತಾನು ವಾಂತಿ ಮಾಡಿದ ಪದಾರ್ಥವನ್ನುಎಷ್ಟೇ ಹಸಿದಿದ್ದರೂ ಸಹ ತಿನ್ನುವ ಮನಸ್ಸು 
ಸರ್ವಥಾ ಬರಲಾರದು. ಅದರಂತೆ ವಿಷಯಸುಖಗಳು ಅತ್ಯಂತ ಕ್ಲುಲ್ಲಕವಾಗಿದ್ದುಅವುಗಳಿಂದ 
ಶಾಶ್ವತಸುಖದ ಬಯಕೆ ಖಂಡಿತ ತಣಿಯದು ಎಂಬ ಎಚ್ಚರವನ್ನು ವಿವೇಕಿಯಾದವನು 
ಸದಾ ಹೊಂದಿರುವನು. ಆದರೆ, ಅವಿವೇಕಿಗಳಾದವರು ಅದನ್ನು ಗಮನಿಸದೇ ಕೇವಲ 
ಆಸೆ-ಆಮಿಷಗಳಿಗೆ ಬಲಿಯಾಗಿ, ತಮ್ಮ ಕರ್ತವ್ಯಕ್ಕೆ ತಿಲಾಂಜಲಿಯನ್ನಿತ್ತು, ಶ್ರೀಹರಿಗುರುಗಳ 
ಕರುಣೆಯ ಮಹತ್ವವನ್ನು ತಿಳಿಯದೇ ತಮ್ಮಜೀವನವನ್ನುಹಾಳುಮಾಡಿಕೊಳ್ಳುವರು. ಅವರಿಗೆ 
ಯಾವ ಕಾಲಕ್ಕೂ ಸಹ ನಿಜವಾದ ಉದ್ಧಾರದ ಹಾದಿ ಗೋಚರಿಸುವುದೇ ಇಲ್ಲ ಇಂತಹವರ 
ಜೀವನ ಅತ್ಯಂತ ಶೋಚನೀಯ ಎಂಬುದು ಇಲ್ಲಿಯ ಭಾವ. 


೫. ಇಹಜೀವನದ ಸಂಪತ್ತು ಮೊದಲಾದವುಗಳನ್ನು ಗಳಿಸಿದವರನ್ನು ಮಹಾ ಸಾಹಸ- 
ವಂತರು, ಅವರದು ನಿಜಕ್ಕೂ ಸಾಹಸ ಎಂದು ಭ್ರಮಿಸುವ ಜನರೂ ಇರುವರು. ಶ್ರೀಹರಿಯನ್ನು 
ಮರೆತು ಪರಲೋಕದ ಬಗ್ಗೆ, ಎಚ್ಚರವಹಿಸದ ಹೊರತು ಅದು ನಿಜವಾದ ಜೀವನ ಎನ್ನಿಸದು ಎಂಬ 
ತಿಳುವಳಿಕೆ ಅವರಿಗೆಇರುವುದೇ ಇಲ್ಲ ಈ ಕಾಲದ ಬಹುಜನರು ತಮ್ಮಮಕ್ಕಳ ಐಹಿಕಪ್ರಗತಿಯನ್ನು 
ಕಂಡು ಪರಮಾನಂದ ಪಡುವರೇ ಹೊರತು, ಅವರು ಶ್ರೀಹರಿವಾಯುಗಳನ್ನು ಮರೆತು, 
ಆಧ್ಯಾತ್ಮಿಕ ಅವನತಿಯತ್ತ ಸಾಗುತ್ತಿರುವರು ಎಂಬ ಸತ್ಯಾಂಶವನ್ನು ಮರೆಯುವರು. ಅವರ 
ಬಗ್ಗೆ ಮರುಕವನ್ನೂ ಸಹ ಈ ಮಾತಿನಲ್ಲಿಗುರುತಿಸಬಹುದು. 


೬. ಶ್ರೀದಾಸರು ಇಂತಹವರನ್ನು ಮತಿಗೇಡಿ ಎಂದು ಉಗ್ರವಾಗಿ ಟೀಕಿಸಿರುವರು. 
ದಾರಿತಪ್ಪಿದ ತಾವು ಮತಿಭ್ರಾಂತರು ಎಂಬ ಎಚ್ಚರವಿಲ್ಲದೆ ಮಹಾಸಾಹಸಿಗರು ಎಂದು 
ತಿಳಿಯುವ ಆ ಜನರು, ಮತಿಗೇಡಿಗಳಲ್ಲದೆ ಬೇರೇನು ತಾನೇ ಆಗಲು ಸಾಧ್ಯ ಎಂದರ್ಥ. 


೭೮. ಮಾನವ ಸಾಹಸಿಯೆ ಸಟೆಮಾತು ರಕ್ಷಿಸು ೨೫೩ 


೭. ಈ ದೇಹವೇ ಸಂಸಾರ ಎಂಬುದು ಒಂದು ರೀತಿಯಲ್ಲಿ ಚಾರ್ವಾಕ ಮತದ 
ವಾದವಾಗಿದೆ. ದೇಹವನ್ನೇ ಸಂಸಾರವೆಂದು ಬಗೆದು ದೇಹದಿಂದ ಬೇರೆ ಜೀವವಿಲ್ಲ ದೇಹದ 
ಅಳಿವು ಎಂದರೆ ಜೀವನದ ನಾಶ, ಅದರ ಪೋಷಣೆಗಾಗಿ ಸಾಲ ಮಾಡಿಯಾದರು ತುಪ್ಪ 
ತಿನ್ನಬಹುದು; ಭಸ್ಮವಾದ ದೇಹ ಮತ್ತೆ ಎಂತು ತಾನೆ ಮರಳೀತು ಮೊದಲಾಗಿ ಚಾರ್ವಾಕ 
ಮತ ಹೇಳುವುದು. ಅಂತಹ ಮತವನ್ನು ನಂಬಿ ಬದುಕುವುದು ಅನರ್ಥಕರ ಎಂದು 
ತಿಳಿಯಬೇಕು. 

೮. ಧರ್ಮಕಾರ್ಯವನ್ನುತೊರೆದು ದುಷ್ಕರ್ಮಕ್ಕೆ ತೊಡಗುವಮನುಷ್ಯರ ಸ್ವಭಾವವನ್ನು 
ದಾಸರು ಪ್ರತ್ಯೇಕವಾಗಿ ಪದವೊಂದರಲ್ಲಿವಿವರಿಸಿರುವರು: 


ಧರ್ಮೆಂದ್ರಿಯಕ್ಕೆ ದಟ್ಟಡಿಯನಿಡಲೊಲ್ಲೆದು- 

ಷ್ಕರ್ಮೆಂದ್ರಿಯಕ್ಕೆ ಕಾಲಕೆದರುತಿಹೆ ಮರುಳೆ | ಪ॥ 
ದುರ್ಮತಿಯಲಿ ಚಲಿಸುವುದ ಕಂಡರೆ ಮೈಯ 

ಚರ್ಮವನು ಸುಲಿಯದೆ ಯಮ ಬಿಡುವನೆ ಮರುಳೆ ॥ ಅ.ಪ॥ 


ಪುಸ್ತಕವ ಬಿಚ್ಚಿ ಪೌರಾಣ ಶಾಸ್ತ್ರಂಗಳ 

ವಿಸ್ತರಿಸಿ ಹರಿಯ ಕಲ್ಯಾಣಗುಣಚರಿತೆಯನು 

ಸ್ವಸ್ಥದಿಂ ಕುಳಿತು ಕೇಳೆಂದಡಾ ಠಾವಿನಲಿ 

ಮಸ್ತಕಕೆ ವ್ಯಥೆ ತೋರಿ ಮನೆಗೆ ಪೋಪೆ 

ಹಸ್ತದಿಂ ಹಣ ಭತ್ತ ಹಚ್ಚಡಂಗಳ ಕೊಟ್ಟು 

ಕುಸ್ತರಿಸಿ ಬಿನಗು ಚಾರಿತ್ರ್ಯಗಳ ಲಾಲಿಸುತ 

ದುಸ್ತರದಲೆತ್ತ ಚದುರಂಗ ಪಗಡೆಯೊಳುದ- 

ಯಾಸ್ತಮಯತನ ಕುಳಿತು ಏಳದಿಹೆ ಮರುಳೆ WO 
ಗಂಧ ಶಾಲ್ಯಾನ್ನ ಸದ ತ ತೋಯೆ ಪಳಿದ್ಯವ 

ಮಂದವಾದ ಅಳೆಯ ಸ್ವಾದು ಸೀಕರಣಿಗಳನು 

ಒಂದೆರಡು ಪರುಠವಿಸಿ ದಶಮಿ ದ್ವಾದಶಿ ಶ್ರೀಮು- 

ಕುಂದಾರ್ಪಣವ ಮಾಡಿ ಮನೆಯಲುಣ್ಣದೆ 

ಬಂದವನಾವನಾದರು ಕರೆದೆಡೆ ಪುಣ್ಯ- 

ವೆಂದವರ ಮನೆಗಳಿಗೆ ಪೋಗಿ ಬಹುಜನ- 

ದೊಂದಿಗೆ ಕುಳಿತು ನೀ ಮಿಂಚುಗೂಳನೆ ತಿಂದು 

ಬೆಂದೊಡಲ ಪೊರೆದು ಕಾಲವ ಕಳೆಯುತಿಹೆ ಮರುಳೆ || ೨॥ 
ಸುರಗಿ ಸೇವಂತಿ ಮಲ್ಲಿಗೆ ಮೊಲ್ಲೆ ಬಕುಳ ಪಾ- 

ದರಿ ಕಂಜ ಕಣಿಗಿಲೆ ಮೊಲ್ಲೆ ಸರೋಜ ಪಚ್ಚೆ 

. ಹರಿಚರಣಯುಗಳಕ್ಕೆ ಅರುಪಿಸಿದಾ ಬಳಿಕ 
ಪರಿಮಳವನಾಘ್ರಾಣಿಸೆಂದೊಡೊಲ್ಲೆ 


ಬಿರಿದ ಕೆಂಜಾಜಿಯ ನಾಗಸಂಪಿಗೆ ಕ- 

ಸ್ತುರಿ ಕ್ರಮುಕದೆಸಳು ಮುಡಿವಾಳವನು ವನಿತೆಯರ 

ಸಿರಿ ಮುಡಿಗೆ ಮುಡಿಸಿ ಕುಂತಳಸ್ವರೂಪವ ಕಂಡು 

ಬರಿದೆ ಸಂತೋಷವನು ಪಡೆಯುತಿಹೆ ಮರುಳೆ a 1 
ಶತ ಸಾಹಸ್ತ ಲಕ್ಷ ಪ್ರಣತಿಯ ಗೋ- 

ಫೃತ ದೀಪ ಬೆಳಗಲಚ್ಯುತ ನಿಲಯದಿ ಭಾಗ- 

ವತ ಗೀತನೃತ್ಯಗಳ ಕೇಳದೇಕಾದಶಿ- 

ವ್ರತದಲ್ಲಿಜಾಗರದಲಿ ನೀ ನಿಡುನಿದ್ರೆಗೈವೆ 

ಕೃತಕಮಯ ಪಣ್ಯಾಂಗನೆಯರರ್ತಿಗೆ ಮನೋ- 

ರಥ ಸಿದ್ಧಿಯಲಿ ನಿರೀಕ್ಷಿಪೆನೆಂದು ಕುಜನಸಂ- 

ಮತವೆರಸಿ ಬೆಳತನಕ ಕುಳ್ಳಿರುತ ನಿದ್ರಾ ವ- 

ರ್ಜಿತನಾಗಿ ಪರಮ ಸಂತಸ ಪಡೆಯುತಿಹ ಮರುಳೆ 1೪॥ 
ತಿದ್ದುವ ಸದಮಲ ವೈಷ್ಣವರು ಬರುತಿರೆ ಕಂಡು- 

ಎದ್ದು ನಮಸ್ಕರಿಸಲೊಲ್ಲೆ ಕನ್ನಡಿ ಮೇಲೆ 

ಉದ್ದು ಉರುಳುವನ್ನ ಪರಸುಖದಿಲ್ಪದೆ ಸ್ತೀಯರ 

ಗೆದ್ದುಬಾಳಿರಿಯೆಂದು ನಾ ಬೇಡಿಕೊಂಬೆ 

ಸಿದ್ದಿಯಂ ಪೇಳ್ವೆ ಕರಣಪ್ರಪಂಚಕೆ ಇದು 
ಮದ್ದುಮತ್ಯಾಗಿನೆಲೆಯಾದಿಕೇಶವರಾಯನ 
ಮುದ್ದುನಾಮಸ್ಥರಣೆಯನು ಮಾಡಿ ಯಮನವರ 

ಗೆದ್ದು ವೈಕುಂಠದೊಳು ಇರು ಕಂಡೆಯ ಮರುಳೆ 1೫॥ 


೭೯. ಪಾಪವ ಕಳೆದು ಬಿಡುವುದು ಲೇಸು ರಕ್ಷಿಸು 
ಅಳಿವ ಒಡಲನು ನೆಚ್ಚಿ ವಿಷಯಂ- 
ಗಳಿಗೆ ಕಾತರನಾಗಿ ಮಿಗೆ ಕಳ- 
ವಳಿಸಿ ಕಾಲನ ಬಳಿಗೆ ಹಂಗಿಗನಾಗಿ ಬಾಳುವರೆ । 
ತಿಳಿದು ಮನದೊಳು ನಿನ್ನ ನಾಮಾ- 
ವಳಿಯ ಜಿಹ್ಟೆಗೆ ತಂದು ಪಾಪವ 
ಕಳೆದು ಬಿಡುವುದು ಲೇಸು ರಕ್ಷಿಸು ನಮ್ಮನನವರತ ॥ ೭೯ ॥ 


ಅ: ನಾಶವಾಗುವಂತಹ ಒಡಲನ್ನೇ ನಂಬಿ ಎಷಯಸುಖಕ್ಕೆ ಕಾತರಿಸುತ್ತಾ ಮತ್ತೆ ಮತ್ತೆ 
ಕಳವಳಕ್ಕೆ ತುತ್ತಾಗಿ ಕೊನೆಗೆ ಮೃತ್ಯುಪಾಶಕ್ಕೆ ತುತ್ತಾಗಿ ಬಾಳುವುದ ಬದುಕು ಎನ್ನಿಸೀತೇ? 


೭೯. ಪಾಪವ ಕಳೆದು ಬಿಡುವುದು ಲೇಸು ರಕ್ಷಿಸು ೨೫೫ 


ಮನಸಿನಲ್ಲಿ ಚೆನ್ನಾಗಿ ಅರ್ಥಮಾಡಿಕೊಂಡು ನಿನ್ನ ನಾಮಾವಳಿಯನ್ನು ಜಿಹ್ಹೆಗೆ 
ತಂದುಕೊಂಡು ಆ ಮೂಲಕವಾಗಿ ಪಾಪಗಳನ್ನು ಕಳೆದುಕೊಂಡುಬಿಡುವುದೇ ಲೇಸಾದ 
ಜೀವನ. ಶ್ರೀಹರಿಯೇ ನೀನು ಸದಾ ನಮ್ಮನ್ನು ರಕ್ಷಿಸು. 


ವಿ.: ೧. ಜನರುತಮ್ಮಹೊಟ್ಟೆಗೋಸ್ಕರ ಎಂಬುದಾಗಿ ಸಲ್ಲದಕಾರ್ಯಗಳಲ್ಲಿತೊಡಗುವರು. 
ಹೊಟ್ಟೆ ತುಂಬುವುದಷ್ಟೇ ಜೀವನದ ದೊಡ್ಡ ಗುರಿ ಎಂದು ಭಾವಿಸಿ ವಿಷಯಸುಖಗಳತ್ತ 
ಧಾವಿಸುವರು. ಅದರ ಪರಿಣಾಮ ಕೇವಲ ದುರಂತದ ಸಾವು ಮಾತ್ರ. ಆದ್ದರಿಂದ ಅದರ ಬಗ್ಗೆ 
ವೈರಾಗ್ಯವನ್ನು ಹೊಂದಿ ಶ್ರೀಹರಿಯ ನಾಮವನ್ನುಉಚ್ಚರಿಸುತ್ತಾ ಪಾಪವನ್ನುಪರಿಹರಿಸಿಕೊಂಡು 
ಉದ್ದಾರವಾಗುವುದೇ ಒಳಿತಿನ ಹಾದಿ ಎಂಬುದು ಇಲ್ಲಿಯ ಭಾವ. 


೨. ಹೆಚ್ಚಿನ ಜನರು ಹೊಟ್ಟೆಪಾಡು ಎಂದು ಮತ್ತೆ ಮತ್ತೆ ನುಡಿಯುತ್ತಾ, ಅದಕ್ಕಾಗಿ 
ಮಾತ್ರ ತಮ್ಮ ಬದುಕು ಎನ್ನುವಂತೆ ಇರುವರು. ಹೊಟ್ಟೆಯ ಹೆಸರಿನಲ್ಲಿಸಲ್ಲದ ಭೋಗಗಳಿಗಾಗಿ 
ಹಂಬಲಿಸುವರು. ಇಂತಹ ಉದರಂಭರಿಗಳಾದ ಜನ ತಮಗೆ ತಲೆ ಇದೆ ಎಂಬುದನ್ನೇ 
ಮರೆಯುವರು. ಶ್ರೀಕನಕದಾಸರ "ಎಲ್ಲಾರು ಮಾಡುವುದು ಹೊಟ್ಟೆಗಾಗಿ'ಗೇಣು ಬಟ್ಟೆಗಾಗಿ” 
ಎಂಬ ಕೃತಿಯಲ್ಲಿ ಜನರು ಹೊಟ್ಟೆಗಾಗಿ ಜನರು ಎಂತೆಂಥಹ ಸಲ್ಲದ ಕಾರ್ಯಗಳಿಗೆ, ಅಪಾಯದ 


೧. ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ - ಗೇಣುಬಟ್ಟೆಗಾಗಿ ॥ ಪ॥ 
ನೆಲ್ಲುಗಳ ಕುಟ್ಟಿಕೊಂಡು ಬಿದುರುಗಳ ಹೊತ್ತುಕೊಂಡು ಕ 
ಕೂಲಿಗಳ ಮಾಡುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ॥೧॥ 
ನಾಲಕು ವೇದಪುರಾಣಶಾಸ್ತ್ರಪಂಚಾಂಗ ಹೇಳಿಕೊಂಡು 
ಕಾಲಕಳೆಯುವುದೆಲ್ಲಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ | ೨॥ 
ಬಡಿದು ಬಡಿದು ಕಬ್ಬಿಣವ ಕಾಸಿ ತುಬಾಕಿ ಮಾಡಿ 
ಹೊಡೆವ ಗುಂಡು ಮಾಡುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ॥ ೩ ॥ 
ಚಂಡಭಟರೆಲ್ಲರು ಮುಂದೆ ಕತ್ತಿ ಹರಿಗೆಯ ಪಿಡಿದು 
ಖಂಡತುಂಡ ಮಾಡುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ೪॥ 
ದೊಡ್ಡದೊಡ್ಡಕುದುರೆಯನೇರಿ ನೇಜೆ ಹೊತ್ತು ರಾಹುತನಾಗಿ 
ಹೊಡೆದಾಡಿ ಸಾಯುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ॥೫॥ 
ಕುಂಟಿ-ಕೂರಿಗೆಯಿಂದ ಹೆಂಟೆ- ಮಣ್ಣ ಮಾಡಿ 
ರಂಟೆ ಹೊಡೆದು ಬೆಳಸುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ॥ ೬ 
ಕೆಟ್ಟತನದಿಂದ ಕಳ್ಳತನವನ್ನೆ ಮಾಡಿ 
ಕಟ್ಟಿ ಹೊಡೆಸಿಕೊಂಬುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ॥ ೭॥ 
ಸನ್ಯಾಸಿ ಜಂಗಮ ಜೋಗಿ ಜಟ್ಟಿ ಮೊಂಡಬೈರಾಗಿ 
ನಾನಾ ವೇಷಕೊಂಬುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ॥ ೮॥ 
ಉನ್ನತ ಕಾಗಿನೆಲೆ ಆದಿಕೇಶವನ 
ಅನುದಿನ ನೆನೆವುದು ಭಕ್ತಿಗಾಗಿ - ಪರಮುಕ್ತಿಗಾಗಿ ॥೯॥ 


೨೫೬ ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ 


ಕಾರ್ಯಗಳಿಗೆ ತಮ್ಮನ್ನು ಒಡ್ಡಿಕೊಳ್ಳುವರು ಎಂಬುದನ್ನು ತುಂಬಾ ಪರಿಣಾಮಕಾರಿಯಾಗಿ 
ವರ್ಣಿಸಿರುವರು. 


೩. ಇದರ ಅರ್ಥ ಹೊಟ್ಟೆಯನ್ನು ನಿರ್ಲಕ್ಚಿಸಬೇಕೆಂದೇನು ಅಲ್ಲ ಅದಕ್ಕಾಗಿ ಪ್ರಯತ್ನ 
ಅನಗತ್ಯ ಎಂದೂ ಅಲ್ಲ ಆದರ ಹೊಟ್ಟೆ ತುಂಬಿಸಿಕೊಳು )ಿವುದಷ್ಟೇ ಜೀವನದ ಮುಖ್ಯ 
ಧ್ವೇಯವಾಗಬಾರದು ಎಂದು ಭಾವ. ವಿದ್ಯಾ ರ್ಥಿ ಓದಲೆಂದು. ಹಾಸ್ಟಲ್‌ ಮೊದಲಾದವುಗಳನ್ನು 
ಸೇರಿಕೊಂಡವರು ಊಟ, ಉಪಚಾರಗಳನ್ನು ತೊರೆಯಬೇಕೆಂದೇನೂ ಅಲ್ಲ ಅವುಗಳು 
ಇಲ್ಲದೆ ಅವರು ಬದುಕುವುದು ಸಾಧ್ಯವೂ ಆಗದು. ಆದರೆ, ಅವುಗಳಿಗಷ್ಟೇ ಗಮನ ನೀಡಿ 
ಓದುವ ಕಾರ್ಯವನ್ನು ಮರೆತರೆ ಅವನ ಜೀವನ ಶೋಚನೀಯವಾಗುವುದು. ಊಟ 
ಉಪಚಾರಗಳ ಗುರಿ ವಿದ್ಯಾರ್ಜನೆ ಆಗಿರುವುದೇ ಹೊರತು ವಿಲಾಸವಾಗಿರುವುದಲ್ಲ ಅದರಂತೆ 
ಸಾಧಕನಾದವನು ತನ್ನ ಬದುಕಿಗೆ ಅಗತ್ಯವಾದಷ್ಟು ಸಂಪಾದನೆಯನ್ನು ಸಾತ್ವಿಕ ಮಾರ್ಗದಲ್ಲಿ 
ತನ್ನವರ್ಣ ಹಾಗೂ ಆಶ್ರಮಗಳಿಗೆ ವಿಹಿತವಾದ ರೀತಿಯಲ್ಲಿಮಾಡುವುದು ಸರ್ವಥಾ ತಪ್ಪು 
ಎನ್ನಿಸದು.ಆದರೆ, ಅದನ್ನು ಮಾತ್ರವೇ ಗುರಿಯೆಂದು ಭಾವಿಸಿ ಸಲ್ಲದ ರೀತಿಯ ಸಂಪಾದನೆಗೆ 
ಕೈ ಹಾಕಿದಾಗ ಅದು ಆ ಕಾಲಕ್ಕೆ ಹಿತವೆಂದು ತೋರಿದರೂ ಸಹ ಮುಂದಿನ ದಿನಗಳಲ್ಲಿ 
ಆತ್ಮ ತ ಅಪಾಯಕಾರಿಯಾಗಿ ಸದಬ ತನಗ: ವಿಹಿತವಲ್ಲದ ವರ್ಣಾಶ್ರಮಗಳಿಗೆ 
ಒಪ್ಪದಂತಹ ರೀತಿಯ ಸಂಪಾದನೆಯನ್ನುಶಾಸ್ತ್ರಗಳು ಒಪ್ಪಿಲ್ಲ . ಈ ಎಚ್ಚರ ನಿಜವಾದ ಸಾಧಕನಿಗೆ 
ಮಾತ್ರವೇ ಇರುವುದೇ ಹೊರತು ಯಾವುದೇ ರೀತಿಯಲ್ಲಾದರೂ ಸಹ ಧನ-ಕನಕಗಳು 
ದೊರೆತರೆ ಸಾಕು ಎಂಬ ಅವಿವೇಕಿಗಳಿಗೆ ತಿಳಿಯದು. 


೪. ಈ ಸಂಸಾರ; ಇದರಲ್ಲಿ ಒದಗುವ ಕೇಡು ಮೊದಲಾದವುಗಳೆಲ್ಲ ಹಿಂದಿನ ಜನ್ನದ 
ಪಾಪದ ಫಲ ಎಂಬ ಪರಿಜ್ಲಾ ನವನ್ನು ಹೊಂದಿ ಅದರ ಪರಿಹಾರಕ್ಕೆ ಯತ್ನಿಸುವುದು ನಿಜವಾದ 
ವಿವೇಕಿಯ ಲಕ್ಷಣ. ಪಾಪ ಪರಿಹಾರಕ್ಕೆ ಭಗವಂತನ ಜಾರು ಕೀರ್ತನೆಯೊಂದೆ 
ಮುಖ್ಯವಾದ ಮಾರ್ಗ. ಅಂತಹ ರಕ ಸಹ ತನಗೆ ವಿಹಿತವಾದ ನಿತ್ಯಾಹಿಕ, 
ಸತ್ಯ-ಧರ್ಮಗಳಿಗೆತೆರೆದುಕೊಂಡ ಬದುಕು ಮೊದಲಾದವುಗಳ ಮೂಲಕವೇ ನಡೆಯಬೇಕು. 
ಆಗ ಅವನ ಪಾಪಗಳೆಲ್ಲಶ್ರೀಹರಿಯ ನಾಮಾವಳಿಯ ಪ್ರಭಾವದಿಂದ ಹರಿದುಹೋಗುವವು. 

ಈ ಸಂಸಾರದ ಬಂಧನ ಕಳಚುವುದು. ಅದರೊಂದಿಗೆ ಮತ್ತೆಂದಿಗೂ ಸಹ ಅವನು ದುಃಖ- 
ಕ್ಕೊಳಗಾಗುವ ಪ್ರ ಪ್ರಸಂಗವೇ ಒದಗದು. ಅಪ ಪರೋಕ್ಷಜ್ಞಾನದ ಸ್ಥಿತಿಯೆಂದರೆ ಇದೇ. ಇಂತಹ 
ಜಾ ಘೌಢನೆಯಲ್ಲಿಯಃ ಮಾನವನ ನಿಜವಾದ ಯಶಸ್ಸು ಅಡಗಿದೆ. ಇಂತಹ ಎಚ್ಚರವನ್ನು 
ಹೊಂದಿ ಸಾಗಿಸುವ ಜೀವನ ಮುಕ್ತಿಗೆ ಸಾಧನವಾಗಿ ಸಾರ್ಥಕವೆನ್ನಿಸುವುದು. 


೧. ಧರ್ಮೇಣೇಜ್ಯಾಸಾಧನಾನಿ ಸಾಧಯಿತ್ವಾ ವಿಧಾನತಃ । 
ಸ್ನಾತ್ವಾ ಸಂಪೂಜಯೇದ್ವಿಷ್ಟುಂ ವೇದತಂತ್ರೋಕ್ತಮಾರ್ಗತಃ ॥ - ಸದಾಚಾರಸ್ಕೃತಿ 


೮೦. ಅಂತಃಕರಣ ನಿನ್ನೊಳು ತೋರಿ ರಕ್ಷಿಸು ೨೫೭ 


೫. ಶ್ರೀಕನಕದಾಸರು ತಮ್ಮ ಸುದೀರ್ಥ ಜೀವನದಲ್ಲಿ ಬಗೆಬಗೆಯ ಜನರನ್ನು ಅವರ 
ಜೀವನರೀತಿಯನ್ನುಕಂಡು ಅದರ ಬಗ್ಗೆತುಂಬಾ ಕಳಕಳಿಯಿಂದ ನುಡಿದಿರುವ ಈ ಮಾತುಗಳ 
ಹಿಂದಿನ ಸತ್ಯವನ್ನು ಗಮನಿಸಬಹುದು. 

೬. ಶ್ರೀಕನಕದಾಸರ ಕೇಶವನಾಮದಲ್ಲಿಬಂದಿರುವ ಈ ಕೆಳಗಿನ ಮಾತು ಗಮನಾರ್ಹ: 

ಶರಣುಹೊಕ್ಳೆನಯ್ಯ ಎನ್ನ ಮರಣ ಕಾಲದಲ್ಲಿನಿನ್ನ 
ಚರಣ ಸ್ಫರಣೆ ಕರುಣಿಸಯ್ಯ ನಾರಾಯಣ। 

೭. ಶ್ರೀಮಾದನೂರು ವಿಷ್ಣುತೀರ್ಥರ ಕೃಷ್ಣಾಪ್ಟ ಅಥವಾ ಪ್ರಾರ್ಥನಾಷ್ಟಕ ಎಂಬಕೃತಿಯಲ್ಲಿ 
ಅಂತ್ಯಕಾಲದ ಹರಿಸ್ನರಣೆಯ ಮಹತ್ವವನ್ನು ಅಪೂರ್ವವಾಗಿ ತಿಳಿಸುವುದು: 

ಶ್ರೀಕೃಷ್ಣಮನ್ಮರಣಕಾಲ ಉಪಾಗತೇ ತು 
ತ್ವನ್ನಾಮ ಮದ್ವಚನಗೋಚರತಾಮುಪೈತು। 


ಸಸ 


೮೦. ಅಂತಃಕರಣ ನಿನ್ನೊಳು ತೋರಿ ರಕ್ಷಿಸು 
ವರುಷ ನೂರಾಯುಷ್ಯವದರೊಳ- 
ಗಿರುಳು ಕಳೆದೈವತ್ತರೊಳ್ಳೆವ- 
ತ್ತರಲಿ ವಾರ್ಧಕ ಬಾಲ್ಯ ಕೌಮಾರದಲಿ ಮೂವತ್ತು । 
ಇರದೆ ಸಂದದು ಬಳಿಕ ಇಪ್ಪ- 
ತ್ಲೊರುಷವದರೊಳಗಾದುದಂತಃ- 
ಕರಣ ನಿನ್ನೊಳು ತೋರಿ ರಕ್ಷಿಸು ನಮ್ಮನನವರತ I ೮೦ ॥ 


ಅ: ಮನುಷ್ಯನ ಆಯುಷ್ಯ ಒಂದುನೂರು ವರ್ಷ. ಅದರೊಳಗೆ ಐವತ್ತು ವರ್ಷ 
ರಾತ್ರಿಯಲ್ಲಿ ಕಳೆಯುವುದು. ಉಳಿದ ಐವತ್ತರಲ್ಲಿ ವೃದ್ಧಾಪ್ಯ, ಬಾಲ್ಕ ಹಾಗೂ 
ಕೌಮಾರಗಳಲ್ಲಿ ೩೦ ವರ್ಷ ಕಳೆಯುವುದು. ಉಳಿಯುವುದು ಇಪ್ಪತ್ತು ವರ್ಷಗಳು 
ಮಾತ್ರ. ಆದ್ದರಿಂದ ಇಂತಹ ಆಯುಷ್ಯದೊಳಗೆ ನನ್ನ ಮನಸ್ಸುನಿನ್ನಲ್ಲಿ ಬರುವಂತೆ ಕರುಣೆ 
ಮಾಡಿ ಶ್ರೀಹರಿಯೇ! ನಮ್ಮನ್ನು ಸದಾ ರಕ್ಷಿಸು. 

ವಿ: ೧. ಬದುಕಿನ ನೂರು ವರ್ಷಗಳ ಆಯುಷ್ಯವು ಕಳೆಯುವ ರೀತಿಯನ್ನು ಇದರಲ್ಲಿ 
ತಿಳಿಸಿ ಅಂತಹ ಆಯುಷ್ಯದ ಸಾರ್ಥಕ್ಯವಾಗುವುದು ಮುಖ್ಯವಾಗಿ ಶ್ರೀಹರಿಯಲ್ಲಿಮನಸ್ಸನ್ನು 
ಹಾಕಿದಾಗ ಮಾತ್ರ ಎಂದು ಎಚ್ಚರಿಸಿರುವರು; ವಾರ್ಧಕ - ಮುಪ್ಪು 


9A 


೨೫೮ ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ 


೨. ಸಾಮಾನ್ಯವಾಗಿ ಮನುಷ್ಯನ ಪೂರ್ಣಾಯುಷ್ಯ ನೂರು ವರ್ಷಗಳು. ಅದರಲ್ಲಿ 
ರಾತ್ರಿಕಾಲ ಐವತ್ತು ವರ್ಷಗಳಷ್ಟು ಎಂದರೆ ಆ ಕಾಲದಲ್ಲಿ ಸಾಧನೆ ಸಾಗದು. ಇನ್ನು ಉಳಿದ 
ಐವತ್ತು ವರ್ಷಗಳಲ್ಲಿ ಬಾಲ್ಯ, ಕೌಮಾರ ಹಾಗೂ ವೃದ್ಧಾಪ್ಯಗಳಲ್ಲಿ ಮೂವತ್ತು ವರ್ಷ ಕಳೆದು 
ಹೋಗುವುದು. ಕೊನೆಗೆ ಉಳಿಯುವುದು ಇಪ್ಪತ್ತು ವರ್ಷ ಮಾತ್ರ. ಮೇಲ್ನೋಟಕ್ಕೆ ನೂರು 
ಎಂಬುದಾಗಿ ಕಾಣುವ ಆಯುಷ್ಯ ಸಾಧನೆಯ ಲೆಕ್ಕದಲ್ಲಿ: ಕೇವಲ ಇಪ್ಪತ್ತು ವರ್ಷಗಳಷ್ಟುಅಲ್ಪ 
ಆದ್ದರಿಂದ ಯಾವುದೇ ಕಾರಣಕ್ಕೂ ಸತ್ಕಾರ್ಯಕ್ಕೆ ವಿಳಂಬವನ್ನು ಮಾಡದೇ ಶ್ರೀಹರಿಯಲ್ಲಿ 
ಮನಸ್ಸನ್ನಿರಿಸಿ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಎಂದರ್ಥ. ಹಗಲು ಹೊತ್ತು 
ನಿದ್ರಿಸುವವರ ಪಾಲಿಗಂತೂ ಐವತ್ತು ಮಾತ್ರವಲ್ಲದೆ ಐಪತ್ಸೈದೂ ಕಳದುಹೋಗುವುದು ಸತ್ಯ. 


೩. ಈ ಭಾಗ ಮುಖ್ಯವಾಗಿ ಶ್ರೀಮದ್ಭಾಗವತ ಮಹಾಪುರಾಣದ ಸಪ್ತಮಸ್ಕಂಧದಲ್ಲಿನ 
ಪ್ರಹ್ಲಾದೋಪದೇಶಕ್ಕೆ ಸಂಬಂಧಿಸಿದ ಪ್ರಸಂಗದಲ್ಲಿ ಬಂದಿರುವ ಈ ಕೆಳಗಿನ ಶ್ಲೋಕಗಳ 
ತಾತ್ಪರ್ಯವಾಗಿದೆ ಎಂದು ತಿಳಿಯಬೇಕು: 


ಪುಂಸೋ ವರ್ಷಶತಂ ಹ್ಯಾಯುಸ್ತದರ್ಧಂ ಚಾಜಿತಾತ್ಮನಃ । 
ನಿಷ್ಠಲಂ ಯದಸೌ ರಾತ್ವ್ಯಾಂ ಶೇತೇಠಂಧಂ ಪ್ರಾಪಿತಸ್ತಮಃ ॥ 
ಮುಗ್ಧಸ್ಕ ಬಾಲ್ಯಕೌಮಾರೈ: ಕ್ರೀಡತೋ ಯಾತಿ ವಿಂಶತಿಃ । 
ಜರಯಾ ಗ್ರಸ್ತದೇಹಸ್ಯ ಯಾತ್ಯಕಲ್ಪಸ್ಯ ವಿಂಶತಿಃ ॥ 
- ಶ್ರೀಮದ್ಭಾಗವತ(೭/೬/೧೧,೧೨ 


೪. ಈ ಕೆಳಗಿನ ಸುಭಾಷಿತದಲ್ಲೂ ಸಹ ಆಯುಷ್ಯದ ವ್ಯಯದ ಬಗೆಗಿನ ವಿವರ 
ಕಂಡುಬರುವುದು: 


ಆಯುರ್ವರ್ಷಶತಂ ನೃಣಾಂ ಪರಿಮಿತಂ ರಾತ್ರೌ ತದರ್ಧಂ ಗತಂ 
ತಸ್ಕಾರ್ಧಸ್ಯ ಪರಸ್ಕ ಚಾರ್ಧಮಪರಂ ಬಾಲತ್ಚವೃದ್ಧತ್ವಯೋಃ | 
ಶೇಷಂ ವ್ಯಾಧಿವಿಯೋಗದು:ಖಸಹಿತಂ ಸೇವಾದಿಭಿರ್ನೀಯತೇ 
ಜೀವೇ ವಾರಿತರಂಗಚಂಚಲತರೇ ಸೌಖ್ಯಂ ಕುತಃ ಪ್ರಾಣಿನಾಮ್‌ ॥ 


೫. ಶ್ರೀಮಾದನೂರು ಎಷ್ಟುತೀರ್ಥರು ರಚಿಸಿರುವ ಉಪದೇಶ ಹಾಗೂ ಆಜ್ಞಾಘತ್ರಗಳಲ್ಲಿ 
ಬಂದಿರುವ ಅನೇಕ ವಿವರಗಳು ಶ್ರೀಕನಕದಾಸರ ಈ ಮಾತುಗಳಿಗೆ ವಿವರಣರೂಪವಾಗಿವೆ. 


೬. ಹೀಗೆ ಸಾಧನೆಗೆ ಒಟ್ಟಾಗಿ ಲಭಿಸುವ ಕಾಲ ಅತ್ಯಂತ ಅಲ್ಲವಾದ್ಧರಿಂದ ಯಾವುದೇ 
ಕಾರಣಕ್ಕೂ ಜಾ ್ಲನಾದಿಗಳನ್ನು ಸಂಪಾದಿಸುವ ಸಾಧನಮಾರ್ಗವನ್ನು ವಿಳಂಬ ಮಾಡದೇ 
ಆಶ್ರಯಿಸಬೇಕು ಎಂಬುದು ಇದರ ಮುಖ್ಯ ಭಾವ. 


ಜಃ ಜೂ ಕ ಸಃ ಬ 


೮೧. ತನುಸಂಚಾರವೀ ಬಗೆಯಾಯ್ತು ರಕ್ಷಿಸು ೨೫೯ 


೮೧. ತನುಸಂಚಾರವೀ ಬಗೆಯಾಯ್ತು ರಕ್ಷಿಸು 


ಊರು ತನಗೊಂದಿಲ್ಲ ಹೊತ್ತ ಶ- 

ರೀರಗಳು ಮಿತಿಯಿಲ್ಲತಾ ಸಂ- 

ಚಾರಿಸದ ನೆಲವಿಲ್ಲನುಡಿಯದ ಭಾಷೆ ಮತ್ತಿಲ್ಲ। 

ಬೇರೆ ಹೊಸತೊಂದಿಲ್ಲ ಉಣ್ಣದ 

ಸಾರ ವಸ್ತುಗಳಿಲ್ಲತನು ಸಂ- 

ಚಾರವೀ ಬಗೆಯಾಯ್ತು ರಕ್ಷಿಸು ನಮ್ಮನನವರತ 11 ೮೧ ॥ 

ಅ: ಜೀವನು ಅನಾದಿಕಾಲದ ತನ್ನ ಜೀವನದಲ್ಲಿ ಜನಿಸಿ ಬರದೇ ಇರುವ ಊರು 

ಯಾವುದೂ ಇಲ್ಲ ಅವನು ತಾಳಿದ ಶರೀರಗಳಿಗೆ ಮಿತಿಯಿಲ್ಲ ಬ್ರಹ್ಮಾಂಡದಲ್ಲಿ ಅವನು 
ಸಂಚರಿಸದ ನೆಲವೂ ಇಲ್ಲ ನುಡಿಯದ ಹೊಸ ಭಾಷೆ ಎಂಬುದೂ ಇಲ್ಲ ಹೊಸದಾದ 
ಯಾವುದು ಉಳಿದುಕೊಂಡಿಲ್ಲ ತಿನ್ನದ ಸಾರ ವಸ್ತುಗಳೂ ಇಲ್ಲ, ಹುಟ್ಟು ಸಾವುಗಳ 
ರೂಪವಾದ ದೇಹದ ಸಂಚಾರ ಈತೆರನಾಗಿ ನಡೆಯುತ್ತಿದೆ. ಶ್ರೀಹರಿಯೇ! ನೀನು ನಮ್ಮನ್ನು 
ಸದಾ ರಕ್ಷಿಸು. 

ವಿ.: ೧. ಜೀವನಸಂಸಾರಅನಾದಿಯಿಂದಇರುವಂತಹುದು. ಇದರಿಂದಾಗಿ ಹುಟ್ಟು-ಸಾವುಗಳ 
ರೂಪವಾದ ಸಂಸಾರಕ್ರಿಯೆ ನಡೆಯುತ್ತಲೇ ಬಂದಿದೆ. ಇದರಿಂದಾಗಿ ಖಚಿತವಾದ ಒಂದು ನೆಲೆ 
ಎಂಬುದು ಜೀವನಿಗೆ ಇಲ್ಲಎಂದಾಗುವುದು. ಅದರಂತೆ ಅವನು ಹೊಂದದ ಶರೀರವೂ ಇಲ್ಲ 
ಸಂಚರಿಸದೆ ಬಿಟ್ಟಿರದ ನೆಲವೂ ಇಲ್ಲ ನುಡಿಯದೇ ಇರುವ ಭಾಷೆಯೂ ಇಲ್ಲ ತಿನ್ನದಿರುವಂತಹ 
ವಸ್ತುಗಳೂ ಇಲ್ಲ ಹೀಗೆ ಜೀವನು ಅನುಭವಕ್ಕೆ ಯೋಗ್ಯವಾದ ಸಕಲಸ್ಥಳ ಮೊದಲಾದವುಗಳ ಎಲ್ಲ 
ಅನುಭವವನ್ನು ಹೊಂದಿರುವನು. ಆದ್ದರಿಂದ ಇಂತಹ ಘೋರ ಸಂಸಾರದ ಬಗ್ಗೆ ವಿರಕ್ಷಿಯನ್ನು 
ಹೊಂದಿ ಶಾಶ್ವತ ನೆಲೆ ಎನ್ನಿಸಿದ ವಿಷ್ಣುಲೋಕವನ್ನು ತಲುಪುವ ಬಗ್ಗೆ ಸಕಲ ಸುಜೀವಿಗಳೂ 
ಬದ್ಧದೀಕ್ಷರಾಗಬೇಕು ಎಂಬುದು ಇದರ ಭಾವ. 

೨. "ಉಣ್ಣದ ಸಾರ ವಸ್ತುಗಳಿಲ್ಲ' ಎಂಬ ಮಾತು ಉಪನಿಷತ್ತಿನ "ಪಿಪ್ಪಲಂ ಸ್ವಾದು ಅತ್ತಿ', 
ಜಗತ್ತೆಂಬ ಪಿಪ್ಪಲ ವೃಕ್ಷದ ಹಣ್ಣನ್ನು ಅದು ಅಸಾರವೇ ಆಗಿದ್ದರೂ, ಸಾರ ಎಂಬುದಾಗಿ ಭ್ರಮಿಸಿ 
ಜೀವ ತಿನ್ನುವನು ಎಂಬ ಭಾವ ಬಂದಿದೆ. 

೩. ಶ್ರೀಕನಕದಾಸರ ಕೆಲವು ಕೀರ್ತನೆಗಳಲ್ಲೂ ಈ ಭಾವ ವಿವರವಾಗಿ ನಿರೂಪಿತವಾಗಿದೆ: 

ನೊಂದೆ ನಾ ಹರಿಯೆನದೆ ॥ ಪ॥ 
ನೊಂದೆ ನಾ ಸತ್ತು ಹುಟ್ಟುವ ಕೋಟಲೆಗಳಿಂದ| 


ನೊಂದೆ ನಾ ಪಂಚೇಂದ್ರಿಯಗಳ ಬಾಧೆಗಳಿಂದ 
ನೊಂದೆ ನಾವೈರಿ ಷಡ್ವರ್ಗದಾಯತದಿಂದ ನೊಂದೆ ನಾ ಹರಿಯೆನ್ನದೆ ॥ ಅ.ಪ.॥ 


ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ 


ಒಂದು ಕ್ಷಣ ದುರ್ಗಂಧ ವಾಯು ಬರೆ ಹೇಸುವರು 

ತಂದೆಯುದರದಿ ಮೂರು ಮಾಸ ತಾಯುದರದಲಿ 

ಸಂದೇಹವಿಲ್ಲನವಮಾಸ ಮಲ ಮೂತ್ರದೊಳು ಒಂದಾಗಿ ಕುದಿದು ಹುಟ್ಟಿ 

ಬಂದೆ ಎಂಭತ್ತು ನಾಲುಕು ಲಕ್ಷ ಯೋನಿಯೊಳು 

ನೊಂದೆ ಮುನ್ನೂರ ಅರವತ್ತು ವ್ಯಾಧಿಗಳಿಂದ 

ಒಂದು ಕ್ಷಣವೂ ಯಮನ ಬಾಧೆ ತಾಳಲಾರೆನೈ ಇಂಬಿಟ್ಟುಕೊಳು ಮುರಾರಿ  ॥೧॥ 
ಎಲುವುಗಳ ಗಳ ಮಾಡಿ ಬಲು ನರಂಗಳ ಬಿಗಿದು 

ಚೆಲುವ ತೊಗಲನೆ ಪೊದಿಸಿ ಮಾಂಸ ಮಜ್ಜವ ತುಂಬಿ 

ಹೊಲೆ ಗೂಡಿನೊಳು ಪೊಗಿಸಿ ತಲೆ ಹುಳಿತ ನಾಯಂತೆ ಮನೆಮನೆಯ ತಿರುಗಿ ಪೋಗಿ 
ಮಲಮೂತ್ರ ಹಲವು ಉಚ್ಛಿಷ್ಠವೆನ್ನದೆ ತಿಂದು 

ಕಳವು ಹಾದರ ಪಂಚಪಾತಕಂಗಳ ಮಾಡಿ 

ನೆಲೆಯಿಲ್ಲದಧಿಕ ನರಕದೊಳಿಳಿವ ಎನ್ನನೀ ನಳಿನಾಕ್ಷ ಕಾಯ್ದುಕೊಳ್ಳೊ ॥೨॥ 
ಹಲವು ಜನ್ಮದ ತಾಯಿ ಎನಗಿತ್ತ ಮೊಲೆಹಾಲು 

ನಲಿದು ಉಂಬಾಗ ಹನಿ ನೆಲಕೆ ಬಿದ್ದುದ ಕೂಡಿ 

ಅಳೆದು ನೋಡಿದರೆ ಕ್ಷೀರಾಂಬುಧಿಗೆ ಇಮ್ಮಿಗಿಲು ಬಳಿಕಳುವ ನಯನಜಲವು 

ತಿಳಿದು ನೋಡಿದರೆ ಲವಣಾರ್ಣಕೆ ಮೂರು ಮಡಿ 

ಎಲುವು ನರಗಳ ಕೂಡಿದರೆ ಮೇರುವಿಗೆ ನಾಲ್ಕು ಮಡಿ 

ಸುಲಿದು ಚರ್ಮವ ಹಾಸಿದರೆ ಭೂಮಿಗೈದು ಮಡಿ ನೆಲೆ ಯಾವುದೀ ದೇಹಕೆ ॥೩॥ 
ಹುಟ್ಟಿದಾಗಲೆ ಜಾತಕರ್ಮ ಷೋಡಶವೆಂಬ 

ಕಟ್ಟಳೆಯ ದಿವಸಕ್ಕೆ ನೆಂಟರಿಷ್ಟರು ಬಂದು 

ಕಟ್ಟಿ ಮುಂಜಿಯ ಮದುವೆಯನೆ ಹರಸಿ ಉಂಡುಟ್ಟುಅತಿ ಹರುಷದಿಂದ 

ಬಿಟ್ಟು ಪ್ರಾಣವ ಪೋಗೆ ಪೆಣನೆಂದು ಮೂಲೆಯಲಿ 

ಕಟ್ಟಿ ಕುಳ್ಳಿರಿಸಿ ಹೊಟ್ಟೆಯ ಹೊಯ್ದುಕೊಳುತ ಆ- 

ಸುಟ್ಟುಸುಡುಗಾಡಿನಲಿ ಪಿಂಡಗಳನಿಟ್ಟು ಬಹುಕಟ್ಟಳೆಯ ಮಾಡಿಸಿದರೈ ॥೪॥ 
ತಂದೆತಾಯ್‌ ಆರು ಆನಿದ್ದ ಊರಾವುದೋ 

ಬಂದಿರುವುದೆಲ್ಲಿಇದ್ದತಾ ತಂದ ಸತಿ ಸುತರೆಲ್ಲಿ 

ಹಿಂದಾದ ಕುಲಗೋತ್ರ ನಾಮಂಗಳೆಷ್ಟು ತಾ ಬಂದ ಸುಖದುಖುವೆಷ್ಟು 

ಹಿಂದೆ ಕಾಯ್ದವರಾರು ಮುಂದೆ ಕೊಲ್ಲುವರಾರು 

ಎಂದು ನಾನರಿಯೆ ನೀ ದಂದುಗವ ನೀಬಲ್ಲೆ 

ತಂದೆ ಸಿರಿ ಕಾಗಿನೆಲೆಯಾದಿಕೇಶವನ ಪದದ್ವಂದ್ವವನು ಬಿಡೆನು ಬಿಡೆನೈ TENT 


೮೧. ತನುಸಂಚಾರವೀ ಬಗೆಯಾಯ್ತು ರಕ್ಷಿಸು ೨೬೧ 


ಹೇಗಿದ್ದು ಹೇಗಾದೆಯೊ - ಆತ್ಮಾ 
ಯೋಗೀಶನಾನಂದಪುರದಲಿರುವುದ ಬಿಟ್ಟು ॥ ಪ॥ 
ಬಸಿರ ಹಳ್ಳಿಗೆ ಬಂದು ಮಾಸನೂರಲಿ ನಿಂದು 
ಗುಸುಕಾಡಿ ನುಡಿದು ನೆಲಬಟ್ಟೆವಿಡಿದು 
ಕಿಸುಕದರಿವೆಯ ಪೊದ್ದುಮಲಮೂತ್ರದಲಿ ಬಿದ್ದು 
ವಸುಧೆಯಲಿ ದಿನಗಳೆದೆಯೊ - ಆತ್ಮಾ HO 
ಎಳಗೆರೆಯಲಾಡಿ ಯೌವನದ ಊರಿಗೆ ಬಂದು 
ಥಳಥಳಿಪ ಹಸ್ತಾದ್ರಿ ನೆಳಲ ಸೇರಿ 
ಅಳಲು ಸುತ ಬೆಳೆದು ದಾರಿದ್ರ 4 ಪೇಟೆಗೆ ಬಂದು 
ಹಳೆಯಬೀಡಿಗೆ ಪಯಣವೊ - ಆತ್ಮಾ HH 
ಗನ್ನಗತಕದ ಮಾತು ಇನ್ನು ನಿನಗೇತಕೋ 
ಮುನ್ನಮಾಡಿದ ಕರ್ಮಭರದೊಡಲಿದೆ 
ಉನ್ನತದ ಕಾಗಿನೆಲೆಯಾದಿಕೇಶವ ಸುಪ್ರ- 
ಸನ್ನ ಮೂರುತಿಯನ್ನು ಭಜಿಸೆಲೊ -'ಆತ್ಮಾ ENT 
೪, ಜೀವನ ಸಂಸಾರವು ಹೀಗೆ ಅನಾದಿಯಾದ್ದರಿಂದಲೇ ಅವನಿಗೆ ದೊರಕದೇ ಇರುವ 
ಯಾವುದೂ ಉಳಿದುಕೊಂಡಿಲ್ಲ ಎಂಬಲ್ಲಿ ಜೀವನು ಹುಟ್ಟಿದ ಬಗೆಬಗೆಯ ಯೋನಿಗಳು 
ಬಗೆಬಗೆಯ ಸ್ಥಳಗಳು, ಆಡಿದ ಬಗೆಬಗೆಯ ಭಾಷೆಗಳು, ತಿಂದ ಬಗೆಬಗೆಯ ಆಹಾರ 
ಪದಾರ್ಥಗಳು ಮೊದಲಾದವುಗಳಿಗೆ ಕೊನೆಯೇ ಇಲ್ಲ, ಆದ್ದರಿಂದ ಕೇವಲ ಅವುಗಳಿಗಾಗಿ 
ಹಾತೊರೆಯದೇ ಶ್ರೀಹರಿಯ ಅನುಗ್ರಹಕ್ಕೆ ಪಾತ್ರರಾಗುವ ವಿಚಾರದಲ್ಲಿ ಪ್ರವೃತ್ತರಾಗಬೇಕು 
ಎಂದರ್ಥ. 
೫. ಶ್ರೀಕನಕದಾಸರ ದಾಸನಾಗೋ ಭವಪಾಶ ನೀಗೋ ಎಂಬ ಹಾಡಿನಲ್ಲಿ ಇದಕ್ಕೆ 
ಪೂರಕವಾದ ಅನೇಕ ಅಂಶಗಳು ಕಂಡುಬರುವವು: 
ದಾಸನಾಗೋ ಭವಪಾಶನೀಗೋ - ಎ- ಶೇಷನಾಗೋ ಪ 
ಏಸೊ ಕಾಯಂಗಳ ಕಳೆದು ಎಂಬತ್ತಾಲ್ಕು ಲಕ್ಷ ಜೀವ- 
ರಾಶಿಯನ್ನು ದಾಟಿ ಬಂದ ಈ ಶರೀರ ತಾನಲ್ಲತನ್ನದಲ್ಲ 
ಆಶೆಯು ತರವಲ್ಲಸ್ಥಿರವಲ್ಲಮುಂದೆ ಬಾಹೋದಲ್ಲ 
ಆಶಾಕ್ಷೇಶ ದೋಷವೆಂಬ ಅಬ್ದಿಯೊಳು ಮುಳುಗಿ ಯಮನ 
ಪಾಶಕ್ಕೊಳಗಾಗದೆ ನಿರ್ದೋಷಿಯಾಗೊ - ಸಂತೋಷಿಯಾಗೊ nH ಅ.ಪ.॥ 
ಕಾಶಿ ವಾರಣಾಸಿ ಕಂಚಿ ಕಾಳಹಸ್ತಿ ರಾಮೇಶ್ವರ 
ಏಸು ದೇಶ ತಿರುಗಿದರೆ ಬಾಹೋದೇನೊ - ಅಲ್ಲಿಆಹೋದೇನೊ 
ದೋಷನಾಶೆ ಕೃಷ್ಣವೇಣಿ ಗಂಗೆ ಗೋದಾವರಿ ಭವ- 
ನಾಶಿ ತುಂಗಭದ್ರೆ ಯಮುನೆ ವಾಸದಲ್ಲಿ- ಉಪವಾಸದಲ್ಲಿ 


ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ 


ಮೀಸಲಾಗಿ ಮಿಂದು ಜಪತಪ ಹೋಮನೇಮಗಳ 

ಏಸು ಬಾರಿ ಮಾಡಿದರೂ ಫಲವೇನೊ - ಅದು ಛಲವೇನೊ 

ವಾಸುದೇವನೆಂಬ ಒಳಗಿಹದ್ದ ಹಂಸನ ಸೇರಿ 

ಲೇಸನುಂಡು ಮೋಸಗೊಳದೆ ಮುಕ್ತನಾಗೊ - ನೀ ಶಕ್ತನಾಗೊ IO 
ಅತ್ತಲೋ ಇತ್ತಲೋ - ಎತ್ತಲೋ ಈ ಸಂಸಾರ 

ಬತ್ತಲೆಗೆ ಬತ್ತಲೆ ನಿತ್ಯವಲ್ಲ- ಪರಿಮಿತಿ ಇಲ್ಲ 

ಕತ್ತಲೆ ಕಾವಳದೊಳು ಕಾಣಲಾರದೆ ನೀನು 

ಸತ್ಯವೆಂಬ ದಾರಿಯನು ಸೇರಲಿಲ್ಲ- ಲೇಸು ತೋರಲಿಲ್ಲ 

ಉತ್ತಮ ಅ ಉ ಮ ಎಂಬ ಓಂಕಾರ ಬೀಜಾಕ್ಷರ 

ಚಿತ್ರದಲಿ ಗ್ರಹಿಸು ನೀ ಬಿಡಬೇಡ - ಬಿಟ್ಟುಕೆಡಬೇಡ 

ಹೊತ್ತಾರೆಯೊ ಬೈಗಿನೊಳೊ ಆಗಲೊ ಈಗಲೊ ಕಾಯ 

ನಿತ್ಯವೆಂದು ಸ್ಥಿರವೆಂದು ನಂಬಬೇಡ - ನಿನಗೆ ಡಂಬ ಬೇಡ ॥ ೨॥ 
ಆಯಿತೊ ಹೋಯಿತೊ ಏನಾಯಿತೊ ಈ ದೇಹಕ್ಕೆ 

ತಾಯಿ ಯಾರೊ ಇನ್ನುತಂದೆ ಯಾರೊ 

ಮಾಯದೊಳು ಸಿಲುಕಿ ಬಲು ಕಾಲದಿಂದ ಶ್ರೀರಘು- 

ರಾಯನೆಂಬ ವಸ್ತುವಿನ ಸ್ಮರಣೆ ಬಿಟ್ಟು- ಭವದಿ ಮಮತೆ ಇಟ್ಟು 

ನಾಯ ಬಾಯ ಅರಿವೆಯಂತೆ ನಾನಾ ಕೋಟಲೆಯಲಿ ಬಿದ್ದು 

ಬಾಯಿ ಬಾಯಿ ಬಿಡುತಲಿ ಸಾವುದೇನೊ - ನೀ ನೋವುದೇನೊ 

ತ್ರಾಹಿ ತ್ರಾಹಿ ತ್ರಾಹಿಯೆಂದು ತ್ರೆ ಟಲೋಕ್ಯದೊಡೆಯ ಪುಣ್ಯ- 

ದಾಯಕನ ಹೊಂದಿ ನೀ ಧನ್ಯನಾಗೊ - ಮುಕ್ತ ಮಾನ್ಯನಾಗೊ 1೩॥ 
ಅಂದಿಗೊ ಇಂದಿಗೊ ಒಮ್ಮೆ ಸಿರಿ ಕಮಲೇಶನನ್ನು 

ಒಂದು ಬಾರಿ ಅರುಹಿಂದ ನೆನೆಯಲಿಲ್ಲ- ಮನ ತಣಿಯಲಿಲ್ಲ 

ಬಂದು ಬಂದು ಭ್ರಮೆಗೊಂಡು ಮಾಯಾಮೋಹಕೆ ಸಿಕ್ಕಿ 

ನೊಂದು ಬೆಂದು ಒಂದರಿಂದ ಉಳಿಯಲಿಲ್ಲ- ಬಂಧ ಕಳೆಯಲಿಲ್ಲ 

ಸಂದೇಹವ ಮಾಡದಿರು ಅರಿವು ಎಂಬ ದೀಪ ಹಿಡಿದು 

ಇಂದು ಕಾಣು ದೇಹದಲಿ ಪಿಂಡಾಂಡ - ಹಾಗೆ ಬ್ರಹ್ಮಾಂಡ 

ಹೊಂದಿ ಹರಿಯ ಧ್ಯಾನವನ್ನುಮಾಡಿ ವಿವೇಕದಿ ಮು- 

ಕುಂದನಿಂದ ಮುಕುತಿ ಬೇಡು ಕಂಡ್ಯ - ನೀ ನೋಡು ಕಾಣೊ YH 
ನೂರು ಬಾರಿ ಶರಣು ಮಾಡಿ ನೀರ ಮುಣುಗಲೇಕೆ ಪರ- 

ನಾರಿಯರ ನೋಟಕೆ ಗುರಿಯ ಮಾಡಿದಿ - ಮನ ಸೆರೆಯ ಮಾಡಿದಿ 
ಸೋರೆಯೊಳು ಸುರೆ ತುಂಬಿ ಮೇಲೆ ಹುದ್ವಿನ ಹಾರ ಹಾಕಿ 

ಗೀರುಗಂಧ ಅಕ್ಷತೆಯ ಧರಿಸಿದಂತೆ - ನೀ ಮೆರೆಸಿದಂತೆ 


೮೧. ತನುಸಂಚಾರವೀ ಬಗೆಯಾಯ್ತು ರಕ್ಷಿಸು ೨೬೩ 


ಗಾರುಡಿಯ ಮತ ಬಿಟ್ಟುನಾದಬ್ರಹ್ಮನ ಪಿಡಿದು 

ಸಾರಿ ಸೇರಿ ಮುಕ್ತಿಯನ್ನು ಶಮನದಿಂದ - ಮತ್ತೆ ಸುಮನದಿಂದ 

ನಾರಾಯಣ ಅಚ್ಯುತಾನಂತಾದಿಕೇಶವನ 

ಸಾರಾಮೃತವನುಂಡು ಸುಖಿಸೊ ಲಂಡ ಜೀವವೆ ಎಲೊ ಭಂಡ ಜೀವವೆ ॥೫॥ 


ಸೇ 


ಹೇಗೆ ನೀ ದಾಸನಾದೆ ಹೇ ಪ್ರಾಣಿ ಹೇಗೆ ನೀ ದಾಸನಾದೆ ॥ ಪ॥ 
ಹೇಗೆ ನೀ ದಾಸನಾದೆ - ಹೀಗೆ ಸಂಸಾರದೊಳು 


ಮಂಗನಂತೆ ಭವಭಂಗವ ಪಡುವವನು ॥ ಅಪ॥ 
ಆಸೆಯ ಬಿಡಲಿಲ್ಲಕಾಸು ಗಳಿಸುವೆಯಲ್ಲ 

ದೋಷಕ್ಕೆ ಗುರಿಯಾಗಿ ಹೇಸಿಕೆಯೊಳು ಬಿದ್ದು Well 
ತನುವು ತನ್ನದು ಎಂದು ತನಯ ಮಾನಿನಿಯರ 

ಇನಿತು ಎನಗೆ ಗತಿಯೆಂಬುವ ಮೂಢನೆ ॥೨॥ 
ಕಾಲನ ದೂತರು ಕರುಣಸಂಪನ್ನರೆ 

ಕಾಲ ವ್ಯರ್ಥದಿ ಕಳೆದು ಕೆಡುವಂಥ ಕಪಟ ನೀ TE 
ತಲೆ ಹುಳಿತ ನಾಯಂತೆ ಹಲವು ಬೀದಿಯ ತಿರುಗಿ 
ಗೆಲುವಿನಿಂದಲಿ ಮೂಲ ಮಲವನಳಿಯದೆ nv I 
ಉದರಪೋಷಣೆಗಾಗಿ ಮದದಿಂದ ಚರಿಸಿದೆ 
ಮದಗರ್ವವೆಂಬುದ ಬದಿಯಲ್ಲಿಟ್ಟುಕೊಂಡು i ೫ 
ಹಿರಿಯರ ನಿಂದಿಸಿ ಹರಿದಾಸನೆನಿಸಿದೆ 

ಹೊರೆಯ ಹೊಟ್ಟೆಗಾಗಿ ಕೇರಿ ಕೇರಿ ಚರಿಸಿದೆ nt 
ಕಾಲುಗೆಜ್ಜೆಯ ಕಟ್ಟಿಮೇಲೆ ಕರತಾಳ ತಟ್ಟಿ 

ಶ್ರೀಲೋಲನ ಗುಣ ಪೊಗಳದಲೆ ನೀ nd 
ಕುಣಿಕುಣಿದು ಮನದಣಿದು ಮಣಿದು ಸಜ್ಜನ ಪದಕೆ 

ಅಣಿಮಾದಿ ಅಷ್ಟಸಿದ್ಧಿಯ ಕೈಗೊಳ್ಳದಲೆ ನೀ ೮॥ 
ವೇದಶಾಸ್ತ್ರಗಳನು ಮೋದದಿಂದೋದದೆ 

ಬಾದರಾಯಣಕೃತ ಭಾಗವತ ಕೇಳದೆ El 
ಕಟ್ಟಿಕ್ಕೆ ಪರರಲಿ ಹೊಟ್ಟೆಗೋಸುಗ ಕಂ- | 

ಗೆಟ್ಟು ಕಿಟ್ಟಗಟ್ಟಿದ ಗಟ್ಟಿಗಬ್ಬಿಣದಂತೆ 1೧೦॥ 
ನೇಮದಿ ಉಪವಾಸ ಆ ಮಹಾ ಏಕಾದಶಿ 

ಕಾಮಜನಕನಿಗೆ ನೀನರ್ಪಿಸದೆ ಬರಿದೆ ॥೧೧॥ 
ಏಸುದಿನ ಬದುಕಿದರು ಸೂಸುವ ಮರಣವು 


ಈಸಿ ದಾಟದೆ ಕಾಸುವೀಸಕೆ ಬಾಳಿದೆ O೧೨ 


ಸಾ ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ 


ಅಂಗಳದೊಳಡಗಿಪ್ಪೆ ಮಂಗಳ ಮೂರ್ತಿ ಪಾ- ಇ 


ದಂಗಳ ಹಿಂಗದೆ ಪೊಂದಿ ಭಜಿಸದಲೆ _.॥೧೩॥ 
ಬತ್ತಿ ಹೋಯಿತು ನದಿ ಬಿತ್ತದೆ ಬೆಳೆಯದೆ 

ಅತ್ತರೆ ಬಾಹುದೇನೊ ರಾಶಿ ಬೆಳೆಯು ಸೂಸಿ I ೧೪॥ 
ಆಡುವ ಮಕ್ಕಳ ಕೈಗೆ ನೀಡದೆ ಕಡಲೆಯ 

ಬೇಡಿದರೆ ಕೊಟ್ಟು ಕೂಡಿ ಆಡದ ತೆರದಿ 1 ೧೫ ॥ 
ಶೃಂಗಾರ ಬಯಸುತ ಬಂಗಾರದೊಡವೆಯ 

ಹಿಂಗದೆ ಶ್ರೀ ತುಲಸಿಯ ರಂಗಗರ್ಷಿಸದೆ 1೧೬॥ 
ಸುತ್ತ ಕತ್ತಲೆ ಚಿಂತೆ ಮತ್ತೆ ಭಯದ ಭ್ರಾಂತಿ 

ಚಿತ್ರಜನಯ್ಯ ದೊರಕುವ ಬಗೆಯೆಂತು ೧೭॥ 
ಡಂಭವ ಮಾಡಿಕೊಂಡು ತುಂಬ ಪಾಪ ಒಳಗೆ 
ಹಂಬಲಿಸಿದರಿನ್ನು ಬೆಂಬಲಕಾರುಂಟು 1೧೮॥ 
ದುಂಡು ನಾಮವ ಬರೆದು ಭಂಡತನದಿ ಜಗದಿ 

ದಂಡಿಗೆ ಬೆತ್ತ ಪಿಡಿವನು ಹೆಂಡಿರ ಕಾಯ್ವನು 1೧೯॥ 
ಪಕ್ಷಿವಾಹನನ ಗುಣ ಲೆಕ್ಕಿಸಿ ಪೊಗಳದೆ 

ಬೆಕ್ಕಸ ಬೆರಗಾಗಿ ಅಕ್ಕಿಗೆ ತಿರುಗುವವ 1 ೨೦॥ 
ಭೋಗಿಶಯನನ ಪಾದ ರಾಗದಿ ಭಜಿಸದೆ 
ಕಾಗಿನೆಲೆಯಾದಿಕೇಶವನ ದಾಸ ನೀನು I ೨೧॥ 


ಕಸ 


ದಾಸ ದಾಸರ ಮನೆಯ ದಾಸಾನುದಾಸ ನಾನು 

ಶ್ರೀಶ ಶ್ರೀರಂಗ ನಿಮ್ಮಮನೆಯ ದಾಸ ॥ ಪ॥ 
ಕಾಳು ದಾಸರ ಮನೆಯ ಆಳುದಾಸ ನಾನಯ್ಯ 
ಕೀಳುದಾಸನು ನಾನು ಕಿರಿಯ ದಾಸ 

ಫಾಲಾಕ್ಷ ಮುಂತಾಗಿ ಭಜಿಪ ದೇವರ ಮನೆಯ 

ಆಳಿನ ಆಳಿನ ಆಳಿನಡಿದಾಸ ನಾನು On 
ಪಂಕಜನಾಭನ ಮನೆಯ ಮಂಕುದಾಸನಯ್ಯ 

ಕೊಂಕು ದಾಸನು ನಾನು ಕುರುಡು ದಾಸ 

ಸಂಕೀರ್ತನೆಯ ಮಾಡಿ ನೆನೆವ ಭಕ್ತರ ಮನೆಯ 

ಬಂಕದ ಬಾಗಿಲ ಕಾಯ್ವ ಬಡದಾಸ ನಾನು | ೨॥ 
ಹಲವು ದಾಸರ ಮನೆಯ ಹೊಲೆ ದಾಸ ನಾನಯ್ಯ 
ಕುಲವಿಲ್ಲದ ದಾಸ ಕುನ್ನಿದಾಸ 


೮೨. ವಿಶ್ವವ್ಯಾಪಕನು ನೀನಹದು ರಕ್ಷಿಸು ಣೆ ೨೬೫ 


ಮಲಹರ ರಂಗ್ಗ ನಿನ್ನಮನೆಯ ಮಾದಿಗದಾಸ ` , 
ಸಲೆ ಮುಕ್ಕಿ ಪಾಲಿಸೊ ಆದಿಕೇಶವರಾಯ. Ea 


೬. ಕುರುಬ ಮೊದಲಾದ ಯೋನಿಗಳಲ್ಲೂ ತಿಳಿಯಬಹುದಾದ ಅಂತರಾರ್ಥವನ್ನು 

ದಾಸರು ಈ ಕೆಳಗಿನ ಪದ್ಯದಲ್ಲಿ ತಿಳಿಸಿರುವರು: | 
ನಾವು ಕುರುಬರು ನಮ್ಮ ದೇವರು ಬೀರಯ್ಯ 
ಕಾವ ನಮ್ಮಜ್ಜ ನರಗುರಿಯ ಹಿಂಡುಗಳ ॥ಪ॥ 
ಅರುಹೆಂಬ ನರಗುರಿಯು ತೆರೆಯೆಂಬ ಜಾವಲಿಯು 
ಮರವೆಯಲಿ ಯಮನೆಂಬ ತೋಳ ತುಡುಕಿ 
ಅರುಹಿನಾ ಮರೆಯಲ್ಲಿಕುರಿಯ ಮುರಿವುದ ಕಂಡು 
ಅರಿತು ಅರಿಯದ ಹಾಗೆ ಇರುವ ನಮ್ಮಜ್ಜ WO i 
ಅಷ್ಟಮದ ಮತ್ತರಗಳೆಂತೆಂಬ ಟಗರುಗಳು 
ಸೃಷ್ಟಿಯೊಳು ಪರಮಾತ್ಮನೆಂಬ ಆಡು 
ಜೇಷ್ಠಕರು ಸಿದ್ಧನಾಧ್ಯರು ಮುನಿಯು ಹೋತುಗಳು 
ಕಟ್ಟಿದೃಡಗೋಲಿಂದ ಕಾವ ನಮ್ಮಜ್ಜ | ೨॥ 
ಹುಟ್ಟುವುದು ಮೊದಲಿಲ್ಲಸಾವುದಕೆ ಕಡೆಯಿಲ್ಲ 
ಹುಟ್ಟುಸಾವಿನ ಹೊಲಬ ಅಜ್ಜಬಲ್ಲ 
ಅಷ್ಟುನರಪ್ರಾಣಿಗಳು ನಮ್ಮ ಮನೆಯೊಳಗಿದ್ದು . 
ಹೊಟ್ಟೆಗೆ ಕೇಳುವವು ನಮ್ಮಜ್ಜನಲ್ಲಿ ॥೩॥ 
ವೇದಶಾಸ್ತ್ರ ಪುರಾಣ ಶ್ರುತಿತರ್ಕ ಮಹದಾದಿ 
ಸಾಧನದ ಶ್ವಾನ ನಮ್ಮಜ್ಜನ ಹಿಂಡಿನೊಳು 
ಭೇದಗೊಳ್ಳದೆ ಬೊಗಳಿ ಬಾಯಾರಿ ಕಾಲ್ಗೆಡಲು 
ಆದರಿಸಿ ಅಂಬಲಿಯ ಎರೆವ ನಮ್ಮಜ್ಜ HY I 
ಮೂರು ಲೋಕಕೆ ಗೌಡ ಸಂಗತಿ ಇಹರು ಮಂತ್ರಿ 
ಮೂರುಲೋಕದ ಜನರು ಭಜಿಸುತಿಹರು 
ಮಾರಪಿತ ಕಾಗಿನೆಲೆಯಾದಿ ಕೇಶವನಂಘ್ರಿ- 
ವಾರಿಜವ ನೆರೆನಂಬದವನೆ ಕುರುಬ 1೫1 


ಸೇಸೇಸ ಈಸ 


೮೨. ವಿಶ್ವವ್ಯಾಪಕನು ನೀನಹದು ರಕ್ಷಿಸು 


ಗೋಪುರದ ಭಾರವನು ಗಾರೆಯ 
ರೂಪುದೋರಿದ ಪ್ರತಿಮೆಯಂದದಿ 
ಈ ಪರಿಯ ಸಂಸಾರಭಾರವನಾರು ತಾಳುವರು । 


೨೬೬ ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ 


ತಾ ಪರಾಕ್ರಮಿಯೆಂದು ಮನುಜನು 
ಕಾಪಥವನೈದುವನು ವಿಶ್ವ 
ವ್ಯಾಪಕನು ನೀನಹದು ರಕ್ಷಿಸು ನಮ್ಮನನವರತ 11 ೮೨ ॥ 


ಆ: ಗೋಪುರದ ಭಾರವನ್ನು: ಹೊರುವ ಗಾರೆಯಿಂದ ರೂಪಗೊಳ್ಳುವ ಪ್ರತಿಮೆಯಂತೆ 
ಈ ರೀತಿಯಾದ ಸಂಸಾರದ ಭಾರವನ್ನು ಯಾರು ತಾನೇ ಧರಿಸಿಯಾರು. ತಾನು 
ಪರಾಕ್ರಮಿ ಎಂದು ಅಹಂಕಾರ ಪಡುವ ಮನುಷ್ಯನು ಕೆಟ್ಟ ಹಾದಿಯಲ್ಲಿ ಸಾಗುವನು. 
ವಿಶ್ವವ್ಯಾಪಕನಾದವನು ನೀನು ಮಾತ್ರವೇ ಸರಿ. ಅಂತಹ ಶ್ರೀಹರಿಯೇ! ನೀನು ನಮ್ಮನ್ನು 
ಸದಾ ರಕ್ಷಿಸು. 

ವಿ.: ೧. ಗೋಪುರದ ಭಾರವನ್ನು ಕಟ್ಟಡ ಹೊರುವುದು. ಅಂತಹ ಕಟ್ಟಡದ ಗೋಪುರ- 
ಗಳಲ್ಲಿ ಪ್ರತಿಮೆಗಳು ಕೆತ್ತಲ್ಪಡುವವು. ಎಂದರೆ, ಪ್ರತಿಮೆಗೆ ಆಧಾರವಾಗಿ ಗೋಪುರವನ್ನು 
ಹೊರುವ ಗೋಡೆ ಇರುವುದು. ಆದರೆ, ಜೀವನು ಹೊತ್ತಿರುವ ಸಂಸಾರದ ಭಾರವನ್ನು 
ಹೊರುವವನುಸಾಕ್ಟಾತ್‌ ಶ್ರೀಹರಿಯೇ ಆಗಿರುವುದರಿಂದ ಅವನನ್ನು ಮೊರೆ ಹೊಕ್ಕು ಉದ್ದಾರ 
ಹೊಂದಬೇಕು ಎಂದು ಭಾವ. 


೨. ಗೋಪುರದ ಭಾರವನ್ನು ಗೋಡೆ ಹೊತ್ತರೆ ಅಂತಹ ಗೋಡೆಯಲ್ಲಿ ಪ್ರತಿಮೆಗೆ ಅವಕಾಶ 
ದೊರೆಯುವುದು ಅದರಂತೆ ಸಂಸಾರದ ಭಾರವನ್ನು ಮುಖ್ಯವಾಗಿ ಹೊತ್ತು ರಕ್ಷಿಸುವವನು 
ಸಾಕ್ಟಾತ್‌ ಶ್ರೀಹರಿ. ಅವನು ಹಾಗೆ ಭಾರ ಹೊತ್ತಾಗ ಮಾತ್ರವೇ ಜೀವ ನೆಲೆಗೊಳ್ಳಲು ಸಾಧ್ಯ. 


೩. ಮೇಲ್ನೋಟಕ್ಕೆ ಗೋಪುರದ ಗೋಡೆಯಲ್ಲಿನ ಪ್ರತಿಮೆಗಳೇ ಕಟ್ಟಡದ ಭಾರವನ್ನು 
ಹೊತ್ತಂತೆ ಕಾಣುವುದು. ಆದರೆ, ವಸ್ತುಸ್ಥಿತಿ ಅದಲ್ಲ ನಿಜಕ್ಕೂ ಭಾರಹೊತ್ತ ಗೋಡೆಗಳ ಮೇಲೆ 
ಪ್ರತಿಮೆಗಳು ಕೆತ್ತಲ್ಪಟ್ಟಿರುತ್ತವೆ. ಎಂದರೆ, ಕಟ್ಟಡಕ್ಕೆ ಪ್ರತಿಮೆಗಳು ಆಸರೆಯಾಗಿರದೆ, ಪ್ರತಿಮೆಗಳಿಗೆ 
ಕಟ್ಟಡದ ಗೋಡೆಗಳೇ ಆಸರೆಯಾಗಿವೆ. ಆಧಾರ ತಪ್ಪಿದಾಗ ಆ ಪ್ರತಿಮೆಗಳು ಪತನಗೊಳ್ಳುವವು. 
ಇದರಂತೆ ನಮ್ಮ ದೇಹವೂ ಒಂದು ಕಟ್ಟಡ. ಇದನ್ನು ಆಧರಿಸಿ ನಾವು ಜೀವಿಸಿರುವೆವೇ 
ಹೊರತು, ಇದಕ್ಕೆ ಆಧಾರವಾಗಿ ಅಲ್ಲ ಮುಖ್ಯವಾಗಿ ಇದಕ್ಕೆ ಆಧಾರವಾಗಿರುವವನು ದೇಹ 
ನೀಡಿದ ಶ್ರೀಹರಿಯೇ ಆಗಿರುವನು. ಆ ಶ್ರೀಹರಿಯ ಆಧಾರ ತಪ್ಪಿದಾಗ ದೇಹವು ಬಿದ್ದು 
ಹೋಗುವುದು; ಜೀವ ದುಃಖಕ್ಕೊಳಗಾಗುವನು. ಆದ್ದರಿಂದ ಈ ದೇಹ ನನ್ನದು ಎಂಬ 
ಭ್ರಾಂತಿಗೊಳಗಾಗದೇ ಅದು ಶ್ರೀಹರಿ ಕರುಣಿಸಿದ್ದುಎಂದು ಅರ್ಥಮಾಡಿಕೊಂಡು ಅವನನ್ನು 
ಸದಾ ಚಿಂತಿಸುವುದೊಂದೇ ಒಳಿತಿನ ಮಾರ್ಗ ಎಂದರ್ಥ; ಕಾಪಥ - ದುರ್ಮಾರ್ಗ, 
ತಪ್ಪುದಾರಿ, ಕಟ್ಟದಾರಿ. 


೪. ಪ್ರತಿಮೆಯು ತನಗೆ ಯಾವ ಆಧಾರದ ಅಗತ್ಯವೂ ಇಲ್ಲಎಂದು ಭಾವಿಸಿದ್ದಲ್ಲಿ ಅದರ 
ಪತನ ನಿಶ್ಚಿತವಾಗಿರುವಂತೆ, ಜೀವನು ತನಗೆ ಇತರ ಯಾರ ಅನುಗ್ರಹದ ಅಗತ್ಯವೂ ಇಲ್ಲ ತಾನೇ 


೮೩. ಬೀಜವೃಕ್ಷೆನ್ಯಾಯವಿದ ಭೇದಿಸುವರಾರಿನ್ನು ರಕ್ಷಿಸು ೨೬೭ 


ಸ್ವತಂತ್ರ ಎಂದು ಭಾವಿಸಿದಲ್ಲಿ ಅವನಿಗೆ ಸಂಸಾರದಿಂದ ಬಿಡುಗಡೆಯು ಎಂದಿಗೂ ಸಿಗದು. 
ಆದ್ದರಿಂದ, ಅಹಂಕಾರವನ್ನುತೊರೆದು ತನ್ನದೇನಿದ್ದರೂ ಸಹ ಭಗವದನುಗ್ರಹದಿಂದ ಆದುದು 
ಎಂಬ ಸರಿಯಾದ ತಿಳುವಳಿಕೆಯನ್ನು ಹೊಂದಿ ಜೀವನು ವಿನೀತನಾಗಿ ಸಾಧನೆ ಮಾಡಬೇಕು 
ಎಂಬುದು ಇದರಲ್ಲಿಯ ಸಂದೇಶ. 


ಶಶ ಸಟ ನೇ 


೮೩. ಬೀಜವೃಕ್ಚನ್ಯಾಯವಿದ ಭೇದಿಸುವರಾರಿನ್ನು ರಕ್ಷಿಸು 

ಬೀಜ ವೃಕ್ಷದೊಳಾಯ್ತು ವೃಕ್ಷಕೆ 

ಬೀಜವಾರಿಂದಾಯ್ದ ಲೋಕದಿ 

ಬೀಜವೃಕ್ಷನ್ಯಾಯವಿದ ಭೇದಿಸುವರಾರಿನ್ನು 

ಸೋಜಿಗವ ನೀ ಬಲ್ಲೆ ನಿನ್ನೊಳು 

ರಾಜಿಸುತ ಮೊಳೆದೋರುವುದು ಸುರ- 

ರಾಜನಂದನನಮಿತ ರಕ್ಷಿಸು ನಮ್ಮನನವರತ I ೮೩ ॥ 


ಅ: ಬೀಜವು ವೃಕ್ಷದಿಂದ ಹುಟ್ಟುವುದು. ವೃಕ್ಷಕ್ಕೆ ಆ ಬೀಜವು ಕಾರಣವಾಗುವುದು. 
ಬೀಜದಿಂದ ವೃಕ್ಷವೋ, ವೃಕ್ಷದಿಂದ ಬೀಜವೋ?) ಎಂಬುದು ಬೀಜವೃಕ್ಷನ್ಯಾಯವೆನ್ನಿಸಿದೆ. 
ಇದು ಭೇದಿಸಲಾಗದ ಒಗಟು. ನಿಜಕ್ಕೂ ಇದು ಸೋಜಿಗ. ಇದರ ನಿಜವಾದ ರಹಸ್ಯ 
ತಿಳಿದವನು ನೀನೊಬ್ಬನೇ. ನಿನ್ನನ್ನು ಆಶ್ರಯಿಸಿ ಈ ಜಗತ್ತು ಹುಟ್ಟನ್ನು ಪಡೆಯುವುದು. 
ನೀನು ಸುರರಾಜನಾದ ಇಂದ್ರನ ಮಗನಾದ ಅರ್ಜುನನಿಂದ ವಂದಿತನಾದವನು. 
ಶ್ರೀಹರಿಯೇ ನೀನು ನಮ್ಮನ್ನು ಸದಾ ರಕ್ಷಿಸು. 

ವಿ: ೧. ಬೀಜವೃಕ್ಷನ್ಯಾಯದಂತೆ ಈ ಜಗತ್ತಿನ ರಹಸ್ಯ ಮೇಲ್ನೋಟಕ್ಕೆ ಒಡೆಯಲಾಗದ 
ಒಗಟು ಎನ್ನಿಸಿದೆ. ಆದರೆ, ನಿಜಕ್ಕೂ ಇದರ ಕಾರಣಪುರುಷಸಾಕ್ಟಾತ್‌ ಶ್ರೀಹರಿ ಎಂಬುದು ಈ 
ಪದ್ಯದ ಭಾವ. 

೨. ಬೀಜವೃಕ್ಷನ್ಯಾಯ ಎಂಬುದು ಸಂಸ್ಕೃತದಲ್ಲಿ ತುಂಬಾ ಪ್ರಸಿದ್ಧವಾಗಿರುವ ಒಂದು 
ನ್ಯಾಯ. ಬೀಜದಿಂದ ವೃಕ್ಷಗಳು ಹುಟ್ಟುವವು, ಅದರಂತೆ ವ್ಯಕ್ಷಗಳಿಂದ ಬೀಜಗಳು ಲಭಿಸುವವು. 
ಇದರಿಂದ ಬೀಜಕ್ಕೆ ವೃಕ್ಚ ಕಾರಣವೋ? ವೃಕ್ಷಕ್ಕೆ ಬೀಜ ಕಾರಣವೋ? ಎಂಬ ಗೊಂದಲ 
ಉಂಟಾಗುವುದು. ಇದು ಶಾಸ್ತ್ರೀಯ ಪರಿಭಾಷೆಯಲ್ಲಿಅನ್ಯೋನ್ಯಾಶ್ರಯ ಎನ್ನಿಸುವ ದೋಷ 
ಅದರಂತೆ ಬೀಜದಿಂದ ವೃಕ್ಷ ಅದರಿಂದ ಬೀಜ, ಅದರಿಂದ ಮತ್ತೊಂದು ವೃಕ್ಷ ಎಂಬ ಇನ್ನೊಂದು 
ಬಗೆಯ ಕೊನೆಗಾಣದ ಕಾರಣಕಾರ್ಯ ಪರಂಪರೆಯು ಅನವಸ್ಥಾ ಎನ್ನಿಸುವ ದೋಷವಾಗಿದೆ. 


೨೬೮ ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ 


ಇಂತಹ ದೋಷವನ್ನುಪರಿಹರಿಸಿ ಶ್ರೀಹರಿಯ ಸರ್ವೋತ್ತಮತ್ವವನ್ನುತಿಳಿಯುವುದು ನಿಜಕ್ಕೂ 
ಸಾಧನೆ ಎನ್ನಿಸುವುದು. 


೩. ಬೀಜವೃಕ್ಷನ್ಯಾಯವು ಮೇಲ್ನೋಟಕ್ಕೆ ಅನ್ಯೋನ್ಯಾಶ್ರಯ ಅಥವಾ ಅನವಸ್ಥ 
ಎನ್ನಿಸಿದರೂ, ಮೂಲತಃ ಅವುಗಳಿಗೆ ಮುಖ್ಯಕಾರಣನಾದವನು ಸಾಕ್ಟಾತ್‌ ಶ್ರೀಹರಿ. ಈ 
ರಹಸ್ಯವನ್ನು ತಿಳಿದವರಿಗೆ ಬೀಜವೃಕ್ಷನ್ಯಾಯ ದೇವರ ಅಸ್ತಿತ್ವವನ್ನು ಸಮರ್ಥಿಸುವ ಅಪೂರ್ವ 
ನ್ಯಾಯವಾಗಿದೆ. 


೪. ಅನವಸ್ಥೆಯು ಸದನವಸ್ಥಾ ಹಾಗೂ ದುರನವಸ್ಥಾ ಎಂಬುದಾಗಿ ಎರಡು ಬಗೆ. 
ಮೊದಲನೆಯ ಕಾರ್ಯಕಾರಣಭಾವವೇ ಸಿದ್ಧವಾಗದ ಅನವಸ್ಥ್ಯಾ ದುರನವಸ್ವಾ ಅದು 
ಅಪರಿಹಾರ್ಯ ಎನ್ನಿಸುವ ದೋಷ: "ಮೂಲಕ್ಷಯಕರೀಂ ಪ್ರಾಹುರನವಸ್ಥಾಂ ಹಿ 
ದೂಷಣಮ್‌' ಆದರೆ, ಮೊದಲನೆಯ ಕಾರ್ಯಕಾರಣಭಾವ ಸಿದ್ಧವಾದಾಗ ಒದಗುವ 
ಅನವಸ್ಯಾ ಸದನವಸ್ಥಾ ಅದು ದೂಷಣವೆನ್ನಿಸದು. ಬೀಜವೃಕ್ಟನ್ಯಾಯವು ಸದನವಸ್ಥೆಯ 
ಗುಂಪಿಗೆ ಸೇರಿದ್ದಾದ್ದರಿಂದ ಅದು ದೋಷವಲ್ಲಎಂದು ತಿಳಿಯಬೇಕು. 


೫. ಬೀಜವೃಕ್ಟನ್ಯಾಯವು ಹೀಗೆ ಅಗೋಚರವಾಗಿದ್ದರೂ ಮುಖ್ಯಕಾರಣ ಎನ್ನಿಸುವ 
ಶ್ರೀಹರಿಯ ಮಹಾಮಹಿಮೆಯನ್ನು ತಿಳಿಸುವ ಒಂದು ಸಾಧನವಾಗಿದೆ. ಅದನ್ನುತಿಳಿಯದ ಜನ 
ಇದೊಂದು ಅನವಸ್ಥೆಗೆ ಕಾರಣವಾಗುವ ದೊಡ್ಡ ದೋಷ ಎಂದು ತಪ್ಪಾಗಿ ಭಾವಿಸುವ ಸಾಧ್ಯತೆ 
ಉಂಟು. ದಾಸರು ಅಂತಹ ತಪ್ಪುತಿಳುವಳಿಕೆಯನ್ನು ಈ ಪದ್ಯದಲ್ಲಿ ದೂರಮಾಡುತ್ತಾ ಮುಖ್ಯವಾಗಿ 
ಶ್ರೀಹರಿಯೇ ಜಗಜ್ಜನ್ಮಾದಿ ಕರ್ತ ಎಂಬ ಪರಮಸತ್ಯವನ್ನು ತಿಳಿಸಿರುವರು. 


೬. ನಿಜಕ್ಕೂ ಜಗತ್ತಿನ ಮುಖ್ಯಕಾರಣವನ್ನು ಇಲ್ಲಿ ಅತ್ಯಂತ ತರ್ಕಬದ್ಧವಾಗಿ ತಿಳಿಸಿ- 
ಕೊಡಲಾಗಿದೆ. ಇಂತಹ ಶ್ರೀಹರಿಯ ಮಹಿಮೆ ಅತ್ಯಪೂರ್ವ ಎಂದರ್ಥ. 


೭. ಸುರರಾಜ ಎಂದರೆ ದೇವೇಂದ್ರ. ಅವನ ನಂದನ ಎಂದರೆ ಅರ್ಜುನ. ಅಂತಹ 
ಅರ್ಜುನನು ಶ್ರೀಹರಿಯ ವಿಶ್ವರೂಪವನ್ನು ಕಂಡು ಬಗೆಬಗೆಯಲ್ಲಿ ವಂದಿಸಿದ ವಿವರ 
ಭಗವದ್ಗೀತೆ ಮೊದಲಾದವುಗಳಲ್ಲಿ ಬಂದಿದೆ. ಅದನ್ನು ತಿಳಿದವರಿಗೆ ಬೀಜವೃಕ್ಷನ್ಯಾಯವು 
ಒಡೆಯಲಾಗದ ಒಗಟೇನಲ್ಲಎಂದು ಮನವರಿಕೆಯಾಗುವುದು ಎಂದರ್ಥ. 


೮. ಇದರಂತೆ, ದೇವರಿಂದ ಜಗತ್ತೋ, ಜಗತ್ತಿನಿಂದ ದೇವರೋ ಎಂದು 
ಗೊಂದಲಕ್ಕೀಡಾಗಬೇಕಿಲ್ಲ ಜಗತ್ತು ಜಡ, ಚೇತನ ಎಂಬುದಾಗಿ ಎರಡು ಬಗೆ, ಜಡಕ್ಕೆ ಕರ್ತೃತ್ವವೇ 
ಇಲ್ಲ ಜೀವರಿಗೆ ಸ್ವಾತಂತ್ರ್ಯವಿಲ್ಲ ನಿಜಕ್ಕೂ ಸ್ವತಂತ್ರ ಕರ್ತೃ ಎಂದರೆ, ಭಗವಂತನೊಬ್ಬನೇ. 
ಆದ್ದರಿಂದ ಅವನನ್ನೇ ಜಗತ್ಕಾರಣ ಎಂದು ಸರಿಯಾಗಿ ತಿಳಿದುಕೊಂಡು ಆರಾಧಿಸುವುದು 


ಮೊಳಕೆ ಹಾದಿ ಎಂದು ಭಾವ. 


೮೪. ನಿನ್ನನಾಮದಿ ಜಗಕೆ ತೋರುತ್ತಿಹವು ರಕ್ಷಿಸು ೨೬೯ 


೯. ಹಿರಣ್ಯಕಶಿಪುವು ಭಗವಂತನಾದ ವಿಷ್ಣುವಿನ ಅಸ್ತಿತ್ವಕ್ಕೆ ಯಷಿಮುನಿಗಳು ಮಾಡುವ 
ಯಜ್ಞಯಾಗಾದಿಗಳೇ ಆಸರೆ ಎಂದು ತಪ್ಪು ತಿಳಿದು ಅವರನ್ನು ನಾಶಮಾಡುವ ಮೂಲಕ 
ವಿಷ್ಣುವನ್ನು ಅಳಿಸಬಲ್ಲೆ ಎಂದು ಮಾಡಿದ ಪ್ರಯತ್ನ ಇಂತಹ ತಪ್ಪು ತಿಳುವಳಿಕೆಗೆ ಒಳ್ಳೆಯ 
ನಿದರ್ಶನ. ಅದರ ಫಲವಾಗಿ ಅವನು Mh ಕಂಡಿದ್ದು ಲೋಕವಿಖ್ಯಾತವಾದ ಸಂಗತಿ. 
ಹಿರಣ್ಯಕಶಿಪುಗಳ ಮಧ್ಯೆ ಬದುಕುವ ಜನ ಇದರಂತೆಯೇ" ದೇವರನ್ನು ಆಗಸ ಮಾಡಿ 
ಕತಾ ಎಂಬ ಸಂದೇಶ ಇದರಲ್ಲಿದೆ. 


ತಾಸೇಸ ಶನೇ 


೮೪. ನಿನ್ನನಾಮದಿ ಜಗಕೆ ತೋರುತ್ತಿಹವು ರಕ್ಷಿಸು 


ತೊಗಲುಬೊಂಬೆಗಳಂತೆ ನಾಲಕು- 

ಬಗೆಯ ನಿರ್ಮಾಣದಲಿ ಇದರೊಳು 

ನೆಗಳಿದೀ ಚೌಷಷ್ಟಿ ಲಕ್ಷಣಜಾತಿಧರ್ಮದಲಿ | 

ಬಗೆಬಗೆಯ ನಾಮಾಂಕಿತದ ಜೀ- 

ವಿಗಳದೆಲ್ಲವು ನಿನ್ನ ನಾಮದಿ 

ಜಗಕೆ ತೋರುತ್ತಿಹವು ರಕ್ಷಿಸು ನಮ್ಮನನವರತ n ೮೪ ॥ 


ಅ: ಶ್ರೀಹರಿಯ ಸೃಷ್ಟಿ ತೊಗಲುಬೊಂಬೆಗಳ ನಿರ್ಮಾಣದಂತೆ ನಾಲ್ಕು ತೆರನಾಗಿದೆ. 
ಈ ನಿರ್ಮಾಣವು ಸಹ ಪುನಃ ವಿಭಾಗಗೊಂಡು ೬೪ ಬಗೆಯ ಜಾತಿ-ಧರ್ಮಗಳಾ- 
ಗುವವು. ಅಂತಹ ಜಾತಿ ಧರ್ಮಗಳಿಗೂ ಸಹ ಬಗೆಬಗೆಯ ನಾಮಗಳಿರುವವು. ಇಂತಹ 
ಜೀವಿಗಳು ಪ್ರಪಂಚದಲ್ಲಿ ನಿನ್ನ ಹೆಸರಿನಿಂದಲೇ ಬಳಕೆಯಲ್ಲಿ ಬಂದಿರುವವು. ಇಂತಹ 
ಶ್ರೀಹರಿಯೇ ನೀನು ನಮ್ಮನ್ನು ಸದಾ ರಕ್ಷಿಸು. 

ವಿ.: ೧. ಜೀವನು ದೇಹ ಪಡೆದು ಹುಟ್ಟಿ ಬರುವ ಅನೇಕ ಬಗೆಯನ್ನು ಇದರಲ್ಲಿ 
ತಿಳಿಸಲಾಗಿದೆ. 


೨. ತೊಗಲುಬೊಂಬೆಗಳಂತೆ ಜೀವನು ಬಗೆಬಗೆಯ ದೇಹಗಳನ್ನು ಹೊಂದುವನು 
ಎಂಬುದುಮೊದಲವಿವರ. ತೊಗಲುಬೊಂಬೆಗಳು ಹೇಗೆ ಚರ್ಮದಿಂದ ಮಾಡಲ್ಲಟ್ಟಿರುವವೋ, 
ಹಾಗೆ ಜೀವನ ಬಾಹ್ಯದೇಹಗಳು ಭೌತಿಕವಾದವು ಎಂದರ್ಥ. ತ್ವಕ್‌ ಚರ್ಮ ಮೊದಲಾದ 
ಸಪ್ತಧಾತುಗಳಿಂದ ನಿರ್ಮಾಣಗೊಳ್ಳುವ ದೇಹವು ಭೌತಿಕ ಎಂದರೆ ನಶ್ವರ. ತೊಗಲು 
ಬೊಂಬೆಗಳು ಹೇಗೆ ನಶ್ವರವೋ ಹಾಗೆ ಜೀವನ ಬಾಹ್ಯದೇಹಗಳು ನಶ್ವರ. ಅದರಲ್ಲೂ ಭೌತಿಕ 
ದೇಹ ಅತ್ಯಂತ ನಶ್ವರ ಎಂದು ಭಾವ. 


೨೭೦ ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ 


೩. ಇಲ್ಲಿನಾಲ್ಕು ಬಗೆಯ ದೇಹಗಳು ಎಂದರೆ, ನಾಲ್ಕು ವರ್ಣಗಳು ಎಂದರ್ಥ. ಬ್ರಾಹ್ಮಣ, 
ಕ್ಷತ್ರಿಯ, ವೈಶ್ಯ, ಶೂದ್ರ ಎಂಬ ನಾಲ್ಕು ಬಗೆಯ ದೇಹಗಳು ಸ್ಪೃತಿಗಳಲ್ಲಿ ಪ್ರಸಿದ್ಧವಾಗಿವೆ. 
ಈ ವ್ಯವಸ್ಥೆಯನ್ನು ಶ್ರೀಹರಿಯೇ ಮಾಡಿರುವನು ಎಂಬುದು ಭಗವದ್ಗೀತೆಯಲ್ಲಿದೆ: 
ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ 


೪. ಸ್ವರೂಪದೇಹ, ಲಿಂಗದೇಹ, ಅನಿರುದ್ಧದೇಹ ಮತ್ತು ಸ್ಥೂಲದೇಹ ಎಂಬುದಾಗಿ 
ಮತ್ತೊಂದು ರೀತಿಯಲ್ಲಿ ನಾಲ್ಕು ಬಗೆಯ ದೇಹಗಳು ಜೀವನಿಗೆ ಇರುವವು. ಆದರೆ, ಇಲ್ಲಿ 
ಮೇಲೆ ತಿಳಿಸಿದ ಬ್ರಾಹ್ಮಣ ಮೊದಲಾದ ನಾಲ್ಕು ದೇಹಗಳೇ ಮುಖ್ಯವಾಗಿ ವಿವಕ್ಚಿತ. 


೫. ಚೌಷಷ್ಟಿ ಎಂದರೆ ಚತುಃಷಷ್ಟಿ ಎಂದರೆ ಅರವತ್ತನಾಲ್ಕು ಎಂದರ್ಥ. ಮುಖ್ಯ 
ವರ್ಣಗಳು ನಾಲ್ಕು ಬಗೆಯವಾದರೂ, ಮುಂದೆ ಪರಸ್ಪರ ಸಾಂಕರ್ಯದಿಂದಾಗಿ ಒಟ್ಟು 
೬೪ ಬಗೆಯ ಜಾತಿಗಳಾಗುವವು ಎಂದರ್ಥ. ಈ ಜಾತಿಗಳು ಸಹ ಅನುಲೋಮ ಮತ್ತು 
ಪ್ರತಿಲೋಮ ಎಂಬುದಾಗಿ ಎರಡು ಬಗೆ. ಒಟ್ಟು೬೪ ಬಗೆಯ ಜಾತಿಗಳ ಬಗ್ಗೆ. ಹೆಚ್ಚು ವಿವರಗಳು 
ಶ್ರೀಮನ್ನಹಾಭಾರತದ ಅನುಶಾಸನಪರ್ವದಲ್ಲಿನಿರೂಪಿತವಾಗಿವೆ. 


೬. ಹೀಗೆ ೬೪ ಬಗೆಯ ಜಾತಿಗಳಲ್ಲಿ ಹುಟ್ಟಿ ಬರುವ ಜೀವನಿಗೆ ಈ ಜಗತ್ತಿನಲ್ಲಿ ಏನೇ 
ಇದ್ದರೂ ಸಹ ಅದು ಮೂಲತಃ ಶ್ರೀಹರಿಯ ಆಧೀನ್ಯಕ್ಕೆ ಒಳಪಟ್ಟದ್ದು ಶ್ರೀಹರಿಯ ಆಧೀನ್ಯಕ್ಕೆ 
ಒಳಪಡದ ಯಾವ ವಸ್ತುವೂ ಸಹ ಜಗತ್ತಿನಲ್ಲಿಎಲ್ಲಿಯೂ ಸರ್ವಥಾ ಇಲ್ಲವೇ ಇಲ್ಲಎಂದರ್ಥ. 
ಇದು "ಈಶಾವಾಸ್ಯಮಿದಂ ಸರ್ವಂ' ಮೊದಲಾದ ಶಾಸ್ತ್ರವಾಕ್ಯಗಳ ಭಾವವಾಗಿದೆ. 


೭. ಹೀಗೆ ಶ್ರೀಹರಿಯು ಸರ್ವಸ್ವಾಮಿಯಾಗಿರುವುದರಿಂದಲೇ ಅವನು ಸರ್ವರನ್ನು ಸಹ 
ಸದಾ ರಕ್ಷಿಸಲು ಸಮರ್ಥ ಎಂಬುದು ಇಲ್ಲಿಯ ತಾತ್ಪರ್ಯ. 


೮. ಹಿಂದಿನ ಪದ್ಯದಲ್ಲಿ ಬೀಜವೃಕ್ಚನ್ಯಾಯದ ನಿದರ್ಶನವನ್ನು ನೀಡಿ ಶ್ರೀಹರಿಯು 
ಮೂಲಕಾರಣನು ಎಂಬುದನ್ನು ನಿರೂಪಿಸಿದರೆ, ಇಲ್ಲಿ ಅಸ್ವತಂತ್ರರಾದ ಜೀವಿಗಳು 
ತೊಗಲುಬೊಂಬೆಗಳಂತೆ ಎಂದು ತಿಳಿಸುವ ಮೂಲಕ ಅದನ್ನು ಇನ್ನಷ್ಟು ಸ್ಫುಟಪಡಿಸಿರುವರು 
ಎಂದು ತಿಳಿಯಬಹುದು. 


ಸಾವನ 


೮೫. ಕೊಂಪೆಯ ನೋಡಿ ನಂಬಿರಬಹುದೆ ರಕ್ಷಿಸು 


ಹೂಡಿದೆಲುಮರಮುಟ್ಟುಮಾಂಸದ 
ಗೋಡೆ ಚರ್ಮದ ಹೊದಿಕೆ ನರಗಳ 
ಕೂಡೆ ಹಿಂಡಿಗೆ ಬಿಗಿದ ಮನೆಯೊಳಗಾತ್ಮನಿರುತಿರಲು । 


೮೫. ಕೊಂಪೆಯ ನೋಡಿ ನಂಬಿರಬಹುದೆ ರಕ್ಷಿಸು ೨೭೧ 


ಬೀಡು ತೊಲಗಿದ ಬಳಿಕಲಾ ಸುಡು- 
ಗಾಡಿನಲಿ ಬೆಂದುರಿವ ಕೊಂಪೆಯ 
ನೋಡಿ ನಂಬಿರಬಹುದೆ ರಕ್ಷಿಸು ನಮ್ಮನನವರತ I ೮೫ 1 


ಅ: ಜೋಡಿಸಿದ ಎಲುಬುಗಳೆ ಮರಮುಟ್ಟು ಮಾಂಸಖಂಡಗಳೇ ಗೋಡೆ, 
ಚರ್ಮವೇ ಹೊದಿಕೆ, ನರಗಳು ಹಿಂಡುಹಿಂಡಾದ ಕಟ್ಟಡದ ಆತರ ಸಲಕರಣೆಗಳು. 
ಇಂತಹ ದೇಹವೆಂಬ ಮನೆಯಲ್ಲಿ ಜೀವನು ಇರುತ್ತಿರುವನು. ಇಂತಹ ಮನೆಯು 
ಬಿದ್ದುಹೋಗುತ್ತಿದ್ದಂತೆ ಅದುಸುಡುಗಾಡಿನಲ್ಲಿಬೆಂದು ಉರಿದು ಹೋಗಿ ಕೊಂಪೆಯಾಗಿ 
ಬಿಡುವುದು. ಇಂತಹ ದೇಹವನ್ನು ನಂಬಿ ನಾವು ಏನನ್ನು ತಾನೆ ಮಾಡಲು ಸಾಧ್ಯ? 
ಸ್ವಾಮಿಯಾದ ಶ್ರೀಹರಿಯೇ! ನೀನು ಸದಾ ನಮ್ಮನ್ನು ರಕ್ಷಿಸು. 

ವಿ: ೧. ಈ ಭೌತಿಕ ದೇಹವು ಅದೆಷ್ಟುನಶ್ಚರ ಎಂಬುದನ್ನು ಇದರಲ್ಲಿವಿವರಿಸಲಾಗಿದೆ. 

೨. ಮನೆಯು ಎಷ್ಟೇ ಭದ್ರವಾಗಿ ಕಟ್ಟಲಟ್ಟಿದ್ದರು ಸಹ ಅದು ಒಂದಲ್ಲಒಂದು ದಿನ ಬಿದ್ದು 
ಹೋಗಲೇಬೇಕು. ಅದರಂತೆ ಭೌತಿಕ ದೇಹವು ಎಂತಹುದೇ ಆಗಿದ್ದರು ಅದು ಅಳಿಯುವುದು 
ನಿಶ್ಚಯ; ಕೊಂಪೆ - ಕುಗ್ರಾಮ, ಜೋಪಡಿ. ' 

೩. ಮನೆಯನ್ನುಕಟ್ಟಲು ಮರಮುಟ್ಟುಗಳು, ಗೋಡೆ, ಹೊದಿಕೆ ಹಾಗೂ ಇತರ ಸಲಕರಣೆಗಳು 
ಅತ್ಯಗತ್ಯ. ಈ ದೇಹವೆಂಬ ಮನೆಗೆ ಎಲುಬುಗಳೇ ಮರಮುಟ್ಟುಗಳು, ಮಾಂಸಖಂಡಗಳೇ ಗೋಡೆ, 
ಚರ್ಮವೇ ಹೊದಿಕೆ, ನರ ಮೊದಲಾದವುಗಳೇ ಉಪಕರಣಗಳು. ಹೀಗಿರುವ ಇದು ಒಂದಲ್ಲ 
ಒಂದು ದಿನ ಅಳಿಯಲೇಬೇಕು, ಮನೆಯು ಹೇಗೋ ಹಾಗೆ ಎಂದರ್ಥ. 

೪. ಈ ದೇಹವು ಅಳಿದ ಮೇಲೆ ಅದರ ಸ್ಥಿತಿ ಹೀನಾಯವಾದುದು. ಮಾನವಜೀವನವು 
ಎಷ್ಟೇ ಅಮೂಲ್ಯವಾಗಿದ್ದರೂ ಸಹ ದೇಹದ ಬೆಲೆ ಮಾತ್ರ ನಗಣ್ಯ ಎನ್ನಿಸುವಂತಹುದು. ಅಳಿದ 
ದೇಹವನ್ನು ಬಂಧುಬಾಂಧವರು ಸಹ ಸಂರಕ್ಷಿಸಲಾರರು. ಅದೇನಿದ್ದರು ಸಹ ಸುಡುಗಾಡಿನಲ್ಲಿ 
ಸುಟ್ಟು ಬೂದಿಯಾಗುವಂತಹುದು. ಎಂದಮೇಲೆ ಅಂತಹ ದೇಹದ ಬಗ್ಗೆ ಅತಿಯಾದ 
ಅಭಿಮಾನ ಸಲ್ಲದು ಎಂದು ಭಾವ. 

೫. ಸುಡುಗಾಡು ಎಂದರೆ, ಅಳಿದ ದೇಹಗಳನ್ನು ಸುಡುವ ಸ್ಥಳ. ಸುಡುಗಾಡು ಎಂಬ 
ಪದದಿಂದ ಸತ್ತ ದೇಹಗಳೆಲ್ಲಸುಟ್ಟುಬೂದಿಯಾಗುವ ಸ್ಥ ದೇಹ ಯಾರದ್ದೇ ಆಗಿದ್ದರು ಅದನ್ನು 
ಸುಡುವ ಸ್ಥಳ ಸುಡುಗಾಡು. ಮಾತ್ರವೇ ಆಗಿರುತ್ತದೆ. ಕಾಡಿನಲ್ಲಿ ) ಭಯಂಕರವಾದ ಹುಲಿ, ಸಿಂಹ 
ಮೊದಲಾದ ಪ್ರಾಣಿಗಳು ತುಂಬಿರುವಂತೆ ಸುಡುಗಾಡಿನಲ್ಲಿ, ಪಿಶಾಚಿ, ಭೂತಗಳು, ಬೇತಾಳಗಳು 
ತುಂಬಿರುವವು ೩ ಎಂಬ ಭಾವವು ಇದರಿಂದ ಸೂಚಿತ. ಸುಡುಗಾಡು ಎಂದೂ ಸಹ ವಾಸಸ್ಥಾನ 
ಎನ್ನಿಸಲಾರದು. ಅದರಂತೆ ಈ ದೇಹವು ಸಹ ಜೀವನಿಗೆ ನಿತ್ಯವಾದ ನೆಲೆ ಅಲ್ಲ 


೬. ದೇಹ ಹೀಗೆ ಅತ್ಯಂತ ನಶ್ವ ರವಾಗಿರುವುದರಿಂದ ಆ ದೇಹವನ್ನು ಸ್ಥಿರವೆಂದು ನಂಬಿ ಅದರ 
ಲಾಲನೆ, ಪೋಷಣೆ ಗಳನ್ನು ಅತಿಯಾಗಿ ಮಾಡುವುದು ಸರ್ವಥಾ ಉಚಿತವಲ್ಲ ) ಎಂದರ್ಥ. ಇದು 


೨೭೨ ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ 


“ಜಾತಸ್ಯ ಹಿ ಧ್ರುವೋ ಮೃತ್ಯು? ಎಂಬ ಗೀತಾ ವಾಕ್ಯದ ವಿವರಣೆಯಂತಿದೆ. ಹೀಗೆ ಮೃತ್ಯುವಿಗೆ 
ಒಳಗಾಗುವ ಈ ದೇಹವನ್ನೇ ಸ್ಥಿರವೆಂದು ಭಾವಿಸಿ ಇತರ ಜೀವಿಗಳಿಗೆ ಕೆಡುಕನ್ನುಮಾಡುವುದು, 
ತನ್ನ ಸ್ವಾರ್ಥಕ್ಕಾಗಿ ಇತರರಿಗೆ ಕೇಡೆಣಿಸುವುದು ಅತ್ಯಂತ ಅವಿವೇಕದ ಕಾರ್ಯ ಎಂದರ್ಥ. 
ಶ್ರೀಪುರಂದರದಾಸರ “ಕಸಕಿಂತ ಕಡೆಯಾಯಿತೀ ದೇಹ' ಎಂಬ ಮಾತಿನಲ್ಲಿ ಈ ದೇಹವು 
ಕೊಂಪೆ ಎಂಬ ವಿವರ ಸ್ಫುಟವಾಗಿ ಕಾಣುವುದು. 


೭. ಹೀಗೆ ದೇಹದ ನಶ್ವರತೆಯನ್ನುಮನಗಾಣುವ ವಿವೇಕಿಗಳು ದೇಹದ ಪೋಷಣೆಗಷ್ಟೇ 
ಗಮನ ಕೊಡದೆ ಅದನ್ನು ಸಾಧನವನ್ನಾಗಿ ಬಳಸಿಕೊಂಡು ಶ್ರೀಹರಿಯ ಒಲುಮೆಯ 
ಸಂಪಾದನೆಗಾಗಿ ಅವಿರತವಾಗಿ ದುಡಿಸಿಕೊಳ್ಳುವರು. ಇದಕ್ಕೆಲ್ಲ ಮುಖ್ಯವಾಗಿ ಶ್ರೀಹರಿಯ 
ಅನುಗ್ರಹ ಅಪೇಕ್ಷಿತ ಎಂಬುದು ಇದರ ಒಟ್ಟುತಾತ್ಸರ್ಯ. 


೮. ಶ್ರೀಕನಕದಾಸರ ಈ ಕೆಳಗಿನ ಪದ್ಯದಲ್ಲಿನರದೇಹವು ಕೊಂಪೆ ಎಂಬುದರ ಬಗ್ಗೆ ಹೆಚ್ಚಿನ 
ಎವರಗಳು ಬಂದಿವೆ: * 


ಎಂದಿದ್ದರೀ ಕೊಂಪೆ ಎನಗೆ ನಂಬಿಕೆಯಿರದು | ಪ॥ 

ಮುಂದರಿತು ಹರಿಪಾದ ಹೊಂದುವುದು ಲೇಸು ॥ ಅ.ಪ. ॥ 

ಎಲುವುಗಳು ತೊಲೆ-ಜಂತೆ ನರಗಳವು ಬಿಗಿದಂತೆ 

ಬಲಿದ ಚರ್ಮವು ಮೇಲು ಹೊದಿಕೆಯಂತೆ 

ಗಳಗಳನೆ ನುಡಿವ ನಾಲಗೆ ಗಂಟೆಯುಲಿಯಂತೆ 

ಕೆಲಕಾಲಕೀ ಕೊಂಪೆ ಕಡೆಗಾಹುದಂತೆ 1೧॥ 

ಕಂಡಿಗಳು ಒಂಬತ್ತು ಕಳಬಂಟರೈವರು 

ಅಂಡಲೆವುದೊತ್ತಿನಲಿ ಷಡ್ವರ್ಗವು 

ಮಂಡಲಕೆ ಹೊಸಪರಿಯು ಮನ್ನಥನ ಠಾಣವಿದು 

ಮಂಡೆ ಹೋಗುವುದನ್ನು ಅರಿಯದೀ ಕೊಂಪೆ ॥೨॥ 

ಕೊಂಪೆಯಲಿ ಶೃಂಗಾರ ಕೊಂಡಾಡಲಳವಲ್ಲ 

ಕೆಂಪು ಬಣ್ಣಗಳಿಂದ ಚೆನ್ನಾಯಿತು 

ಇಂಪಿನಲಿ ಕಾಗಿನೆಲೆಯಾದಿಕೇಶವನನ್ನು 

ಸೊಂಪಿನಲಿ ನೆನೆನೆನೆದು ಸುಖಿಯಾಗು ಮನುಜಾ ೩॥ 
೮೬. ಇವರವರಾಗಬಲ್ಲರೆ ನೀನೆ ರಕ್ಷಿಸು 

ಬೀಗಮುದ್ರೆಗಳಿಲ್ಲದೂರಿಗೆ 

ಬಾಗಿಲುಗಳೊಂಭತ್ತು ಹಗಲಿರು - 

ಳಾಗಿ ಮುಚ್ಚದೆ ತೆರೆದಿಹುದು ಜೀವಾತ್ಮ ತಾನಿರುತ । 


೮೬. ಇವರವರಾಗಬಲ್ಲರೆ ನೀನೆ ರಕ್ಷಿಸು ೨೭೩ 


ನೀಗಿ ಎಲ್ಲವ ಬಿಸುಟು ಬೇಗದಿ 
ಹೋಗುತಿಹ ಸಮಯದಲಿ ಇವರವ- 
ರಾಗಬಲ್ಲರೆ ನೀನೆ ರಕ್ಷಿಸು ನಮ್ಮನನವರತ I ೮೬ ॥ 


ಅ: ಬೀಗ ಹಾಗೂ ಮುದ್ರೆಗಳು ಇಲ್ಲದ ಊರು ಈ ಶರೀರ. ಇದಕ್ಕೆ ಒಂಭತ್ತು 
ದ್ವಾರಗಳು. ಹಗಲು, ಇರಳು ಸಹ ಮುಚ್ಚದೇ ಸದಾ ತೆರೆದಿರುವುದು ಈ ಊರಿನ 
ವೈಶಿಷ್ಟ್ಯ. ಇದರೊಳಗೆ ಜೀವಾತ್ಮನು ಸದಾ ನೆಲೆಸಿರುವನು. ಇಂತಹ ಜೀವನು ಎಲ್ಲವನ್ನು 
ತೊರೆದು ಶೀಘ್ರದಿಂದ ದೇಹವನ್ನು ಬಿಟ್ಟುಹೋಗುವಂತಹ ಸಮಯದಲ್ಲಿಇವರಾಗಲೀ, 
ಅವರಾಗಲೀ ರಕ್ಷಣೆಗೆ ಒದಗಬಲ್ಲರೇ? ಶ್ರೀಹರಿಯೇ ನೀನೇ ನಮ್ಮನ್ನು ಸದಾ ರಕ್ಷಿಸು. 

ವಿ: ೧. ಸಾಧನಶರೀರದ ವೈಶಿಷ್ಟ್ಯವನ್ನು ಇದರಲ್ಲಿ ತಿಳಿಸಲಾಗಿದೆ. 


೨. ಈ ದೇಹಕ್ಕೆ ಒಂಭತ್ತು ದ್ವಾರಗಳು, ಯಾವ ದ್ವಾರಕ್ಕೂ ಸಹ ಬೀಗವಾಗಲೀ, 
ಮುದ್ರೆಯಾಗಲೀ ಇಲ್ಲವೇ ಇಲ್ಲ ಎಂಬುದು ಇದರ ವಿಶೇಷ. ಸಾಮಾನ್ಯವಾಗಿ ಅಲ್ಪ 
ಬೆಲೆಬಾಳುವಂತಹ ಮನೆಗಳಿಗೇ ಸಹ ಬೀಗಮುದ್ರೆಯಿಂದ ರಕ್ಷಣೆ ಮಾಡುವುದುಂಟು. 
ಆದರೆ, ಕೋಟ್ಯಂತರ ಜನ್ಮಗಳ ಸಾಧನೆಯ ಹಿನ್ನೆಲೆಯಲ್ಲಿ ಲಭಿಸಿರುವಂತಹ ಅಮೂಲ್ಯವಾದ 
ಈ ಸಾಧನಶರೀರಕ್ಕೆ ಮಾತ್ರ ಬೀಗಮುದ್ರಗಳು ಇಲ್ಲಎಂಬುದು ಗಮನಿಸಬೇಕಾದ ಸಂಗತಿ. 


೩. ನವದ್ವಾರಗಳು ಎಂದರೆ, ಎರಡು ಕಣ್ಣು ಎರಡು ಕಿವಿ, ಎರಡು ಮೂಗು, ಒಂದು 
ಬಾಯಿ, ಒಂದು ಪಾಯು, ಒಂದು ಉಪಸ್ವ ಇವ್ಯಾವಕ್ಕೂ ಸಹ ಬೀಗಮುದ್ರೆಗಳಿಲ್ಲ 


೪. ಕಣ್ಣುಗಳಿಗೆ ಬೀಗಮುದ್ರೆಗಳಿಲ್ಲ ಎಂದರೆ, ಅದನ್ನು ಬೇಕೆಂದಾಗ ತೆಗೆಯಬಹುದು, 
ಮುಚ್ಚಬಹುದು. ಅದರಂತೆ ಕಿವಿಗೆ ಬೀಗಮುದ್ರೆಗಳಿಲ್ಲ ಎಂದರೆ, ಅದಕ್ಕೆ ಕಣ್ಣಿಗಿರುವಂತೆ 
ರೆಪ್ಪೆಗಳು ಸಹ ಇಲ್ಲ ಎಂದರೆ, ಕಿವಿಗಳಿಂದ ಸದಾ ಕಾಲವು ಸಹ ಸದ್ವಿ ಚಾರಗಳನ್ನು ಕೇಳುತ್ತಲೇ 
ಇರಬೇಕು ಎಂದರ್ಥ. ಮೂಗಿಗೂ ಬೀಗ ಇಲ್ಲ ಸದಾ ಉಸಿರಾಟ ನಡದೇ ಇರುತ್ತದೆ ಎಂದು 
ಇದರ ಅರ್ಥ. ಉಸಿರಾಟ ನಿಂತಲ್ಲಿ ಜೀವನಿಗೆ ಮೃತ್ಯುವೇ ಗತಿ. ಒಂದು ಬಾಯಿ, ಅದು ಸಹ 
ಅಷ್ಟೆ ಬೇಕೆಂದಾಗ ತೆರೆಯಬಹುದು, ಬೇಡವಾದಾಗ ಮುಚ್ಚಬಹುದು. ಪಾಯು ಎಂದರೆ, 
ಮಲವಿಸರ್ಜನೆಯ ದ್ವಾರ, ಉಪಸ್ಥ ಎಂದರೆ ಮೂತ್ರ ವಿಸರ್ಜನೆ ದ್ವಾರ. 


೫. ಕಣ್ಣಿಗೆ ರೆಪ್ಪೆ ಇರುವುದರಿಂದ ನೋಡಬೇಕಾದ್ದನ್ನು ನೋಡಲು, ನೋಡಕೂಡದ್ದನ್ನು 
ನೋಡದಿರಲು ಅದಕ್ಕೆ ರೆಪ್ಪೆಯ ರಕ್ಷಣೆ ಇದೆ. ಉಸಿರಾಟವಂತೂ ಜೀವನಕ್ಕೆ ಆಧಾರವಾದ 
ಮುಖ್ಯ ಕ್ರಿಯೆ. ಆದ್ದರಿಂದ ಅದು ಸದಾ ಕಾರ್ಯನಿರತವಾಗಿರುವುದರಿಂದ ಬೀಗಮುದ್ರೆಗಳ 
ಅಗತ್ಯವೇ ಇಲ್ಲ ಎರಡು ಕಿವಿಗಳಲ್ಲಿ ಸದಾ ಕಾಲ ಭಗವಂತನ ಕಥೆಯ ಶ್ರವಣ ಎಡೆಬಿಡದೆ 
ನಡೆದಿರಬೇಕು ಎಂಬ ಅರ್ಥ ಸೂಚಿತ. 


೨೭೪ ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ 


೬. ಕಣ್ಣು ಕಿವಿ, ಮೂಗು ಎರಡೆರಡಾದರೆ ಬಾಯಿ ಮಾತ್ರ ಒಂದೇ. ಎರಡು ಕಣ್ಣುಗಳಿಂದ 
ಜಗತ್ತನ್ನು ಸರಿಯಾಗಿ ಗಮನಿಸಿದಲ್ಲಿ ಇದರ ವಿಚಿತ್ರತೆಯು ಅರ್ಥವಾಗಿ ಜಗತ್ತನ್ನು ಸೃಷ್ಟಿಸಿದ 
ಜಗನ್ನಾಥನಾದ ದೇವರ ಮಹಿಮೆಯನ್ನು ಅರಿಯಲು ಸಾಧ್ಯವಾಗುವುದು. ಎರಡು 
ಮೂಗುಗಳಿಂದಾಗಿ ನಡೆದಿರುವ ಉಸಿರಾಟ ನಮ್ಮ ಜೀವನದಲ್ಲಿ, ಪ್ರಾಣತತ್ವದ ಹಿರಿಮೆಯನ್ನು 
ತಿಳಿಯಲು ಸಹಕಾರಿಯಾಗುವುದು. ಎರಡು ಕಿವಿಗಳು ಸದಾ ಕಾಲ ದೇಹ, ಅದಕ್ಕೆ 
ಇಂದ್ರಿಯಗಳು, ಅವುಗಳಿಗೆ ವಿಷಯಗಳು ಮೊದಲಾಗಿ ಎಲ್ಲವನ್ನೂ ನೀಡುವ ಭಗವಂತನ 
ಮಹಿಮೆಯನ್ನು ಸದಾ ಕೇಳಲು ಸಾಧನವಾಗಿದೆ: "ಆ ನೋ ಭದ್ರಾಣಿ ಕ್ರತವೋ ಯಂತು 
ವಿಶ್ವತಃ, "ಭದ್ರಂ ಕರ್ಣೇಭಿಃ ಶ್ರುಣುಯಾಮ ದೇವಾಃ ಎಂಬ ಶ್ರುತಿ ವಚನಗಳು ಹೇಳುವುದು 
ಇದನ್ನೇ. 

೭. ಬಾಯಿ ಒಂದೇ. ಮೂಗು, ಕಿವಿಗಳು ಸದಾ ತೆರೆದಿರುವಂತೆ, ಇದನ್ನು ಸದಾ 
ತೆರೆಯುವಂತಿಲ್ಲ ಅಗತ್ಯವಿದ್ದಾಗ ಮಾತ್ರ ತೆರೆದು ಉಳಿದಂತೆ ಮುಚ್ಚುವುದು ಶ್ರೇಯಸ್ಕರ. 
ಬಾಯಿಯ ಕೆಲಸ ಎರಡು, ಒಂದು ಮಾತು, ಇನ್ನೊಂದು ತಿನ್ನುವುದು. ತಿನ್ನುವ ಆಹಾರ 
ಮಿತಿಯಲ್ಲಿರಲಿ ಎಂಬುದಕ್ಕಾಗಿ ಅದನ್ನು ಹೆಚ್ಚಾಗಿ ಮುಚ್ಚಿಯೇ ಇರುವುದು ಅಗತ್ಯ. ಅದರಂತೆ 
ಆಡುವ ಮಾತು ಸಹ ಹಿತಮಿತವಾಗಿರಲಿ, ಸತ್ಯವಚನವಾಗಿರಲಿ ಎಂಬ ಸಂದೇಶವು ಇದರಿಂದ 
ಸೂಚಿತ. ಬಾಯಿ ಒಂದೇ ಇರಲು, ಮತ್ತು ಅದು ಹೆಚ್ಚಾ ಗಿ ಮುಚ್ಚಿಯೇ ಇರಲು ಇದೇಮುಖ್ಯ 
ಕಾರಣ. 


೮. ಪಾಯು, ಉಪಸ್ಥಗಳು ಒಂದೊಂದಾಗಿಯೇ ಇರುವುದು ಸಹಇದೇತತ್ತ 45 ಸೂಚಕ. 
ಎಂದರೆ, ಕಡಿಮೆ ಆಹಾರದ ಸೇವನೆಯಿಂದಾಗಿ ಮಲ,ಮೂತ್ರಗಳ ನಿಯಂತ್ರಣವು ಸಹ ಸಾಧ್ಯ 
ಎಂದರ್ಥ. 


೯. ಒಟ್ಟಾಗಿ ಇದು "ನವದ್ವಾರೇ ಪುರೇ ದೇಹೀ ನೈವ ಕುರ್ವನ್‌ ನ ಕಾರಯನ್‌' 
(೫/೧೩) ಎಂಬ ಗೀತಾ ಶ್ಲೋಕದ ವಿವರಣೆಯಾಗಿದೆ. 


೧೦. ಇಂತಹ ದೇಹವನ್ನು ಊರು ಎಂದು ಕರೆದಿರುವುದು ಸಹ ಪುರೇ ಎಂಬ ಗೀತೆಯ 
ಮಾತಿನ ಭಾವವಾಗಿದೆ; ಇಂತಹ ಊರಿನಲ್ಲಿಜೀವನ ವಾಸ ನಡೆದಿರುವುದು. 


೧೧. ಮುಂದೆ ಮರಣ ಒದಗಿದಾಗ ಇಂತಹ ನವದ್ವಾರಗಳ ದೇಹವನ್ನು ತೊರೆದು ಜೀವ 
ಹೊರಟುನಿಲ್ಲುವನು. ಆಗಇವನಹಿಂದೆತೆರರುವವರುಯಾರೂ ಇರರು. ತಂದೆ, ತಾಯಿ, ಬಂಧು, 
ಬಳಗ ಮೊದಲಾಗಿ ಯಾರೂ ಸಹ ಮೃತನಾಗಿ ತೆರಳುವ ಜೀವನ ಹಿಂದೆ ಹೋಗಲು ಸಾಧ್ಯವಿಲ್ಲ 


೧೨. ಅವರಿವರು ಎಂದರೆ, (ಇವರು) ಹತ್ತಿರದವರು ಹಾಗೂ ಅವರು (ದೂರದವರು) 
ಎಂದರ್ಥ. ಹತ್ತಿರದವರು ಎಂದರೆ, ದೇಹಸಂಬಂಧಿಗಳಾದ ಬಂಧು-ಬಾಂಧವರು. 
ದೂರದವರು ಎಂದರೆ ಮಿತ್ರರು ಮೊದಲಾದವರು. ಅಥವಾ ಅವರು ಇವರು ಎಂಬುದಕ್ಕೆ 


೮೬. ಇವರವರಾಗಬಲ್ಲರೆ ನೀನೆ ರಕ್ಷಿಸು ೨೭೫ 


ನಮಗೆ ಸಂಬಂಧಿಸಿದ ಹೊರಗಿನ ಜನರು. ಸಾಧನೆಗೆ ಅನುಕೂಲವನ್ನು ಕಲ್ಪಿಸದ ಜನರು 
ಎಂದು ಒಟ್ಟು ಅರ್ಥ. ಎಂದರೆ, ಯಾರದೋ ಮಾತನ್ನು ಕೇಳಿ ಏಕಾದಶ್ಯಾದಿ ವ್ರತಗಳನ್ನು 
ತೊರೆಯುವುದು, ದೇವಪೂಜೆಯನ್ನುಕ್ಳೆ ಬಿಡುವುದು, ಸಚ್ಚಾಸ್ತ್ರಶ್ರವಣವನ್ನು ಮಾಡದಿರುವುದು 
ಘೋರ ಅಪರಾಧ ಎಂದರ್ಥ. ತಮಗೆ ತೋಚಿದಂತೆ ಸಲಹೆ ನೀಡುವ ಮೂರ್ಯgಜನರು 
ಅಂತ್ಯಕಾಲದಲ್ಲಿ ಜತೆಗೆ ಬರಲಾರದವರು. ತಾನು ಮಾಡಿದ ಪಾಪಕಾರ್ಯಗಳಿಗೆ ಅವರು 
ಹೊಣೆ ಹೊರುವವರಲ್ಲ ಆದ್ದರಿಂದ ಅಂತಹ ಜನರ ಮಾತನ್ನು ನಂಬಿ ಶಾಸ್ನೊ ೀಕ್ಷವಾದ 
ಕರ್ಮಾಚರಣೆಯನ್ನು ಧರ್ಮಾಚರಣೆಯನ್ನು ತೊರೆಯುವುದು ಅವಿವೇಕ ಎಂದರ್ಥ. 


೧೩. ಈ ಪದ್ಯದ ಈ ಭಾಗವು ಮುಖ್ಯವಾಗಿ ಈ ಕೆಳಗಿನ ಪುರಾಣಶ್ಲೋಕವನ್ನು 
ಆಧರಿಸಿದೆ: 


ಧನಾನಿ ಭೂಮೌ ಪಶವಶ್ಚ ಗೋಷ್ಟೇ ಭಾರ್ಯಾ ಗೃಹದ್ದಾಧಿ ಸುತಃ ಸ್ಫಶಾನೇ | 
ದೇಹಶ್ಚಿತಾಯಾಂ ಪರಲೋಕಮಾರ್ಗೇ ಕರ್ಮಾನುಗೋ ಗಚ್ಛತಿ ಜೀವ ಏಕಃ ॥ 


೧೪. ಶ್ರೀಪುರಂದರದಾಸರ ಈ ಕೆಳಗಿನ ಮಾತುಗಳ ಭಾವವು ಇದರಲ್ಲಿಅಡಗಿದೆ": 


೧. ಶ್ರೀಕನಕದಾಸರ ಈ ಕೆಳಗಿನ ಪದವೂ ಇದರ ವಿವರಣೆಯಂತಿದೆ : 
ಆರೂ ಆರು ಸಂಗಡ ಬಾಹೋರಿಲ್ಲ ಸಿರಿ 
ನಾರಾಯಣನ ಸ್ಥರಣೆ ನೆರೆ ಬಾಹೋದಲ್ಲದೆ ॥ ಪ॥ 
ಹೊತ್ತು ನವಮಾಸ ಪರಿಯಂತ ಗರ್ಭದೊಳು 
ಅತ್ಯಂತ ನೋವು ಬೇನೆಗಳಿಂದಲಿ 
ತುತ್ತು ವಸ್ಥವನಿಕ್ಕಿ ಸಲಹಿದಾ ತಾಯ್ತಂದೆ 
ಅತ್ತು ಕರೆದುಳಿವರು ಮತ್ತೆ ಬೆನ್ನಲಿ ಬಾಹರೆ ॥೧॥ 
ಮನೆ ಮಕ್ಕಳಿವರೆನ್ನ ತನುವಿಗೊಡೆಯರೆಂದು 
ಘನವಾಗಿ ಬಲುನಂಬಿ ನೆಚ್ಚುತಿಹರು 
ಅನುಮಾನವಾಗಿ ಜೀವನ ತೊಳಲಿದಾಕ್ಷಣದಿ 
ಮನೆಯೊಳೊಂದರಗಳಿಗೆ ನಿಲ್ಲಿಸಿಕೊಳ್ಳರು ॥೨॥ 
ಸುತ್ತ ಮುತ್ತಲು ಕುಳಿತಿದ್ದ ಬಂಧುಜನರು 
ಹೊತ್ತು ಹೋಯಿತೇಳಿರೇಳೆಂಬರು 
ಒತ್ತಿದ ಕಸಕಿಂತ ಕಡುಕಷ್ಟದೀ ದೇಹ 
ಹೊತ್ತೊಯ್ದು ಅಗ್ನಿಯೊಳು ಬಿಸುಟಿ ಬಹರೊ nan 
ಹರಣ ಹಿಂಗದ ಮುನ್ನ ಹರಿಯ ಸೇವೆಯ ಮಾಡು 
ಪರಲೋಕ ಸಾಧನವನು ಮಾಡು 
ಕರುಣಾನಿಧಿ ಕಾಗೆಗಿನೆಲೆಯಾದಿಕೇಶವನ 
ಚರಣಕಮಲವ ನಂಬಿ ಸುಖಿಯಾಗು ಮನವೆ 1 ೪॥ 


ಶೇತೇ 


೨೭೬ ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ 


ಆರು ಸಮಯಕ್ಕೊದಗಲಿಲ್ಲ 

ಮೋರೆ ನೋಡುತ ಸುಮ್ಮನಿರುತಿಹರೆಲ್ಲ ॥ಪ॥ 
ಮಗಳು ಮಹಾಲಕುಮಿ ಮೊಮ್ಮಗನು ಸರಸಿಜಭವನು 
ಖಗರಾಜವಾಹನನು ತನ್ನಳಿಯನು 

ಅಗಜನಂದು ತನ್ನೊಡಲೊಳಗಿಟ್ಟುಮೂ- 

ರ್ಬೊಗಸೆ ಮಾಡಿದ ಮುನಿಯ ಬಿಡಿಸಲಿಲ್ಲ ॥೧॥ 
ಶ್ರೀದೇವಿ ಭೂದೇವಿ ಮಾತೆಯರು ತಾವಿರಲು 

ಯಾದವರಾಯ ಮೋಹದ ತಂದೆಯು 

ವೇದಮುಖದಣ್ಣನಿರೆ ಉರಿನಯನದಿಂದ ಸ್ಥರನು 

ಬೂದಿಯಾಗುವಾಗ ಲೆಕ್ಕಿಸಲಿಲ್ಲವೇಕೆ ॥೨॥ 
ಪತನು ಸಾಗರರಾಜ ಹಿತದಕ್ಕ ಶ್ರೀದೇವಿ 

ಅತಿ ಬೀಗನಾದವ ನಾರಾಯಣ 

ಜತೆ ಅಳಿಯರು ಬ್ರಹ್ಮ ಮನ್ಮಥರಿವರಿರಲು 

ಕ್ಷತಿಯೊಳಗೆ ಶಶಿ ತಾನು ಹತವಾಹ ಸಮಯದಲಿ ॥೩॥ 
ತೆತ್ತೀಸ ಕೋಟಿ ದೇವರ್ಕಳು ತಾವಿರಲು 

ಒತ್ತಿನಲಿ ಇಂದ್ರ ಉಪೇಂದ್ರರಿರಲು 

ಮತ್ತೆ ಪಾರ್ವತಿ ಪುತ್ರ ಮಗ ವೀರೇಶ ದಕ್ಷನ 

ನೆತ್ತಿ ಹರಿಗಡಿವಾಗ ನೋಡುತಿಹರೆಲ್ಲ ॥೪॥ 
ಇಂಥಿಂಥವರಿಗೆಲ್ಲಈ ಪಾಟವಿರಲಾಗಿ 

ಭ್ರಾಂತ ಮನುಜರಿಗೆ ಪೇಳಲಿನ್ದೆಷ್ಟು 

ಕಂತುಪಿತ ಕಾಗಿನೆಲೆಯಾದಿಕೇಶವರಾಯನ 

ಸಂತೋಷದಲಿ ಪಾಡಿ ಸುಖಿಯಾಗೊ ಮನುಜ 1೫॥ 


ಆರು ಹಿತವರು ಎಂದು ನಂಬಬೇಡ | ಪ॥ 
ಆರಿಗಾರಿಲ್ಲಆಪತ್ತು ಬಂದೊದಗಿದಡೆ ॥ ಅಪ ॥ 
ಜನಕ ಹಿತದವನೆಂದು ನಂಬಬಹುದೇ ಹಿಂದೆ 

ತನಯ ಪ್ರಹ್ಲಾದನಿಗೆ ಪಿತ ಮುನಿದನು 

ಜನನಿ ರಕ್ಷಿಸುವಳಿಂತೆಂಬೆನೆ ಆ ಕುಂತಿ- 

ತನಯ ರಾಧೇಯನಿಗೆ ಎರಡನೆಣಿಸಿದ ಮೇಲೆ WOH 
ಮಗನು ತೆತ್ತಿಗನೆನಲೆ ಕಂಸ ತನ್ನಯ ಪಿತನ 

ನಿಗಳಬಂಧನದಿಂದ ಬಂಧಿಸಿದನು 

ಜಗವರಿಯೆ ಸೋದರನು ಮಮತೆಯುಳ್ಳವನೆನಲೆ 

ಹಗೆವೆರಸಿ ವಾಲಿಯನು ಅನುಜ ಕೊಲಿಸಿದ ಮೇಲೆ ॥೨॥ 
ತನಗೆ ದೇಹಾನುಬಂಧಿಗಳೆ ಬಂಧುಗಳೆಂದು 

ಮನದಿ ನಿಚ್ಚಳವಾಗಿ ನಂಬಬೇಡ 

ಘನ ಕೃಪಾನಿಧಿ ಕಾಗಿನೆಲೆಯಾದಿಕೇಶವನ 

ಅನುದಿನದಿ ನಂಬಿದವಗಿಹಪರದ ಸುಖವು ENT 


೮೭. ಅದರನುಕೂಲ ನಿನ್ನೊಳಗಿಹುದು ರಕ್ಷಿಸು ೨೭೭ 


ಮಂಚ ಬಾರದು ಮಡದಿ ಬಾರಳು ಕಂಚುಕನ್ನಡಿ ಬಾರವು। 
ಸಂಚಿತಾರ್ಥವು ಕಿಂಚ ಬಾರದು ಮುಂಚೆ ಮಾಡಿರೋ ಧರ್ಮವ॥ 


೧೫. ನಿಜಕ್ಕೂ ಸಹ ನಮ್ಮ ಅನಾದಿಕಾಲದ ಬಂಧುವಾಗಿ ಜನ್ಮಜನ್ಮದಲ್ಲಿಯೂ 
ಸದಾಕಾಲ ನಮ್ಮೊಂದಿಗಿರುವ ಅತ್ಯಂತ ಮುಖ್ಯ ಬಂಧು ಎಂದರೆ ಶ್ರೀಹರಿಯೇ ಆಗಿರುವನು. 
ಅಂತಹವನನ್ನೇ ಸರ್ವವಿಧದ ರಕ್ಷಣೆಗಾಗಿ ನಾವು ಶರಣು ಹೊಂದಬೇಕು ಎಂಬುದು ಇಲ್ಲಿಯ 
ಮುಖ್ಯ ಸಂದೇಶ. 

೧೬. ಮಹಾಭಾರತದ ಶಾಂತಿಪರ್ವದಲ್ಲಿಬರುವ ನರಿ- ಹದ್ದುಗಳ ಸಂವಾದರೂಪವಾದ 
ಉಪಾಖ್ಯಾನದಲ್ಲಿ ಈ ದೇಹದ ನಶ್ವರತೆಯು ವಿಶಿಷ್ಟರೀತಿಯಲ್ಲಿವರ್ಣಿತವಾಗಿದೆ. 


ಸೇನ ಸೇ ಸ ಸೇ 


೮೭. ಅದರನುಕೂಲ ನಿನ್ನೊಳಗಿಹುದು ರಕ್ಷಿಸು 


ಕೀಲು ಬಲಿದಿಹುದೈದು ತಿರುಗುವ 

ಗಾಲಿ ಎರಡರ ರಥದಿ ತೆ ಕೈಗುಣ- 

ಶೀಲನೋರ್ವನು ನಂಚರಿಸುತಿಹನಾ ರಥಾಗ್ರದಲಿ । 

ಕೀಲು ಕಡೆಗೊಂದೂಡಿ ಬೀಳಲು 

ಕಾಲಗತಿ ತಪ್ಪುವುದು ಅದರನು- 

ಕೂಲ ನಿನ್ನೊಳಗಿಹುದು ರಕ್ಷಿಸು ನಮ್ಮನನವರತ 1 ೮೭ ॥ 


ಅ: ದೇಹವೆಂಬ ರಥಕ್ಕೆ ಐದು ಬಗೆಯ ಬಲವಾದ ಕೀಲುಗಳಿರುವವು. ತಿರುಗುವ 
ಗಾಲಿಗಳು ಎರಡು. ಈ ರಥದಲ್ಲಿಮೂರುಗುಣದ ಶರೀರವನ್ನು ಹೊಂದಿರುವ ಜೀವನು 
ಸಂಚಾರ ಮಾಡುತ್ತಿರುವನು. ರಥದ ಮುಂಭಾಗದಲ್ಲಿ ಭಗವಂತನಿರುವನು. ಕಡೆಗೆ 
ಇದರ ಒಂದು ಕೀಲು ಕಳಚಿ ಬೀಳುತ್ತಿದ್ದಂತೆಯೇ ಕಾಲದ ಗತಿ ತಪ್ಪಿಹೋಗುವುದು. 
ಅದನ್ನು ಅನುಕೂಲ ಮಾಡಿಕೊಂಡು, ಸದುಪಯೋಗಪಡಿಸಿಕೊಳ್ಳುವಂತೆ ಮಾಡುವ 
ಸ್ವಾಮಿ ನೀನು; ಅಂತಹ ಶ್ರೀಹರಿ ನೀನು ನಮ್ಮನ್ನು ರಕ್ಷಿಸು. 

ವಿ.: ೧. ಮತ್ತೊಂದು ರೀತಿಯಲ್ಲಿ ಈ ದೇಹವನ್ನು ರಥ ಎಂದು ಕರೆಯುತ್ತಾ 
ಅದರ ಸದುಪಯೋಗವನ್ನು ಮಾಡಿಕೊಳ್ಳುವುದು ವಿವೇಕ. ಎಂಬ ತತ್ತ್ವವನ್ನು ಇದರಲ್ಲಿ 
ತಿಳಿಸುತ್ತಿರುವರು. 

೨. ರಥದ ಕೀಲುಗಳು ಎಂದರೆ, ಹಗಲಿನ ಒಟ್ಟು ಐದು ಭಾಗಗಳು. ಪ್ರಾತಃ ಸಂಗವ, 
ಮಧ್ಯಾಹ್ನ ಅಪರಾಹ್ನ ಹಾಗೂ ಸಾಯಂಕಾಲ ಎಂಬ ಐದು ಕೀಲುಗಳು ಈ ಕಾಲಚಕ್ತಕ್ಕೆ 


೨೭೬ ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ 


ಆರು ಸಮಯಕ್ಕೊದಗಲಿಲ್ಲ 
ಮೋರೆ ನೋಡುತ ಸುಮೃನಿರುತಿಹರೆಲ್ಲ ॥ಪ॥ 
ಮಗಳು ಮಹಾಲಕುಮಿ ಮೊಮ್ಮಗನು ಸರಸಿಜಭವನು 
ಖಗರಾಜವಾಹನನು ತನ್ನಳಿಯನು 

ಅಗಜನಂದು ತನ್ನೊಡಲೊಳಗಿಟ್ಟು ಮೂ- 

ರ್ಬೊಗಸೆ ಮಾಡಿದ ಮುನಿಯ ಬಿಡಿಸಲಿಲ್ಲ Nel 
ಶ್ರೀದೇವಿ ಭೂದೇವಿ ಮಾತೆಯರು ತಾವಿರಲು 

ಯಾದವರಾಯ ಮೋಹದ ತಂದೆಯು 

ವೇದಮುಖದಣ್ಣನಿರೆ ಉರಿನಯನದಿಂದ ಸ್ಥರನು 

ಬೂದಿಯಾಗುವಾಗ ಲೆಕ್ಕಿಸಲಿಲ್ಲವೇಕೆ ॥೨॥ 
ಪಿತನು ಸಾಗರರಾಜ ಹಿತದಕ್ಕ ಶ್ರೀದೇವಿ 

ಅತಿ ಬೀಗನಾದವ ನಾರಾಯಣ 

ಜತೆ ಅಳಿಯರು ಬ್ರಹ್ಮ ಮನ್ನಥರಿವರಿರಲು 

ಕ್ಷಿತಿಯೊಳಗೆ ಶಶಿ ತಾನು ಹತವಾಹ ಸಮಯದಲಿ ॥೩॥ 
ತೆತ್ತೀಸ ಕೋಟಿ ದೇವರ್ಕಳು ತಾವಿರಲು 

ಒತ್ತಿನಲಿ ಇಂದ್ರ ಉಪೇಂದ್ರರಿರಲು 

ಮತ್ತೆ ಪಾರ್ವತಿ ಪುತ್ರ ಮಗ ವೀರೇಶ ದಕ್ಷನ 

ನೆತ್ತಿ ಹರಿಗಡಿವಾಗ ನೋಡುತಿಹರೆಲ್ಲ 1೪॥ 
ಇಂಧಿಂಥವರಿಗೆಲ್ಲಈ ಪಾಟವಿರಲಾಗಿ 

ಭ್ರಾಂತ ಮನುಜರಿಗೆ ಪೇಳಲಿನ್ನೆಷ್ಟು 

ಕಂತುಪಿತ ಕಾಗಿನೆಲೆಯಾದಿಕೇಶವರಾಯನ 

ಸಂತೋಷದಲಿ ಪಾಡಿ ಸುಖಿಯಾಗೊ ಮನುಜ I ೫ 


ಆರು ಹಿತವರು ಎಂದು ನಂಬಬೇಡ ॥ ಪ॥ 
ಆರಿಗಾರಿಲ್ಲಆಪತ್ತು ಬಂದೊದಗಿದಡೆ ॥ ಅಪ॥ 
ಜನಕ ಹಿತದವನೆಂದು ನಂಬಬಹುದೇ ಹಿಂದೆ 

ತನಯ ಪ್ರಹ್ಲಾದನಿಗೆ ಪಿತ ಮುನಿದನು 

ಜನನಿ ರಕ್ಷಿಸುವಳೆಂತೆಂಬೆನೆ ಆ ಕುಂತಿ- 

ತನಯ ರಾಧೇಯನಿಗೆ ಎರಡನೆಣಿಸಿದ ಮೇಲೆ uO 
ಮಗನು ತೆತ್ತಿಗನೆನಲೆ ಕಂಸ ತನ್ನಯ ಪಿತನ 

ನಿಗಳಬಂಧನದಿಂದ ಬಂಧಿಸಿದನು 

ಜಗವರಿಯೆ ಸೋದರನು ಮಮತೆಯುಳ್ಳವನೆನಲೆ 

ಹಗೆವೆರಸಿ ವಾಲಿಯನು ಅನುಜ ಕೊಲಿಸಿದ ಮೇಲೆ ॥೨॥ 
ತನಗೆ ದೇಹಾನುಬಂಧಿಗಳೆ ಬಂಧುಗಳೆಂದು 

ಮನದಿ ನಿಚ್ಚಳವಾಗಿ ನಂಬಬೇಡ 

ಘನ ಕೃಪಾನಿಧಿ ಕಾಗಿನೆಲೆಯಾದಿಕೇಶವನ 

ಅನುದಿನದಿ ನಂಬಿದವಗಿಹಪರದ ಸುಖವು 1೩1 


೮೭. ಅದರನುಕೂಲ ನಿನ್ನೊಳಗಿಹುದು ರಕ್ಷಿಸು ೨೭೭ 


ಮಂಚ ಬಾರದು ಮಡದಿ ಬಾರಳು ಕಂಚುಕನ್ನಡಿ ಬಾರವು । 
ಸಂಚಿತಾರ್ಥವು ಕಿಂಚ ಬಾರದು ಮುಂಚೆ ಮಾಡಿರೋ ಧರ್ಮವ ॥ 


೧೫. ನಿಜಕ್ಕೂ ಸಹ ನಮ್ಮ ಅನಾದಿಕಾಲದ ಬಂಧುವಾಗಿ ಜನ್ಮಜನ್ಮದಲ್ಲಿಯೂ 
ಸದಾಕಾಲ ನಮ್ಮೊಂದಿಗಿರುವ ಅತ್ಯಂತ ಮುಖ್ಯ ಬಂಧು ಎಂದರೆ ಶ್ರೀಹರಿಯೇ ಆಗಿರುವನು. 
ಅಂತಹವನನ್ನೇ ಸರ್ವವಿಧದ ರಕ್ಷಣೆಗಾಗಿ ನಾವು ಶರಣು ಹೊಂದಬೇಕು ಎಂಬುದು ಇಲ್ಲಿಯ 
ಮುಖ್ಯ ಸಂದೇಶ. 


೧೬. ಮಹಾಭಾರತದ ಶಾಂತಿಪರ್ವದಲ್ಲಿಬರುವ ನರಿ- ಹದ್ದುಗಳ ಸಂವಾದರೂಪವಾದ 
ಉಪಾಖ್ಯಾನದಲ್ಲಿ ಈ ದೇಹದ ನಶ್ವರತೆಯು ವಿಶಿಷ್ಠರೀತಿಯಲ್ಲಿ ವರ್ಣಿತವಾಗಿದೆ. 


hn 


೮೭. ಅದರನುಕೂಲ ನಿನ್ನೊಳಗಿಹುದು ರಕ್ಷಿಸು 


ಕೀಲು ಬಲಿದಿಹುದೈದು ತಿರುಗುವ 

ಗಾಲಿ ಎರಡರ ರಥದಿ ತೈಗುಣ- 

ಶೀಲನೋರ್ವನು ಸಂಚರಿಸುತಿಹನಾ ರಥಾಗ್ರದಲಿ । 

ಕೀಲು ಕಡೆಗೊಂದೂಡಿ ಬೀಳಲು 

ಕಾಲಗತಿ ತಪ್ಪುವುದು ಅದರನು- 

ಕೂಲ ನಿನ್ನೊಳಗಿಹುದು ರಕ್ಷಿಸು ನಮ್ಮನನವರತ 1 ೮೭ ॥ 


ಅ: ದೇಹವೆಂಬ ರಥಕ್ಕೆ ಐದು ಬಗೆಯ ಬಲವಾದ ಕೀಲುಗಳಿರುವವು. ತಿರುಗುವ 
ಗಾಲಿಗಳು ಎರಡು. ಈ ರಥದಲ್ಲಿಮೂರುಗುಣದ ಶರೀರವನ್ನು ಹೊಂದಿರುವ ಜೀವನು 
ಸಂಚಾರ ಮಾಡುತ್ತಿರುವನು. ರಥದ ಮುಂಭಾಗದಲ್ಲಿ ಭಗವಂತನಿರುವನು. ಕಡೆಗೆ 
ಇದರ ಒಂದು ಕೀಲು ಕಳಚಿ ಬೀಳುತ್ತಿದ್ದಂತೆಯೇ ಕಾಲದ ಗತಿ ತಪ್ಪಿಹೋಗುವುದು. 
ಅದನ್ನು ಅನುಕೂಲ ಮಾಡಿಕೊಂಡು, ಸದುಪಯೋಗಪಡಿಸಿಕೊಳ್ಳುವಂತೆ ಮಾಡುವ 
ಸ್ವಾಮಿ ನೀನು; ಅಂತಹ ಶ್ರೀಹರಿ ನೀನು ನಮ್ಮನ್ನು ರಕ್ಷಿಸು. 

ವಿ.: ೧. ಮತ್ತೊಂದು ರೀತಿಯಲ್ಲಿ ಈ ದೇಹವನ್ನು ರಥ ಎಂದು ಕರೆಯುತ್ತಾ 
ಅದರ ಸದುಪಯೋಗವನ್ನು ಮಾಡಿಕೊಳ್ಳುವುದು ವಿವೇಕ ಎಂಬ ತತ್ತ್ವವನ್ನು ಇದರಲ್ಲಿ 
ತಿಳಿಸುತ್ತಿರುವರು. 

೨. ರಥದ ಕೀಲುಗಳು ಎಂದರೆ, ಹಗಲಿನ ಒಟ್ಟು ಐದು ಭಾಗಗಳು. ಪ್ರಾತಃ ಸಂಗವ, 
ಮಧ್ಯಾಹ್ನ ಅಪರಾಹ್ನ ಹಾಗೂ ಸಾಯಂಕಾಲ ಎಂಬ ಐದು ಕೀಲುಗಳು ಈ ಕಾಲಚಕ್ರಕ್ಕೆ 


೨೭೮ ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ 


ಇರುವವು ಎಂದರ್ಥ; ಐದು ಕೀಲುಗಳು ಎಂದರೆ ಐದು ಜ್ಞಾನೇಂದ್ರಿಯಗಳು ಎಂದು ಸಹ 
ತಿಳಿಯಬಹುದು. 

೩. ಇದರ ಎರಡು ಗಾಲಿಗಳು ಎಂದರೆ ಹಗಲು-ರಾತ್ರಿಗಳು, ಶುಕ್ಲ-ಕೃಷ್ಣ ಪಕ್ಷಗಳು, 
ದಕ್ಷಿಣಉತ್ತರಾಯಣಗಳು ಎಂದು ತಿಳಿಯಬೇಕು. ಕಾಲಚಕ್ರವು ಕ್ರಮವಾಗಿ ಮುಂದೆ 


ಹೋಗುವುದು ಈ ಗಾಲಿಗಳ ಮೂಲಕ, ಎಂಬುದನ್ನು ಇಂತಹ ರೂಪಕದಿಂದ 
ತಿಳಿಸಿರುವರು". 


೪. ಇದರಲ್ಲಿ] ತ್ವೈಗುಣ್ಯಶೀಲನಾದವನು ಎಂದರೆ, ಸತ್ವ, ರಜಸ್ಸು ತಮೋಗುಣಗಳೆಂಬಮೂರು 
ಪ್ರಕೃತಿಯ ಗುಣಗಳಿಂದ ಬದ್ಧನಾದ ಜೀವನು ಈ ಕಾಲಚಕ್ರದಲ್ಲಿ ಇರುವನು ಎಂದರ್ಥ. ಇದರ 
ಮೂಲಕವಾಗಿ ಜೀವ ತನ್ನ ಸಾಧನೆಯನ್ನು ಮಾಡಿಕೊಳ್ಳುತ್ತಿರುವನು. 


೫. ತೈಗುಣ್ಯಶೀಲ ಎಂಬುದಕ್ಕೆ ಮೂರು ಗುಣಗಳಿಂದ ಕೂಡಿದ ಪ್ರಕೃತಿಯನ್ನು 
ನಿಯಂತ್ರಿಸುವ ಭಗವಂತ ಎಂಬ ಅರ್ಥವೂ ವಿವಕ್ಲಿತ. ಜೀವನೊಂದಿಗೆ ದೇವನು ಸಹ 
ನೆಲೆಸಿದ್ದು ಕಾಲಚಕ್ರದ ಮೂಲಕ ಅವನನ್ನು ಸಾಧನೆಯ ಪಥದಲ್ಲಿ ಮಾರ್ಗದರ್ಶಕನಾಗಿ 
ಮುನ್ನಡೆಸುತ್ತಿರುವನು ಎಂದರ್ಥ; ಅರ್ಜುನನಿಗೆ ಸಾರಥಿಯಾಗಿ ರಥ ನಡೆಸಿದ್ದು ಇದಕ್ಕೆ 
ಸಂಕೇತದಂತಿದೆ. 


೬. ಇದರಲ್ಲಿಒಂದು ಕೀಲು ತಪ್ಪುವುದು ಎಂದರೆ, ಹಗಲು ಅಥವಾ ರಾತ್ರಿಯಲ್ಲಿಜೀವನು 
ದೇಹಬಿಟ್ಟು ತೆರಳುವುದು ಖಚಿತ. ಅಲ್ಲಿಗೆಕಾಲಗತಿಯ ಒಂದು ಗಾಲಿ ಬಿದ್ದುಹೋದಂತೆ. ಅಲ್ಲಿಗೆ 
ಅದರ ಗತಿ ಮುಗಿವುದು. ಎಂದರೆ, ಜೀವನ ಆಯುಷ್ಯ ಮುಗಿಯುವುದು ಎಂದರ್ಥ. 


೭. ಹೀಗೆ ಆಯುಷ್ಯ ಮುಗಿಯುವ ಮುನ್ನ ಈ ಕಾಲದ ಸದುಪಯೋಗವನ್ನು 
ಮಾಡಿಕೊಳ್ಳುವ ವಿವೇಕವನ್ನು ಸುಜೀವಿಗಳು ತೋರಬೇಕು. ಇದಕ್ಕೆಲ್ಲ; ಮುಖ್ಯವಾಗಿ ಶ್ರೀಹರಿಯ 
ಅನುಗ್ರಹ ಸದಾ ಅಪೇಕ್ಸಿತ ಎಂಬುದು ಇದರ ಒಟ್ಟುಭಾವ. 


ಸೇತು ಸುಜ 


೮೮. ಮುತ್ತಿಗೆಯನಿದ ಪರಿಹರಿಸಿ ರಕ್ಷಿಸು 
೨ಬಿಗಿದರರುತದ ರೋಮಕೂಪದ 
ತೊಗಲಕೋಟೆಯ ನಂಬಿ ರೋಗಾ- 
ದಿಗಳ ಮುತ್ತಿಗೆ ಬಲಿದು ಜೀವನ ಪಿಡಿಯಲನುವಾಯ್ತು । 
೧. ಮಹಾಭಾರತದ ಆದಿಪರ್ವದಲ್ಲಿ ಉದಂಕರ ಕಥೆಯಲ್ಲಿ ಈ ದೇಹವು ರಥ ಎಂಬುದರ ವಿವರಣೆ 


ಬರುವುದು. ಕಠೋಪನಿಷತ್ತಿನಲ್ಲಿ ಈ ದೇಹ ರಥದ ಪರಿಕಲ್ಪನೆ ಇದೆ. 
೨. ಉಗುವರಕುತದ (ಪಾ.) 


೮೮. ಮುತ್ತಿಗೆಯನಿದ ಪರಿಹರಿಸಿ ರಕ್ಷಿಸು ೨೭೯ 


ವಿಗಡಯಮನಾಳುಗಳು ಬರುತಿರೆ 
ತೆಗೆಸು ಕಾಲನ ಬಲವ ಬಲು ಮು- 
ತ್ವಿಗೆಯನಿದ ಪರಿಹರಿಸಿ ರಕ್ಷಿಸು ನಮ್ಮನನವರತ 1 ೮೮ ॥ 


ಅ: ಈ ದೇಹದಲ್ಲಿ ರಕ್ತವು ತುಂಬಿದೆ. ರೋಮಕೂಪಗಳನ್ನೊಳಗೊಂಡ ಚರ್ಮದ 
ಕೋಟೆ ಇದಕ್ಕಿದೆ. ಇದನ್ನು ನಂಬಿ ಸ್ಥಿರವೆಂದು ಭಾವಿಸಿ ಬದುಕುವುದು ಒಳಿತಲ್ಲ 
ರೋಗಾದಿಗಳು ಇದನ್ನು ಮುತ್ತುವವು; ಅದರಲ್ಲಿ ನೆಲೆಗೊಂಡು ಜೀವನನ್ನು ಹಿಡಿದು 
ಹಿಂಡುವವು. ಕ್ರೂರಿಗಳಾದ ಯಮದೂತರು ಬರುವಾಗ ಕಾಲದ ಬಲದಿಂದಾಗಿ 
ಒದಗುವ ಮುತ್ತಿಗೆಯನ್ನು ನೀನು ಪರಿಹರಿಸು; ಒಟ್ಟಾಗಿ ಈ ದೇಹದ ಬಂಧನವನ್ನು 
ನೀನು ಬಿಡಿಸಿ ಉದ್ಧಾರ ಮಾಡು. ಎಲೇ! ಶ್ರೀಹರಿಯೇ ನೀನು ಸದಾ ನಮ್ಮನ್ನು ರಕ್ಷಣೆ 
ಮಾಡು. 


ದಿ.: ೧. ಮಾನವ ಶರೀರದ ಇತಿಮಿತಿಗಳನ್ನು ಈ ಪದ್ಯದಲ್ಲಿ ಮತ್ತೊಂದು ಬಗೆಯಲ್ಲಿ 
ವರ್ಣಿಸಲಾಗಿದೆ. 

೨. ರಕ್ತ ತುಂಬಿರುವ ಈ ದೇಹ ರೋಮಕೂಪಗಳನ್ನೊಳಗೊಂಡ ಚರ್ಮದ ಹೊದಿಕೆಯನ್ನು 
ಹೊಂದಿದೆ. ಇದು ನಶ್ವರ ಎಂಬುದನ್ನು ಅರ್ಥಮಾಡಿಕೊಳ್ಳದೆ ಶಾಶ್ವತ ಎಂದು ಭ್ರಮಿಸಿ 
ಬದುಕುವುದು ಅವಿವೇಕ. ಇದನ್ನು ನಾಶಪಡಿಸಲು ಸದಾ `ರೋಗಾದಿಗಳು ಮುತ್ತಲು 
ಕಾಯುತ್ತಿರುವವು. ಕೊನೆಗೆ ಇದನ್ನು ನಾಶಪಡಿಸುವ ಯಮನ ದೂತರಂತೂ ಅತ್ಯಂತ 
ಭಯಂಕರರು. ಅವರ ಮುತ್ತಿಗೆಯನ್ನುತಡೆದುಕೊಳ್ಳುವುದು ಅಸಾಧ್ಯ. ಅದನ್ನುಬಿಡಿಸಿ ರಕ್ಷಿಸಲು 
ಸಮರ್ಥನಾದವನು ಶ್ರೀಹರಿ ಒಬ್ಬನೇ ಎಂಬುದು ಭಾವ. 

೩. ಈ ದೇಹದಲ್ಲಿರಕ್ಕವು ತುಂಬಿದೆ. ಇದಕ್ಕೆ ಚರ್ಮದಹೊದಿಕೆಇದೆ. ಆ ಹೊದಿಕೆಗೆಕೋಟಿ 
ಸಂಖ್ಯೆಯ ರೋಮಕೂಪಗಳಿರುವವು. ಆದರೆ, ಇದು ಶಾಶ್ವತವಲ್ಲದ ಅತ್ಯಂತ ನಶ್ವರವಾದ 
ದೇಹ ಎಂದರ್ಥ. 

೪. ಸದಾ ರೋಗದ ಬೀಡಾಗಿರುವ ಈ ದೇಹವನ್ನು ಅತ್ಯಂತ ನಿಷ್ಠುರಿಗಳಾದ 
ಯಮದೂತರು ನಾಶಪಡಿಸಲು ಕಾದಿರುವರು. ಅವರು ಬರುವಾಗ ಇದರ ಬಂಧನವನ್ನು 
ಬಿಡಿಸಿ ರಕ್ಷಿಸಲು ಬೇರೆ ಯಾರಿಗೂ ಸಾಧ್ಯವಿಲ್ಲ ಅಜಾಮಿಳನ ಕಥೆಯಲ್ಲಿ ಯಮದೂತರ 
ಆಕ್ರಮಣದಿಂದ ವಿಷ್ಣುದೂತರು ಅವನನ್ನುಪಾರುಮಾಡಿದ ಪ್ರಸಂಗ ಇದಕ್ಕೆ ನಿದರ್ಶನವಾಗಿದೆ; 
ವಿಗಡ - ಕ್ರೂರ, ಉಗ್ರ. 

೫. ಸರ್ವತಂತ್ರ ಸ್ವತಂತ್ರನಾದ ಶ್ರೀಹರಿ ಒಬ್ಬನೇ ಇಂತಹ ನಶ್ವರವಾದ, ರೋಗದ 
ಬೀಡಾದ, ಯಮದೂತರ ವಶಕ್ಕೆ ಒಳಗಾಗುವಂತಹ ಈ ದೇಹದ ಬಂಧನವನ್ನುಪರಿಹರಿಸಲು 


೨೮೦. | ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ 


ಸಮರ್ಥನಾದವನು. ಆದುದರಿಂದ ವಿವೇಕಿಗಳೆಲ್ಲರು ಅವನಿಗೆ ಶರಣಾಗಿ ಬದುಕಬೇಕು 
ಎಂಬುದು ಇದರ ಭಾವ. 


ಕುಳ ಭು 


೮೯. ಬರಿ ದೂರು ಜೀವನಿಗುಂಟೆ ರಕ್ಷಿಸು 
ವಾರಣಗಳೆಂಟೆಸೆವ ನಗರಕೆ 
ದ್ವಾರ ಒಂಭತ್ತದಕೆ ಬಲು ಮೊನೆ- 
ಗಾರರಾದಾಳುಗಳ ಕಾವಲುಗಾರರನು ಮಾಡಿ | 
ಆರರಿಯದಂತದರೊಳಗೆ ಹೃದ- 
ಯಾರವಿಂದದಿ ನೀನಿರಲು ಬರಿ 
ದೂರು ಜೀವನಿಗುಂಟೆ ರಕ್ಷಿಸು ನಮ್ಮನನವರತ 1೮೯॥ 


ಅ: ಎಂಟು ಆನೆಗಳು ಹೊತ್ತಿರುವಂತಹ ಈ ದೇಹವೆಂಬ ನಗರಕ್ಕೆ ಒಂಭತ್ತು ದ್ವಾರಗಳು. 
ಅದಕ್ಕೆ ಕಾವಲುಗಾರರಾಗಿ ಒಂಭತ್ತು ಜನ ಯೋಧರನ್ನು ನೀನು ಇರಿಸಿರುವಿ. ಅದರಲ್ಲಿ 
ಯಾರಿಗೂ ತಿಳಿಯದಂತೆ ಹೃದಯಕಮಲದಲ್ಲಿ ನೆಲೆಸಿರುವಿ. ಹಾಗೆ ನೆಲೆಸಿದ್ದು ನೀನು 
ಸಕಲ ಕಾರ್ಯಗಳನ್ನು ಸಹ ಮಾಡಿ ಮಾಡಿಸುವಿ. ಎಂದ ಮೇಲೆ ಜೀವನು ಮಾಡಿದ 
ಎಂದು ದೂರುವುದು ಸಾಧ್ಯವೇ? ಇಂತಹ ಶ್ರೀಹರಿಯೇ! ನೀನು ನಮ್ಮನ್ನು ಸದಾ 
ರಕಿಸು. 


ಲ 
ವಿ.: ೧. ದೇಹವು ಒಂಭತ್ತು ದ್ವಾರಗಳ ಒಂದು ಪಟ್ಟಣ ಏಂಬ ವಿವರಣೆಯನ್ನು ಇದರಲ್ಲಿ 
ಮುಂದುವರೆಸಲಾಗಿದೆ. ಕಣ್ಣುಗಳು(೨), ಕಿವಿಗಳು(೨), ಮೂಗು(೨), ಬಾಯಿ(೧), 
ಪಾಯು(೧) ಹಾಗೂ ಉಪಸ್ಥ(೧) ಇವು ನವದ್ವಾರಗಳು 


೨. ಈ ದೇಹವೆಂಬ ನಗರಕ್ಕೆ ಎಂಟು ದಿಕ್ಕುಗಳು ಆನೆಗಳಂತೆ ಇವೆ.ಸಾಮಾನ್ಯವಾಗಿ 
ದಿಗ್ಗಜ ಎಂದು ಕರೆಯುವುದು ರೂಢಿ. ಆ ಹಿನ್ನೆಲೆಯಲ್ಲಿ ಇಲ್ಲಿ ಎಂಟು ಎಂಬುದು ದಿಕ್ಕಿನ 
ಸಂಕೇತವಾಗಿದ್ದು ಅವು ಆನೆಯಂತಿವೆ ಎನ್ನಲಾಗಿದೆ. 


೩. ಒಂಭತ್ತು ದ್ವಾರಗಳಿಗೆ ಅತ್ಯಂತ ನಿಪುಣರಾದಂತಹ ದೇವತೆಗಳನ್ನು ಶ್ರೀಹರಿಯು 
ಕಾವಲುಗಾರರನ್ನಾಗಿ ಎಂದರೆ, ಅಭಿಮಾನಿದೇವತೆಗಳನ್ನಾಗಿ ನೇಮಿಸಿರುವನು. ಕಿವಿಗಳಿಗೆ 
ದಿಗ್ದೇವತೆಗಳು, ಕಣ್ಣುಗಳಿಗೆ ಸೂರ್ಯಚಂದ್ರರು, ಮೂಗುಗಳಿಗೆ ಅಶ್ವಿನೀದೇವತೆಗಳು 
ಬಾಯಿಗೆ ಅಗ್ನಿ ಪಾಯುವಿಗೆ ಮಿತ್ರನಾಮಕ ಸೂರ್ಯ ಹಾಗೂ ಉಪಸ್ಥಕ್ಕೆ ಸ್ವಾಯಂಭುವ 
ಮನು ಹೀಗೆ ನವದ್ವಾರಗಳಿಗೂ ಸಮರ್ಥರಾದಂತಹ ಅಭಿಮಾನಿದೇವತೆಗಳನ್ನುರಕ್ಷಕರನ್ನಾಗಿ 
ಶ್ರೀಹರಿಯು ನೇಮಿಸಿರುವನು ಎಂದರ್ಥ; ಮೊನೆಗಾರ - ಯೋಧ. 


4 


೮೯. ಬರಿ ದೂರು ಜೀವನಿಗುಂಟೆ ರಕ್ಷಿಸು ರ್‌ OO 


೪. ಹೀಗೆ ಪುರವೆನ್ನಿಸಿರುವ ದೇಹಕ್ಕೆ ವ್ಯವಸ್ಥೆಯನ್ನು ಮಾಡಿದ ಪರಮಾತ್ಮ ಅದರ 
ಹೃದಯದಲ್ಲಿಎಂದರೆ, ಅರಮನೆಯಂತಹ ಹೃದಯಕಮಲದಲ್ಲಿ ಸ್ವತಃತಾನೇ ನೆಲೆಸಿರುವನು. 
ಪುರ ಎಂಬುದಕ್ಕೆ ರಾಜಧಾನಿ ಎಂದರ್ಥ: ರಾಜರಾಜಾಶ್ರಯಂ ಪುರಂ (ಭಾ.ತಾ). 
ಪುರದ ಅರಮನೆಯ ಸ್ಥಾನ ಹೃದಯದ್ದು ಎಂದು ಇಲ್ಲಿ ತಿಳಿಯಬೇಕು. ಭಗವಂತನು 
ಬಿಂಬರೂಪಿಯಾಗಿ ಹೃದಯದಲ್ಲಿ ನೆಲೆಸಿರುವನು ಎಂಬುದು ಶಾಸ್ತ್ರ ಸಾರಿರುವ ಬಹು- 
ಮುಖ್ಯ ಪ್ರಮೇಯಗಳಲ್ಲಿಒಂದು. ಅದರಂತೆ ಹೃದಯವನ್ನು ಕಮಲ ಎಂದು ಕರೆಯುವುದು 
ಸಹ ಶಾಸ್ತ್ರದ ರೀತಿಯೇ ಆಗಿದೆ. 


೫. ಹೃದಯಕಮಲಕ್ಕೂ ಸಹ ಎಂಟು ದಳಗಳಿದ್ದು ಆ ದಳಗಳಲ್ಲಿಕ್ರಮವಾಗಿ ಇಂದ್ರ, 
ಅಗ್ನಿ ಯಮ, ನಿರ್ಯತಿ, ವರುಣ, ವಾಯು, ಚಂದ್ರ (ಕುಬೇರ) ಹಾಗೂ ರುದ್ರದೇವರು 
ಅಭಿಮಾನಿದೇವತೆಗಳಾಗಿ ನೆಲೆಸಿರುವರು. ಶ್ರೀಹರಿಯು ಆಯಾ ದಳಗಳಲ್ಲಿ ಸಂಚರಿಸುತ್ತಾ 
ಜೀವನಿಗೆ ಅದಕ್ಕೆ ಸಂಬಂಧಿಸಿದ ಕಾರ್ಯಗಳನ್ನುಮಾಡಿಸುವನು ಎಂಬ ಶಾಸ್ತ್ರಪ್ರಮೇಯವನ್ನು 
ಶ್ರೀಹರಿಕಥಾಮೃತಸಾರದಲ್ಲಿ ಸಂಗ್ರಹಿಸಿ ಕೊಟ್ಟಿರುವರು: 

ಸುರಪನಾಲಯಕ್ಕೆದಿದರೆ ಮನವೆರಗುವುದು ಸತ್ತುಣ್ಯಮಾರ್ಗದಿ 
ಬರಲು ವಹ್ನಿಯ ಮನೆಗೆ ನಿದ್ರಾಲಸ್ಯಹಸಿ ತೃಷೆಯು | 

ತರಣಿತನಯ ನಿಕೇತನದಿ ಸಂಭರಿತ ಕೋಪಾಟೋಪ ತೋರುವು- 
ದರವಿದೂರನು ನಿಯತಿಯಲಿ ಬರೆ ಪಾಪಗಳ ಮಾಳ್ಪ! (೯/೨೨) 


೬. ದೇಹವೇ ಪಟ್ಟಣ, ಅದಕ್ಕೆ ಒಂಭತ್ತು ದ್ವಾರಗಳು, ಅದಕ್ಕೆ ನಿಯಾಮಕರು ದೇವತೆಗಳು, 
ಜೀವನು ಅದರ ನಿವಾಸಿ, ಹೃದಯವೇ ಅದರ ಅರಮನೆ, ಆ ಹೃದಯಕಮಲದಲ್ಲಿ ಭಗವಂತನ 
ವಾಸ. ಹೀಗೆ ದೇಹವು ಜಡ, ಅದರಂತೆ ನಮ್ಮ ದ್ವಾರಗಳೂ ಸಹ. ನಿಯಾಮಕರಾದವರು 
ದೇವತೆಗಳು, ಅವರು ಅಸ್ವತಂತ್ರರು. ಜೀವನಂತೂ ಅವರೆಲ್ಲರಿಗೂ ಅಧೀನನಾಗಿರುವ ಅತ್ಯಂತ 
ಅಸ್ವತಂತ್ರ. ಹೃದಯಕಮಲದಲ್ಲಿ ನೆಲೆಸಿರುವ ಶ್ರೀಹರಿಯು ಮಾತ್ರವೇ ಸರ್ವತಂತ್ರಸ್ವತಂತ್ರ 
ಸ್ವಾಮಿ ಎಂಬುದು ಇಲ್ಲಿಯ ಒಟ್ಟು ಭಾವ. 


೭. ಒಂದುರಾಜ್ಯದ ಸಂಪೂರ್ಣವಾದಂತಹನಿಯಾಮಕತ್ವ ಸಾಮ್ರಾಟನದು. ಅದರಂತೆ 
ದೇಹವೆಂಬ ಪಟ್ಟಣದ ಸಂಪೂರ್ಣ ನಿಯಾಮಕನಾದವನು ಸಾಕ್ಟಾತ್‌ ಶ್ರೀಹರಿ. ದೇವತೆಗಳು 
ಏನೇ ಮಾಡಿಸಿದರೂ ಅದು ಶ್ರೀಹರಿಯ ಆದೇಶದಂತೆ ಮಾತ್ರ. ಆದ್ದರಿಂದ ಅವರಿಗೆ ಯಾವುದೇ 
ಪಾಪ ತಗಲುವ ಭೀತಿ ಸರ್ವಥಾ ಇಲ್ಲ ಜೀವನಿಂದ ಪಾಪಕಾರ್ಯಗಳೇನಾದರೂ ನಡೆದರೆ 
ಅದರಮುಖ್ಯ ಹೊಣೆಗಾರಿಕೆ ಶ್ರೀಹರಿಯದೇ ಆಗಿದೆ. ಆದ್ದರಿಂದ ಅಸ್ವತಂತ್ರನಾದ ಜೀವನನ್ನು 
ಅದಕ್ಕೆ ಹೊಣೆಗಾರನನ್ನಾಗಿಸುವುದು ಸರಿಯಲ್ಲಎಂಬುದು ಇದರ ಮೇಲ್ನೋಟದ ಅರ್ಥ. 


೮. ದೇಹದಲ್ಲಿ ನೆಲೆಸಿರುವ ಜೀವನು ತನ್ನ ಸ್ವರೂಪ, ಅನಾದಿ ಕರ್ಮ ಹಾಗೂ 
ಪ್ರಯತ್ನಗಳಿಗನುಗುಣವಾಗಿ ವರ್ತಿಸುವಂತೆ ಶ್ರೀಹರಿಯು ತತ್ತ್ಯಾಭಿಮಾನಿ ದೇವತೆಗಳ 


೨೮೨ ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ 


ಮೂಲಕವಾಗಿ ತಾನೇ ಸ್ವಾಮಿಯಾಗಿ ಮಾಡಿಸುವನು. ಅವನು ಸರ್ವತಂತ್ರಸ್ವತಂತ್ರ ಎಂಬುದು 
ಇದರ ಮುಖ್ಯ ಭಾವ. 


೯. ಜೀವನನ್ನುದೂರುವುದು ತರವಲ್ಲಎಂದರೆ, ಜೀವನಿಂದ ಪಾಪಕರ್ಮಗಳು ನಡೆದಾಗ 
ಅದಕ್ಕೆ ಅಭಿಮಾನಿಗಳಾದ ದೈತ್ಯರ ಪಾಲು ಹೆಚ್ಚಾಗಿಯೇ ಇರುವುದು. ಆದ್ದರಿಂದ ಅದಕ್ಕೆ 
ಜೀವನನ್ನುಮಾತ್ರವೇ ಹೊಣೆಗಾರನನ್ನಾಗಿ ಮಾಡಿಸುವುದು ಉಚಿತವಲ್ಲಎಂದರ್ಥ. 


೧೦. ಇದರಲ್ಲಿ ಜೀವನಿಗೆ ಪಾಪಕರ್ಮಗಳ ಲೇಪ ಇಲ್ಲಎಂಬ ವಾದವೇನಿಲ್ಲ ಜೀವ- 
ನೊಬ್ಬನೇ ಅದಕ್ಕೆ ಭಾಗಿಯಲ್ಲಎಂಬುದಷ್ಟೇ ತಾತ್ಪರ್ಯ. 

೧೧. ಶ್ರೀಹರಿಯು ಸರ್ವತಂತ್ರಸ್ವತಂತ್ರನಾದ್ದರಿಂದ ಅವನಿಗೆ ಪುಣ್ಯ- ಪಾಪಗಳ 
ಲೇಪಗಳ ಪ್ರಸಕ್ತಿಯೇ ಇಲ್ಲ ಇನ್ನು ತತ್ವ್ವಾಭಿಮಾನಿ ದೇವತೆಗಳು ಶ್ರೀಹರಿಯ ಆದೇಶದಂತೆ 
ಪ್ರೇರಿಸುವುದರಿಂದ ಅವರಿಗೆ ಪಾಪದ ಪ್ರಸಕ್ಕಿ ಇಲ್ಲ ಆ ಪ್ರಸಕ್ಕಿ ಏನಿದ್ದರೂ ಸಹ ಅದಕ್ಕೆ 
ಕಾರಣರಾದ ದೈತ್ಯರದು ಮಾತ್ರ. ಜೀವನು ಅಸ್ವತಂತ್ರನಾದರೂ ಅವನಿಂದಾಗುವ ಕರ್ಮಗಳ 
ಬಗ್ಗೆ ಸ್ವತಂತ್ರನಾದ ಶ್ರೀಹರಿಯು ಮೇಲೆ ಹೇಳಿದಂತೆ ಜೀವನ ಸ್ವರೂಪ ಮೊದಲಾದವುಗಳನ್ನು 
ನಿಮಿತ್ತ ಮಾಡಿಕೊಂಡು ನೀಡುವನು. ಆದ್ದರಿಂದ ಪ್ರತಿಯೊಂದಕ್ಕೂ ಜೀವನನ್ನುಮಾತ್ರ ಕರ್ತೃ 
ಎಂದು ತಿಳಿಯುವುದು ಸರಿಯಲ್ಲಎಂಬುದು ಇದರ ಮುಖ್ಯ ಭಾವ. 


ತಪತಿ 


೯೦. ಕೋಟೆ ಅವರಿಗೆ ಕೋಳು ಹೋಗದ ಮುನ್ನ ರಕ್ಷಿಸು 
ಪೇಳಲೆನ್ನಳವಲ್ಲವೀ ಯಮ- 

ನಾಳುಗಳು ನೆರೆಯಂಗದೇಶವ 

ದಾಳಿಮಾಡುವರಕಟಕಟ ಸೆರೆಸೂರೆಗಳ ಪಿಡಿದು । 

ಕಾಳು ಮಾಡುವರಿನ್ನು ತನುವಿದು 

ಬಾಳಲರಿಯದು ಕೋಟೆ ಅವರಿಗೆ 

ಕೋಳು ಹೋಗದ ಮುನ್ನ ರಕ್ಷಿಸು ನಮ್ಮನನವರತ ॥೯೦॥ 


ಅ: ಹೇಳುವುದು ನನ್ನಿಂದ ಸಾಧ್ಯವೇ ಇಲ್ಲ ಈ ಯಮನ ದೂತರು ನಮಗೆ 
ಹತ್ತಿರವಿರುವ ಅಂಗರೂಪದ ಈ ದೇಹವನ್ನು ಆಕ್ರಮಿಸುವರು. ಅಯ್ಯೋ! ಕೊನೆಗೆ 
ಜೀವನನ್ನು ಸೆರೆಹಿಡಿಯುವರು. ಅವನ ವಸ್ತುಗಳನ್ನು ಅವನಿಂದ ದೂರ ಮಾಡುವರು. 
ಮತ್ತು ಜೀವನನ್ನು ಹಿಡಿದು ಅವನಿಗೆ ಅವನ ಪಾಪ-ಕರ್ಮಗಳಿಗನುಗುಣವಾಗಿ 
ಬಗೆಬಗೆಯ ಹಿಂಸೆಗಳನ್ನುನೀಡಿ ನೋಯಿಸುವರು. ಈ ದೇಹನಿಜಕ್ಕೂಶಾಶ್ವತವಾಗಿರಲು 


೯೦. ಕೋಟೆ ಅವರಿಗೆ ಕೋಳು ಹೋಗದ ಮುನ್ನ ರಕ್ಷಿಸು ೨೮೩ 


ಸಾಧ್ಯವೇ ಇಲ್ಲ ಇಂತಹ ದೇಹವು ಅಂತಹ ಯಮದೂತರ ವಶವಾಗುವ ಮುನ್ನಎಲೇ! 
ಶ್ರೀಹರಿಯೇ ನೀನು ನಮ್ಮನ್ನು ರಕ್ಷಿಸು. 

ವಿ.: ೧. ಈ ದೇಹವು ಇರುವಾಗಲೇ ಸಾಧನೆ ಮಾಡಿಕೊಳ್ಳುವುದು ವಿವೇಕ ಎಂಬುದನ್ನು 
ಇಲ್ಲಿವಿವರಿಸಲಾಗಿದೆ. 


೨. ಶತ್ರುಗಳು ಒಂದು ಪಟ್ಟಣವನ್ನು ಆಕ್ರಮಿಸಿ ಅದರಲ್ಲಿನ ಜನರನ್ನು ಸೆರೆಹಿಡಿದು 
ಬಗೆಬಗೆಯ ಹಿಂಸೆಗಳನ್ನು ನೀಡಿ ನೋಯಿಸುವಂತೆ ಯಮದೂತರಿಂದ ಶಿಕ್ಷೆ ಲಭಿಸುವುದು 
ಎಂದರ್ಥ. ಅಂಗದೇಶ ಎಂದರೆ ಅಂಗಾಂಗರೂಪಗಳ ಈ ದೇಹ ಎಂದರ್ಥ. ಅಂಗದೇಶದ 
ದೊರೆಯಾಗಿದ್ದ ಕರ್ಣನನ್ನು ಜರಾಸಂಧ ಗೆದ್ದು ತನ್ನ ಅಧೀನನ್ನಾಗಿ ಮಾಡಿಕೊಂಡಿದ್ದ ವಿವರ 
ಇದಕ್ಕೆ ನಿದರ್ಶನದಂತಿದೆ. ಅಂಗದೇಶ ಎಂದರೆ ದೇಹ, ಜರಾಸಂಧ ಎಂದರೆ ತಪ್ಪುತಿಳುವಳಿಕೆಯ 
ರೂಪದ ಮುಪ್ಪು ಕರ್ಣ ಎಂದರೆ ಜೀವನಿಗೆ ಅಗತ್ಯವಾದ ಶ್ರವಣಾದಿಗಳ ಕಾರ್ಯ ಎಂದು 
ತಿಳಿದಲ್ಲಿಆ ಕಥೆಯ ಸ್ವಾರಸ್ಯ ಅರ್ಥವಾಗುವುದು. 


೩. ಅನಿತ್ಯವಾದ ದೇಹವನ್ನು; ತಮ್ಮವಕ್ಕೆ ತೆಗೆದುಕೊಳ್ಳಲು ಯಮದೂತರುಕಾಯುತ್ತಿರುತ್ತಾರೆ. 
ದಿನಕಳೆಯುತ್ತಾ ಹೋದಂತೆ ರೋಗರುಜಿನಗಳ ರೂಪದಲ್ಲಿ ಆಕ್ರಮಿಸಲು ಕಾಯುತ್ತಿರುವರು. 
ಕೊನೆಗೂ ಅವರು ದೇಹವನ್ನು ತಮ್ಮ ವಶಕ್ಕೆ ಪಡೆಯುವುದು ನಿಶ್ಚಯ. ಅದರೊಂದಿಗೆ ಅವನು 
ಮಾಡಿದಂತಹ ಪಾಪ-ಕರ್ಮಗಳಿಗನುಗುಣವಾಗಿ ಬಗೆಬಗೆಯ ಹಿಂಸೆಗಳನ್ನು ನೀಡಿ ಅವನನ್ನು 
ಶಿಕ್ಷಿಸುವರು. 

೪. ಇಂತಹ ಸಮಯದಲ್ಲಿ ಅಂತಹ ಜೀವನನ್ನು ರಕ್ಷಿಸಲು ಸ್ವತಂತ್ರನಾದ ಶ್ರೀಹರಿಗೆ 
ಮಾತ್ರವೇ ಸಾಧ್ಯ. ಅವನು ಆ ಕಾರ್ಯವನ್ನು ಬೇಗನೆ ಮಾಡಿ ಅನುಗ್ರಹಿಸಬೇಕು ಎಂಬುದು 
ಇದರ ಭಾವ. 


೫. ಶತ್ರುಗಳು ಆಕ್ರಮಿಸಿ ಕೋಟೆಯನ್ನು ತಮ್ಮ ವಶಕ್ಕೆ ತೆಗೆದುಕೊಳ್ಳುವ ಮುನ್ನ ಅದರ 
ಬಾಗಿಲುಗಳನ್ನು ಭದ್ರಪಡಿಸಿ ಅವರಿಂದ ಪಟ್ಟಣವನ್ನು ರಕ್ಷಿಸಿಕೊಳ್ಳುವುದು ವಿವೇಕಿಯಾದ 
ರಾಜನ ಕರ್ತವ್ಯ". ಅದರಂತೆ, ರೋಗರುಜಿನಗಳು ಒದಗಿ ಮುಂದೆ ಮೃತ್ಯು ಆಕ್ರಮಿಸುವ 
ಮುನ್ನವೇ ಜೀವನು, ಈ ದೇಹವನ್ನು ಸಾರ್ಥಕ ಮಾಡಿಕೊಳ್ಳಬೇಕು. "ಕಣ್ಣು ಕೈ-ಕಾಲು, ಕಿವಿ 
ನಾಲಿಗೆ ಇರಲಿಕ್ಕೆ ಮಣ್ಣುಮುಕ್ಕಿ ಮರಳಾಗುವರೇ' ಎಂಬ ಶ್ರೀ ಪುರಂದರದಾಸರಮಾತನ್ನುಇಲ್ಲಿ 
ಸ್ಮರಿಸಿಕೊಳ್ಳಬಹುದು. "ಅಂತಕನ ದೂತರಿಗೆ ಕಿಂಚಿತ್ತು ದಯವಿಲ್ಲ ಎಂಬ ಶ್ರೀಪುರಂದರದಾಸರ 
ಮಾತಿನಲ್ಲಿಯಮನಾಳುಗಳು ಅದೆಷ್ಟುನಿಷ್ಠುರರು ಎಂಬ ವಿವರ ಬಂದಿದೆ. 


೧. ಶಕ್ನೋತೀಹೈವ ಯಃ ಸೋಢುಂ ಪ್ರಾಕ್‌ ಶರೀರವಿಮೋಕ್ಷಣಾತ್‌ । 
ಕಾಮಕ್ರೋಧೋದ್ಧವಂ ವೇಗಂ ಸ ಯುಕ್ತಃ ಸ ಸುಖೀ ನರಃ॥ - (ಗೀತಾ ೫/೨೩) 
ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣಾಎನಬಾರದೆ | - ಶ್ರೀಪುರಂದರದಾಸರು 


೨೮೪ ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ 


೬. ಇಲ್ಲಿ ಕೋಟೆ ಎಂಬುದಕ್ಕೆ ದೇಹ ಎಂಬ ಅರ್ಥದಂತೆ ಇತರ ಜಾ ನೆಂದ್ರಿಯಗಳು 
ಹಾಗೂ ಕರ್ಮೇಂದ್ರಿಯಗಳು ಮೊದಲಾದಿ ಎಲ್ಲವೀ ವಿವಕ್ಸಿತ. ಮೃತ್ಯು ಬರುವ ಮುನ್ನ 
ದೇಹವನ್ನು ಸಾರ್ಥಕ ಮಾಡಿಕೊಳ್ಳುವಂತೆ, ಇಂದ್ರಿಯಗಳು ಇರುವಾಗಲೇ ಅವುಗಳಿಂದ 
ನಿರೀಕ್ಷಿತವಾದ ಪ್ರಯೋಜನವನ್ನು ಪಡೆಯಬೇಕು ಎಂದರ್ಥ; ಕೋಳು ಹೋಗು - 
ವಶವಾಗು, ಸೂರೆಹೋಗು, ನಾಶವಾಗು. 


೭. ಶ್ರೀಮದಾಚಾರ್ಯರ ಶ್ರೀಕೃಷ್ಣಾಮೃತಮಹಾರ್ಣವದ ಈ ಕೆಳಗಿನ ಮಾತಿನ 
ವಿವರಣೆಯಂತೆ ಈ ಪದ್ಯವಿದೆ: 


ಯಾವತ್‌ ಸ್ವಾಸ್ತ್ಯಂ ಶರೀರೇಷು ಕರಣೇಷು ಚ ಪಾಟವಮ್‌ । 
ತಾವದರ್ಚಯ ಗೋವಿಂದಂ ಆಯುಪ್ಯಂ ಸಾರ್ಥಕಂ ಕುರು 
ಅರ್ಚನೀಯೋ ಹೃಷೀಕೇಶಃ ಇಂದ್ರಿಯೇಷು ದೃಢೇಷು ವೈ । 
ಅದೃಢೇಷು ಹೃಷಿಕೇಷು ಹೃಷೀಕೇಶಂ ಸ್ಥರಂತಿ ಕೇ ॥ 


೮. ಶ್ರೀಕೃಷ್ಣಾಮೃತಮಹಾರ್ಣವದಲ್ಲಿ ಆ ಇಂದ್ರಿಯಗಳನ್ನು ಸಾರ್ಥಕ ಮಾಡಿಕೊಳ್ಳುವ 
ಬಗೆ ನಿರೂಪಿತವಾಗಿದೆ”. 


೯. ಹರಿದಾಸರ ಅನೇಕ ಹಾಡುಗಳು ಅದರ ಸಾರವನ್ನು ನಿರೂಪಿಸಿವೆ. ಅವುಗಳಲ್ಲಿ 
ಶ್ರೀಪಾದರಾಜರ ಈ ಕೆಳಗಿನ ಕೀರ್ತನೆ ಒಂದು ನಿದರ್ಶನ: 
ಭೂಷಣಕೆ ಭೂಷಣ ಇದು ಭೂಷಣ 
ಶೇಷಗಿರಿವಾಸ ಶ್ರೀವೇಂಕಟೇಶ ॥ಪ॥ 
ನಾಲಿಗೆಗೆ ಭೂಷಣ ನಾರಾಯಣ ನಾಮ 
ಕಾಲಿಗೆ ಭೂಷಣ ಹರಿಯಾತ್ರೆಯು 
ಆಲಯಕೆ ಭೂಷಣ ತುಲಸಿ ವೃಂದಾವನ ವಿ- 
ಶಾಲ ಕರ್ಣಕೆ ಭೂಷಾ ವಿಷ್ಣು ಕಥೆಯು IO 
ದಾನವೇ ಭೂಷಣ ಇರುವ ಹಸ್ತಂಗಳಿಗೆ 
ಮಾನವೇ ಭೂಷಣ ಮಾನವರಿಗೆ 
ಜ್ಞಾನವೇ ಭೂಷಣ ಮುನಿಯೋಗಿವರರಿಗೆ 
ಮಾನಿನಿಗೆ ಭೂಷಣ ಪತಿಭಕ್ಕಿಯು WN 
ರಂಗನನು ನೋಡುವುದೆ ಕಂಗಳಿಗೆ ಭೂಷಣ 
ಮಂಗಳಾಂಗಗೆ ಮಣಿವ ಶಿರ ಭೂಷಣ 


೧. ದುಷಹೋ ನಾರಕೋ ವಹ್ನಿರ್ದುಷಹಾ ಯಮಕಿಂಕರಾಃ। 
ವಿಷಮಶ್ಚಾಂತಕಪಥಃ ಪ್ರೇತತ್ವಂ ಚಾತಿದಾರುಣಮ್‌ ॥ 
ವಿಚಿಂತ್ಯ ಮನಸಾ5ಪ್ಯೇವಂ ಪಾತಕಾದ್ವಿನಿವರ್ತಯೇತ್‌ । 
ಸ್ಮರಣಂ ಕೀರ್ತನಂ ವಿಷ್ಣೋಃ ಸದೈವ ನ ಪರಿತ್ಯಜೇತ್‌ ॥ - ಕೃಷ್ಣಾಮೃತಮಹಾರ್ಣವ (೨೦೪,೨೦೫) 


೯೧. ಬಳಿಕಲದರನುಕೂಲ ನಿನ್ನೊಳಗಿಹುದು ರಕ್ಷಿಸು ೨೮೫ 


ಶೃಂಗಾರ ತುಲಸಿ ಮಣಿ ಕೊರಳಿಗೆ ಭೂಷಣ 
ರಂಗವಿಠಲ ನಿಮ್ಮನಾಮ ಅತಿ ಭೂಷಣ lA 
೯೧. ಬಳಿಕಲದರನುಕೂಲ ನಿನ್ನೊಳಗಿಹುದು ರಕ್ಷಿಸು 
ನಾಲಿಗೆಯು ನಾಸಿಕವು ನಯನಕ- 
ಪಾಲ ಪದ ಪಾಣಿಗಳು ತನುವಿನ 
ಮೂಲಕರ್ತ್ವವಿನಲ್ಲಿ ಪರಿಚಾರಕರು ತಾವಾಗಿ । 
ಲೀಲೆಯಿಂದಿರುತಿರ್ದು ಕಡೆಯಲಿ 
ಕಾಲ ತೀರಿದ ಬಳಿಕಲದರನು- 
ಕೂಲ ನಿನ್ನೊಳಗಿಹುದು ರಕ್ಷಿಸು ನಮ್ಮನನವರತ I ೯೧.॥ 
ಅ: ನಾಲಿಗೆ, ಮೂಗು, ಕಣ್ಣು ತಲೆ, ಕಾಲುಗಳು, ಕೈಗಳು ಎಂಬ ಈ ಎಲ್ಲವೂ ಈ 
ದೇಹದ ಮೂಲಕರ್ತೃವಾದ ಶ್ರೀಹರಿಯಲ್ಲಿ ಪರಿಚಾರಕರಾಗಿ ಇರುವರು; ತಮ್ಮ 
ಕಾರ್ಯವನ್ನು ಲೀಲೆಯಿಂದ ನಿರ್ವಹಿಸುತ್ಥಾ ಕೊನೆಯಲ್ಲಿ ಸಮಯ ಮುಕ್ತಾಯವಾದ 
ಮೇಲೆ ಅದನ್ನು ಬಿಟ್ಟು ತೆರಳಿಬಿಡುವರು. ಅಷ್ಟರೊಳಗೆ ಇವುಗಳನ್ನು ಅನುಕೂಲ 
ಮಾಡಿಕೊಳ್ಳುವುದು ನಿನ್ನ ಅನುಗ್ರಹದಿಂದ ಮಾತ್ರ ಸಾಧ್ಯ. ಅಂತಹ ಶ್ರೀಹರಿಯೇ ಸದಾ 
ನಮ್ಮನ್ನು ರಕ್ಷಿಸು. 

ವಿ: ೧. ಹಿಂದೆ ತಿಳಿಸಿದ ನವದ್ವಾರಗಳ ಬಗ್ಗೆ ಹೆಚ್ಚಿನ ವಿವರಣೆ ಈ ಪದ್ಯದಲ್ಲಿದೆ. 

೨. ನಾಲಿಗೆ ಮೊದಲಾದ ನವದ್ವಾರಗಳಿಗೆ ಅಭಿಮಾನಿಗಳಾದ ದೇವತೆಗಳು ಮುಖ್ಯ 
ಕರ್ತೃವಾದ ನಿನ್ನ ಸೇವಕರಾಗಿ ಕಾರ್ಯವನ್ನು ನಿರ್ವಹಿಸುವರು. ಅವರಿಗೆ ಈ ಕಾರ್ಯದ 
ನಿರ್ವಹಣೆ ಆಯಾಸ ನೀಡುವಂತಹುದಲ್ಲಎಂಬುದು ವಿಶೇಷ 

೩. ಜೀವನ ಆಯುಷ್ಯದ ಅವಧಿ ತೀರುವುದು ಎಂಬುದು, ಕಾಲ ತೀರಿದ ಬಳಿಕ ಎಂಬ 
ಮಾತಿನ ಅರ್ಥ. ಆ ಕಾಲವು ಪೂರೈಸುತ್ತಲೇ ಅವರು ಇವುಗಳನ್ನು ಬಿಟ್ಟುತೆರಳಿ ಬಿಡುವರು. 

೪. ಹೀಗೆ ಶ್ರೀಹರಿಯ ಸೇವಕರಾಗಿರುವ ದೇವತೆಗಳು ನಮ್ಮದೇಹದಲ್ಲಿಅನುಗ್ರಾಹಕರಾಗಿ 
ನೆಲೆಸಿರುವಾಗಲೇ ಮುಖ್ಯಸ್ವಾಮಿಯಾದ ಶ್ರೀಹರಿಯ ಸೇವೆಗೆ ಅವುಗಳನ್ನು ಅನುಕೂಲ 
ಮಾಡಿಕೊಳ್ಳುವುದು ನಿಜವಾದ ಸಾಧನೆ ಎಂದರ್ಥ. 

೫. ಆದರೆ, ಇದಕ್ಕೆ ಜೀವನ ಪ್ರಯತ್ನಾದಿಗಳು ಎಷ್ಟು ಮುಖ್ಯವೋ, ಅದೆಲ್ಲಕ್ಕಿಂತ 
ಮುಖ್ಯವಾಗಿ ಶ್ರೀಹರಿಯ ಅನುಗ್ರಹವೇ ಪರಮಮುಖ್ಯವಾದ ಸಾಧನ ಎಂದು ಒಟ್ಟು 
ತಾತ್ಪರ್ಯ; ನಾಸಿಕ - ಮೂಗು, ಪಾಣಿ - ಕೈ, ನಯನ - ಕಣ್ಣು ಕಪಾಲ - ಕಪೋಲ, ಕೆನ್ನೆ 


ಶೇಷ ಶುಸು ತು 


೨೮೬ ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ 


೯೨. ಪೂರ್ವದ ತೆತ್ತಿಗನು ನೀನೀಗ ರಕ್ಷಿಸು 
ಸತ್ತವರಿಗಳಲೇಕೆ ತನ್ನನು 
ಹೊತ್ತವರು ಹೆತ್ತವರುಗಳು ತಾವ್‌- 
ಸತ್ತು ಹೋಗುವರಲ್ಲದುಳಿವರೆ ಮರುಗಲೇಕಿನ್ನು। 
ಮೃತ್ಯು ಬೆನ್ನಿನೊಳಿಹುದು ತಾವಿ- 
ನತ್ತು ಮಾಡುವುದೇನು ಪೂರ್ವದ 
ತೆತ್ತಿಗನು ನೀನೀಗ ರಕ್ಷಿಸು ನಮ್ಮನನವರತ I ೯೨ ॥| 


ಆ: ಸತ್ತವರಿಗೆ ಅಳುವುದೇತಕ್ಕೆ? ತನ್ನನ್ನು ಹೊತ್ತವರು ಹಾಗೂ ಹೆತ್ತವರು ಸಹ ಸತ್ತು 
ಹೋಗುವರಲ್ಲದೆ ಉಳಿದುಕೊಳ್ಳಲು ಸಾಧ್ಯವೇ? ಇನ್ನು ಏತಕ್ಕೆ ಮರುಗುವುದು. ಸಾವು 
ಬೆನ್ನ ಹಿಂದೆಯೇ ಇರುವುದು. ಆದ್ದರಿಂದ ಜನರು ತಾವು ಅಳುವ ಮೂಲಕ ಏನನ್ನು 
ತಾನೆ ಸಾಧಿಸಲಾದೀತು? ಶ್ರೀಹರಿಯೇ! ನೀನು ಎಂದಿನಿಂದಲೂ ನಮ್ಮನ್ನು ರಕ್ಷಿಸುವ 
ಬಂಧು. ಈಗಲೂ ನಮ್ಮನ್ನು ಸದಾ ರಕ್ಷಿಸು. 


ವಿ: ೧. ಸಾವು ಅನಿವಾರ್ಯ ಎಂಬುದನ್ನುರೋಚಕವಾಗಿ ತಿಳಿಸುವ ಪದ್ಧ ಇದು. 


೨. ಸತ್ತವರಿಗಾಗಿ ಅಳುವುದು ಜನರ ಸ್ವಭಾವ. ಆದರೆ, ಹಾಗೆ ಅಳುವುದರಿಂದ ಏನು 
ಪ್ರಯೋಜನ ಎಂಬ ವಿಚಾರವನ್ನು ಅವರು ಮಾಡುವುದಿಲ್ಲ ಅಳುವುದರಿಂದ ಸತ್ತವರಂತೂ 
ಖಂಡಿತವಾಗಿ ಬದುಕುವುದಿಲ್ಲ ಹಾಗೆ ಬದುಕಿಯಾರು ಎಂಬ ನಿರೀಕ್ಷೆ ಅಳುವವರಿಗೆ 
ಇರುವುದೂ ಇಲ್ಲ ಒಂದು ರೀತಿಯಲ್ಲಿ ಅವರ ಅಗಲುವಿಕೆಯ ನೋವನ್ನು ಹಾಗೆ ಅಳುವ 
ಮೂಲಕ ಸೂಚಿಸುವರು ಮಾತ್ರ. 


೩. ಸಾವು ಅನಿವಾರ್ಯ ಎನ್ನುವುದಕ್ಕೆ ಸತ್ತವನನ್ನುಪಾಲಿಸಿದವರು ಹಾಗೂ ಹೆತ್ತವರೂ ಸಹ 
ಸಾಯುವುದೇ ನಿದರ್ಶನ. ಇಲ್ಲಿಹೊತ್ತವರು ಎಂದರೆ, ಪೋಷಿಸಿದವರು ಎಂದರ್ಥ. ಹೆತ್ತವರು 
ಎಂದರೆ ತಂದೆತಾಯಿಗಳು. ಹೊತ್ತವರು-ಹೆತ್ತವರು ಸಾಯುವುದು ಎಲ್ಲರೂ ಕಂಡಿರುವ ಸತ್ಯ. 
ಎಂದ ಮೇಲೆ ಅದು ಅನಿವಾರ್ಯ ಎಂದರ್ಥ. ಅನಿವಾರ್ಯವಾದದ್ದರ ಬಗ್ಗೆ. ಅಳುವುದರಿಂದ 
ಯಾವ ಪ್ರಯೋಜನವು ಇರದು. 

೪. ಸಾವು ಅನಿವಾರ್ಯ ಎಂಬ ಮಾತು ಗೀತೆಯ ಈ ಕೆಳಗಿನ ಶ್ಲೋಕದ ಸಂದೇಶ: 
ಜಾತಸ್ಯ ಹಿ ಧ್ರುವೋ ಮೃತ್ಯುಃ (೨/೨೨); ಅದರಂತೆ ತಾನು ಪರಿಹರಿಸಲಾಗದ ವಿಷಯದ 
ಬಗ್ಗೆ ಅಳುವುದು ಸಹ ತರವಲ್ಲಎಂಬ ಮಾತು ಗೀತೆಯದೇ: 

ತಸ್ಮಾದಪರಿಹಾರ್ಯೇನರ್ಥೇ ನ ತ್ರು ಶೋಚಿತುಮರ್ಹಸಿ। (೨/೨೭) 


೯೨. ಪೂರ್ವದ ತೆತ್ತಿಗನು ನೀನೀಗ ರಕ್ಷಿಸು ೨೮೭ 


೫. ಆದ್ದರಿಂದ ಸತ್ತವರಿಗಾಗಿ ಮರುಗುವುದು ನಿರರ್ಥಕ ಎಂದರ್ಥ. 


೬. ಸಾವು ಹುಟ್ಟಿದೊಡನೆಯೇ ಜೊತೆಯಾಗಿ ಬರುವುದು. ನಿಜ ಹೇಳಬೇಕೆಂದರೆ 
ಮನುಷ್ಯನ ಬದುಕುಸಾಗುತ್ತಿರುವುದು ಅದರ ಜೊತೆಯಲ್ಲಿಯೇ. ಬೆನ್ನಿನಲ್ಲಿಬಂದಿರುವುದು 
ಎಂಬುದಕ್ಕೆ, ಸದಾ ಹಿಂದೆಯೇ ಇರುವುದು ಎಂಬುದು ಒಂದು ಬಗೆಯ ಅರ್ಥ. ಇದು 
ಶ್ರೀಮದ್ಭಾಗವತ ಮಹಾಪುರಾಣದ ಈ ಕೆಳಗಿನ ಮಾತನ್ನು ಆಧರಿಸಿದೆ”: ಮೃತ್ಯುರ್ಜನ್ನವತಾಂ 
ವೀರ ದೇಹೇನ ಸಹ ಜಾಯತೇ । ಅದ್ಯ ವಾಠಬ್ಧಶತಾಂತೇವ ಮೃತ್ಯುರ್ವೈ ಪ್ರಾಣಿನಾಂ 
ಧ್ರುವಃ ॥ (೧೦/೧/೩೮) 

ಬೆನ್ನಿನೊಳಿಹುದು ಇರುವುದು ಎಂಬುದಕ್ಕೆ ನಮಗೆ ಕಾಣದಂತೆ ಆಕ್ರಮಿಸುವುದು 
ಎಂಬುದು ಇನ್ನೊಂದು ಅರ್ಥ. ಸಾವು ಅನಿವಾರ್ಯ ಎಂಬಷ್ಟೇ ಸತ್ಯ, ಅದು ಬರುವ ಕಾಲ, 
ರೀತಿ ಎಲ್ಲವೂ ಸಹ ಸಂಪೂರ್ಣವಾಗಿ ತಿಳುವಳಿಕೆಗೆ ಮೀರಿದ್ದು, 2) ಸಹ. ಹುಟ್ಟಿನೊಂದಿಗೆ 
ಸಾವು ಅನುಸರಿಸಿ ಇರುವುದು ಎಂಬ ಅರ್ಥವನ್ನು ಇದು ಹೊಂದಿದೆ. ಆದ್ದರಿಂದ ಅತ್ಯಂತ 
ಅನಿವಾರ್ಯವೂ, ಯಾರಿಗೂ ತಪ್ಪಿಸಲಾಗದಂತುಹುದು ಆದ ಸಾವಿನ ಬಗ್ಗೆ [ತೋಟಸುವುದು 
ತರವಲ್ಲಎಂದು ಭಾವ. 

೭. ಅಳುವುದರಿಂದ ಯಾವ ಸಾಧನೆಯೂ ಆಗದು ಎಂದ ಮೇಲೆ ಅದರಲ್ಲಿಅರ್ಥವಿಲ್ಲ 
ಅರ್ಥವಿಲ್ಲದ್ದನ್ನು ಮಾಡುವುದು ವಿವೇಕವೂ ಅಲ್ಲು ಧೀರಸ್ತತ್ರ ನ ಮುಷ್ಕತಿ (ಗೀತಾ 
೨/೧೩). 

೮. ತೆತ್ತಿಗ ಎಂದರೆ ಬಂಧು ಎಂದರ್ಥ. ಹಿಂದೆ ಮಾಡಿದ ಕರ್ಮ ತನ್ನದೇ ಆದ 
ರೀತಿಯಲ್ಲಿ ಸಾವಿಗೆ ಕಾರಣವಾಗುವುದು. ಆದ್ದರಿಂದ ಶಾಸೊ ್ವೀಕ್ರವಾದ ಸರಿಯಾದ 
ಕರ್ಮವನ್ನು ಆಚರಿಸಿದವರಿಗೆ ಮೃತ್ಯುವಿನ ಭಯ ಅನಗತ್ಯ: "ಕೃತಕೃತ್ಯಾಃ ಪ್ರತೀಕ್ಷಂತೇ 
ಮೃತ್ಯುಂ ಪ್ರಿಯಮಿವಾತಿಥಿಮ್‌ ।' ಎಂಬ ಮಹಾಭಾರತದ ಮಾತು ಉತ್ತಮವಾದ ಬಾಳನ್ನು 
ಬಾಳಿದವರಿಗೆ ಸಾವು ಪ್ರಿಯ ಅತಿಥಿಯಂತೆ ಆನಂದದಾಯಕವೇ ಹೊರತು ದುಃಖಕರವಲ್ಲ 
ಎಂಬ ಸೂಚನೆಯೂ ಇಲ್ಲಿದೆ; ತೆತ್ತಿಗ - ಬಂಧು, ನೆಂಟ, ಸೇವಕ, ರಕ್ಷಕ. 

€. ಎಲ್ಲಕ್ಕೂ ಮುಖ್ಯ ಕಾರಣನು ಶ್ರೀಹರಿ. ಸಾವಿಗೆ ಕಾರಣವಾಗುವ ಕರ್ಮ ಮೊದಲಾದ 
ಎಲ್ಲವುಗಳನ್ನೂ ಸಹ ಮುಖ್ಯವಾಗಿ ನಿಯಂತ್ರಿಸುವವನು ಅವನೇ ಆಗಿರುವನು. ಅದಕ್ಕೆಂದೆ 
ದಾಸರು ಇದರ ಬಗ್ಗೆ ಚಿಂತಿಸಬೇಡ ಎಂಬ ಸಂದೇಶವನ್ನು ನೀಡಿರುವರು ಎಂದು 
ತಿಳಿಯಬೇಕು. 


೧೦. ಭಗವದ್ಗೀತೆಯ ಎರಡನೇ ಅಧ್ಯಾಯದಲ್ಲಿಸಾವಿನ ವಿಶ್ಲೇಷಣೆ ಬಂದಿದೆ. ಅದರಂತೆ 
ಜೀವಕ್ಕೆ ಎಂದೂ ಸಾವಿಲ್ಲ ಅದರಂತೆ ದೇಹಕ್ಕೆ ಸಾವು ತಪ್ಪಿದ್ದೂ ಅಲ್ಲ ಆದ್ದರಿಂದ ಸಾವಿನ ಬಗ್ಗೆ 


೧. ಗೃಹೀತ ಇವ ಕೇಶೇಷು ಮೃತ್ಯುನಾ ಧರ್ಮಮಾಚರೇತ್‌ । - ಪುರಾಣವಾಕ್ಯ 


೨೮೮ ೯ ಇ. ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ 


ದುಃಖಪಡದಿರುವುದು: ವಿವೇಳ ಲಕ್ಷಣ ಎಂದರ್ಥ. ಮುಖ್ಯ ವಾಗಿ ಭಗವಂತ ಎಲ್ಲಕ್ಕೂ 
ನಿಯಾಮಕನಾಗಿರುವುದರಿಂದ ಅವನನ್ನು ಶರಣು ಹೊಂದಿದವರಿಗೆ ಸಾವಿನ ಚಿಂತೆ ಅನಗತ್ತ 
ಎಂದು ಭಾವ. 


೧೧. ಸ್ವಾಮಿಯಾದ ಶ್ರೀಹರಿಯಲ್ಲಿ ನಿರ್ಮಲಭಕ್ತಿಯನ್ನು ಹೊಂದಿದವರಿಗೆ ಸಾವು 
ಸುಖಕರವಾದೀತೇ ಹೊರತು ದುಃಖಕರವಲ್ಲ 


೧೨. ಇದು ಒಂದು ರೀತಿಯಲ್ಲಿ ಕನಕದಾಸರೇ ಹೇಳಿರುವ ಈ ಕೆಳಗಿನ ಮಾತಿನ 
ವಿವರಣೆಯಂತಿದೆ: 


ಶರಣು ಹೊಕ್ಕೆನಯ್ಯ ಎನ್ನ ಮರಣಕಾಲದಲ್ಲಿ ನಿನ್ನ | 
ಚರಣಸ್ಥರಣೆ ಕರುಣಿಸಯ್ಯ ನಾರಾಯಣ ॥ 


ಪತ ಸ ಪ ಭೂ 


೯೩. ಜ್ಞಾನದ ಕಣ್ಣು ದೃಷ್ಟಿಯನಿತ್ತು ರಕ್ಷಿಸು 

ಮಣ್ಣು ಮಣ್ಣಿನೊಳುದಿಸಲದರಲಿ 

ಮಣ್ಣುಬೊಂಬೆಗಳಾಗಿ ರಂಜಿಸಿ 

ಮಣ್ಣಿನಾಹಾರದಲಿ ಜೀವವ ಹೊರೆದು ಉಪಚರಿಸಿ । 

ಮಣ್ಣಿನಲಿ ಬಂಧಿಸಿದ ದೇಹವ 

ಮಣ್ಣುಕೂಡಿಸಬೇಡ ಜ್ಞಾನದ 

ಕಣ್ಣು ದೃಷ್ಟಿಯನಿತ್ತು ರಕ್ಷಿಸು ನಮ್ಮನನವರತ I ೯೩ ॥ 

ಅ: ಮಣ್ಣುಮಣ್ಣಿನೊಳಗೆ ಹುಟ್ಟುವುದು. ಅದರಲ್ಲಿದೇಹಗಳುಮಣ್ಣಿನ ಬೊಂಬೆಗಳಂತೆ 

ಮೂಡಿ ಬರುವುವು. ಬಗೆಬಗೆಯ ರಂಜನೆಯನ್ನುನೀಡಿ ಅವು ಮಣ್ಣನ್ನೇ ಆಹಾರವನ್ನಾಗಿ 
ಪಡೆದು ಬೆಳೆಯುವವು. ಜೀವ ಅವುಗಳನ್ನು ಆಧರಿಸಿ ಬದುಕುವನು. ಅದಕ್ಕೆ ಬಗೆಬಗೆಯ 
ಉಪಚಾರವನ್ನು ಮಾಡುವನು. ಕೊನೆಗೆ ಮಣ್ಣಿನಲ್ಲಿ ಬಂಧಿತವಾದ ಈ ದೇಹ ಮಣ್ಣನ್ನೇ 
ಹೊಂದಿ ಬಿಡುವುದು. ಅದರಿಂದ ನಡೆದ ಸಾಧನೆ ಮಾತ್ರ ಮಣ್ಣಿನಂತೆ ಆಗಕೂಡದು. 


ಅದಕ್ಕೆ ಜ್ಞಾನದ ಕಣ್ಣು ನಿಜವಾದ ದೃಷ್ಟಿಯಾಗಿದೆ; ಅದನ್ನು ಶ್ರೀಹರಿಯೇ! ನೀನು ನೀಡಿ 
ಣ ಲಟ ಛೆ 
ನಮ್ಮನ್ನು ಸದಾ ರಕ್ಷಿಸು. 


ವಿ.: ೧. ಹಿಂದಿನ ಪದ್ಯದಲ್ಲಿ ಬಂದಿರುವ ದೇಹದ ಅನಿತ್ಯತೆಯನ್ನು ಈ ಪದ್ಯ 
ವಿವರಿಸುವುದು. 


೯೩. ಜ್ಞಾನದ ಕಣ್ಣು ದೃಷ್ಟಿಯನಿತ್ತು ರಕ್ಷಿಸು ಕ ಸ ೨೮೯ 


೨. ಮಣ್ಣಿನಿಂದ ಮಣ್ಣಿನ ಗೊಂಬೆಯನ್ನುಮಾಡಿ, ಅದಕ್ಕೆ ಬಗೆಬಗ್ಗೆಯ ಅಲಂಕಾರಾದಿಗಳನ್ನು 
ಮಾಡಿ ನಲಿದು ಕೊನೆಗೆ ಅದು ನಾಶವಾಗಿ ಪುನಃ ಮಣ್ಣಿನ ರೂಪವನ್ನೇ ತಳೆಯುವಂತೆ ಈ ದೇಹ. 
ಇರುವುದು ಎಂದರ್ಥ. 

೩. ಇಲ್ಲಿ ಮಣ್ಣು ಎಂಬುದು ಪಂಚಭೂತಗಳಲ್ಲಿ ಒಂದಾದ ಬ ಸಂಕೇತ. ಇದರಲ್ಲಿ 
ನೀರು, ಅಗ್ನಿ ವಾಯು ಹಾಗೂ ಆಕಾಶ ಎಂಬ ಇತರ ನಾಲ್ಕು ಭೂತಗಳು ಸಹ ಇದ್ದರೂ 
ಪ್ರಧಾನವಾಗಿ ಪೃಥ್ವಿಯಲ್ಲಿರುವುದರಿಂದ ಪೃಥ್ವಿಯ ಅಂಶವನ್ನೇ ಗ್ರಹಿಸಿರುವರು ಎಂದು 
ತಿಳಿಯಬೇಕು. 

೪. ಪಾರ್ಥಿವ ಶರೀರ ಎಂಬ ಮಾತಿನ ಅರ್ಥ ಇದರಲ್ಲಿ ವಿವರವಾಗಿ ಬಂದಿದೆ. 
ಮಣ್ಣಿನಿಂದ ಬೀಜಗಳು ಮೊಳೆತು, ಸಸ್ಯ, ವೃಕ್ಚಗಳಾಗಿ ಬೆಳೆಯುವಂತೆ, ಪೃಥ್ವಿಯಿಂದ ಈ ದೇಹ 
ರೂಪುಗೊಳ್ಳುವುದು. ಇಲ್ಲಿ ಪೃಥ್ವಿ ಎಂಬುದು ಇತರ ಭೂತಗಳಿಗೆ ಉಪಲಕ್ಷಣ. ದೇಹದಲ್ಲಿ 
ನೀರು ಮೊದಲಾದ ಇತರ ಭೂತಗಳ ಅಂಶವಿದ್ದರೂ ಗೋಚರಿಸುವುದು ಪ್ರಧಾನವಾಗಿ 
ಪೃಥ್ವಿಯ ಅಂಶವೇ. 

೫. ಹೀಗೆ ಈ ಪಾರ್ಥಿವ ದೇಹವು ಅತ್ಯಂತ ನಶ್ವರವಾದುದು. ಮಣ್ಣಿನ ಬೊಂಬೆ 
ಹೇಗೋ ಹಾಗೆ. ಆದರೆ, ಇದರಿಂದ ಮೋಕ್ಟಸಾಧನೆಗೆ ಅಗತ್ಯವಾದ ಜ್ಞಾ ನದ ಸಂಪಾದನೆ 
ಆಗುವುದು. ಅದಕ್ಕೆ ಇದನ್ನು ಸಾಧನಶರೀರ ಎಂದು ಶಾಸ್ತ್ರಗಳು ಕರೆದಿವೆ. ಮಣ್ಣಿನಿಂದ ಹುಟ್ಟಿ 
ಕೊನೆಗೆ ಮಣ್ಣಾಗಿ ಹೋಗುವ ಈ ದೇಹ ಜ್ಞಾ ್ಲಿನಸಾಧನೆಯನ್ನು ಮಾಡಿದಾಗ ಮಾತ್ರ ಅದರ 
ಉದ್ದೇಶ ಸಾರ್ಥಕವಾಗುವುದು. ಹಾಗೆ ಮಾಡದೇ ಐಹಿಕ ಭೋಗಗಳ ಬಗ್ಗೆ ಗಮನವಿತ್ತು 
ಜ್ದಾ _ನಸಾಧನೆಯಲ್ಲಿ ವಿಮುಖನಾಗುವುದು ಮೂರ್ಬನ ಲಕ್ಷಣ. ಅಂತಹವನ ಬಾಳು ಬರೀ 
ಮಣ್ಣು ಪಾಲಾಗುವ ಬಾಳೇ ಸರಿ. ಹಾಗೆ ಆಗದೆ ಇರಲು ಸೂಕ್ತ ಸಾಧನೆ ಸದಾ ಆಗುತ್ತಲೇ 
ಇರಬೇಕು. ಅದು ನಡೆಯಲು ಶ್ರೀಹರಿಯ ಅನುಗ್ರಹ ಅತ್ಯಗತ್ಯ. ಆದ್ದರಿಂದ ಅವನನ್ನು 

ನಂಬಿಯೇ ಸದಾ ಬದುಕನ್ನು ಸಾಗಿಸಬೇಕು ಎಂಬುದು ಇಲ್ಲಿಯ ಸಂದೇಶ. 

೬, ಪರೀಕ್ಷಾಕೇಂದ್ರಗಳಲ್ಲಿ, ವಿದ್ಯಾರ್ಥಿಯು ಉತ್ತರಪತ್ರಿಕೆಯಲ್ಲಿ ಯೋಗ್ಯವಾದ ಉತ್ತರ- 
ಗಳನ್ನು ಬರೆದು ಅದನ್ನು ಮೌಲ್ಯಮಾಪ ಪನಕ್ಕಾಗಿ ಒಪ್ಪಿಸುತ್ತಾನೆ. ಕೊನೆಗೆ ಅವನಿಗೆ ಪ್ರ ತಿಫಲವಾಗಿ 
ಲಭಿಸುವುದು ಅಂಕಪಟ್ಟಿಯೇ ಹೊರತು ಜು ನೀಡಿದ ಉತ್ತರಪತ್ರಿಕೆಯಲ್ಲ ಉತ್ತರ 
ಪತ್ರಿಕೆ ನಶ್ವರ, ಗಳಿಸುವ ಅಂಕಗಳು ಮಾತ್ರ ಶಾಶ್ವತ. ಅದರಂತೆ, ಬಿದ್ದುಹೋಗುವ ಈ ಶರೀರ 
ನಶ್ವರವಾದರೂ, ಇದರಿಂದ ನಡೆಯುವ ಸಾಧನೆ ಮಾತ್ರ ಪ್ರಧಾನವೆನ್ನಿಸಿ ಸಾರ್ಥಕಬದುಕಿಗೆ 
ಕಾರಣವಾಗುವುದು ಎಂದರ್ಥ. ಶ್ರೀಜಗನ್ನಾಥದಾಸರ ಫಲವಿದು ಬಾಳ್ಗುದಕೆ ಎಂಬ ಮಾತಿನಲ್ಲಿ 
ಇದರ ವಿವರಣೆಯನ್ನು ಕಾಣಬಹುದು. 

೭. ಶ್ರೀಪುರಂದರದಾಸರ "ಮಣ್ಣಿಂದ ಕಾಯ ಮಣ್ಣಿಂದ' ಎಂಬ ಕೀರ್ತನೆಯಲ್ಲಿ ಈ 
ದೇಹವು ಮಣ್ಣಿಂದಾಗುವ ಪರಿ ನಿರೂಪಿತವಾಗಿದೆ: 


104 . 


ರಂ 


ಮಣ್ಣಿಂದ ಕಾಯ ಮಣ್ಣಿಂದ 

ಮಣ್ಣಿಂದ ಸಕಲ ವಸ್ತುಗಳೆಲ್ಲ 

ಮಣ್ಣ ಬಿಟ್ಟವರಿಗಾಧಾರವಿಲ್ಲ 
ಅಣ್ಣಗಳಿರೆಲ್ಲರು ಕೇಳಿರಯ್ಯ 

ಅನ್ನ ಉದಕ ಊಟವೀಯುದು ಮಣ್ಣು 
ಬಣ್ಣ ಬಂಗಾರ ಬೊಕ್ಕಸವೆಲ್ಲ ಮಣ್ಣು 
ಉನ್ನತವಾದ ಪರ್ವತವೆಲ್ಲ ಮಣ್ಣು 
ಕಣ್ಣು ಮೂರುಳ್ಳನ ಕೈಲಾಸ ಮಣ್ಣು 
ದೇವರಗುಡಿ ಮಠ ಮನೆಯೆಲ್ಲ ಮಣ್ಣು 
ಆವಾಗ ಆಡುವ ಮಡಕೆಯು ತಾ ಮಣ್ಣು 
ಕೋವಿದರಸರ ಕೋಟೆಗಳೆಲ್ಲ ಮಣ್ಣು 
ಪಾವನಗಂಗೆಯ ತಡಿಯೆಲ್ಲ ಮಣ್ಣು 
ಭಕ್ತ ಭರಣ ಧಾನ್ಯ ಬೆಳೆವುದೇ ಮಣ್ಣು 
ಸತ್ತವರನು ಹೂಳಿಸಿಡುವುದೇ ಮಣ್ಣು 
ಉತ್ತಮವಾದ ವೈಕುಂಠವೇ ಮಣ್ಣು 

ಶಕ್ತ ಪುರಂದರವಿಠಲನ ಪುರವೆಲ್ಲ ಮಣ್ಣು 


ಫು ಶಶ ಸೇ ಶೂ 


ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ 


 ಅ.ಪ॥ 


IO 1 


೨2 1 


WA 1 


೯೪. ಚಿಂತಾಯಕನೆ ಬಿಡಬೇಡ ರಕ್ಷಿಸು 


ಬೀಯವಾಗುವ ತನುವಿನಲಿ ನಿ- 


ರ್ದಾಯಕನು ನೀನಿರ್ದು ಅತಿಹಿರಿ- 


ದಾಯಸಂ ಬಡಿಸುವರೆ ನೀನನುಕೂಲವಾಗಿರ್ದು ಟ॥ 


ತಾಯನಗಲಿದ ಶಿಶುವಿನಂದದಿ 


ಬಾಯ ಬಿಡುವಂತಾಯ್ತಲೇ ಚಿಂತಾ- 
ದಾಯಕನೆ ಬಿಡಬೇಡ ರಕ್ಷಿಸು ನಮ್ಮನನವರತ | ೯೪ ॥ 


ಅ: ಶ್ರೀಹರಿಯೇ! ನಾಶವಾಗುವಂತಹ ಇಂತಹ ದೇಹದಲ್ಲಿ ಯಾವರೀತಿಯ 
ನಾಶವೂ ಇಲ್ಲದ ನೀನು ನೆಲೆಸಿರುವಿ. ಇಂತಹ ನೀನು ನಮ್ಮನ್ನು ಅತಿಯಾದ ಆಯಾಸಕ್ಕೆ 
ಗುರಿಮಾಡುವುದು ಸರಿಯೆ? ನೀನು ಅನುಕೂಲನಾಗಿದ್ದು ಸೂಕ್ತ ಕಾರ್ಯಗಳನ್ನು 
ಮಾಡಿಸಿದಾಗ ಈ ದೇಹ ಸಾರ್ಥಕವಾಗುವುದು. ಇಲ್ಲವಾದಲ್ಲಿ ತಾಯಿಯಿಂದ 
ದೂರವಾದ ಮಗು ರಕ್ಷಣೆಗಾಗಿ ಬಾಯಿಬಿಡುವಂತಾಗುವುದು. ನಮ್ಮ ಸ್ಥಿತಿ ಇಂದು 


೯೪. ಚಿಂತಾಯಕನೆ ಬಿಡಬೇಡ ರಕ್ಷಿಸು ೨೯೧ 


ಹಾಗಿದೆ. ಚಿಂತನೆಗೆ ನಿಲುಕುವ ನೀನು ನಮ್ಮ ಕೈಯನ್ನು ಬಿಡಬೇಡ,ಸದಾ ನಮ್ಮನ್ನು 
ರಕ್ಷಿಸು. 

ವಿ.: ೧. ನಶ್ವರವಾದ ದೇಹವನ್ನು ಸಾರ್ಥಕಪಡಿಸಿಕೊಳ್ಳುವುದು ವಿವೇಕ ಎಂದು ಹಿಂದಿನ 
ಪದ್ಯಗಳಲ್ಲಿಸೂಚಿತವಾದ ಸಾಧನೆಗೆ ಶ್ರೀಹರಿಯ ಅನುಗ್ರಹ ಅತ್ಯಗತ್ಯ ಎಂಬ ವಿಷಯ ಇದರಲ್ಲಿ 
ಬಂದಿದೆ; ಬೀಯ - ನಾಶ, ಹಾಳು. 

೨. ಈ ದೇಹದಿಂದ ನಡೆಯುವ ಪ್ರತಿಯೊಂದು ಕಾರ್ಯಕ್ಕೂ ಶ್ರೀಹರಿಯ ಅನುಗ್ರಹ 
ಅತ್ಯಗತ್ಯ. ಆದರೆ, ಇದರಿಂದ ಈ ಯಾವುದೇ ಮಿರ ಲೇಪವು ಮಾತ್ರ 
ಅವನಿಗೆ ಸರ್ವಥಾ ಇಲ್ಲ ಹೀಗೆ ನಿರ್ಲಿಪ್ತನಾಗಿದ್ದರೂ, ಕೇವಲ ಭಕ್ತಾನುಗ್ರಹಕ್ಕಾಗಿ ಸಾಧನೆ 
ಮಾಡಿಸುವುದು ಶ್ರೀಹರಿಯ ಕಾರುಣ್ಯ ಮಾತ್ರ. ಅವನು ಅನುಗ್ರಹ ಮಾಡಿದಾಗ ಸದಾ ಸೂಕ್ತ 
ಸಾಧನೆಯನ್ನೇ ಮಾಡಿಸಿ ಉದ್ಧರಿಸುವನು. ಇಲ್ಲವಾದಾಗ ಸಾಧನೆ ನಡೆಯದಂತಾಗಿ ದೇಹ 
ವ್ಯರ್ಥವೆನ್ನಿಸುವುದು. 

೩. ಶ್ರೀಹರಿಯ ಅನುಗ್ರಹ ತಪ್ಪಿದಾಗ ಜೀವರ ಸ್ಥಿತಿಯು ತಾಯಿಯನ್ನು ಅಗಲಿದ 
ಮಗುವಿನ ಸ್ಥಿತಿಯಂತಾಗುವುದು. ಪತೆ ತನ ಪ್ರತಿಯೊಂದು ಕಾರ್ಯಕ್ಕೂ ತಾಯಿಯನ್ನು 
ಅವಲಂಬಿಸಿದ ಮಗು ತಾಯಿಯಿಂದ ದೂರವಾದಾಗ ಅನಾಥವಾಗಿ ರಕ್ಷಣೆಗಾಗಿ ಮೊರೆ 
ಇಡುವಂತಾಗುವುದು. ಪ್ರಸ್ತುತ ಜೀವನ ಪರಿಸ್ಥಿತಿಯು ಶ್ರೀಹರಿಯ ಅನುಗ್ರಹಕ್ಕೆ ಎರವಾದಾಗ 
ಹಾಗೆಯೇ ಆಗುವುದು. ಹಾಗಾಗದಂತಿರಲು ಸಕಲ ಚಿಂತೆಗಳನ್ನು ಪರಿಹರಿಸಲು ಅವನ 
ಅನುಗ್ರಹವನ್ನು ಪ್ರಾರ್ಥಿಸಿಕೊಳ್ಳಬೇಕು ಎಂಬುದು ಇಲ್ಲಿಮುಖ್ಯ ಭಾವ. 


೪. ಚಿಂತಾದಾಯಕ ಎಂದರೆ, ಚಿಂತಸಿದ್ದನ್ನು ನೀಡುವವನು; ಚಿಂತೆ ಎಂದರೆ ಜಿಜ್ಞಾಸೆಗೆ 
ಎಡೆಮಾಡಿಕೊಡುವವನು ಎಂದೂ ಎಂದರ್ಥ. ಇಲ್ಲಿಚಿಂತನೆ ಎಂದರೆ ಬ್ರಹ್ಮಜಿಜ್ಞಾಸೆ ಎಂದರ್ಥ. 
ಬಾದರಾಯಣರ ಬ್ರಹ್ಮಮೀಮಾಂಸ ಶಾಸ್ತ್ರವು ಶ್ರೀಹರಿಯ ಚಿಂತನೆಗೆ ಸಕಲಬಗೆಯಲ್ಲೂ 
ನೆರವಾಗುವ ಅಪೂರ್ವ ಶಾಸ್ತ್ರ ಅದರಿಂದ ಪ್ರತಿಪಾದಿತನಾದವನು ಶ್ರೀಹರಿ ಎಂದು ಭಾವ, 
ಬ್ರಹ್ಮಸೂತ್ರಾದಿಗಳ ಅಧ್ಯ ಯನಾದಿಗಳ ಯೋಗವನ್ನುಕರುಣಿಸುವನು ) ಎಂದರ್ಥ. 

೫. ಶ್ರೀಹರಿಯು ಎಂದೂ ಸಹ ಭಕ್ತನ ಕೈಬಿಡದೇ ಪಾಲಿಸಬೇಕು ಎಂಬ ಪ್ರಾರ್ಥನೆ 
ಇದರಲ್ಲಿದೆ. ಶ್ರೀಹರಿಯು ತಂದೆ, ತಾಯಿ ಮೊದಲಾಗಿ ಸಕಲವಿಧ ರಕ್ಷಕನೂ ಆಗಿರುವನು. 
ಆದ್ದರಿಂದ ಅವನನ್ನುಮರೆತ ಜೀವಿಯು, ತಾಯಿಯಿಂದದೂರವಾದಮಗುವಿನಂತಾಗುವನು 
ಎಂಬ ಮಾತು ತುಂಬಾ ಅರ್ಥವತ್ತಾದುದು: ಹರಿರೇವ ಪರೋ ಹರಿರೇವ ಗುರುರ್ಹರಿರೇವ 


ಜಗತ್ತಿತ್ರಮಾತೃಗತಿಃ 
೬. ಶ್ರೀಜಗನ್ನಾಥದಾಸರ ಈ ಕೆಳಗಿನ ಪದ್ಯವು ಇದರ ವಿಶೇಷಾರ್ಥವನ್ನು ತಿಳಿಯಲು 
ಸಹಕಾರಿಯಾಗಿದೆ: 


೨೯೨ ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ 


ಜನನಿಯನು ಕಾಣದಿಹ ಬಾಲಕ ನೆನೆನೆನೆದು ಹಲಬುತಿರೆ ಕತ್ತಲೆ 
ಮನೆಯೊಳಡಗಿದ್ದವನ ನೋಡುತ ನಗುತ ಹರುಷದಲಿ। 
ತನಯನಂ ಬಿಗಿದಪ್ಪಿರಂಬಿಸಿ ಕನಲಿಕೆಯ ಕಳೆವಂತೆ ಮಧುಸೂ 
ದನನು ತನ್ನವರಿದ್ದೆಡೆಗೆ ಬಂದೊದಗಿ ಸಲಹುವನು ॥ 


ಭುಸಭಿಫೇ ತಃ 


೯೫. ನಿನ್ನಯ ಪದಯುಗವ ಬಯಸುವೆನು ರಕ್ಷಿಸು 


ಮೊದಲು ಜನನವನರಿಯೆ ಮರಣದ 

ಹದನ ಕಡೆಯಲಿ ತಿಳಿಯೆ ನಾಮ- 

ಧ್ಯದಲಿ ನೆರೆ ನಾ ನಿಪುಣನೆಂಬುದು ಬಳಿಕ ನಗೆಗೇಡು । 
ಮೊದಲು ಕಡೆ ಮಧ್ಯಗಳ ಬಲ್ಲವ 

ಮದನಜನಕನು ನೀನು ನಿನ್ನಯ 

ಪದಯುಗವ ಬಯಸುವೆನು ರಕ್ಷಿಸು ನಮ್ಮನನವರತ ॥ ೯೫ ॥ 


ಅ: ಮೊದಲು ನಾನು ಜನನದ ರೀತಿಯನ್ನೇ ಅರಿಯೆನು. ಕೊನೆಗೆ ನಡೆಯುವ 
ಮರಣದ ರೀತಿಯೂ ನನಗೆ ತಿಳಿಯದು. ಮಧ್ಯದಲ್ಲಿ ನನ್ನ ಬದುಕು ಸಾಗಿದೆ. ಅಂತಹ 
ನಾನು ತುಂಬಾ ನಿಪುಣನಾದವನು ಎಂದು ತಿಳಿದುಕೊಳ್ಳುವುದು ಹಾಸ್ಯಾಸ್ಪದವಾದ 
ಸಂಗತಿ. ಹುಟ್ಟು ಸಾವು ಹಾಗೂ ಬದುಕುಗಳ ರಹಸ್ಯವನ್ನು ತಿಳಿದವನು ನೀನೊಬ್ಬನೆ. 
ಮನ್ನಥನ ಜನಕ ನೀನು. ನಿನ್ನಯ ಪಾದದ್ವಂದ್ಹಗಳನ್ನೇ ನಾನು ಸದಾ ಬಯಸುವೆನು. 
ನೀನು ಸದಾ ನಮ್ಮನ್ನು ರಕ್ಷಿಸು. 

ವಿ.: ೧. ಹುಟ್ಟು ಸಾವುಗಳಿಗೆ ಒಳಗಾಗುವ ಜೀವನಿಗೆ ಅವುಗಳ ಅರಿವು ಇರುವುದಿಲ್ಲ 
ಅವುಗಳನ್ನುಸಮಗ್ರವಾಗಿ ತಿಳಿದವನು ಶ್ರೀಹರಿ. ಆದ್ದರಿಂದ ಅವನನ್ನು ಆಶ್ರಯಿಸಿಯೇ ಜೀವನು 
ತನ್ನ ಉದ್ಧಾರವನ್ನು ಹೊಂದಬೇಕು ಎಂಬುದು ಇಲ್ಲಿಯ ಭಾವ. 


೨. ಮೊದಲು ಜನನವನರಿಯೆ ಎಂದರೆ, ನಮ್ಮ ಹುಟ್ಟುಮೊದಲನೆಯ ಸಂಗತಿ, ಅದೇ 
ನಮಗೆ ತಿಳಿದಿರುವುದಿಲ್ಲ ಇಲ್ಲಿ ಹುಟ್ಟು ತಿಳಿದಿಲ್ಲ ಎಂದರೆ ಹುಟ್ಟುವ ರೀತಿ, ಹುಟ್ಟುವ ಸ್ಥಳ, 
ಸಮಯ, ಅದಕ್ಕೆ ಕಾರಣವಾಗುವ ತಂದೆ-ತಾಯಿಗಳು ಮೊದಲಾದ ಸಕಲ ವಿವರಗಳೂ 
ಗ್ರಾಹ್ಯ. 

೩. ಕೊನೆಯ ಪರಿಸ್ಥಿತಿ ಸಾವು. ಅದೂ ಸಹ ಜೀವರಿಗೆ ತಿಳಿಯದು. ಈ ವಿವರ ಹಿಂದಿನ 
ಪದ್ಯಗಳಲ್ಲಿ ನಿರೂಪಿತವಾಗಿದೆ. ಹುಟ್ಟು ಸಾವುಗಳ ಮಧ್ಯದ ಪರಿಸ್ಥಿತಿ. ಇಲ್ಲಿ ಮಧ್ಯ ಎಂದರೆ, 


೯೫. ನಿನ್ನಮ ಪದಯುಗವ ಬಯಸುವೆನು ರಕ್ಷಿಸು ೨೯೩ 


ಸ್ಥಿತಿ ಎಂದೇ ಅರ್ಥ. ಇಂತಹ ಕಾಲದಲ್ಲಿ ಅದೂ ಸಹ ಶ್ರೀಹರಿಯ ಅಧೀನ. ಅದರಂತೆ ಹುಟ್ಟು 
ಸಾವು ಮೊದಲಾದ ಸಕಲಕ್ಕೂ ಅವನೇ ಕಾರಣ ಎಂಬುದನ್ನು ತಿಳಿಯದೇ ತಾನೇ ಸ್ವತಂತ್ರ ಎಂದು 
ಭ್ರಮಿಸುವುದು ನಗೆಪಾಟಲಿಗೆ ಕಾರಣವಾಗುವ ಮಹಾಮೂರ್ಯತನ ಎಂದು ಭಾವ. 


೪. ಹೀಗೆ ಹುಟ್ಟು-ಸಾವು-ಸ್ಥಿತಿ ಮೊದಲಾದ ಸಕಲವನ್ನೂ ಸಹ ಸಂಪೂರ್ಣವಾಗಿ ಬಲ್ಲ 
ಹಿರಿಮೆ ಶ್ರೀಹರಿಯದು. ಅವನೇ ಎಲ್ಲಕ್ಕೂ ಮುಖ್ಯ ಕಾರಣ. ಆದ್ದರಿಂದ ಅವನನ್ನು ಸದಾ 
ಆಶ್ರಯಿಸಿ ಬದುಕುವುದೇ ನಿಜವಾದ ಸಾಧನೆಯ ಆಂತರ್ಯ. 


೫. ಇಲ್ಲಿ ಮದನಜನಕ ಎಂಬ ಪದ ತುಂಬಾ ಅರ್ಥವತ್ತಾದುದು. ಹುಟ್ಟಿನ ಮೂಲ 
ಇರುವುದೇ ಕಾಮನಲ್ಲಿ ಮನ್ನಥ ಎಂದರೆ ಕಾಮ. ಅಂತಹ ಕಾಮನಿಗೂ ಜನಕನಾದವನು 
ಶ್ರೀಹರಿ. ಎಂದರೆ, ಸೃಷ್ಟಿಯ ಮೂಲಸಂಕಲ್ಲವೇ ಶ್ರೀಹರಿಯ ಅಧೀನ. ಆದ್ದರಿಂದ ಅವನನ್ನು 
ನಂಬಿ ಬದುಕುವುದೇ ನಿಜವಾದ ಸಾಧನೆ ಎಂಬುದು ಇಲ್ಲಿಭಾವ. 


೬. ಇದು ಈ ಕೆಳಗಿನ ಭಗವದ್ಗೀತೆಯ ಶ್ಲೋಕದ ಭಾವವಾಗಿದೆ: 


ಅವ್ಯಕ್ತಾದೀನಿ ಭೂತಾನಿ ವ್ಯಕ್ತಮಧ್ಯಾನಿ ಭಾರತ । 
ಅವ್ಯಕ್ತನಿಧನಾನ್ವೇವ ತತ್ರ ಕಾ ಪರಿದೇವನಾ ॥ - ೨/೨೮ 
೭. ಜೀವರಿಗೆ ಅವರ ಹುಟ್ಟು-ಸಾವುಗಳ ಪರಿವೆ ಇಲ್ಲ ಶ್ರೀಹರಿಗೆ ಮಾತ್ರವೇ ಸಕಲರ 
ಹುಟ್ಟು; ಸಾವುಗಳ ಸಂಪೂರ್ಣವಾದ ಪರಿಜ್ನಾ ನ ಸದಾ ಇರುವುದು ಎಂಬ ಇಲ್ಲಿಯ ಈ ಮಾತು 
ಈ ಕೆಳಗಿನ ಗೀತಾವಾಕ್ಯಗಳನ್ನು ಆಧರಿಸಿದೆ: 
ಬಹೂ ನಿಮೇ ವ್ಯತೀತಾನಿ ಜನ್ಮಾನಿ ತವ ಚಾರ್ಜುನ । 
ತಾನ್ಯಹಂ ವೇದ ಸರ್ವಾಣಿ ನ ತ್ವಂ ವೇತ್ಮಪರಂತಪ॥ - ೪/೫ 


ವೇದಾಹಂ ಸಮತೀತಾನಿ ವರ್ತಮಾನಾನಿ ಚಾರ್ಜುನ। 
ಭವಿಷ್ಯಾಣಿ ಚ ಭೂತಾನಿ ಮಾಂತು ವೇದ ನ ಕಶ್ಚನ॥ - ೭/೨೬ 


೮. ಶ್ರೀಹರಿಯ ಪಾದಮಹಿಮೆಯನ್ನು ಶ್ರೀಕನಕದಾಸರು ಪ್ರತ್ಯೇಕ ಪದವೊಂದರಲ್ಲಿ 
ತಿಳಿಸಿರುವರು: 


ಭಜಿಸಿ ಬದುಕೆಲೊ ಮನುಜ ಮನ ಮುಟ್ಟಿ ಶ್ರೀಹರಿಯ ॥ ಪ॥ 
ಅಜಭವಸುರೇಂದ್ರಾದಿ ವಂದಿತ ಪಾದ ॥ ಅಪ॥ 
ಪಾಕಶಾಸನಗೊಲಿದು ಬಲಿಯ ಮೆಟ್ಟಿದ ಪಾದ 

ಕಾಕು ಶಕಟನ ತುಳಿದು ಕೊಂದ ಪಾದ 

ಲೋಕೇಶನಿಗೆ ಒಲಿದು ಪೂಜೆಗೊಂಬುವ ಪಾದ 


ಲೋಕ ಪಾವನ ಗಂಗೆ ಜನಿಸಿದಾ ಪಾದ WO 


೨೯೪ ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ 


ಶಿಲೆಯ ಸತಿಯಳನು ಸೌಂದರ್ಯಗೊಳಿಸಿದ ಪಾದ 

ಒಲಿದು ಪಾರ್ಥಗೆ ಧರೆಯನೊತ್ತಿದ ಪಾದ 

ಕೊಲಿಸಿ ಕೌರವರ ಕಾಳಗದಿ ಕೆಡಹಿದ ಪಾದ 

ಬಲಿದ ಕಾಲಿಂಗನ ಪೆಡೆ ತುಳಿದ ಪಾದ I ೨॥ 
ಗರುಡ ಶೇಷಾದಿಗಳು ಪೊತ್ತುಕೊಂಡಿಹ ಪಾದ 

ಧರೆಯ ಈರಡಿ ಮಾಡಿ ಅಳೆದ ಪಾದ 

ಸಿರಿ ತನ್ನ ತೊಡೆಯ ಮೇಲಿರಿಸಿ ಸೇವಿಪ ಪಾದ 

ವರ ಕಾಗಿನೆಲೆಯಾದಿಕೇಶವನ ಪಾದ I 2 1 


ಬಸ್ಯ ಪುಳಕ 


೯೬. ಇದನಾರು ಮೆಚ್ಚುವರಕಟ ರಕ್ಷಿಸು 


ಸಾರವಿಲ್ಲದ ದೇಹವಿದು ನಿ- 

ಸಾರವಾಗಿಹ ತನುವಿನಲಿ ಸಂ- 

ಚಾರಿಯಹ ನೀನಿರ್ದು ಕಡೆಯಲಿ ತೊಲಗಿ ಹೋಗುತಲಿ । 
ದೂರ ತಪ್ಪಿಸಿಕೊಂಡು ಬರಿಯಪ- 

ದೂರ ಹೊರಿಸಿದೆ ಜೀವನಲಿ ಇದ- 

ನಾರು ಮೆಚ್ಚುವರಕಟ ರಕ್ಷಿಸು ನಮ್ಮನನವರತ 11 ೯೬ ॥| 


ಅ: ಇದು ಸಾರವಿಲ್ಲದ ದೇಹ. ಈ ನಿಸ್ಸಾರವಾದ ದೇಹದಲ್ಲಿ ಸದಾ ಸಂಚರಿಸುವ 
ನೀನು ನೆಲೆಸಿದ್ದು ಕಡೆಯಲ್ಲಿ ಇದನ್ನು ತೊಲಗಿ ಹೋಗುವಾಗ ನೀನು ಎಲ್ಲವಿಧವಾದ 
ದೂರಿಗೆ ಹೊರತಾಗಿ ಉಳಿದುಕೊಂಡು ಈ ದೇಹದಲ್ಲಿನ ಜೀವಿಗೆ ಮಾತ್ರವೇ ಆ 
ದೇಹದಿಂದ ನಡೆಯುವ ಕರ್ಮಫಲಗಳಿಗೆ ಹೊಣೆಯನ್ನಾಗಿಸುವಿ. ಇದನ್ನು ಯಾರು 
ತಾನೆ ಮೆಚ್ಚಿಯಾರು? ಅಯ್ಯೋ! ಶ್ರೀಹರಿಯೇ! ನೀನು ನಮ್ಮನ್ನು ರಕ್ಷಿಸು. 


ವಿ.: ೧. ದೇಹದಿಂದ ನಡೆಯುವ ಕರ್ಮಗಳ ಬಂಧನ ಅದರಲ್ಲಿನ ಜೀವಿಗೆ ಹೊರತು, 
ಅಂತರ್ಯಾಮಿಯಾಗಿ ನೆಲೆಸಿದ ಶ್ರೀಹರಿಗೆ ಮಾತ್ರ ಸರ್ವಥಾ ಅಲ್ಲಎಂಬ ಪ್ರಮೇಯವು 
ಇದರಲ್ಲಿನಿರೂಪಿತವಾಗಿದೆ. 


೨. ಈ ದೇಹ ನಿಸ್ಲಾರವಾದುದು. ಎಂದರೆ, ಯಾವುದೇ ವಿಧವಾದಂತಹ ಸಾರವನ್ನು 
ಸಹ ಹೊಂದಿಲ್ಲದಂತಹುದು ಎಂದರ್ಥ. ಈ ಮಾತು ಅತ್ಯಂತ ಅರ್ಥವತ್ತಾದುದು. ಬೇರೆ 
ಪ್ರಾಣಿಗಳ ಚರ್ಮ, ದಂತ, ಕೇಶ, ನಖ ಮೊದಲಾದವುಗಳಿಗೆ ಇರುವ ಬೆಲೆ ಮನುಷ್ಯ 


೯೬. ಇದನಾರು ಮೆಚ್ಚುವರಕಟ ರಕ್ಷಿಸು ೨೯೫ 


ದೇಹಕ್ಕೆ ಸರ್ವಥಾ ಇಲ್ಲ ಎಂಬುದು ಅಚ್ಚರಿಯಾದರೂ ನಿಜ. ಆನೆಯ ದಂತಕ್ಕೆ ಇರುವ 
ಬೆಲೆ ಅಪಾರವಾದುದು. ಜಿಂಕೆಯ ಚರ್ಮ ಪವಿತ್ರವೆನ್ನಿಸುವ ಮಹತ್ವ ಪಡೆದಿದೆ. ಹುಲಿಯ 
ಉಗುರು, ಚಮರೀಮೃಗದ ಬಾಲ, ನವಿಲಿನ ಗರಿ ಮೊದಲಾದ ವಸ್ತುಗಳ ಮಹತ್ವ ಎಲ್ಲರಿಗೂ 
ತಿಳಿದದ್ದೆ ಆಗಿದೆ. ಆದರೆ, ಮನುಷ್ಯ ದೇಹಕ್ಕೆ ಒಟ್ಟಾಗಿಯೇ ಆಗಲಿ, ಅವಯವಶಃ ಆಗಲಿ 
ಇಂತಹ ಬೆಲೆ ಇಲ್ಲವೇ ಇಲ್ಲ ಇದನ್ನು ಗಮನಿಸಿದವರಿಗೆ ಈ ದೇಹದಲ್ಲಿಸಾರವಿಲ್ಲಎಂಬುದು 
ಮನವರಿಕೆಯಾಗುವುದು. ಶ್ರೀಮದ್ಭಾಗವತದ ಕಪಿಲಗೀತೆಯಲ್ಲಿ ಈ ದೇಹದ ನಶ್ವರತೆಯನ್ನು 
ಬಗೆಬಗೆಯಾಗಿ ವರ್ಣಿಸಲಾಗಿದೆ. 


೩. ಇದು ಸಾರವಿಲ್ಲದ ದೇಹ ಎಂದು ಮಾತ್ರ ವರ್ಣಿಸದೆ ಇದು ನಿಸ್ಸಾರವಾದುದು ಎಂದು 
ಮತ್ತೊಮ್ಮೆ ಹೇಳುವ ಮೂಲಕ ಇದು ಸರ್ವಾತ್ಮನ ಹೇಯ ಎಂಬ ವಿಶೇಷಾಂಶ ಸೂಚಿತ. 
ಆದರೂ ಈ ದೇಹದಿಂದ ನಡೆಯುವ ಕಾರ್ಯಗಳು ಮಾತ್ರ ಅತ್ಯದ್ಭುತವಾದುದು. ಇತರ 
ಯಾವ ಪ್ರಾಣಿಯು ಸಹ ಸಾಧಿಸಲಾಗದ್ದನ್ನು ಈ ಮನುಷ್ಯದೇಹದಿಂದ ಸಾಧಿಸಲು ಸಾಧ್ಯ. 
ಅದಕ್ಕೆ ಇದರಲ್ಲಿ ಶ್ರೀಹರಿಯ ವಿಶೇಷ ಸನ್ನಿಧಾನವಿರುವುದೇ ಕಾರಣ. ಅಂತಹ ಸನ್ನಿಧಾನವು 
ಮರೆಯಾಗುತ್ತಲೆ ಈ ದೇಹವು ಶವವೆನ್ನಿಸುವುದು. ಅದನ್ನು ಪ್ರಾಣಿಗಳು ಭಕ್ಷಿಸುವವು, ಇಲ್ಲವೆ 
ಬೆಂಕಿಯು ಸುಟ್ಟುಹಾಕುವುದು, ಭೂಮಿಯು ಮಣ್ಣುಮಾಡುವುದು. 


೪.ಶ್ರಿ ಹರಿಯನ್ನು “ಸಂಚಾರಿ' ಎಂದು ಕರೆಯುವ ಮೂಲಕ ಜೀವನಿಗೆ ಅವನು ನೀಡುವ 
ಪ್ರತಿಯೊಂದು ದೇಹದಲ್ಲೂ ಸಹ ಅವನು ತಪ್ಪದೆ ನೆಲೆಸಿ ಅದರ ಪ್ರವೃತ್ತಿಯನ್ನು ಮಾಡಿಸುವನು 
ಹಾಗೂ ದೇಹದಿಂದ ಮತ್ತೊಂದು ದೇಹಕ್ಕೆ "ಅವನನ್ನು ತಾನೇ ಕರೆದೊಯ್ಯು ವನು” ಎಂಬ 
ವಿಶೇಷಾಂಶ ಸೂಚಿತ. 


೫. ದೇಹದಲ್ಲಿ ಹೀಗೆ ಜೀವನೊಂದಿಗೆ ಅವನ ಅಂತರ್ಯಾಮಿಯಾಗಿ ಶ್ರೀಹರಿಯು 
ನೆಲೆಸಿದ್ದರೂ ಅವನಿಗೆ ಮಾತ್ರ ಯಾವುದೇ ವಿಧವಾದ ಪುಣ್ಯಪಾಪ ರೂಪದ ಕರ್ಮದ ಫಲ 
ಸರ್ವಥಾ ಇಲ್ಲ ಅದಕ್ಕೆ ಅವನು ನಿರಂಜನನಾಗಿರುವುದೇ ಮುಖ್ಯ ಕಾರಣ. 


೬. ಆದರೆ, ದೇಹದಲ್ಲಿನ ಜೀವನಿಗೆ ಅದರಿಂದ ನಡೆಯುವ ಪುಣ್ಯ-ಪಾಪಗಳ ಲೇಪ 
ಎಂದೂ ತಪ್ಪದು. ಶ್ರೀಹರಿಯು ಸ್ವತಂತ್ರನಾಗಿ ಕರ್ಮಫಲಕ್ಕೆ ಅತೀತನೆನ್ನಿಸಿದರೆ, ಶ್ರೀಹರಿಯ 
ಆಧೀನ್ಯಕ್ಕೊಳಪಟ್ಟ ಜೀವ ಆ ಶ್ರೀಹರಿಯೇ ನೀಡುವ ದೇಹದಲ್ಲಿದ್ದು ತನ್ನ ಸ್ವರೂಪ 


೧. ಪುರುಷಸ್ಯ ಮೃತೌ ಬ್ರಹ್ಮನ್‌ ಪ್ರಾಣಾ ಭಾಗತ ಏವತು। 
ಅಧಿದೈವಂ ಪ್ರಾಪ್ನುವಂತಿ ಭಾಗತೋತನುವ್ರಜಂತಿ ತಮ್‌ । 
ಪುನಃ ಶರೀರಸಂಪ್ರಾಪ್ಟೌ ತಮೇವಾನುವಿಶಂತಿ ಚ ॥ ಇತಿ ಬ್ರಾಹ್ಮೇ॥ 
ಬ್ರಹ್ನಾಂಡೇ ಚ- 
ಮೃತಿಕಾಲೇ ಜಹತ್ಯೇನಂ ಪ್ರಾಣಾ ಭೂತಾನಿ ಪಂಚ ಚ। 
ಡ್‌ 
ಭಾಗತೋ ಭಾಗತಸ್ವ್ವೇನಮನುಗಚ್ಛಂತಿ ಸರ್ವಶಃ ॥ ಇತಿ ॥ - ಬ್ರಹ್ಮಸೂತ್ರಭಾಷ್ಯ (೩/೧/೪) 


೨೯೬ ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ 


ಯೋಗ್ಯತೆ, ಅನಾದಿಕರ್ಮಗಳಿಗನುಗುಣವಾಗಿ ಸೂಕ್ತಪ್ರಯತ್ನವನ್ನು ನಡೆಸಿ ಕರ್ಮಫಲಕ್ಕೆ 
ಭಾಗಿಯಾಗುವುದು ಎಂಬುದು ವಿಶೇಷ 

೭. ಮೇಲ್ನೋಟಕ್ಕೆ ಒಂದೇ ದೇಹದಲ್ಲಿ ಜೀವ ಹಾಗೂ ದೇವ ಇಬ್ಬರು ನೆಲೆಸಿದ್ದರೂ 
ಮುಖ್ಯವಾಗಿ ಸಕಲ ಕರ್ಮಪ್ರೇರಕನಾದ ಸ್ವತಂತ್ರಕರ್ತೃ ಶ್ರೀಹರಿಯೇ ಆದರೂ ಕರ್ಮಫಲ 
ಮಾತ್ರ ಅವನಿಗೆ ಎಷ್ಟು ಮಾತ್ರಕ್ಕೂ ಇರದೇ ಅಸ್ವತಂತ್ರನಾದ ಜೀವನಿಗೆ ಮಾತ್ರವೇ 
ಅನ್ವಯಿಸುವುದು ಎಂಬಮಾತುನ್ಯಾಯವೆಂದುತೋರದು. ಇದನ್ನೇ ಶ್ರೀದಾಸರು ಇದನಾರು 
ಮೆಚ್ಚುವರು ಎಂಬುದಾಗಿ ತಿಳಿಸಿ ಅಕಟ ಎಂಬ ಉದ್ಗಾರವನ್ನುತೆಗೆದಿರುವರು. 


೮. ಶ್ರೀಹರಿಯು ಸರ್ವತಂತ್ರಸ್ವತಂತ್ರನೂ, ಅನಂತಾನಂತಕಲ್ಯಾಣಗುಣಪರಿಪೂ- 
ರ್ಣನು, ಸಕಲದೋಷದೂರನು ಆಗಿರುವುದೇ ಅವನು ಕರ್ಮಫಲಕ್ಕೆ ಅತೀತನಾಗಲು ಕಾರಣ; 
ಜೀವನು ಅದಕ್ಕೆ ವಿರುದ್ಧವಾಗಿ ಅಣುವು, ಅಲ್ಲಜ ಮು, ಅಲ್ಪಶಕ್ತನು ಆಗಿರುವುದೇ ಅವನು 
ಫಲಭಾಗಿಯಾಗುವುದಕ್ಕೆ ಕಾರಣ ಎಂಬುದು ಶಾಸ್ತ್ರಗಳು ಸಾರಿರುವ ತತ್ತ್ವ. ಆ ತತ್ತ ದತ್ತ 
ಗಮನಹರಿಸಲೆಂದು ಶ್ರೀಕನಕದಾಸರು ಇದನಾರು ಮೆಚ್ಚುವರು ಎಂಬ ಮಾತನ್ನು ಪೀಠಿಕೆಯ 
ರೂಪದಲ್ಲಿ ತಿಳಿಸಿರುವರು. 

೯. ಶ್ರೀಪುರಂದರದಾಸರ "ಮನುಜಶರೀರವಿದೇನು ಸುಖ' ಎಂಬ ಕೀರ್ತನೆಯಲ್ಲಿ ಈ 
ದೇಹದ ನಿಜಾರತೆ ವಿವರವಾಗಿ ನಿರೂಪಿತವಾಗಿದ್ದು ಈ ಪದ್ಯವನ್ನು ಅರ್ಥಮಾಡಿಕೊಳ್ಳಲು 
ಉಪಯುಕ್ತವಾಗಿದೆ: 

ಮನುಜ ಶರೀರವಿದೇನು ಸುಖ - ಇದ- 

ನೆನೆದರೆ ಘೋರವಿದೇನು ಸುಖ? | ಪ॥ 
ಜನನ - ಮರಣ ಮಲಕೂಪದಲ್ಲಿದ್ದು 
ಅನುಭವಿಸುವುದು ಇದೇನು ಸುಖ? 
ತನುವಿದ್ದಾಗಲೇ ಹೃದಯದ ಶೌಚದ 
ಸ್ತನಗಳನುಂಬುವುದೇನು ಸುಖ? WO 
ದಿನವು ಹಸಿವು ತೃಷೆ ಘನ ರೋಗಂಗಳ 
ಅನುಭವಿಸುವುದು ಇದೇನು ಸುಖ 

ನೆನೆಯಲು ನಿತ್ಯ ನೀರ್ಗುಳ್ಳೆಯಂತಿಪ್ಪ 

ತನು ಮಲಭಾಂಡವಿದೇನು ಸುಖ? I ೨॥ 
ಪರಿಪರಿ ವಿಧದಲಿ ಪಾಪವ ಗಳಿಸುತ 

ನರಕಕೆ ಬೀಳುವುದೇನು ಸುಖ? 
ಪುರಂದರವಿಠಲನ ಮನದಿ ನೆನೆದು ಸ 
ದ್ವರುಮದೊಳ್‌ ನಡೆದರೆ ಆಗ ಸುಖ 1೩॥ 


ಬಸ ಜೇ ಸ ತ 


೯೭. ಬ್ರಹ್ಮಾಂಡನಾಯಕ ನೀನು ರಕ್ಷಿಸು ೨೯೭ 


೯೭. ಬ್ರಹ್ಮಾಂಡನಾಯಕ ನೀನು ರಕ್ಷಿಸು 
ಅಂಡವೆರಡುದ್ದವಿಸಿದವು ಬ್ರ- 
ಹ್ಮಾಂಡವದರೋಪಾದಿಯಲಿ ಪಿಂ- 
ಡಾಂಡವೆಸೆದುದು ಸ್ಥೂಲಕಾರಣ ಸೂಕ್ಷ್ಮತನುವಿನಲಿ | 
ಅಂಡ ನಿನ್ನಯ ರೋಮಕೂಪದೊ- 
ಳಂಡಲಿದವಖಿಲಾಂಡವಿದು ಬ್ರ- 
ಹ್ಮಾಂಡನಾಯಕ ನೀನು ರಕ್ಷಿಸು ನಮ್ಮನನವರತ 1 ೯೭॥ 


ಅ: ಎರಡು ಅಂಡಗಳು ಉದ್ಭವಿಸಿವೆ. ಒಂದು ಬ್ರಹ್ಮಾಂಡವಾದರೆ, ಇನ್ನೊಂದು 
ಪಿಂಡಾಂಡ. ಬ್ರಹ್ಮಾಂಡದ ಸಕಲತತ್ತ್ವಗಳನ್ನು ಒಳಗೊಂಡಿರುವುದು ಪಿಂಡಾಂಡದ 
ವೈಶಿಷ್ಟ್ಯ. ಕಾರಣವಾದ ಬ್ರಹ್ಮಾಂಡವು ಸ್ಥೂಲವಾದರೂ ಪಿಂಡಾಂಡ ಅತ್ಯಂತ 
ಸೂಕ್ಷ್ಮವಾದುದು. ಇಂತಹ ಬ್ರಹ್ಮಾಂಡಗಳು ನಿನ್ನ ರೋಮಕೂಪದಲ್ಲಿ ಆಶ್ರಯವನ್ನು 
ಪಡೆದಿರುವವು. ನೀನು ಇಂತಹ ಬ್ರಹ್ಮಾಂಡಕ್ಕೆ ನಾಯಕನಾದವನು. ಶ್ರೀಹರಿಯೇ! 
ಅಂತಹ ನೀನು ನಮ್ಮನ್ನುಸದಾ ರಕ್ಷಿಸು. 

ವಿ.: ೧. ಬ್ರಹ್ಮಾಂಡ-ಪಿಂಡಾಂಡಗಳ ವಿವೇಚನೆ ಈ ಪದ್ಯದಲ್ಲಿ ಬಂದಿದೆ. 


೨. ಬ್ರಹ್ಮಾಂಡ ಎಂಬುದು ಶ್ರೀಹರಿಯು ಸೃಷ್ಟಿ ಮಾಡಿದ ಇಡೀ ವಿಶ್ವ. ಬ್ರಹ್ಮ ಶಬ್ದ 
ವಾಚ್ಯನಾದ ಅವನಿಂದ ನಿರ್ಮಾಣವಾದ್ದರಿಂದ ಇದು ಬ್ರಹ್ಮಾಂಡ ಎಂಬುದು ಒಂದು 
ಬಗೆಯ ಅರ್ಥವಾದರೆ, ಬ್ರಹ್ಮದೇವರನ್ನು ಅಧಿಪತಿಯನ್ನಾಗಿ ಹೊಂದಿರುವ ಅಂಡ ಎಂಬ 
ಕಾರಣದಿಂದಲೂ ಬ್ರಹ್ಮಾಂಡ ಎಂಬ ಹೆಸರು ಇದಕ್ಕೆ ಸಾರ್ಥಕ. ಮುಂದಿನ ಎಲ್ಲವಿಧವಾದ 
ಸೃಷ್ಟಿಗೂ ಮುಖ್ಯವಾಗಿ ಆಸರೆ ಈ ಬ್ರಹ್ಮಾಂಡವೇ ಆಗಿದೆ. 


೩. ಪಿಂಡ ಎಂದರೆ ದೇಹ ಎಂದರ್ಥ. ಪಿಂಡಾಂಡ ಎಂದರೆ, ಬ್ರಹ್ಮಾಂಡದ ಸಕಲ ತತ್ತ್ವಗಳನ್ನು 
ಸಹ ಒಳಗೊಂಡಿರುವ ದೇಹ. ಬ್ರಹ್ಮಾಂಡದಲ್ಲಿನ ಒಟ್ಟು೨೪ ತತ್ತ ಗಳು ಸಹ ಈ ಪಿಂಡಾಂಡದಲ್ಲಿ 
ನೆಲೆಸಿವೆ. ಪಿಂಡಾಂಡವನ್ನು ಸರಿಯಾಗಿ ಅರ್ಥಮಾಡಿಕೊಳ್ಳುವುದು ಬ್ರಹ್ಮಾಂಡದ ಪರಿಜ್ಞಾನಕ್ಕೆ 
ಸಾಧನವಾಗುವುದು. ಪಿಂಡಾಂಡದಲ್ಲಿ ಬ್ರಹ್ಮಾಂಡವನ್ನು ಕಂಡು ಅದು ಭಗವದಧೀನ ಎಂದು 
ಚಿಂತಿಸಿ ಶ್ರೀಹರಿಗಾಗಿ ತನ್ನ ಬದುಕನ್ನು ಸಮರ್ಪಿಸಿಕೊಳ್ಳುವುದು ನಿಜ ಅರ್ಥದಲ್ಲಿ ಸಾಧನೆ 
ಎನ್ನಿಸುವುದು. 

೪. ಇಂತಹ ಅಪಾರ ವ್ಯಾಪ್ತಿಯ ಬ್ರಹ್ಮಾಂಡವನ್ನು ಶ್ರೀಹರಿ ತನ್ನಒಂದು ರೋಮಕೂಪದಲ್ಲಿ 
ಧರಿಸುವನು ಎಂಬುದು ಅವನ ಅಪಾರವಾದ ಹಿರಿಮೆಗೆ ದ್ಯೋತಕ. ಅವನ ಒಂದೊಂದು 
ರೋಮಕೂಪದಲ್ಲೂ ಒಂದೊಂದು ಬ್ರಹ್ಮಾಂಡ ಎಂಬ ಪರಿಕಲ್ಪನೆಯ ಹಿನ್ನೆಲೆಯಲ್ಲಿ ಅವನು 


108 


೨೯೮ ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ 


ಅನಂತಕೋಟಿಬ್ರಹ್ಮಾಂಡನಾಯಕ ಎಂಬಮಾತು ಅತ್ಯಂತ ಅನ್ವರ್ಥಕವಾಗುವುದು. ಇಲ್ಲಿಯ 
ಬ್ರಹ್ಮಾಂಡನಾಯಕ ಎಂಬ ಪದವು ಆ ಅರ್ಥವನ್ನೇ ಸೂಚಿಸುವುದು. 

೫. ಇಂತಹ ಬ್ರಹ್ಮಾಂಡನಾಯಕನಾದ ಶ್ರೀಹರಿಯು ಸರ್ವಸಂರಕ್ಷಕನಾದ್ದರಿಂದ ಸಕಲ ವಿಧ 
ರಕ್ಷಣೆಗಾಗಿ ಪ್ರತಿಯೊಬ್ಬರೂ ಅವನನ್ನೇ ಆಶ್ರಯಿಸಬೇಕು ಎಂಬುದು ಇದರಲ್ಲಿಯ ಸಂದೇಶ. 


೯೮. ಮುನಿಕುಲವೃಂದಹೃದಯನು ನೀನು ರಕ್ಷಿಸು 


ಒಂದುದಿನ ತನುವಿನಲಿ ನಡೆವುವು 

ಇಂದುಭಾಸ್ಕರ ಸ್ಟರಗಳಿಪ್ಪ- 

ತ್ತೊಂದು ಸಾವಿರದಾರುನೂರನು ಏಳುಭಾಗದಲಿ । 

ಬಂದದನು ಉಡುಚಕ್ರದಲ್ಲಿಗೆ 

ತಂದು ಧಾರೆಯನೆರೆದ ಮುನಿಕುಲ- 

ವೃಂದಹೃದಯನು ನೀನು ರಕ್ಷಿಸು ನಮ್ಮನನವರತ 1 ೯೮॥ 


ಅ: ದೇಹದಲ್ಲಿ ಪ್ರತಿಯೊಂದು ದಿವಸದಲ್ಲಿ ಚಂದ್ರಸ್ಥರ, ಸೂರ್ಯಸ್ವರ ಎಂಬ 
ಸ್ವರಗಳಿರುವವುರ. ಇಂತಹ ಸ್ವರಗಳ ಮೂಲಕ ಇದರಲ್ಲಿ ಒಟ್ಟು ೨೧,೬೦೦ 
ಶ್ವಾಸವು ನಡೆಯುವುದು. ಹಾಗೆ ನಡೆಯುವುದು ಒಟ್ಟು ೭ ಭಾಗಗಳಲ್ಲಿ ಇಂತಹ 
ಸ್ವರಪ್ರಕ್ರಿಯೆಯನ್ನು ನಕ್ಷತ್ರ ಚಕ್ರದಲ್ಲಿಗೆ ತಂದು, ಅದನ್ನು ಶ್ರೀಹರಿಗೆ ಸಮರ್ಪಿತ ಎಂದು 
ಅನುಸಂಧಾನ ಮಾಡುವ ಮುನಿಕುಲವೃಂದದ ಹೃದಯಕಮಲದಲ್ಲಿ ನೆಲೆಸಿರುವವನು 
ನೀನು. ಅಂತಹ ನೀನು ನಮ್ಮನ್ನುಸದಾ ರಕ್ಷಿಸಬೇಕು. 

ವಿ.: ೧. ದೇಹದಲ್ಲಿ ಪ್ರತಿನಿತ್ಯ ನಡೆಯುವ ಹಂಸಮಂತ್ರ ಸ್ವರೂಪದ ಶ್ವಾಸ ಜಪದ ವಿವರಣೆ 
ಇದರಲ್ಲಿ ಬಂದಿದೆ; ಇಂದು-ಚಂದ್ರ; ಭಾಸ್ಕರ-ಸೂರ್ಯ; ಉಡುಚಕ್ರ-ನಕ್ಷತ್ರಚಕ್ರ 


ಈ; ಪ್ರತಿನಿತ್ಯ ನಮ್ಮ ಮೂಗಿನ ಎರಡು ಹೊರಳೆಗಳ ಮೂಲಕ ಶ್ವಾಸೋಚ್ಛ್ಯಾಸ 


ಪ್ರಕ್ರಿಯೆ ನಡೆಯುವುದು. ಇದರಲ್ಲಿ ಎಡ ಹೊರಳೆಯಲ್ಲಿ ನಡೆಯುವ ಶ್ವಾಸಪ್ರಕ್ರಿಯೆಯು 


೧. ಸೂರ್ಯಶ್ಚ ದಕ್ಷಿಣಶ್ವಾಸೇ ವಾಮೇ ಸೋಮ ಉದಾಹೃತಃ। 
ಶ್ವಾಸಶ್ಚ ಹಂಸದೈವತ್ಕೋ ಹಂಸಃ ಪ್ರಾಣೇ ಸ್ಥಿತೋ ಹರಿಃ ॥ - ಮಾನಸಸ್ಟೃತಿ (೭೦) 
ಮುಖ್ಯಪ್ರಾಣಃ ಶ್ವಾಸರೂಪಹಂಸಮಂತ್ರಂ ಜಪೇತ್‌ ಸದಾ ॥ 
ಜೀವೇನ ಕಾರಯತ್ಯೇವ ತಜ್ಞಪಂ ಹರಿತುಷ್ಠಯೇ | 
ಎಕವಿಂಶತ್ತಹಸ್ರಾಣಿ ಶ್ವಾಸಾನಾಂ ಷಟ್ಟತಾನಿ ಚ॥ 
ಭವಂತ್ಯೇತಚ್ಚ ವಿಜ್ಞಾಯ ಭಕ್ತ್ವ್ಯಾವಿಷ್ಣೆ ಸಮರ್ಪಯೇತ್‌ । 


೯೮. ಮುನಿಕುಲವೃಂದಹೃದಯನು ನೀನು ರಕ್ಷಿಸು ೨೯೯ 


ಚಂದ್ರಸ್ವರವೆಂದು, ಬಲಹೊರಳೆಯಲ್ಲಿ ನಡೆಯುವ ಶ್ವಾಸಪ್ರಕ್ರಿಯೆಯು ಸೂರ್ಯಸ್ವರ 
ಎಂದು ಪ್ರಸಿದ್ಧವಾಗಿವೆ. 


೩. ಹಾಗೆ ಒಂದು ದಿನದಲ್ಲಿ ಒಟ್ಟಾಗಿ ನಡೆಯುವ ಶ್ವಾಸೋಚ್ಚ್ವಾಸಗಳ ಸಂಖ್ಯೆ ೨೧,೬೦೦. 
ಇಂತಹ ಶ್ವಾಸೋಚ್ಛ್ವಾಸ ಪ್ರಕ್ರಿಯೆಯು ಮುಖ್ಯವಾಗಿ ಶ್ರೀಮುಖ್ಯಪ್ರಾಣನಿಂದ ನಡೆಯುವ 
ಹಂಸಮಂತ್ರವಾಗಿದೆ. ಇಂತಹ ಅನುಸಂಧಾನವನ್ನು ತಂದುಕೊಂಡು ತಮ್ಮ ಹೃದಯದಲ್ಲಿ 
ಶ್ರೀಹರಿಯ ಮಹಿಮೆಯನ್ನು ಚಿಂತಿಸುವ ಹಿರಿಮೆ ಮುನಿಕುಲ ವೃಂದದ್ವು 


೪. ಮುನಿ ಎಂಬುದಕ್ಕೆ ಓಂಕಾರವನ್ನು ಸಮಗ್ರವಾಗಿ ತಿಳಿದ ಮಹಾತ್ಮ ಎಂದರ್ಥ. 
ಓಂಕಾರೋ ವಿದಿತೋ ಯೇನ ಸ ಮುನಿರ್ನಿನೇತರೋ ಜನಃ ಎಂಬ ಮಾಂಡೂಕ್ಯದ 
ಉಪಸಂಹಾರದ ವಾಕ್ಯ ತಿಳಿಸುವುದು. ಅಕಾರದಿಂದ ಪ್ರಾರಂಭಿಸಿ ಒಟ್ಟು ಅನಂತಮಾತ್ರೆಗಳನ್ನು 
ಒಳಗೊಂಡಿರುವುದು ವಿಶಿಷ್ಠವಾದ ಹಿರಿಮೆ. ಹಾಗೆ ಓಂಕಾರದ ಸಮಗ್ರ ಅನುಸಂಧಾನ 
ಸಾಧ್ಯವಾಗುವುದು ಯಜು ಜೀವರಿಗೆ ಮಾತ್ರ. ಆದ್ದರಿಂದ ಇಲ್ಲಿಯ ಮುನಿಕುಲ ಎಂಬುದಕ್ಕೆ 
ಯಜುಗಣ ಎಂದರ್ಥ. ಅಂತಹವರ ಸಾಧನೆಗೆ ಮಾತ್ರವೇ ಶ್ರೀಹರಿಯು ವಿಶೇಷ ಪ್ರಸನ್ನನಾಗಿ 
ಮುಕ್ಕಿ ನೀಡುವನು ಎಂದು ಭಾವ. ಇತರ ಅಪರೋಕ್ಷಜ್ಞಾ ಗಳಿಗೆ ಅವರ ಯೋಗ್ಯತೆಗೆ ತಕ್ಕಂತೆ 
ಅನುಗ್ರಹವನ್ನುಮಾಡುವನು ಎಂಬ ವಿಶೇಷಾಂಶವನ್ನು ತಿಳಿಯಬೇಕು. 


೫. ಮೂಗಿನ ಮೂಲಕ ನಡೆಯುವ ಇಂತಹ ಶ್ವಾಸೋಚ್ಛ್ವಾಸ ಪ್ರಕ್ರಿಯೆಯಲ್ಲಿ 
ಸೂರ್ಯಸ್ವರ, ಚಂದ್ರಸ್ವರಗಳ ಅನುಸಂಧಾನವನ್ನುತಂದುಕೊಳ್ಳುವ ಮೂಲಕ ವಿಶೇಷವಾದ 
ಸಾಧನೆ ಮಾಡುವ ಅಪೂರ್ವತೆ ಯಷಿಮುನಿಗಳ ಚಿಂತನೆಗೆ ಎಟಕುವಂತಹ ವಿಶೇಷವಾದ 
ಸಾಧನೆ ಎಂಬ ವಿಶೇಷಾರ್ಥವು ಇಲ್ಲಿಸೂಚಿತ. 


೬. ಇಲ್ಲಿನ "ಏಳು ಭಾಗಗಳಲ್ಲಿ' ಎಂಬುದಕ್ಕೆ ನಮ್ಮ ದೇಹದಲ್ಲಿ ನೆಲೆಸಿರುವ ಸಪ್ಪಚಕ್ರಗಳಲ್ಲಿ 
ನೆಲೆಸಿ, ಈ ರೀತಿಯಾಗಿ ಹಂಸಮಂತ್ರಜಪವನ್ನು ಮುಖ್ಯಪ್ರಾಣ ಮಾಡುವನು ಎಂದರ್ಥ. ಆ 
ಸಪ್ತಚಕ್ರಗಳ ವಿವರಗಳು ಪಂಚರಾತ್ರ” ಹಾಗೂ ತಂತ್ರಸಾರಾದಿ ಗ್ರಂಥಗಳಲ್ಲಿ ಬಂದಿವೆ: 


೧. ಆರು ಮೂರೆರಡೊಂದು ಸಾವಿರ । ಮೂರೆರಡು ಶತಶ್ವಾಸಜಪಗಳ । 
ಮೂರುವಿಧ ಜೀವರೊಳಗಬ್ಬಜ ಕಲ್ಪಪರಿಯಂತ ॥ 
ತಾ ರಚಿಸಿ ಸಾತ್ವರಿಗೆ ಸುಖ ಸಂಸಾರ ಮಿಶ್ರರಿಗಧಮಜನರಿಗ ।- 
ಪಾರ ದುಃಖಗಳೀವ ಗುರು ಪವಮಾನ ಸಲಹೆಮೃ್ಚ॥ -(ಹರಿಕಥಾಮೃತಸಾರ) 
೨. ಮೂಲಾಧಾರೇ ಚತುರ್ದಲಪದ್ಗ್ಧಂ ಪ್ರವಾಲವರ್ಣಂ ಸಪ್ತಮರುತಃ ಸಂತಿ । ಚತ್ವಾರಿ ರಾಮರೂಪಾಣಿ 
ವಾಸುದೇವಾದಿ ಚತುರ್ದೇವಾಸ್ತಿಷ್ಠಂತಿ । ತಥಾ ಬೃಹಸ್ಪತಿಚಂದ್ರಬುಧಶನೈಶ್ಚರಾಃ । ತತ್ರ ನೀಲವರ್ಣ- 
ಮನಿರುದ್ಧಮುಪಾಸಂತೇ | ಏತೇ ಚತುರ್ದಲೇಷು ಚತ್ವಾರಿ ರೂಪಾಣಿ ಪ್ರದ್ಯುಮ್ನಸ ರ್ಷಣವಾಸು- 
ದೇವನಾರಾಯಣಾನಿ । ತತ್ರ ಸ್ವಾಯಂಭುವನಾಮಕೋ ಮನುರನಿರುದ್ಧಮುಪಾಸ್ತೇ । ಭೂಲೋಕಃ | 
ತತ್ರ ವ್ಯಾನನಾಮಕೋ ವಾಯುಃ ಸಂಚರತಿ ॥ ಇತಿ ಪ್ರಥಮಮ್‌ ॥ 


೩೦೦ ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ 


ನಾಭೌ ಷಡ್ಡಲಪದ್ಗಮ್‌ । ರಕ್ತನೀಲವರ್ಣಮ್‌ । ಸಪ್ತಮರುತಃ । ಷಡ್ದಲೇಷು ಷಟ್‌ ಜಾಂಬವತ್ಯಾ- 
ದಯಃ । ಗಣಪತಿರಭಿಮಾನೀ, ವಿಶ್ವಮೂರ್ತಿಧ್ಯಾನಂ ಕರೋತಿ । ಪ್ರದ್ಯುಮ್ನೋ ನಿಯಾಮಕಃ । 
ಆಕಾಶಸ್ತಿಷ್ಮತಿ | ಏತೇ ಸರ್ವೇ ಪ್ರದ್ಯುಮ್ನಮುಪಾಸತೇ । ಭುವರ್ಲೋಕ;ಃ ॥ ಇತಿ ದ್ವಿತೀಯಮ್‌ ॥ 
ಹೃತ್ವ್ವ ಮ್‌ ಅಷ್ಟದಲಮ್‌ ಉದ್ಯದಾದಿತ್ಯವರ್ಣಮ್‌ । ತೇಷು ಅಷ್ಟೌ ವಸವಃ | ಅಷ್ಟದಿಕ್ಟಾಲಾಃ 
ಸಪ್ತಮರುತಃ । ತತ್ರೇಂದ್ರೋ ಉಪೇಂದ್ರಮುಪಾಸತೇ । ಸ್ಥಾನಪತಿಃ ಸಂಕರ್ಷಣಃ । ಅಷ್ಟದಲೇಷು 
ಹರಿರಷ್ಟಭುಜ:ಃ ಸ್ಥೂಲಾಂಗುಷ್ಕಪರಿಮಾಣಃ ಸಂಚರತಿ | ತತ್ರೇಂದ್ರಂ ಪ್ರತಿ ಸಮಾಗತಶ್ಚೇತ್‌ ಪುಣ್ಯಮತಿ- 
ರುತ್ತದ್ಯತೇ । ಅಗ್ನಿಂ ಪ್ರತಿಸಮಾಗತಶ್ಚೇತ್‌ ಆಲಸ್ಯನಿದ್ರೇ । ಯಮಂ ಪ್ರತಿ ಸಮಾಗತಶ್ನೇತ್‌ ಕ್ರೋಧಃ । 
ನಿರ್ಯತಿಂ ಪ್ರತಿ ಸಮಾಗತಶ್ಚೇತ್‌ ಪಾಪಕೃತ್ಯಮ್‌ । ವರುಣಂ ಪ್ರತಿಸಮಾಗತಶ್ಚೇತ್‌ ನಾನಾವಿನೋದಃ । 
ವಾಯುಂ ಪ್ರತಿಸಮಾಗತಶ್ಚೇತ್‌ ಗಮನಾಗಮನಮ್‌ | ಕುಬೇರಂ ಪ್ರತಿ ಸಮಾಗತಶ್ನೇತ್‌ ಸ್ಥಿರ- 
ಬುದ್ಧಿರ್ಲೋಭವೃದ್ಧಿಃ | ಈಶಾನಂ ಪ್ರತಿ ಸಮಾಗತಶ್ಚೇತ್‌ ವಿತರಣಂ ವೈರಾಗ್ಯಮ್‌ । ಕೇಸರೇಷು 
ಸಂಚರತಿ ಚೇತ್‌ ಜಾಗ್ರತ್‌ । ಕರ್ಣಿಕೇಷು ಸಂಚರತಿ ಚೇತ್‌ ಸ್ವಪ್ನಃ । ನಾಲೇ ಪ್ರವೇಶಶ್ನೇತ್‌ ಸುಷುಪ್ತಿಃ । 
ತತ್ರ ಸಂಕರ್ಷಣೋ ನಿಯಾಮಕಃ । ಜೀವಸಂಮುಖೇ ಪ್ರಾಜ್ಞಃ 1 ಚತುರ್ಭುಜಃ 1 
ಚಕ್ರಶಂಖಗದಾಪದ್ಧಧಾರೀ । ವೈಕೃತದೇಹಹೃದಯಸ್ಕಪ್ರಾಜ್ಞಃ । ಅನಿರುದ್ಧಪ್ರತ್ಯಕ್ಷಂ ವಿನಾ ಜೀವಾಂತ- 
ರ್ಯಾಮಿಸ್ವಸ್ವರೂಪದೇಹೇ ಬಿಂಬಪ್ರತ್ಯಕ್ಷಂ ನೈವ ಜಾಯತೇ । ಜೀವಸ್ವರೂಪಸದೃಶಬಿಂಬಾಕಾರಃ । 
ಸ್ವರ್ಲೋಕಃ । ಹೃದಯೇ ಪಾಪಪುರುಷದಹನಮ್‌ ॥ ಇತಿ ತೃತೀಯಮ್‌ ॥ 

ಉರಚ್ನಲೇ ದ್ವಾದಶದಲಮ್‌ । ಮೌಕ್ತಿಕವರ್ಣಮ್‌ । ದ್ವಾದಶದಲೇಷು ದ್ವಾದಶ ಸೂರ್ಯಾಃ ಸಂತಿ । 
ತತ್ರ ರುದ್ರಃ ನೃಸಿಂಹಮ್‌ ಉಪಾಸ್ತೇ ಗಿರಿಜಾಸಹಿತಃ। ಇಂದ್ರಾದಯಃ ರುದ್ರಮುಪಾಸ್ತೇ। ಯಮಪುತ್ರೋ 
ಹರಿರ್ನಿಯಾಮಕಃ । ಮಹರ್ಲೋಕಃ ॥ ಇತಿ ಚತುರ್ಥಕಮಲಮ್‌ ॥ 

ಕಂಠಸ್ಥಂ ಷೋಡಶದಲಪದ್ಧಮ್‌ । ಧವಲಾಕಾರಮ್‌ । ಷೋಡಶಕಲಾಸಹಿತಶ್ಚಂದ್ರಃ ದಧಿವಾಮನ- 
ಮುಪಾಸ್ತೇ । ಸಪ್ಪಮರುತಃ ಸಂತಿ ! ಶೇಷೋ ನಾರಾಯಣಮುಪಾಸ್ತೇ । ಜನೋಲೋಕಃ ॥ ಇತಿ 
ಪಂಚಮಕಮಲಮ್‌ ॥ 


ಭ್ರೂಮಧ್ಯೇ ದ್ವಿದಲಂ ಪದ್ಧಮ್‌ । ಮಧುಪುಷ್ಪವರ್ಣಮ್‌ | ದ್ವಿದಲೇ ಬ್ರಹ್ಮವಾಯೂ ಸ್ವಃ । ಗರುಡೋ 
ಅಭಿಮಾನೀ । ತನ್ನಿಯಾಮಕಂ ಕೃಷ್ಣಮುಪಾಸ್ತೇ | ತತ್ರ ಸಪ್ರಮರುತಃ ಸಂತಿ | ತಪೋಲೋಕಃ ॥ ಇತಿ 
ಷಷ್ಠಕಮಲಮ್‌ H 

ಶಿರಸಿ ಸಹಸ್ರದಲಂ ಕಮಲಮ್‌ । ವಜ್ರಪ್ರಕಾಶಃ। ವಿಶ್ವಂ ವಿಷ್ಣುರ್ವಷಟ್ಕಾರಾದಯಃ ಸಹಸ್ರಮೂರ್ತಯಃ 
ಸಂತಿ । ತತ್ರ ತತ್ತನ್ನಾಮಕವಾಯುರೂಪಾಣಿ ಸಂತಿ । ತಾನಿ ವಿಶ್ವಾದಿಸಹಸ್ರಮೂರ್ತೀರುಪಾಸತೇ । 
ರುದ್ರಾದ್ಯಾಃ ಸರ್ವೇ ದೇವಾಃ ಪ್ರಾಣಮುಪಾಸತೇ । ತತ್ರ ಸಪ್ರಮರುತಃ ಸಂತಿ । ತತ್ರ ಅಭಿಮಾನೀ ಬ್ರಹ್ಮಾ 
ಶ್ರೀರಂಗಮುಪಾಸತೇ । ಸಹಸ್ತದಲಕಮಲಸ್ಯ ನಿಯಾಮಕೋ ವಾಸುದೇವಃ । ಸಃ ಸತ್ಯಲೋಕಃ । 
ತದ್ವ್ವಾನೇನೈವ ಮೋಕ್ಷಃ ॥ ಇತಿ ಸಪ್ರಮಕಮಲಮ್‌ ॥ 


ಪ್ರಧಾನನಾಡಿಕಾ ಏಕಾ | ಉಪನಾಡೀ ಶತಮ್‌ । ತತ್ರ ಪ್ರತ್ಯೇಕಂ ಶತಂ ಶತಂ ನಾಡ್ಯಃ ಸಂತಿ । 
ಏಕಶತೋತ್ತರಂ ದಶಸಹಸ್ರಮ್‌ । ಏತಾಸಾಂ ಪ್ರತಿ ಶಾಖಾನಾಡ್ಯಃ ಸಂತಿ । ಏತಾಸು ಶತನಾಡೀಷು 
ಪ್ರತ್ಯೇಕಂ ದಶ ದಶ ಪುನಃ ಶತನಾಡೀಷು ಪ್ರತ್ಯೇಕಂ ನವ ನವ ಶತತ್ರಯನಾಡೀಷು ಪ್ರತ್ಯೇಕಂ ಅಷ್ಟೌ 
ಅಷ್ಟೌ ಏವ । ಉರ್ವರಿತಾಸು ಷಟ್‌ಶತೋತ್ತರ ನವಸಹಸ್ರನಾಡೀಷು ಪ್ರತ್ಯೇಕಂ ಷಟ್‌ಷಟ್‌ಪ್ರಮಾಣೇನ 
ನಾಡ್ಯಃ ಸಂತಿ | ಷಟ್‌ಶತೋತ್ತರ ಸಪ್ತಪಂಚಾಶತ್ಸಹಸ್ರಮ್‌ । ಪೂರ್ವಪೂರ್ವೊಕ್ತನಾಡೀನಾಂ ಸಂಖ್ಯಾ 


೯೯. ನೀನೆಲೆಸಿರಲು.ಹೊಲೆಯುಂಟೆ ರಕ್ಷಿಸು ೩೦೧ 


ಮೂಲೇ ಚ ನಾಭೌ ಹೃದಯೇಂದ್ರಯೋನಿಭ್ರೂಮಧ್ಯಮೂರ್ಧ್ನಿ ದ್ವಿಷಡಂತಕೇಷು । 

ಚತುಃಷಡಷ್ಟದ್ವಿಚತುರ್ದ್ವಿಷಟ್ಯದಲೇಷು ಪದ್ಧೇಷು ಸಿತಾರುಣೇಷು | 

ಪಂಚಾತ್ಮಕೋತಸೌ ಭಗವಾನ್‌ ಸದೈವ ಧ್ಯೇಯೋ ಹೃದಂತಾನ್ಯರುಣಾನಿ ತಾನಿ॥ 

ತ್ರಿಕೋಣವಹ್ನೌ ಚ ಷಡಸ್ರವಾಯೌ ದ್ವಿಸ್ತಾವದಸ್ರರವಿವೃತ್ತಶಶಿತ್ರಿವಹ್ನೌ | 

ವೃತ್ತೇ ವಿಧಾವಪಿ ವಿಚಿಂತ್ಯಮಿದಂ ದಶಾರ್ಧರೂಪಂ ಸಿತಂ ತದಖಿಲಂ ಹೃದಯಾತ್ನರಸ್ವಮ್‌ ॥ 
- ತಂತ್ರಸಾರಸಂಗ್ರಹ (೪/೧೫೨,೧೫೩) 


ನ 


೯೯. ನೀನೆಲೆಸಿರಲು ಹೊಲೆಯುಂಟೆ ರಕ್ಷಿಸು 


ತೊಲಗುವರು ಕಡೆಕಡೆಗೆ ತಾ ಹೊಲೆ- 

ಹೊಲೆಯನುತ ಕಳವಳಿಸಿ ಮೂತ್ರದ 

ಬಿಲದೊಳಗೆ ಬಂದಿಹುದ ಕಾಣದೆ ಬರಿದೆ ಮನನೊಂದು । 
ಜಲದೊಳಗೆ ಮುಳುಗಿದರೆ ತೊಲಗದು 
ಹೊಲೆಗೆಲಸವೀದೇಹದೊಳು ನೀ- 

ನೆಲೆಸಿರಲು ಹೊಲೆಯುಂಟೆ ರಕ್ಷಿಸು ನಮ್ಮನನವರತ ॥೯೯॥ 


ಅ: ಜೀವನದ ಕಟ್ಟಕಡೆಯ ಭಾಗದಲ್ಲಿ ಜನರು ದೇಹವನ್ನು ಕಂಡು ಅದು, 
ಹೊಲೆ ಹೊಲೆ ಎಂದು ಕಳವಳಿಸಿ ದೂರಕ್ಕೆ ತೊಲಗುವರು. ಈ ದೇಹವು ಮೂತ್ರದ 
ಬಿಲದೊಳಗಿಂದ ಬಂದದ್ದು ಎಂಬುದನ್ನು ಅರಿಯದೇ ಮನಸಿನೊಳಗೆ ನೋಯುವರು. 
ನೀರಿನೊಳಗೆ ಮುಳುಗಿದ ಮಾತ್ರಕ್ಕೆ ಮೈಲಿಗೆ ದೂರಾಗದು. ಈ ದೇಹದಲ್ಲಿ ನೀನು 
ನೆಲೆಸಿರುವವರೆಗೂ ಇದಕ್ಕೆ ಮೈಲಿಗೆ ಇರದು. ನೀನು ತೊಲಗಿದಾಗ ಮಾತ್ರ ನಿಜಕ್ಕೂ 
ಮೈಲಿಗೆಯೇ. ಶ್ರೀಹರಿಯೇ! ಇಂತಹ ಹಿರಿಮೆಯ ನೀನು ನಮ್ಮನ್ನು ಸದಾ ರಕ್ಷಿಸು. 

ವಿ: ೧. ಅಂತ್ಯಕಾಲದಲ್ಲಿ ದೇಹಕ್ಕೆ ಒದಗುವ ದುಚ್ಠಿತಿಯನ್ನು ಇದರಲ್ಲಿವಿವರಿಸಲಾಗಿದೆ. 


೨. ಬಾಲ್ಯ, ಯೌವನಾದಿಗಳು ಕಳೆದು ಮುಪ್ಪು ಬಂದಾಗಲೇ ದೇಹಕ್ಕೆ ಒಂದು ಬಗೆಯ 
ವಿಕಾರ ಉಂಟಾಗುವುದು. ಅದರೊಂದಿಗೆ ರೋಗ-ರುಜಿನಗಳು ಸೇರಿ ಅಸಹ್ಯವೆನ್ನಿಸುವ 
ಹಂತವನ್ನು ಅದು ತಲುಪುವುದು. ಆ ಸಮಯದಲ್ಲಿ ಬಂಧು-ಬಾಂಧವರು ಸಹ ಅದರ ಬಗ್ಗೆ 
ಮೈಲಿಗೆ ಎಂಬ ಭಾವದಿಂದ ದೂರಕ್ಕೆ ಸರಿದು ಬಿಡುವರು ಎಂದು ಇದರ ಒಂದು ಅರ್ಥ. 

ಶತತ್ರಯೋತ್ತರಂ ಚತುಷಹಸ್ತಮ್‌ । ಪೂರ್ವೋಕ್ತಂ ಏಕಶತೋತ್ತರದಶಸಹಸ್ರಮ್‌ । ಪೂರ್ವೋಕ್ತಾ 

ನಾಡ್ಯಃ ಸಂತಿ । ಏವಂ ಮಿಲಿತ್ವಾ ದ್ವಾಸಪ್ತತಿ ಸಹಸ್ರ ಏಕಶತ ಏಕನಾಡ್ಯಃ ಸಂತಿ (೧, ೧೦೦, ೧೦೧೦೦, 

೪೦೩೦೦, ೫೭೬೦೦, ೭೨೧೦೧) ॥ - ಪಂಚರಾತ್ರೋಕ್ತ ಸಂಗ್ರಹಃ | 


೩೦೨ ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ 


೩. ಇದು ದೇಹದ ಪರಿಸ್ಥಿತಿಯಾದರೆ, ಇನ್ನು ಜನರ ಪರಿಸ್ಥಿತಿ, ಅವರು ಮುಪ್ಪಿನ 
ರೋಗದ ಬೀಡೆನ್ನಿಸಿದ ದೇಹದ ಬಗ್ಗೆ ಅಸಹ್ಯಪಡುವುದು ನಿಜ. ಆದರೆ, ಆ ದೇಹ ಮೂಲತಃ 
ಪಾಂಚಭೌತಿಕವಾದುದು. ಅದು, ಹುಟ್ಟಿ ಬರುವುದೇ ಮೂತ್ರದ ಬಿಲದಿಂದ. ಎಂದರೆ, ಅದು 
ಮೈಲಿಗೆ ಎಂಬುದು ಅದರ ಹುಟ್ಟುಂದಲೂ ಬಂದಿರುವ ದೋಷ, ಅದನ್ನು ತಿಳಿಯದೆ, ಮತ್ತು 
ಆದು ತಮಗೂ ಒದಗುವ ಪರಿಸ್ಥಿತಿ ಎಂಬುದನ್ನು ಅರ್ಥ ಮಾಡಿಕೊಳ್ಳದೆ ತಮ್ಮಪ್ರಿಯ ಜನರನ್ನು 
ಅಂತ್ಯಕಾದಲ್ಲಿ ತೊರೆದು ದೂರಹೋಗುವುದು ಅವರ ಅವಿವೇಕಕ್ಕೆ ನಿದರ್ಶನ. 


೪. ಹೀಗೆ ಆ ದೇಹದ ಬಗ್ಗೆ ಬೇಸರಿಸುವ ಜನ ಅದನ್ನು ಮುಟ್ಟಿ ಮೈಲಿಗೆಯಾಯಿತೆಂದು 
ಭಾವಿಸಿ ನೀರಿನೊಳಗೆ ಮುಳುಗಿ ಶುದ್ಧರಾಗಲು ಬಯಸುವರು. ಅವರಿಗೆ ತಮ್ಮದೇಹವು ಸಹ 
ಅಂತಹುದೇ ಎಂಬ ಪ್ರಜ್ಞೆಇರುವುದಿಲ್ಲ ನಿಜಕ್ಕೂ ದೇಹದ ಪರಿಶುದ್ಧಿ ಇರುವುದು ಅದರೊಳಗೆ 
ಭಗವಂತನಾದ ಶ್ರೀಹರಿ ನೆಲೆಸಿರುವುದರಿಂದ. ಅವನು, ತನ್ನಸನ್ನಿಧಾನವನ್ನುಇರಿಸಿರುವವರೆಗೂ 
ಸಹ ಆ ದೇಹಕ್ಕೆ ಮೈಲಿಗೆ ಸರ್ವಥಾ ಇರುವುದಿಲ್ಲ ಆದರೆ, ಅವನು ತೊರೆದು ಹೋದಾಗ ಅದು 
ಹೆಣ ಎನ್ನಿಸಿ ನಿಜಕ್ಕೂ ಮೈಲಿಗೆ ಎನ್ನಿಸುವುದು; ಹೊಲೆ - ಕೊಳಕು, ಹೇಸಿಗೆ, ಕಸ, ಮೈಲಿಗೆ. 


೫. ಹೀಗೆ ದೇಹದ ಶುದ್ಧಿಯು ಅದರೊಳಗೆ ನೆಲೆಸಿರುವ ಭಗವಂತನಿಂದಲೇ ಹೊರತು, 
ಬೇರೆ ಕಾರಣದಿಂದಲ್ಲ ಅದಕ್ಕೆ ಒದಗುವ ಮೈಲಿಗೆಯು ಸಹ ಭಗವಂತನನ್ನು ತೊರೆದಾಗ 
ಹೊರತು, ಇತರ ಕಾರಣಗಳಿಂದಲ್ಲ ಹೀಗೆ ದೇಹದ ಶುದ್ಧಿಗೆ ಕಾರಣನಾದ ಭಗವಂತನೇ ಸದಾ 
ನಮ್ಮನ್ನು ರಕ್ಷಿಸಬೇಕು ಎಂಬುದು ಇಲ್ಲಿಯ ಭಾವ. 


೬. ಮರಣದ ಸೂತಕದ ಆಚರಣೆಯನ್ನು ದಾಸರು ಇಲ್ಲಿನಿಷೇಧಿಸಿಲ್ಲ ಸೂತಕದ ಆಚರಣೆ, 
ಶುದ್ಧಿಗಾಗಿ ಸ್ನಾನ ಇವು ಶಾಸ್ತ್ರವಿಹಿತವೇ ಆಗಿವೆ. ಆದರೆ, ಅಷ್ಟುಮಾತ್ರದಿಂದ ಪೂರ್ಣಶುದ್ಧಿ 
ಲಭಿಸದು. ಮುಖ್ಯವಾಗಿ ಭಗವಂತನ ಧ್ಯಾನವೇ ಸಕಲವಿಧ ಶುದ್ಧಿಗೂ ಮುಖ್ಯಸಾಧನ ಎಂದು 
ಭಾವ: 

ಅಪವಿತ್ರ: ಪವಿತ್ರೋ ವಾ ಸರ್ವಾವಸ್ಮಾಂಗತೋಷಪಿವಾ। 
ಯಃ ಸ್ಫರೇತ್‌ ಪುಂಡರೀಕಾಕ್ಟಂ ಸ ಬಾಹ್ಯಾಭ್ಯಂತರ ಶುಚಿಃ ॥ 

೭. ಸಂಸಾರದಲ್ಲಿನ ಹುಟ್ಟು ಮೊದಲಾದವುಗಳ ಘೋರತೆಯನ್ನು, ತಿಳಿಸುವ ಶ್ರೀಕನಕದಾಸರ 
ಒಂದು ಪದ್ಯ ಹೀಗಿದೆ: 

ಏತರನೆವನೆಂದು ಪೇಳಲಿ - ಜಗ- 

ನ್ನಾಥ ಮಾಡಿದ ನನ್ನ ನರರೂಪಕಾಯವ | ಪ॥ 
ಮುಟ್ಟು ಹುಟ್ಟಿನೊಳು ನೆಟ್ಟನ ನಾ ಬಂದೆ 

ತೊಟ್ಟಿದ್ದೆನಾಗ ತೊಗಲಬೊಕ್ಕಣ 

ಇಷ್ಟರೊಳಗೆ ಒಂದು ವಿವರವನರಿಯದ 

ಭ್ರಷ್ಟಗೆ ನನಗೆ ಇನ್ನೇತರ ಕುಲವೊ WO 


೧೦೦. ನಿನ್ನ ನಾಮಸ್ಥರಣೆಯೊಂದೇ ಸಾಕು ರಕ್ಷಿಸು 


ಇಂದ್ರಿಯ ಸೂತಕ ದುರ್ಗಂಧದ ಮಲಮೂತ್ರ 

ನಿಂದ ಠಾವಲಿ ತನ್ನ ನಿಜವರಿಯದೆ 

ಬಂದದ್ದು ಬಚ್ಚಲಕುಣಿ ತಿಂದದ್ದುಮೊಲೆಯ ಮಾಂಸ - ಇಂಥ 
ನಿಂದಕಗೆ ನನಗೆ ಇನ್ನೇತರ ಕುಲವೊ 1 ೨॥ 
ಒಂಬತ್ತು ಹೆಜ್ಜದ ತನುವಿನ ಹೊಲಸಿನೊಳ್‌ 

ತುಂಬಿ ತುಂಬಿ ದೇಹ ತುಳುಕುತಿದೆ 

ಇಂಬಿಲ್ಲವಿದರೊಳು ಇದು ಪುಳುವಿನ ಕೊಂಡ - ಇಂಥ 
ಡಂಭಕ ನನಗೆ ಇನ್ನೇತರ ಕುಲವೊ 1೩। 
ಎಲವು ಖಂಡ ರೋಹಿತ ನರಪಂಜರ 

ಪಳುವಿನೊಳಗೆ ನಮ್ಮಕುಲವ ಕೇಳುವರೆ 

ಬಲಿದ ಚರ್ಮ ರಕ್ತ ಹೊತ್ತು ತಿರುಗುವ ಶುದ್ಧ 

'ಹೊಲೆಯಗೆ ನನಗೆ ಇನ್ನೇತರ ಕುಲವೊ aT 
ಹಚ್ಚಡದ ಮೇಲೊಂದು ಲಚ್ಚಿಗೆಯಿಟ್ಟಂತೆ 

ಹೆಚ್ಚು ಕುಂದಿಗೆ ಲೋಕ ಹೆಣಗಾಡುತ . 

ನಿಶ್ಚಿತ ಕಾಗಿನೆಲೆಯಾದಿಕೇಶವನ 

ಹುಚ್ಚಗೆ ನನಗೆ ಇನ್ನೇತರ ಕುಲವೊ ೫॥ 


೧೦೦. ನಿನ್ನನಾಮಸ್ಥರಣೆಯೊಂದೇ ಸಾಕು ರಕ್ಷಿಸು 
ಬರಿದಹಂಕಾರದಲಿ ತತ್ತ ನ 
ಕುರುಹ ಕಾಣದೆ ನಿನ್ನ ದಾಸರ 
ಜರೆದು ವೇದಪುರಾಣಶಾಸ್ತ್ರಗಳೋದಿ ಫಲವೇನು । 
ನರರು ದುಷ್ಕರ್ಮದಲಿ ಮಾಡಿದ 
ದುರಿತವಡಗಲು ನಿನ್ನ ನಾಮ- 
ಸ್ಫರಣೆಯೊಂದೇ ಸಾಕು ರಕ್ಷಿಸು ನಮ್ಮನನವರತ 


೩೦೩ 


Il ೧೦೦ ॥ 


ಅ: ಒಣ ಅಹಂಕಾರದಿಂದ ತತ್ತ Pp ಸುಳಿವನ್ನೇ ತಿಳಿಯದ ಜನರು, ಭಗವಂತನಾದ 
ನಿನ್ನ ದಾಸರನ್ನು ಹೀಗಳೆಯುವರು. ಅಂತಹವರು ವೇದ, ಪುರಾಣ, ಶಾಸ್ತ್ರಗಳನ್ನು ಓದಿ 
ಏನು ಫಲ? ಇಂತಹ ಒಣ ಪಾಂಡಿತ್ಯಕ್ಕಿಂತ ಮನುಷ್ಯನಿಗೆ ಅವರು ದುಷ್ಕರ್ಮವಶಾತ್‌ 
ಮಾಡಿದ ಪಾಪವು ಪರಿಹಾರವಾಗಿ ನಿನ್ನ ನಾಮಸ್ಥರಣೆ ಒದಗುವುದು. ಜೀವರ 
ಉದ್ದಾರಕ್ಕೆ ಅದೊಂದೇ ಸಾಕು. ಅಂತಹ ಮಹಾಮಹಿಮೆಯ ಶ್ರೀಹರಿಯೇ! ನೀನು 


ನಮ್ಮನ್ನು ಸದಾ ರಕ್ಷಿಸು. 


೩೦೪ ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ 


ವಿ.:೧. ಶಾಸ್ತ್ರವನ್ನು ಅಧ್ಯಯನ ಮಾಡಿ ಪಂಡಿತರಾದ ಜನರು, ಅಹಂಕಾರಕ್ಕೆ ಒಳಗಾದಲ್ಲಿ 
ಅವರ ಸಾಧನೆ ವೃರ್ಥವೌನಿಸುವುದು ಎಂಬ ವಿವರ ಇದರಲ್ಲಿಬಂದಿದೆ. 


೨. ಶಾಸಾ ಧ್ಯಯನವು ಸಾಧನೆಗೆ ಅತ್ಯಗತ್ಯವಾದ ಅಂಶ. ಅಂತಹ ಅಧ್ಯಯನದಿಂದ 
ಲಭಿಸುವ ಜ್ಞಾನವು ಜಗತ್ತನ್ನು ಜಗನ್ನಾಥನಾದ ಶ್ರೀಹರಿಯನ್ನು ಸರಿಯಾಗಿ ತಿಳಿದು ಜಗತ್ತಿನ 
ಬಗ್ಗೆ ವೈರಾಗ್ಯವನ್ನು ತಳೆಯಲು ಜಗನ್ನಾಥನಾದ ಅವನ ಬಗ್ಗೆ ಭಕ್ತಿಯನ್ನು ಹೊಂದಲು 
ಸಾಧನವಾಗುವುದು. ಹೀಗೆ ಅಧ್ಯಯನದ ಫಲವನ್ನು ಜೀವನ ಸಾರ್ಥಕ್ಕಕ್ಕೆ ಬಳಸಿಕೊಳ್ಳದೆ, 
ಪಾಂಡಿತ್ಯ ಸಂಪಾದನೆಯ ಕಾರಣದಿಂದ ಅಹಂಕಾರಕ್ಕೆ ಒಳಗಾಗುವುದು ಅತ್ಯಂತ ಅಪಾಯಕರ. 
ಉದ್ಧಾರದ ಬದಲು ಪತನವೇ ಅದರ ಫಲ 


೩. ಶಾಸ್ವಾದ್ಯಯನ ಮಾಡಿದ ಅನೇಕ ಪಂಡಿತರು ಅದನ್ನು ಅಹಂಕಾರಕ್ಕೆ ಕಾರಣವನ್ನಾಗಿ 
ಬಳಸಿಕೊಳ್ಳುವುದುಂಟು. ಅದರಿಂದಾಗಿ ಪಾಂಡಿತ್ಯವಿರದ ಪಾಮರ ಜನರನ್ನು ಕಂಡು ಅವರನ್ನು 
ಕೀಳಾಗಿ ನೋಡುತ್ತಾ ಹಳಿಯುವ ದುಷ್ಟವೃತ್ತಿಯನ್ನು ಬೆಳೆಸಿಕೊಳ್ಳುವರು. ಅದು ಸರ್ವಥಾ 
ಸರಿಯಲ್ಲ ವಾಸ್ತ ಸವವಾಗಿ ಪಾಂಡಿತ್ಯದ ಫಲ ವಿನಯವಾಗಬೇಕು. ಅದು ಅಹಂಕಾರವನ್ನು 
ಅಳಿಸುವ ಸಾಧನವಾಗಬೇಕೇ ಹೊರತು, ಬೆಳೆಸುವ ಸಾಧನವಾಗಬಾರದು. ಪಾಮರರ ಬಗ್ಗೆ 
ಹುಟ್ಟಬೇಕಾದದ್ದು ಕನಿಕರ, ಅನುಕಂಪವೇ ಹೊರತು ತಿರಸ್ಕಾರವಲ್ಲ ತಾನು ಸಂಪಾದಿಸಿದ 
ಜಾ )ನದಿಂದ ಭಗವಂತನನ್ನು ಆರಾಧಿಸುವ ಸಹಗ ಲಭಿಸಿದ ಎಂದು ಬಾವಿಸಿ, 
ಜಗನ್ನಾಥನನ್ನು ಆರಾಧಿಸುವುದು ಜಗತ್ತಿನ ಜನರಿಗೆ ಹಿತವನ್ನು ಬಯಸುವುದು ಜ್ಞಾ ಧಿಗಳ 
ಮುಖ್ಯ ಕರ್ತವ್ಯ; ಕುರುಹು - ಗುರುತು. 


೪. ಪಾಮರ ಜನರಿಗೂ ಸಹ ಅವರು ಮಾಡಿದ ದುಷ್ಕ ರ್ಮದ ಫಲ ಅಳಿದು 
ದುರಿತ ಪರಿಹಾರವಾದಾಗ ಉದ್ಧಾರದ ಹಾದಿ ತೆರೆದುಕೊಳು ಪುದು. ಅವರು ಭಕ್ತಿ - 
ಭಾವದಿಂದ ಭಗವಂತನ ನಾಮಸ್ಕರಣೆಗೆ ತೊಡಗುವರು. ಅರು ಅವರ ಉದ್ದಾರಕ್ಕೆ 
ಕಾರಣವಾಗುವುದು. ಪಾಂಡಿತ್ಯ ಸಂಪಾದನೆ ಇಲ್ಲದೆಯೂ ಅವರು ಸನ್ಮಾರ್ಗವನ್ನು ಹಿಡಿದು 
ಮುಂದೆ ಎಹಿತಸಾಧನೆಯನ್ನು ಮಾಡಿ ಉದ್ದಾರವಾಗುವ ಅವಕಾಶ ಅವರಿಗೆ ಇದ್ದೇ ಇರುವುದು. 
ಅದನ್ನುಗಮನಿಸದೇ ಪಾಮರರನ್ನು ಹಳಿದು ಪಾಂಡಿತ್ಯದ ಬಗ್ಗೆ ಬೀಗುವ ಜನರದು ನಿಜಕ್ಕೂ 
ಶೋಚನೀಯವಾದ ಸಂಗತಿ ಎಂಬ ಇಲ್ಲಿಯ ನಿರೂಪಣೆ ಅತ್ಯ ತ ಮಾರ್ಮಿಕವಾದುದು: 


ಗೋವಿಂದ ಗೋವಿಂದ ಎನ್ನಲರಿಯದೆ - ವೃಥಾ 

ನೋವಿಂದ ಭಂಗವ ಪಡುವುದುಚಿತವೆ ? ॥ ಪ॥ 
ಕ್ಷೀಣ ಶಾಸ್ಪಾರ್ಥವನು ಪರಿಗ್ರಹಿಸುತೆ ಕುರಿ 

ಕೋಣಗಳ ತಲೆ ಚೆಂಡನಾಡಿ 

ಪ್ರಾಣ ಹತ್ಯವ ಮಾಳ್ಬುದಾವ ಸತ್ಯರ್ಮವೊ 

ಶ್ರೀನಿವಾಸನ ನಾಮ ಸ್ಥರಣೆ ಮಾಡು ell 


೧೦೦. ನಿನ್ನ ನಾಮಸ್ಥರಣೆಯೊಂದೇ ಸಾಕು ರಕ್ಷಿಸು ೩೦೫ 


ಖಂಡ ಕೊಯ್ದುಕೊಡಬೇಡ ದಳ್ಳುರಿಯಗ್ಗಿ- 

ಕುಂಡವನು ಹೊಕ್ಕು ಹೊರಡುವುದುಚಿತವೆ 

ಭಂಡರಂದದಿ ಬತ್ತಲೆ ಬಹುದಾವಾಟ 

ಪುಂಡರೀಕಾಕ್ಷನ ನೆನೆ ಕಾಣೊ ಮನವೆ ॥೨॥ 
ಕುಟ್ಟಿಕೊಳ್ಳದಿರಿ ಜಟ್ಟಿಗುಂಡಿನಲಿ ` 
ಚಿಟ್ಟಿಕೊಳ್ಳದಿರಿ ಬೆನ್ನಲಿ ಸಿಡಿಯನು 

ಕಟ್ಟಿತೂಗಿಸಿಕೊಳ್ಳದಿರಿ ಕರಟಕದಂತೆ 

ಗುಟ್ಟಿನಲಿ ಗೋಪಾಲಕನ ಸ್ಥರಿಸೊ EW 
ತೊಗಲ ಬಿಲ್ಲೆ ಕೊರಳಲ್ಲಿ ಕಟ್ಟಿಕೊಂಡು 

ಹಗಲು-ಇರುಳು ಅನ್ನಪಾನಕೆ ಹೋಗದೆ 

ಖಗವೈರಿಯಂತೇ ಕಿಸುಕೆಲೆವುದಾವಾಟ 

ಜಗದಧಿಪತಿಯ ನಾಮ ಸ್ಥರಿಸು ಮರುಳೆ Hn 
ಉತ್ತಮ ಜನರು ಸುರೆಯನೀಂಟುವರೆ ಮದೋ- 

ನ್ನತ್ತರಾಗಿ ಶಬ್ದ ನುಡಿಯುವರೆ? 

ಸತ್ತವನಂತೆ ಬಿದ್ದಿಹುದಾವನೀತಿ ಪುರು- 

ಷೋತ್ತಮನ ನಾಮ ಸ್ಥರಣೆಯ ಮಾಡು 1೫ 
ವೇದೋಕ್ತ ಪೂಜೆಯಲಿ ತೃಪ್ತಿಪಡಿಸದಿರೆ 
ಆದುದೇನು ಅದರಿಂದ ಫಲವಾಗುವುದು 

ನಾದವ ಕೇಳ್ದಹರಿಣನಂತೆ ಕೆಡದೆ ಮಧು- 

ಸೂದನನ ನಾಮ ಸ್ಮರಣೆಯ ಮಾಡೊ Wt 
ನಿಂದಾಪವಾದ ಘಟಿಸುವುದೈೆಸೆ ಇದರಿಂದ . 

ಮುಂದೆ ಮುಕ್ಸಿಯು ನಿಮಗೆ ಸಾಧ್ಯವಹುದೆ? 

ತಂದೆ ಶ್ರೀಕಾಗಿನೆಲೆಯಾದಿಕೇಶವನಾಮ 

ಒಂದೇ ವೈಕುಂಠವನೈದಿಪುದಯ್ಯ ೭1 


ನೇಮವಿಲ್ಲದ ಹೋಮವೇತಕಯ್ಯ 

ರಾಮನಾಮವಲ್ಲದೆ ಮತ್ತೆ ನಮಗೆ ಬೇರೊಂದೆ ॥ ಪ॥ 
ನೀರ ಮುಣುಗಲು ಏಕೆ ನಾರಿಯನು ಬಿಡಲೇಕೆ 
ವಾರಕೊಂದುಪವಾಸವಿರಲೇಶತಕೆ 

ನಾರಸಿಂಹನ ದಿವ್ಯನಾಮವನು ನೆನೆದರೆ 

ಘೋರ ಪಾತಕವೆಲ್ಲತೊಲಗಿ ಪೋಗುವುದು Nex 


೩೦೬ ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ 


ಅಂಬರವ ತೊರೆಯಲೆಕೆ ತಾಂಬೂಲ ಬಿಡಲೇಕೆ 
ಡಂಭತನದಲ್ಲಿನೀನಿರಲೇತಕೆ 

ಅಂಭೋಜನಾಭನನು ಭಾವದಲಿ ನೆನೆದರೆ 

ಇಂಬುಂಟು ವೈಕುಂಠಪುರದೊಳಗೆ ಅಯ್ಯ ॥1 ೨॥ 
ಬಂಧದೊಳಗೆ ಬಿದ್ದುಹರಿಯನೆ ನೆನೆಯುತಿರೆ 

ಬೆಂದು ಹೋಗುವುವು ದುರಿತಂಗಳೆಲ್ಲ 

ಬಂದ ದುಖುಗಳೆಲ್ಲನಿಲ್ಲದಲೆ ಕಳೆಯುವುವು 

ಚೆಂದಾಗಿ ಕಾಗಿನೆಲೆಯಾದಿಕೇಶವನ ನೆನೆಯೆ EW] 


೫. ಹರಿಕಥಾಮೃತಸಾರದ ಅನೇಕ ಪದ್ಯಗಳು ಇದರ ವಿವರಣೆಯಂತಿವೆ: 


ಪತಿಯೊಡನೆ ಮನಬಂದ ತೆರದಲಿ 

ಪ್ರತಿದಿವಸದಲಿ ರಮಿಸಿ ಮೋದಿಸಿ 

ಸುತರ ಪಡೆದಿಳೆಯೊಳು ಜಿತೇಂದ್ರಿಯಳೆಂದು ಕರೆಸುವಳು। 
ಕೃತಿಪತಿಕಥಾಮೃತ ಸುಭೋಜನ- 

ರತ ಮಹಾತ್ಮರಿಗಿತರ ದೋಷ- 

ಪ್ರತತಿಗಳು ಸಂಭವಿಸುವವೆ ಅಚ್ಯುತನ ದಾಸರಿಗೆ 1 ೧೧॥ 
ಸೂಸಿಬಹ ನದಿಯೊಳಗೆ ತನ್ನ ಸ- 

ಹಾಸ ತೋರುವೆನೆಂದು ಜಲಕಿದಿ- 

ರೀಸಿದರೆ ಕೈಸೋತು ಮುಳುಗುವ ಹರಿಯ ಬಿಟ್ಟವನು । 
ಕ್ಲೇಶವೈದುವನಾದಿಯಲಿ ಸ್‌ 

ರ್ವೇಶ ಕ್ಲೃಪ್ತಿಯ ಮಾಡಿದುದ ಬಿ- 

ಟ್ವಾಶ್ರೆಯಿಂದಲಿ ಅನ್ಯರಾರಾಧಿಸುವ ಮಾನವನು 1 ೧೨॥ 


ನಾನು ನನ್ನದು ಎಂಬ ಜಡಮತಿ- 

ಮಾನವನು ದಿನದಿನದಿ ಮಾಡುವ 

ಸ್ನಾನ ಜಪ ದೇವಾರ್ಚನೆಯೆ ಮೊದಲಾದ ಕರ್ಮಗಳ। 
ದಾನವರು ಸೆಳೆದೊಯ್ವರಲ್ಲದೆ 

ಶ್ರೀನಿವಾಸನು ಸ್ವೀಕರಿಸ ಮ- 

ದ್ದಾನೆ ಪಕ್ವಕಪಿತ್ಯಫಲ ಭಕ್ಷಿಸಿದವೋಲಹದು Wl ೧೩॥ 
ಧಾತ್ರಿಯೊಳಗುಳ್ಳಖಿಳ ತೀರ್ಥ- 

ಕ್ಷೇತ್ರ ಚರಿಸಿದರೇನು ಪಾತ್ರಾ- 

ಪಾತ್ರವರಿತನ್ನಾದಿದಾನವ ಮಾಡಿ ಫಲವೇನು । 


೧೦೦. ನಿನ್ನನಾಮಸ್ಥರಣೆಯೊಂದೇ ಸಾಕು ರಕ್ಷಿಸು ೩೦೭ 


ಗಾತ್ರನಿರ್ಮಲನಾಗಿ ಮಂತ್ರ- 
ಸ್ತೋತ್ರ ಪಠಿಸಿದರೇನು ಹರಿ ಸ- 
ರ್ವತ್ರ ಗತನೆಂದರಿಯದಲೆ ತಾ ಕರ್ತ್ಯಯೆಂಬವನು ॥ ೧೪॥ 


ಕಂಡ ನೀರೊಳು ಮುಳುಗಿ ದೇಹವ 

ದಂಡಿಸಲು ಫಲವೇನು ದಂಡಕ- 

ಮಂಡಲುಗಳನು ಧರಿಸಿ ಯತಿಯೆಂದೆನಿಸಿ ಫಲವೇನು । 
ಅಂಡಜಾಧಿಪನಂಸಗನ ಪದ- 

ಪುಂಡರೀಕದಿ ಮನವಹರ್ನಿಶಿ 

ಬಂಡುಣಿಯವೋಲಿರಿಸಿ ಸುಖಬಡದಿಪ್ಪ ಮಾನವನು ॥ ೧೫ ॥ 


ವೇದಶಾಸ್ತ್ರಪುರಾಣಕಥೆಗಳ 

ಓದಿ ಪೇಳಿದರೇನು ಸಕಲ ನಿ- 

ಷೇಧಕರ್ಮವ ತೊರೆದು ಸತ್ಕರ್ಮಗಳ ಮಾಡೇನು। 
ಓದನಗಳನು ಜರಿದು ಶ್ವಾಸನಿ- 

ರೋಧಗೈಸಿದರೇನು ಕಾಮ- 

ಕ್ರೋಧವಳಿಯದೆ ನಾನು ನನ್ನದು ಎಂಬ ಮಾನವನು ॥ ೧೬ ॥ 


ಏನು ಕೇಳಿದರೇನು ನೋಡಿದ- 

ರೇನು ಓದಿದರೇನು ಪೇಳಿದ- 

ರೇನು ಪಾಡಿದರೇನು ಮಾಡಿದರೇನು ದಿನದಿನದಿ | 
ಶ್ರೀನಿವಾಸನ ಜನ್ಮಕರ್ಮ ಸ- 

ದಾನುರಾಗದಿ ನೆನೆದು ತತ್ತ- 

ತ್ಲ್ಯಾನದಲಿ ತದ್ರೂಪ ತನ್ನಾಮಕನ ಸ್ಥರಿಸದವ 1೧೭॥ 


ಹ ಶ್ರೀಹರಿಸ್ಫರಣೆಯ ಹಿರಿಮೆಯನ್ನು ಶ್ರೀದಾಸರು ಪದ್ಯವೊಂದರಲ್ಲಿ ಬಗೆಬಗೆಯಾಗಿ 
ವರ್ಣಿಸಿರುವರು'. 


೧. ಮರೆಯದಿರು ಮರೆಯದಿರು ಮರುಳು ಮನುಜಾ 
ನಾರಾಯಣನ ಸ್ಮರಣೆಯನು ಮಾಡು ಮನುಜಾ | ಪ॥ 


ರಂಗನಾಥನು ಇರಲಿಕ್ಕೆ ಜಂಗುಳಿ ದೈವಗಳೇಕೆ 

ತುಂಗಭದ್ರೆ ಇರಲಿಕ್ಕೆ ಬಾವಿಕೆರೆಯೇಕೆ 

ಅಂಗನೆ ಸತಿ ಇರಲಿಕ್ಕೆ ಬಣಗು ಹೆಣ್ಣುಗಳೇಕೆ 

ಮಂಗಳಾತ್ಮಕನಿರಲಿಕ್ಕೆ ಪರದೈವವೇಕೆ ೧॥ 
ಹಾಲು ಹಳ್ಳವಿರಲಿಕ್ಕೆ ವಾಳಿಯವ ತರಲೆಣೆ 

ಮೇಲು ನಾಮವಿರಲಿಕ್ಕೆ ಕಟುಕು ಇನ್ನೇಕೆ 


೩೦೮ ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ 


೭. ಜೀವನ ಸಾಧನೆಗಳನ್ನು ಮಣ್ಣುಗೂಡಿಸುವ ದೊಡ್ಡ ದೋಷವೆಂದರೆ ಅಹಂಕಾರ. 
ಅಂತಹ ಅಹಂಕಾರವನ್ನು ದಮನಮಾಡಲು ಶ್ರೀಕನಕದಾಸರು ಬಗೆಬಗೆಯ ಉಪದೇಶವನ್ನು 
ನೀಡಿರುವ ಪದಗಳು ಹೀಗಿವೆ: 


ನಾನು ನೀನು ಎನ್ನದಿರೊ ಹೀನ ಮಾನವ 

ಜ್ಞಾನದಿಂದ ನಿನ್ನನೀನೆ ತಿಳಿದು ನೋಡೆಲೊ... ಪ್ರಾಣಿ ॥ಪ॥ 
ಹೆಣ್ಣುಹೊನ್ನು ಮಣ್ಣುಮೂರು ನಿನ್ನವೇನೆಲೊ 

ಅನ್ನದಿಂದ ಬಂದ ಕಾಮ ನಿನ್ನದೇನೆಲೊ 

ಕರ್ಣದಿಂದ ಬರುವ ಘೋಷ ನಿನ್ನದೇನೆಲೊ 

ನಿನ್ನಬಿಟ್ಟುಹೋಹ ಜೀವ ನಿನ್ನದೇನೆಲೊ ॥೧॥ 
ಹಲವು ಜನ್ನದಿಂದ ಬಂದಿರುವನು ನೀನೆಲೊ 

ಮಲದ ಗರ್ಭದಲ್ಲಿನಿಂದಿರುವನು ನೀನೆಲೊ 

ಜಲದ ದಾರಿಯಲ್ಲಿಬಂದಿರುವನು ನೀನೆಲೊ 

ಕುಲವು ಜಾತಿ ಗೋತ್ರಗಳುಳ್ಳವನು ನೀನೆಲೊ ॥೨॥ 
ಕಾಲ-ಕರ್ಮ ಶೀಲ-ನೇಮ ನಿನ್ನದೇನೆಲೊ 

ಜಾಲವಿದ್ಯೆ ಬಯಲಮಾಯೆ ನಿನ್ನದೇನೆಲೊ 

ಕೀಲು ಜಡಿದ ಮರದ ಬೊಂಬೆ ನಿನ್ನದೇನೆಲೊ 

ಲೋಲ ಆದಿಕೇಶವನ ಭಕ್ತನಾಗೆಲೊ EW 


ಬಾಲ ಹನುಮನಿರಲಿಕ್ಕೆ ಹುಲು ಕಪಿಗಳೆಕೆ 

ಒಳ್ಳೆ ತುಳಸಿ ಇರಲಿಕ್ಕೆ ಕಗ್ಗೊರಲೆಯೇಕೆ ॥ ೨॥ 
ಚಿನ್ನದ ಗಿರಿಯಿರಲಿಕ್ಕೆ ಕಬ್ಬಿಣದ ಮೊರಡಿಯೇಕೆ 

ರನ್ನ ಮಾಣಿಕವಿರಲಿಕ್ಕೆ ಕಾಜಿನ ಹರಳೇಕೆ 

ಅನ್ನತುಪ್ಪವಿರಲಿಕ್ಕೆ ಮದ್ಯಪಾನಗಳೇಕೆ | 
ಚೆನ್ನಾದಿಕೇಶವನಿರೆ ಬಿನುಗು ದೈವಗಳೇಕೆ I 1 


ನಾರಾಯಣ ನಿನ್ನ ನಾಮವೊಂದಿರುತಿರೆ । ಬೇರೊಂದು ನಾಮವಿನ್ನೇತಕಯ್ಯ ॥ ಪ॥ 
ನೆಟ್ಟನ ದಾರಿಯು ಬಟ್ಟೆಯೊಳಿರುತಿರೆ । ಬೆಟ್ಟವ ಬಳಸಲಿನ್ನೇಕಯ್ಯ 


ಅಷ್ಟೈಶ್ವರ್ಯದ ಮೃಷ್ಟಾನ್ನವಿರುತಿರೆ | ಬಿಟ್ಟಿಕೂಳನು ತಿನ್ನಲೇತಕಯ್ಯ won 
ಪರಶುನೇವಾಳಂಗಳಿರುತಿರೆ ಬೀದಿಯ । ಬರಿಗಲ್ಲ: ತೊಳೆಯಲಿನ್ನೇಕಯ್ಯ 
ಹರಿವಾಣದೊಳಗಮೃತಾನ್ನವು ಇರುತಿರೆ । ತಿರಿದ ಕೂಳನು ತಿನ್ನಲೇತಕಯ್ಯ ॥ ೨॥ 


ಬೆಲ್ಲವು ಕರದೊಳಗಿರುತಿರೆ ಕಾಡಿನ । ಕಲ್ಲನು ಕಡಿಯಲಿನ್ನೇಕಯ್ಯ 
ಬಲ್ಲಿದ ಕಾಗಿನೆಲೆಯಾದಿಕೇಶವನಿರೆ । ಚಿಲ್ಲರೆ ದೈವದ ಹಂಬಲೇತಕಯ್ಯ ॥೩॥ 


೧೦೦. ನಿನ್ನನಾಮಸ್ಥರಣೆಯೊಂದೇ ಸಾಕು ರಕ್ಷಿಸು 


ಸಂಸಾರವೆಂಬ ಸಾಗರವನುತ್ತರಿಸುವರೆ 
ಕಂಸಾರಿಯೆಂಬ ನಾಮವೊಂದೇ ಸಾಕು ಮರುಳೆ 
ಯತಿಯಾಗಬೇಡ ವೈರಾಗ್ಯವರಿತು ಸಕಲ 

ವ್ರತವ ಮಾಡುವೆನೆಂಬ ಹಮ್ಮು ಬೇಡ 
ಶ್ರುತಿಸ್ಥೃತಿಗಳನರಿತು ನಡೆವೆನೆನಬೇಡ ಶ್ರೀ- 
ಪತಿಯ ಶ್ರೀನಾಮವೊಂದೆ ಸಾಕು ಮರುಳೆ 
ತನುವ ದಂಡಿಸಿ ತುದಿಯ ಕೋಡುಗಲ್ಲಿನ ಮೇಲೆ 
ವನಿತೆಯನು ಬಿಟ್ಟುತಪವಿರಲು ಬೇಡ 
ಅನುವರಿತು ನೀರೊಳಗೆ ಬಿಡದೆ ಮುಳುಗಲು ಬೇಡ 
ವನಜಾಕ್ಷ ನಾಮವೊಂದೆ ಸಾಕು ಮರುಳೆ 
ತೀರ್ಥಯಾತ್ರೆಗೆ ನೀನು ತಿರುಗಿ ರೊಂಪಿಸಿ ಕೃ- 
ತಾರ್ಥನಾದೆನೆಂಬುವ ಹೆಮ್ಮೆ ಬೇಡ 

ಧೂರ್ತ ಭಂಜನ ಕಾಗಿನೆಲೆಯಾದಿಕೇಶವನ ಸಂ- 
ಕೀರ್ತನೆಯ ಮಾಡಿ ಮೋಕ್ಷವನೈದು ಮರುಳೆ 


ಬೆರೆಯದಿರು ಬೆರೆಯದಿರು ಎಲೆ ಮಾನವ 
ಗರುವವೇತಕೊ ನಿನ್ನತೆರನಾವುದೊ 

ರೂಪದಲಿ ಮನ್ನಥನೊ ಶಾಪದಲಿ ಗೌತಮನೊ 
ಕೋಪದಲಿ ದುರ್ವಾಸಯಷಿಯೊ ನೀನು 
ತಪದೊಳಗೆ ವ್ಯಾಸನೊ ಕೃಪೆಯಲ್ಲಿ ಬಲೀಂದ್ರನೊ 
ನಿಪುಣತೆಯ ನುಡಿಯೊಳಗೆ ನಾರದನೊ ನೀನು 
ಕೊಡುವೆಡೆಗೆ ಕರ್ಣನೊ ನಡತೆಯಲಿ ಧರ್ಮಜನೊ 
ದೃಢ ಮನಸಿನಲ್ಲಿರುಕ್ಕಾಂಗದನೊ ನೀನು 
ಪಡೆಯೊಳಗೆ ಕೌರವನೊ ನುಡಿಯೊಳಗೆ ಗಾಂಗೆಯನೊ 
ಮಡದಿಯರ ಭೋಗಕ್ಕೆ ಸುರಪತಿಯೊ ನೀನು 
ಛಲದೊಳಗೆ ರಾವಣನೊ ಬಲದಲ್ಲಿವಾಲಿಯೊ 
ನಿಲುಗಡೆಯ ಮನಸಿನಲಿ ನೀ ದ್ರೋಣನೊ 
ಕುಲದಲಿ ವಸಿಷ್ಠನೊ ಗೆಲುವಿನಲಿ ಪಾರ್ಥನೊ 
ಬಿಲುವಿದ್ಯೆಯಲಿ ಪರಶುರಾಮನೊ ನೀನು 
ತ್ರಾಣದಲಿ ಭೀಮನೊ ಬಾಣದಲಿ ರಾಮನೊ 
ಕೇಣತನದಲಿ ಶಿಶುಪಾಲನೊ ನೀನು 


| ೧॥ 


I ೨॥ 


IA 1 


1 ಪ॥ 


॥ ಅಪ॥ 


ION 


॥ ೨॥ 


॥೩॥ 


೩೦೯ 


೩೧೦ ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ 


ರಣದೊಳು ಸುರೇಂದ್ರನೋ ಗುಣದಲಿ ಸುಧನ್ವನೋ 

ಸೆಣಸುವಂದದಲಿ ನೀ ಇಂದ್ರಜಿತನೋ W 9 
ಯುದ್ಧದಲಿ ತಾರಕನೊ ವಿದ್ಯೆಯಲಿ ಗಾರ್ಗೆಯನೊ 

ಶುದ್ಧದಲಿ ಮಾಂಡವ್ಯಯಷಿಯೊ ನೀನು 

ಸಿದ್ಧಿಯಲಿ ಕಪಿಲೋ ಬುದ್ಧಿಗೆ ವಿನಾಯಕನೊ 

ಯುದ್ಧರಂಗಕೆ ವ್ಯೋಮಕೇಶನೋ ನೀನು 1೫॥ 
ಶಕ್ತಿಯಲಿ ಹನುಮನೊ ಭಕ್ತಿಯಲಿ ವಿಭೀಷಣನೊ 

ಕೀರ್ತಿಯಲಿ ಹರಿಶ್ಚಂದ್ರರಾಯನೋ ನೀನು 

ಅರ್ತಿಯಲಿ ಶುಕನೋ ವಿರಕ್ಷಿಯಲಿ ಸೂರ್ಯನೋ 

ಮುಕ್ಕಿ ಸಾಧನಕೆ ಪ್ರಹ್ಲಾದನೋ ನೀನು I ೬ I 
ಯತಿಗಳಲಗಸ್ತ್ಯನೋ ಧೃತಿಯೊಳಗೆ ಜಾಂಬವನೋ 

ಶ್ರುತಿವಾದದೊಳಗೆ ಶ್ರೀಕೃಷ್ಣನೋ ನೀನು 

ವ್ರತದೊಳಗೆ ಲಕ್ಷ್ಮಣನೊ ಸ್ತುತಿಯಲ್ಲಿಕಾಶ್ಯಪನೋ 

ವಿತರಣೆಯ ಗುಣದಲ್ಲಿಯಮಧರ್ಮನೆ ನೀನು 1೭॥ 
ನ್ಯಾಯದಲಿ ವಿಕ್ರಮನೋ ಉಪಾಯದಲಿ ಭೃಗುಯಷಿಯೊ 
ಕಾಯಶುದ್ಧಿಯಲಿ ಅಂಬರೀಷನೋ ನೀನು 

ದಾಯದಲಿ ಶಕುನಿಯೋ ಮಾಯದಲಿ ಕಂಸನೋ 

ನೀಯಾರ ಹೋಲುವೆ ಎಲೆ ಮಾನವ 1೮॥ 
ಅಂಗದಲಿ ಅಜಮಿಳನೋ ಶೃಂಗದಲಿ ಮಾರುತನೋ 

ಕಂಗೊಳಿಪ ತನದಲ್ಲಿಕಾಮಸುತನೋ 

ಗಂಗೆಯನು ಪಡೆದಾದಿಕೇಶವನ ದಿವ್ಯ ಕಮ- 

ಲಾಂಫ್ರಯನು ಭಜಿಸಿ ಪಾವನವಾಗು ಮರುಳೆ ॥೯॥ 


ಸಕ 


ಮೆರೆಯದಿರು ಮೆರೆಯದಿರು ಎಲೆ ಮಾನವ- ನಿನ್ನ 


ಸಿರಿಯ ಹವಣೇನು ಹೇಳೆಲೊ ಮಾನವ ॥ಪ॥ 
ಸಿರಿಯೊಳಗೆ ಮಾಧವನೊ ಹಿರಿಯರೊಳು ರೋಮಶನೊ 

ದುರುಳೆ ರಾವಣನ ಸಂಪದವೆ ನಿನಗೆ 

ದುರ್ಯೋಧನನವೋಲು ಮಕುಟವರ್ಧನನನೇನೊ 

ಸಿರಿಯ ಹವಣೇನು ಹೇಳೆಲೊ ಮಾನವ WO 


ಬಲುಹಿನಲಿ ವಾಲಿಯೋ ಚೆಲುವಿಕೆಗೆ ಕಾಮನೋ 
ಸಲುಗೆಯಲಿ ನಾರದನೊ ಹೇಳೊ ನೀನು 


೧೦೦. ನಿನ್ನ ನಾಮಸ್ಥರಣೆಯೊಂದೇ ಸಾಕು ರಕ್ಷಿಸು 


ಕಲಿಗಳೊಳು ಭೀಷ್ಠ ದ್ರೋಣಾಚಾರ್ಯ ಫಲ್ಗುಣನೊ 
ಕುಲದಲ್ಲಿ ವಸಿಷ್ಠನೊ ಹೇಳೆಲೆವೊ ಮಾನವ 
ತ್ಯಾಗದಲಿ ಕರ್ಣನೋ ಭೋಗದಲಿ ಸುರಪನೋ 
ಭಾಗ್ಯದಲಿ ದಶರಥನೊ ಹೇಳೊ ನೀನು 

ರಾಗದಲಿ ತುಂಬುರನೊ ಯೋಗದಲಿ ಸನಕನೊ 
ಹೀಗಾರಪೋಲ್ವೆ ಹೇಳೆಲೊ ಮಾನವ 
ಯತಿಗಳೊಳಗಸ್ತ್ಯನೊ ಜೊತೆಗಳೊಳು ಹನುಮನೊ 
ವ್ರತಕೆ ಶುಕಮುನಿಯೇನೊ ಹೇಳು ನೀನು 

ಶ್ರುತಿಪಾಠ ವಿಬುಧರೊಳು ಬೊಮ್ಮನೊ - ನಿನ್ನಶುಭ- 
ಮತಿಯ ಹವಣೇನು ಹೇಳೆಲೊ ಮಾನವ 

ವಿದ್ಯೆಯಲಿ ಸುರಗುರುವೊ ಬುದ್ಧಿಯಲಿ ಮನುಮುನಿಯೊ 
ಶ್ರದ್ಧೆಯಲಿ ನೀನಾರ ಹೋಲ್ವೆ ಹೇಳು 

ಸಿದ್ಧರೊಳು ನವಕೋಟಿಯೊಳಗೊಬ್ಬನೊ ನೀನು 

ಕ್ಷುದ್ರ ಮಾನವ ನಿನ್ನಸಿರಿಯ ಹವಣೇನು 
ಗೆಲ್ಲುಸೋಲಿನ ಮಾತು ಸಲ್ಲದೆಲವೋ ನಿನಗಿ- 
ದೆಲ್ಲವನು ಬಿಡು ಗರ್ವ ನಿನಗೇತಕೊ 

ಬಲ್ಲೆಯಾದರೆ ಆದಿಕೇಶವನ ನಾಮವನು 
ಸೊಲ್ಲುಸೊಲ್ಲಿಗೆ ನುತಿಸಿ ಸುಖಿಯಾಗಿ ಬಾಳು 


|| ೨॥ 


Hl 2 1 


1೪॥ 


mn 


॥೬॥ 


೩೧೧ 


೮. ಶ್ರೀಹರಿಯ ನಾಮಸ್ಥರಣೆಯ ಬಲದಿಂದಾಗಿ ತಮ್ಮಜೀವನ ಬದಲಾದುದನ್ನು ತಿಳಿಸುವ 


ಶ್ರೀಕನಕದಾಸರ ಕೃತಿ ಹೀಗಿದೆ: 
ಸಾಲದೆ ನಿನ್ನದೊಂದು ದಿವ್ಯನಾಮ - ಅ- 
ಕಾಲ ಮೃತ್ಯುವಿನ ಗಂಟಲಗಾಣ ಹರಿಯೆ 
ರಣದೊಳಗೆ ದೇಹವ ಖಂಡತುಂಡವ ಮಾಡಿ 
ರಣವನುತ್ತರಿಸಿ ಮರಣವ ತೋರಿದೆ 
ಪ್ರಣವಗೋಚರನಾಗಿ ಲೀಲೆಯಿಂದಲಿ ಬಂದು 
ಹೆಣಕೆ ಪ್ರಾಣವನು ತಂದಿತ್ತ ಮಹಾತುಮನೆ 
ತೂಂತಿಕೊಂಡೆನ್ನ ಬೆನ್ನಲೊಸರುವ ರೋಹಿತಕೆ 
ಅಂತ್ಯಮುಖ ಗ್ರಹಗಳನು ಕಳಚಿ ಬಿಸುಟೆ 
ತಿಂತ್ರಿಣಿ ಮರದಡಿ ಉರಗ ಕಚ್ಚಿ ಒರಗಿರಲು 
ಮಂತ್ರಿಸಿ ಮನೆಗೆ ಕಳುಹಿದ ಗರುಡಗಮನನೆ 
ತಮ್ಮ ಹವಣನರಿಯದೆ ಗರ್ವಪಿಶಾಚಿಗಳು 
ಎಮ್ಮಮನೆಯೊಡೆವಂತೆ ಕಲ್ಲಲಿಟ್ಟು 


ಎಂ) 
I ಪ॥ 


WO 11 


॥೨॥ 


೩೧೨ ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ 


ಹೆಮ್ಮಕ್ತಳನು ಕರೆದು ಬಂಧಿಸಿ ಒಯ್ಯಲು 

ಬ್ರಹ್ಮಜಟ್ಟಿಗನ ಶಿರ ಹರಿದೆ ನರಹರಿಯೆ ೩॥ 
ಕ್ಷೀಣ ದೇಹವ ಬಿಡುವೆನೆಂದು ಪಾಡಂಪಟ್ಟು 

ತ್ರಾಣದಲಿ ಗರಳ ತೈಲವ ಸೇವಿಸೆ 

ವೇಣು ಕೊರಳಿಗೆ ಇಕ್ಕಿ ಎವೆಯು ಅಡ್ಡಾದಾಗ 

ತ್ರಾಣನಿತ್ರಾಣ ಸತ್ರಾಣದಲಿ ಜಯ ಜಯ ॥೪॥ 
ಓದಿ ಕೇಳಿದರಿದೆ ಕಥೆಯಾಗುತಿದೆ ದೂರ 

ಆದಿ ಮೂರುತಿ ಕಾಗಿನೆಲೆಯಾದಿಕೇಶವನೆ 

ಹೋದ ಜೀವನಕೆ ವೈದ್ಯನ ಸ್ಥರಣೆಯನ್ನಿಟ್ಟು 

ವಾದಗುಣ ಬಿಡಿಸಿ ದಾಸನ ಮಾಡಿಕೊಂಡೆಯೊ 1೫॥ 


೧೦೧. ಎಂಜಲುಂಟೇ ದೇವ ರಕ್ಷಿಸು 
ಎಂಜಲೆಂಜಲು ಎಂಬರಾ ನುಡಿ 
ಎಂಜಲಲ್ಲವೆ ವಾರಿ ಜಲಚರ- 
ದೆಂಜಲಲ್ಲವೆ ಹಾಲು ಕರುವಿನ ಎಂಜಲೆನ್ನಿಸದೆ I 
ಎಂಜಲೆಲ್ಲಿಯದೆಲ್ಲಿಯುಂ ಪರ- 
ರೆಂಜಲಲ್ಲವೆ ಬೇರೆ ಭಾವಿಸ- 
ಲೆಂಜಲುಂಟೇ ದೇವ ರಕ್ಷಿಸು ನಮ್ಮನನವರತ 1 ೧೦೧ ॥ 


ಅ: ಎಂಜಲು ಎಂಜಲು ಎಂಬುದಾಗಿ ಶುಷ್ಠಮಡಿಯ ಜನ ಹಾರಾಡುವುದುಂಟು. 
ಆದರೆ ಎಂಜಲು ಎಂಜಲು ಎಂಬ ಪದ ಬರುವುದೇ ಬಾಯಿಂದ. ಬಾಯಿಂದ ಬಂದದ್ದು 
ಎಂಜಲು ಎನ್ನುವುದಾದರೆ, ಎಂಜಲು ಎಂಬ ಮಾತು ಸಹ ಎಂಜಲೇ ಅಲ್ಲವೇ? ಇನ್ನು 
ಜಲಾಶಯದ ನೀರು. ಅದು ಸಹ ಅದರಲ್ಲಿ ನೆಲೆಸಿರುವ ಬಗೆಬಗೆಯ ಜಲಚರಗಳ 
ಎಂಜಲೇ ಆಗಿದೆ. ಪರಮ ಪವಿತ್ರವೆನ್ನಿಸಿದ ಹಾಲು ಸಹ ಕರುವಿನ ಎಂಜಲೇ. ಹೀಗೆ 
ಸರಿಯಾಗಿ ಅರ್ಥಮಾಡಿಕೊಂಡಲ್ಲಿಎಂಜಲು ಎಂಬುದರ ಅರ್ಥ ಮನದಟ್ಟಾಗುವುದು. 

ಒಂದರ್ಥದಲ್ಲಿಎಲ್ಲೆಲ್ಲಿಯು ಬೇರೆಯವರ ಎಂಜಲೇ ತುಂಬಿದೆ. ಹೀಗಿರುವಾಗ ಎಂಜಲು 

ಎಂಬುದನ್ನು ಪ್ರತ್ಯೇಕಿಸಿ ನೋಡುವುದು ತರವಲ್ಲ ಎಲೈ! ದೇವನಾದ ಶ್ರೀಹರಿಯೇ! 

ನೀನು ನಮ್ಮನ್ನುಸದಾ ರಕ್ಷಿಸು. 


ವಿ.: ೧. ಎಂಜಲು ಎಂಬುದಾಗಿ ಇತರರನ್ನು ಹಳಿಯುತ್ತಾ ಒಣ ಮಡಿವಂತಿಕೆಯನ್ನು 
ಪ್ರದರ್ಶಿಸುವ ಜನರ ಜೀವನರೀತಿಯನ್ನು ಇದರಲ್ಲಿ ಟೀಕಿಸಲಾಗಿದೆ. 


೧೦೧. ಎಂಜಲುಂಟೇ ದೇವ ರಕ್ಷಿಸು ೩೧೩ 


೨. ಎಂಜಲು, ಮುಸುರೆ ಹೆಚ್ಚಾಗಿ ಮಡಿವಂತರು ಉಪಯೋಗಿಸುವ ಪದಗಳು. 
ಇತರರನ್ನು ಹಳಿಯಲು ಅವರು ಉಪಯೋಗಿಸುವ ಪ್ರಧಾನ ಅಸ್ತ ಇವೆರಡೇ. ಇದು ಅವರ 
ಮಡಿವಂತಿಕೆಯ ಶ್ರೇಷ್ಠತೆಯನ್ನು ಸಾರುವ ಒಂದು ಮುಖವಾದರೆ, ಇತರರನ್ನು ಕೀಳಾಗಿ 
ಕಾಣುವ ಭಾವನೆ ಮತ್ತೊಂದು ಮುಖ. 


೩. ಸಾಮಾನ್ಯವಾಗಿ ಪಾಮರ ಜನರನ್ನು ಅಹಂಕಾರದ ಪಂಡಿತವರ್ಗ ಇಂತಹಕಾರಣವನ್ನು 
ಮುಂದಿಟ್ಟು ದೂರ ಮಾಡುವುದುಂಟು; ಈ ಪದ್ಯದಲ್ಲಿ ಅಂತಹವರಿಗೆ ವಿಶೇಷವಾದ 
ಹಿತನುಡಿಯನ್ನುಕಾಣಬಹುದು. 


೪. ಎಂಜಲು ಎಂಬುದರ ಅರ್ಥವೇನು? ಬಾಯಿಂದ ಹೊರಬರುವ ವಸ್ತು ಎಂಜಲು 
ಎಂಬುದು ಸಾಮಾನ್ಯ ಪರಿಕಲ್ಪನೆ. ಇತರರು ತಿಂದು ಬಿಟ್ಟದ್ದುಎಂಬುದು ಇದರ ಅರ್ಥ. ಈ 
ಹಿನ್ನೆಲೆಯಲ್ಲಿವಿಚಾರ ಮಾಡಿದಾಗ ಎಂಜಲು ಎಂಬಪದವು ಸಹ ಬಾಯಿಂದ ಉಚ್ಚರಿಸಲ್ಪಟ್ಟು 
ಹೊರಬರುವುದರಿಂದ ಅದು ಎಂಜಲೇ ಆಗುವುದಲ್ಲವೇ? ಎಂಬುದು ಇಲ್ಲಿಯ ತೀಕ್ಷ್ಮ ವಾದ 
ಪ್ರಶ್ನೆ 

೫. ಸಾಮಾನ್ಯವಾಗಿ ಸ್ನಾನ, ಪಾನಾದಿಗಳಿಗೆ ಉಪಯೊಗಿಸುವ ಜಲ, ಜಲಾಶಯಗಳಿಂದ 
ಲಭಿಸುವುದು. ಆದರೆ, ಅಂತಹ ಜಲಾಶಯಗಳಲ್ಲಿ ಮೀನು ಮೊದಲಾದ ಬಗೆಬಗೆಯ 
ಜಲಚರಗಳು ನೆಲೆಸಿರುವವು. ಹಾಗೆ ನೋಡಿದರೆ, ಅಂತಹ ಜಲಚರಗಳು ನೆಲೆಸಿರುವ 
ಜಲವೇ ತಂಬಾ ಶುದ್ಧ ಎಂಬುದು ಶಾಸ್ತ್ರ ಹಾಗು ವಿಜ್ಞಾ ನಗಳ ದೃಷ್ಟಿ ಆದರೆ, ವಾಸ್ತವಿಕವಾಗಿ 
ವಿಚಾರ ಮಾಡಿದಲ್ಲಿಆ ನೀರಿನಲ್ಲಿಅದರಲ್ಲಿನೆಲೆಸಿರುವ ಬಗೆಬಗೆಯ ಜಲಚರಗಳ ಎಂಜಲು 
ಹೇರಳವಾಗಿ ತುಂಬಿರುತ್ತದೆ. ಒಣ ಮಡಿವಂತಿಕೆಯ ಜನ ಇದನ್ನು ಅರ್ಥಮಾಡಿಕೊಂಡಲ್ಲಿ 
ಅಂತಹ ನೀರನ್ನು ಉಪಯೋಗಿಸಲೇಕೂಡದು ಎಂದಾಗುವುದು. 


೬. ಇನ್ನು ಹಸುವಿನ ಹಾಲಿನ ಬಗ್ಗೆ ಯೋಚಿಸಿದಾಗ ಅದೂ ಸಹ ರೋಚಕವೆನ್ನಿಸುವ 
ಸಂಗತಿಯನ್ನು ಹೊರಹಾಕುವುದು. ದೇವರ ಅಭಿಷೇಕಕ್ಕಾಗಲಿ, ನಮ್ಮ ಉಪಯೋಗಕ್ಕಾಗಲಿ 
ಬಳಸುವ ಹಸುವಿನ ಹಾಲು ಮುಖ್ಯವಾಗಿ ಅದರ ಕರುವಿನ ಎಂಜಲೇ ಆಗಿರುತ್ತದೆ. ಎಂದರೆ, 
ಅದನ್ನು ಜನರು ಉಪಯೋಗಿಸುವಂತೆಯೇ ಇಲ್ಲ ಎಂದಾಗುವುದು. ಈ ಎಚ್ಚರವಿದ್ದಲ್ಲಿ 
ಎಂಜಲು ಎಂಬಪದವನ್ನುಸರಿಯಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿದೆ ಎಂಬ ನಿರೂಪಣೆ 
ಇದರಲ್ಲಿದೆ. 

೭, "ಹಾಲು ಕರುವಿನ ಎಂಜಲಲ್ಲವೆ' ಎಂಬ ಮಾತು ತುಂಬಾ ಮಾರ್ಮಿಕವಾದುದು. 
ಕರುವಿನ ಎಂಜಲು ಆದ ಬಳಿಕವಷ್ಟೇ ಆ ಹಸುವಿನ ಹಾಲು ಶುದ್ಧ ಎನ್ನಿಸುವುದು. ದೇವರ 
ಅಭಿಷೇಕಕ್ಕಾಗಲಿ, ಜನರ ಉಪಯೋಗಕ್ಕಾಗಲಿ ಅದು ಅರ್ಹವೆನ್ನಿಸುವುದು ಕರುವಿನ ಎಂಜಲು 
ಆದ ಬಳಿಕವೇ. ಕರುವಿಲ್ಲದ ಎಂದರೆ, ಕರು ಸತ್ತು ಹೋದ ಹಸುವಿನ ಹಾಲು ನಿಷಿದ್ದ ಎಂದು 
ಶಾಸ್ತ್ರ ಗಳು ಸಾರಿವೆ. "ಮೃತವತ್ಸಗೋವಿನ ಪಾಲುಂಬಳ' ಎಂಬ ಶ್ರೀಜಗನ್ನಾಥದಾಸರ ಮಾತು 


೩೧೪ ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ 


ಇಲ್ಲಿಗಮನಾರ್ಹವಾಗಿದೆ. ಇದರಿಂದ ಕೆಲವು ಪದಾರ್ಥಗಳು ಎಂಜಲಾದ ಬಳಿಕವಷ್ಟೇ ಪವಿತ್ರ 
ಎನ್ನಿಸುವವು. ಜೇನು ಸಹ ಜೇನು ಹುಳುವಿನ ಎಂಜಲು ಎಂಬುದು ಕಟುಸತ್ಯ. ಮಡಿವಂತರು 
ಇಂತಹ ಸಂಗತಿಗಳನ್ನು ಗಮನಿಸಬೇಕು ಎಂಬುದು ದಾಸರ ಆಶಯ. 

೮. ಮೇಲ್ನೋಟಕ್ಕೆ ಇಲ್ಲಿಎಂಜಲು ಮುಸುರೆಯ ಪರಿಕಲ್ಪನೆಯನ್ನೇ ದಾಸರು ಅಪಹಾಸ್ಯ 
ಮಾಡಿರುವರು ಎನ್ನಿಸುವುದುಂಟು. ಅದು ಸರಿಯಲ್ಲ ವಾಸ್ತವವಾಗಿ ಹರಿದಾಸರು ಮಡಿ, 
ಮೈಲಿಗೆಗಳ ಬಗ್ಗೆ ತುಂಬಾ ಕಳಕಳಿಯನ್ನು ಹೊಂದಿದವರು. ಇಲ್ಲಿಅವರು ಹಳಿಯುತ್ತಿರುವುದು 
ಮಡಿವಂತರ ಅಹಂಕಾರ ಪ್ರವೃತ್ತಿಯನ್ನು ಮಾತ್ರವೇ ಹೊರತು, ಮಡಿ-ಮೈಲಿಗೆ ಎಂಬ 
ಪರಿಕಲ್ಪನೆಯನ್ನಲ್ಲ ಇನ್ನೊಂದು ರೀತಿಯಲ್ಲಿ ಅತಿಯಾದ ಮಡಿವಂತಿಕೆಯ ಟೀಕೆಯು 
ಇದರಲ್ಲಿದೆ. ಮಡಿ-ಮೈಲಿಗೆಗಳ ಮುಖ್ಯವಾದ ಅರ್ಥ ಪರಿಶುದ್ಧಿ ಅವುಗಳ ಕಡೆ ಗಮನವನ್ನು 
ಕೊಡದೆ ಯಾಂತ್ರಿಕವಾಗಿ ಮಡಿಯನ್ನು ಮಾಡುವ ಜನರ ಪ್ರವೃತ್ತಿಯನ್ನು ಮಾತ್ರವೇ ಇಲ್ಲಿ 
ಟೀಕಿಸಲಾಗಿದೆ ಎಂದು ಅರ್ಥ ಮಾಡಿಕೊಳ್ಳಬೇಕು. 


೯. ಶ್ರಿ ಮದ್ದಾಗವತ ಮಹಾಪುರಾಣದಲ್ಲಿ: ತಂತಹ ಒಣಮಡಿವಂತಿಕೆಯ ಜನರಿಗೆ ಪ್ರ 
ನರಕವೇ ಕಾದಿದೆ. ಎಂಬ ನಿರೂಪಣೆ ಬಂದಿದ್ದು, ಅದರ ಹಿನ್ನಲೆಯಲ್ಲಿ ದಾಸರ ಈ Ea 
ಮೂಡಿಬಂದಿದೆ ಎಂದು ತಿಳಿಯಬೇಕು. 


೧೦. "ಮಡಿ ಮಡಿ ಮಡಿ ಎಂದು ಮೂರ್ಮಾರು ಹಾರುತಿ । ಮಡಿ ಎಲ್ಲಿ ಬಂತೇ 
ಬಿಕನಾಶಿ', "ಆಚಾರವಿಲ್ಲದ ನಾಲಿಗೆ', "ನಗೆಯು ಬರುತಿದೆ ಎನಗೆ ನಗೆಯು ಬರುತಿದೆ', 
"ಉದರ ವೈರಾಗ್ಯವಿದು' ಮೊದಲಾದ ಶ್ರೀಪುರಂದರದಾಸರು ಮೊದಲಾದ ಹರಿದಾಸರ 
ಮಾತುಗಳು ಸಹ ಇದೇ ಬಗೆಯವು ಎಂದು ತಿಳಿಯಬೇಕು. 


೧೧. ಪರರ ಎಂಬುದಕ್ಕೆ ಅನ್ಯ ದೇವತೆಗಳ ಎಂಜಲು ಮಾತ್ರ ನಿಷಿದ್ದ ಎಂದು ಅರ್ಥ. 


೧೨. ಮೇಲ್ನೋಟಕ್ಕೆ ಎಂಜಲಿನ ಪ್ರಸ್ತಾಪದ ಈ ಪ ಪದ್ಯಕ್ಕೆ ಸಂಗತಿ ತಿಳಿಯದು. ಆಳವಾಗಿ 
ಚಿಂತಿಸಿದಾಗ ಅದಕ್ಕೆ id Md ಶ್ರೀಕನಕದಾಸರು ಈವರೆಗೆ ನಿರೂಪಿಸಿರುವಸಕಲ 
ER ಗಳಲ್ಲಿ ) ನಿರೂಪಿತವಾದ ವಿಚಾರಗಳೇ ಆಗಿವೆ. ಈ ಕಾರಣದಿಂದ 
ಕೆಲವರು ಇದರಲ್ಲಿ ಹೊಸತೇನಿದೆ? ಎಲ್ಲವೂ ಶಾಸ ಸ್ವಗಳಲ್ಲಿ ಲ್ಲಿ ಹೇಳಿಬಿಟ್ಟದ್ದೇ, ಎಂಜಲೇ ಎಂದು 
ಆಕ್ಷೇಪಿಸಲು ಸಾಧ್ಯವಿದೆ. ಅದಕ್ಕೆ ದಾಸರು ನೀಡಿರುವ ಸುಂದರವಾದ ಉತ್ತರ ಇದಾಗಿದೆ. 


೧೩.. ಶಾಸ್ತ್ರದಲ್ಲಿ ಹೇಳಿರುವ ವಿಚಾರಗಳನ್ನು ತಿಳಿಸುವುದೇ ಜ್ಲಾ ಧಿಗಳ ಲಕ್ಷಣ ಹೊರತು, 
ಸಲ್ಲದ್ದನ್ನು ಕಲ್ಪಿಸಿ ಹೇಳುವುದಲ್ಲ ಆ ಅರ್ಥದಲ್ಲಿ ಎಲ್ಲ ಜ್ಗಾ ಧಿಗಳ ಮಾತು ಸಹ ಶಾಸ್ತ್ರದಲ್ಲಿ 


೧. ಅಥ ಚ ಯಸ್ವ್ವಹಾತ್ಮಸಂಭಾವನೇನ ಸ್ವಯಮವಮೋ ಜನ್ಮತಪೋವಿದ್ಯಾಚಾರವರ್ಣಾಶ್ರಮವತೋ 
ವರೀಯಸೋ ನ ಬಹುಮನ್ಯತೇ ಸ ಮೃತಕ ಏವಮೃತ್ವಾ ಕ್ಲಾರಕರ್ದಮೇ ನಿರಯೇತವಾಕ್‌ಶಿರಾ 
ನಿಪಾತಿತೋ ದುರಂತಾ ಯಾತನಾ ಹ್ಯಶ್ನುತೇ ದ ಶ್ರೀಮದ್ಭಾಗವತ (೫/೨೪/೩೨) 


೧೦೨. ಕೃಷೆಮಾಡಿ ರಕ್ಷಿಸು ೩೧೫ 


ಬಂದಿರುವಂತಹುದೇ ಆಗಿರುತ್ತದೆ: "ವ್ಯಾಸೋಚ್ಛಿಷ್ಠಂ ಜಗತ್ಸರ್ವಂ' ಎಂಬ ಮಾತಿನಲ್ಲಿ ಈ 
ವಿಷಯ ಅತ್ಯಂತ ಪರಿಣಾಮಕಾರಿಯಾಗಿ ನಿರೂಪಿವಾಗಿದೆ. "ವಾರಿಜಲಚರದೆಂಜಲು, ಹಾಲು 
ಕರುವಿನ ಎಂಜಲು' ಎಂಬಲ್ಲಿ ಪಾವಿತ್ರ್ಯವಿದೆಯೇ ಹೊರತು ನಿಂದನೆಯಿಲ್ಲ ಅದರಂತೆ, 
ಮೂಲ ಶಾಸ್ತ್ರಗಳನ್ನು ಆಧರಿಸಿ ಹೇಳುವ ಮಾತುಗಳು ಆ ಅರ್ಥದಲ್ಲಿಎಂಜಲೇ ಆದರು, ಅದು 
ಅತ್ಯಗತ್ಯವಾದ ಪರಿಶುದ್ದಿಯೇ ಆಗಿದೆ ಎಂದು ತಿಳಿಯಬೇಕು. ಆದ್ದರಿಂದಲೇ ದಾಸರು ಇಲ್ಲಿ 
"ವಾರಿಜಲಚರದೆಂಜಲು, ಹಾಲು ಕರುವಿನ ಎಂಜಲು' ಎಂಬಪವಿತ್ರವೆನ್ನಿಸುವ ನಿದರ್ಶನಗಳನ್ನು 
ನೀಡಿರುವರೇ ಹೊರತು, ಮೈಲಿಗೆ ಎನ್ನಿಸುವ ಕೃತಿಚೌರ್ಯಸ್ವರೂಪದ ನಿದರ್ಶನವನ್ನು ಕೊಟ್ಟಿಲ್ಲ 
ಎಂದು ಅರ್ಥಮಾಡಿಕೊಳ್ಳಬೇಕು. 

೧೪. ದೋಷಕ್ಕೆ ಕಾರಣವಾಗುವುದು ಕೃತಿಚೌರ್ಯವೇ ಹೊರತು, ಕೃತಿಯನ್ನು ಆಧರಿಸಿದ 
ಮಾತುಗಳಲ್ಲ ಕೃತಿಚೌರ್ಯದಲ್ಲಿ ಕಳ್ಳತನದ ಅಪಚಾರವಿದ್ದರೆ, ಆಧರಿಸಿದ ಮಾತಿನಲ್ಲಿ 
ಪ್ರಮಾಣಗಳನ್ನುನೀಡುವ ಸಜ್ಜನಿಕೆ ಇರುವುದು. ಶ್ರೀಕನಕದಾಸರನ್ನೊಳಗೊಂಡಂತೆಸಕಲ ಜ್ಞಾನಿಗಳ 
ಮಾತುಗಳು ಸಹ ಈ ಗುಂಪಿಗೆ ಸೇರುವ ಶ್ರೇಷ್ಠವಚನಗಳಾಗಿವೆ ಎಂದು ತಿಳಿಯಬೇಕು. 

೧೫. ನಿಜವಾದ ಹಿರಿಮೆ ಇರುವುದು ಕೃತಿಚೌರ್ಯದಲ್ಲಲ್ಲ ಆಕರ ಗ್ರಂಥಗಳಲ್ಲಿನ 
ಸಾರಭೂತವಾದ ವಿಚಾರಗಳನ್ನು ಪ್ರಸಕ್ತವಾದ ಕಾಲಕ್ಕೆ ಅನುಗುಣವಾಗಿ ಅನ್ವಯಿಸಿಕೊಂಡು 
ಜೀವನಕ್ಕೆ ಬೆಳಕಾಗುವಂತೆ ತಿಳಿಸುವುದರಲ್ಲಿ ಜ್ಞಾನಿಗಳ ಹಿರಿಮೆ ಕಾಣುವುದು. ಅದನ್ನು 
ಶ್ರೀಕನಕದಾಸರು ತಮ್ಮ ಈ ಅಪೂರ್ವಕೃತಿಯಲ್ಲಿಆದರ್ಶಪ್ರಾಯವಾಗಿ ಮಾಡಿರುವರು. ಅದನ್ನು 
ಅವರು ಈ ಪದ್ಯದಲ್ಲಿಅತ್ಯಂತ ಪರಿಣಾಮಕಾರಿಯಾಗಿ ನಿರೂಪಿಸುತ್ತಾ ಶಾಸ್ತ್ರಗಳನ್ನು ಆಧರಿಸಿದ 
ಗ್ರಂಥಗಳ ವೈಶಿಷ್ಟ್ಯದ ಸ್ವರೂಪವನ್ನೇ ಅನಾವರಣಗೊಳಿಸಿರುವರು ಎಂದು ತಿಳಿಯಬೇಕು. 


೧೦೨. ಕೃಪೆಮಾಡಿ ರಕ್ಷಿಸು 
ಕೇಳುವುದು ಹರಿಕಥೆಯ ಕೇಳಲು 
ಹೇಳುವುದು ಹರಿಭಕ್ತಿ ಮನದಲಿ 
ತಾಳುವುದು ಹಿರಿದಾಗಿ ನಿನ್ನಯ ಚರಣಸೇವೆಯಲಿ। 
ಊಳಿಗವ ಮಾಡುವುದು ವಿಷಯವ 
ಹೂಳುವುದು ನಿಜಮುಕ್ಕಿಕಾಂತೆಯ- 
ನಾಳುವುದು ಕೃಪೆಮಾಡಿ ರಕ್ಷಿಸು ನಮ್ಮನನವರತ 1 ೧೦೨ ॥ 


ಅ: ಶ್ರೀಹರಿಯ ಕಥೆಯನ್ನು ತಪ್ಪದೆ ಕೇಳಬೇಕು; ಆ ರೀತಿ ಕೇಳುತ್ತಿದ್ದಲ್ಲಿ ಮನಸ್ಸಿನಲ್ಲಿ 
ಶ್ರೀಹರಿಯಲ್ಲಿ ಭಕ್ತಿಯು ಹುಟ್ಟುವುದು. ವಿಶೇಷವಾಗಿ ಶ್ರೀಹರಿಯ ಚರಣಸೇವೆಯಲ್ಲಿ 


೩೧೬ ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ 


ಆಸಕ್ತಿ ಮೂಡುವುದು. ಮನಸ್ಸು ಸದಾ ಶ್ರೀಹರಿಯ ಸೇವೆಯಲ್ಲಿ ತೊಡಗುವುದು. 
ವಿಷಯಗಳ ಬಗೆಗಿನ ಆಸಕ್ಕಿಯನ್ನು ಕುಗ್ಗಿಸುವುದು. ಕೊನೆಗೆ ಮುಕ್ತಿಕಾಂತೆಯನ್ನು 
ಜೊತೆಗೂಡಿಸುವುದು; ಶ್ರೀಹರಿಯೇ! ಇಂತಹ ಶ್ರವಣದ ಭಾಗ್ಯವನ್ನು ಕೃಪೆಮಾಡಿ 
ನೀಡಿ ನಮ್ಮನ್ನು ಸದಾ ರಕ್ಷಿಸು. 

ವಿ.: ೧. ಹರಿಕಥಾಶ್ರವಣದ ಹಿರಿಮೆಯನ್ನು ಈ ಪದ್ಯದಲ್ಲಿ ತುಂಬಾ ಸೊಗಸಾಗಿ 
ನಿರೂಪಿಸಲಾಗಿದೆ. 


೨. ಶ್ರವಣ, ಕೀರ್ತನ ಮೊದಲಾಗಿ ಭಕ್ಕಿಯು ನವವಿಧವಾದುದು. ಅದರಲ್ಲಿ ಶ್ರವಣ 
ಭಕ್ತಿಯು ಪ್ರಾರಂಭದ ಭಕ್ತಿ. ಇತರ ಎಲ್ಲರ ಭಕ್ತಿಗಳಿಗೆ ಬುನಾದಿ ಎನ್ನಿಸುವ ಹಿರಿಮೆ 
ಶ್ರವಣದ್ದು "ಹರಿಕಥಾಶ್ರವಣ ಮಾಡೋ ನಿರಂತರ' ಮೊದಲಾದ ದಾಸವಾಣಿಯ 
ಸಾರಸಂಗ್ರಹದಂತಿದೆ. 


೩. ಇಲ್ಲಿಶ್ರವಣ ಎಂಬದಕ್ಕೆ ಶ್ರವಣೋಪಲಕ್ಷಿತವಾದ ನವವಿಧವಾದ ಭಕ್ತಿ ಎಂದು ಅರ್ಥ. 
ಶ್ರವಣವೇ ಇಂತಹ ಅಪೂರ್ವಫಲವನ್ನು ನೀಡುವಾಗ, ಮನನ, ಧ್ಯಾನಗಳೂ ನಡೆದಾಗ 
ಅದೆಷ್ಟು ಅದ್ಭುತವಾದ ಫಲ ಲಭಿಸುವುದು ಎಂಬುದು ಕೈಮುತ್ಯನ್ಯಾಯದಿಂದಲೂ ಸೂಚಿತ. 
ಸಂಸಾರದಿಂದ ಹುಟ್ಟುವ ತಾಪಗಳು ಮೂರು ಬಗೆ - ಆಧ್ಯಾತ್ಮಿಕ, ಆಧಿದೈವಿಕ ಮತ್ತು 
ಆಧಿಭೌತಿಕ. ಆಧ್ಯಾತ್ಮಿಕವೆಂದರೆ ಮಾನಸಿಕ ತಾಪ, ಆಧಿದೈವಿಕವೆಂದರೆ ದೇವತೆಗಳಿಂದ 
ಒದಗುವ ಅತಿವೃಷ್ಟಿಮೊದಲಾದ ತಾಪ, ಆಧಿಭೌತಿಕವೆಂದರೆ ರೋಗಾದಿಗಳಿಂದ ದೇಹಕ್ಕಾ- 
ಗುವ ತಾಪ. ಈ ಮೂರು ಬಗೆಯ ತಾಪವನ್ನೂ ಪರಿಹರಿಸುವ ಹಿರಿಮೆ ಹರಿಕಥಾಶ್ರವಣದ್ದು 
- "ತಾಪತ್ರಯೋನ್ನೂಲನಂ'; ಹೂಳುವುದು - ನಾಶಮಾಡುವುದು, ಪರಿಹರಿಸುವುದು, 
ಮುಚ್ಚುವುದು; ಊಳಿಗ - ಸೇವೆ. 


೪. ಇದು ಈ ಕೆಳಗಿನ ಕೃಷ್ಣಾಮೃತಮಹಾರ್ಣದ ಶ್ಲೋಕದ ವಿವರಣೆಯಂತಿರುವ ಅಪೂರ್ವ 
ಪದ್ಯ: 
"ಶ್ರುತ್ವಾ ಧರ್ಮಂ ವಿಜಾನಾತಿ ಶ್ರುತ್ವಾ ತ್ಯಜತಿ ದುರ್ಮತಿಮ್‌ | 
ಶ್ರುತ್ವಾ ಜ್ಞಾನಮವಾಪ್ನೋತಿ ಶ್ರುತ್ವಾ ಮೋಕ್ಷಂ ಚ ಗಚ್ಛತಿ ॥' - ೧೯೮ 


೫. ಶ್ರೀಜಗನ್ನಾಥದಾಸರ ಹರಿಕಥಾಮೃತಸಾರದ ಈ ಕೆಳಗಿನ ಪದ್ಯವು ಇದರ 
ವಿವರಣೆಯಂತಿದೆ: 


ಶ್ರವಣ ಮನಕಾನಂದವೀವುದು । ಭವಜನಿತ ದುಃಖಗಳ ಕಳೆವುದು 
ವಿವಿಧ ಭೋಗಗಳಿಹಪರಂಗಳಲಿತ್ತು ಸಲಹುವುದು । 

ಭುವನ ಪಾವನವೆನಿಪ ಲಕ್ಷ್ಮೀ | ಧವನ ಮಂಗಳಕಥೆಯ ಪರಮೋ- 
ತವದಿ ಕಿವಿಗೊಟ್ಟಾಲಿಪುದು ಭೂಸುರರು ದಿನದಿನದಿ ॥ 


೧೦೩. ಫಲಶ್ರುತಿ ೩೧೭ 


೬. ತಮ್ಮ ಶ್ರೀಹರಿಭಕ್ತಿಸಾರ ಕೃತಿಯನ್ನು ಮುಕ್ತಾಯಗೊಳಿಸುತ್ತಾ ಇದರ ಶ್ರವಣಾದಿಗಳು 
ಅಗತ್ಯ ಕರ್ತವ್ಯ ಎಂಬುದನ್ನು ಈ ಪದ್ಯದ ಮೂಲಕ ತಿಳಿಸಿರುವರು. 


೭. ಇಲ್ಲಿಯ ಶ್ರವಣದ ಹಿರಿಮೆ ಕೀರ್ತನ, ಸ್ಮರಣ, ಪಾದಸೇವನ, ಅರ್ಚನ, ವಂದನ ಹಾಗೂ 
ಸಖ್ಯ ಎಂಬ ಇತರ ೮ ವಿಧವಾದ ಭಕ್ಕಿಗಳಿಗೂ ಅನ್ವಯಿಸುವ ಮಾತಾಗಿದ್ರು ಒಟ್ಟಾಗಿ ನವವಿಧ 


ಭಕ್ತಿಯ ಹಿರಿಮೆಯೇ ಇದರಲ್ಲಿನಿರೂಪಿತವಾಗಿದೆ ಎಂದು ತಿಳಿಯಬೇಕು". 


೧೦೩. ಫಲಶುತಿ 
ಈ ತೆರದೊಳಚ್ಯುತನ ನಾಮವ 
ನೂತನದಿ ವಸುಧಾತಲದಿ `ಎ- 
ಖ್ಯಾತಿಯಲಿ ಬಣ್ಣಿಸಿದೆ” ಭಾಮಿನಿಯ ವೃತ್ತದಲಿ । 
ನೀತಿಕೋವಿದರಾಲಿಸುವುದತಿ- 
ಪ್ರೀತಿಯಲಿ ಕೇಳ್ದರಿಗೆ ಅಸುರಾ- 
ರಾತಿ ಚೆನ್ನಿಗರಾಯ ಸುಖಗಳನೀವನನವರತ Il ೧೦೩ ॥ 


ಅ: ಈ ರೀತಿಯಾಗಿ ಅಚ್ಯುತನಾದ ಶ್ರೀಹರಿಯ ನಾಮದ ಮಹಿಮೆಯನ್ನು ಹೊಸ 
ರೀತಿಯಲ್ಲಿ ಭೂಮಿಯಲ್ಲಿ ಭಾಮಿನಿಯ ವೃತ್ತದಲ್ಲಿ ವಿಶೇಷವಾಗಿ ವರ್ಣಿಸಿರುವೆನು. 
ನೀತಿಕೋವಿದರಾದವರು ಇದನ್ನು ಅತ್ಯಂತ ಪ್ರೀತಿಯಿಂದ ಆಲಿಸಬೇಕು. ಹೀಗೆ 
ಆಲಿಸಿದವರಿಗೆ ಅಸುರಮರ್ದನನಾದ ಚೆಲುವರಲ್ಲಿ ಚೆಲುವನಾದ ಶ್ರೀಹರಿಯು ಸದಾ 
ಕಾಲ ಸುಖ-ಸಂತೋಷಗಳನ್ನು ನೀಡುವನು. 

ವಿ.: ೧. ಕೃತಿಯನ್ನು ಪರಿಸಮಾಪ್ತಿಗೊಳಿಸುತ್ತಾ ಶ್ರೀಕನಕದಾಸರು ಇದರ ಶ್ರವಣಾದಿಗಳ 
ಮಹತ್ವವನ್ನು ನಿರೂಪಿಸಿರುವರು. 

೨. ಅಚ್ಯುತನಾದ ಶ್ರೀಹರಿ ಎನ್ನುವ ಮೂಲಕ ಭಗವಂತನಿಗೆ ಯಾವುದೇ ಬಗೆಯ ಚ್ಯುತಿಯು 
ಸಹ ಸರ್ವಥಾ ಇಲ್ಲಎಂಬ ವಿಶೇಷಾಂಶವನ್ನುತಿಳಿಸಿರುವರು. ಶ್ರೀಹರಿಯು ಅಚ್ಛುತನಾದ್ದರಿಂದ 
ಅವನ ಮಹಿಮೆಯನ್ನು ಕೇಳಿದವರಿಗೂ ಸಹ ಚ್ಯುತಿ ಇರದು. ಅವನ ಹೊರತು ಇತರ ಸಕಲ 
ವಸ್ತುಗಳು ಸಹ ಒಂದಲ್ಲಾ ಒಂದು ಬಗೆಯ ಚ್ಯುತಿಯನ್ನು ಹೊಂದಿರುವುದರಿಂದ ಅವುಗಳ 


೧. ಶ್ರವಣಂ ಕೀರ್ತನಂ ವಿಷ್ಣೋಃ ಸ್ಮರಣಂ ಪಾದಸೇವನಮ್‌ । 

ಅರ್ಚನಂ ವಂದನಂ ದಾಸ್ಯಂ ಸಖ್ಯಮಾತ್ಮನಿವೇದನಮ್‌ ॥ ದ ಶ್ರೀಮದ್ಭಾಗವತ (೭/೫/೨೩) 
೨. ವಿಖ್ಯಾತಿ ಬಯಸದೆ ಬಣ್ಣಿಸಿದೆ (ಪಾ.) 
೩. ಕನ್ನಡ ಕುಸುಮಷಟ್ಟದಿಯ (ಪಾ.) 


೩೧೮ ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ 


ಬಗ್ಗೆ ಶ್ರವಣಾದಿಗಳನ್ನುಮಾಡುವುದು ಆತ್ಯಂತಿಕ ಸುಖಕ್ಕೆ ಸಾಧನವೆನ್ನಿಸದು ಎಂಬ ಸಂದೇಶವೂ 
ಇದರಲ್ಲಿದೆ. 

೩. ತಮ್ಮ ಈ ಕೃತಿಯ ಭಾಷೆಕನ್ನಡ, ಪದ್ಯದಲ್ಲಿ ರಚಿತವಾಗಿರುವ ಛಂಧಸ್ಸುಕುಸುಮಷಟ್ಟದಿ 
ಎಂದು ಈ ಕೃತಿಯ ಬಗ್ಗೆ ಅವರು ತಿಳಿಸಿರುವುದು ಇನ್ನೊಂದು ವಿಶೇಷ 

೪. ನೀತಿಕೋವಿದರಾದ ಜನರು ಎಂದರೆ ಶಾಸ್ತ್ರ ತತ್ತ್ವವನ್ನು ಬಲ್ಲಂತಹ ಪ್ರಾಜ್ಞ ರು 
ಎಂದರ್ಥ. ಇಂತಹ ಪ್ರಾಜ್ಞಜನರು ಇದನ್ನುತುಂಬಾ ಪ್ರೀತಿಯಿಂದ ಕೇಳಬೇಕು. ಎನ್ನುವ ES 
ಅವಿವೇಕಿಗಳಿಗೆ ಇಂತಹ ಅಮೂಲ್ಯ ಗ್ರಂಥದ ಮಹತ್ವ ತಿಳಿಯಲಾರದು ಎಂಬ ವಿಶೇಷಾಂಶವನ್ನು 
ತಿಳಿಸಿರುವರು. ಒಟ್ಟಾಗಿ ಇದು ಪ್ರಾಜ್ಞರು ಕೇಳಲೇಬೇಕಾದ ಕೃತಿ ಎಂದು ಭಾವ. 


೫. ಇದರ ಶ್ರವಣವು ಶ್ರೀಹರಿಯ ಪ್ರೀತಿಗೆ ಕಾರಣವಾಗುವುದು. ಆ ಮೂಲಕ ಮೋಕ್ಸಕ್ಷೆ 
ಸಾಧನವಾಗುವುದು ಎಂಬ ಮುಖ್ಯ ಫಲಶುತಿ ಇದರಲ್ಲಿ ಬಂದಿದೆ”, 


೬. ಅನವರತ ಎಂಬುದು ಹರಿಭಕ್ತಿಸಾರದ ಪ್ರತಿಪ ಪದ್ಯದ ಕೊನೆಗೆ ತಪ್ಪದೇ ಬಂದಿದೆ. ಅದಕ್ಕೆ 
ಸದಾ ಎಂದರ್ಥ. ಶ್ರೀಹರಿಯು ಸದಾ ನಮ್ಮನ್ನು ರಕ್ಷಿಸಬೇಕು ಎಂದರೆ, ಸಕಲ ಸ್ಥಳಗಳಲ್ಲಿ 
ಸಕಲ ಕಾಲಗಳಲ್ಲಿ ಸಕಲ ವಿಧದಲ್ಲಿ ಸರ್ವ ಆಪತ್ತುಗಳನ್ನು ಪರಿಹರಿಸಿ ಸರ್ವರೀತಿಯಲ್ಲೂ 
ನಮ್ಮನ್ನು ರಕ್ಷಿಸಬೇಕು ಎಂಬುದು ಮುಖ್ಯಾರ್ಥ. ಅದರಂತೆ, ಅವನ ಮಹಿಮೆಯನ್ನು ಸದಾ 
ತಪ್ಪದೇಶ್ರ ವಣಾದಿಗಳ ಮೂಲಕ ತಿಳಿಯುತ್ತಾ ಅವನ ವಿಶೇಷ ಕೃಪೆಗೆ ಪಾತ್ರ ರಾಗಬೇಕು. ಎಂಬ 
ಮು ಸೂಚಿತ. 


ಫುಕಿಶಿ ಕದಂ 


೧೦೪. ಆದಿಕೇಶವನು ಅನವರತ ಒಲಿಯುವನು 
ಬಾದರಾಯಣ ಪೇಳ್ದ ಭಾರತ- 
ಕಾದಿಕರ್ತನುದಾರ ಶ್ರೀಪುರ- 
ದಾದಿಕೇಶವಮೂರ್ತಿಗಂಕಿತವಾದ ಚರಿತೆಯನು । 


೧. ಶ್ರವಣಾದಿ ವಿನಾ ನೈವ ಕ್ಷಣಂ ತಿಪ್ಟೇದಪಿ ಕ್ವಚಿತ್‌ । - ಅನುವ್ಯಾಖ್ಯಾನ 
೨. ಮಕ್ಕಳಾಡಿಸುವಾಗ ಮಡದಿಯೊಳಕ್ಕರದಿ ನಲಿವಾಗ ಹಯಪ- 

ಲ್ಲಕ್ಷಿ ಗಜ ಮೊದಲಾದ ವಾಹನಗಳೇರಿ ಮೆರೆವಾಗ | 

ಬಿಕ್ಕುವಾಗಾಕಳಿಸುತಲಿ ದೇವಕ್ಕಿ ತನಯನ ಸ್ಥರಿಸುತಿಹ ನರ 

ಸಿಕ್ಕ ಯಮದೂತರಿಗೆ ಆವಾವಲ್ಲಿ ನೋಡಿದರು ॥ 

ಮಲಗುವಾಗಲಿ ಏಳುವಾಗಲಿ ಕುಳಿತು ಮಾತಾಡುತಲಿ ಮನೆಯೊಳು 

ಕೆಲಸಗಳ ಮಾಡುತಲಿ ಮೈದೊಳೆವಾಗ ಮೆಲುವಾಗ | 

ಕಲುಷದೂರನ ಸಕಲಠಾವಿಲಿ ತಿಳಿಯೆ ತತ್ತನ್ನಾಮರೂಪವ 

ಬಳಿಯಲಿಪ್ಪನು ಒಂದರಕ್ಷಣ ಬಿಟ್ಟಗಲನವರ ॥ ಹರಿಕಥಾಮೃತಸಾರ (೧೩/೧, ೪) 


೧೦೪. ಆದಿಕೇಶವನು ಅನವರತ ಒಲಿಯುವನು ೩೧೯ 


ಮೇದಿನಿಯೊಳಿದನಾರು ಹೃದಯದೊ- 
ಳಾದರಿಸಿ ಕೇಳ್ಪಪರೊ ಮುದದಲಿ 
ಆದಿಮೂರುತಿ ಸುರವರಾಧಿಪನೊಲಿವನನವರತ ॥। ೧೦೪ ॥ 


ಅ: ಬಾದರಾಯಣರಾದ ಶ್ರೀವೇದವ್ಯಾಸದೇವರು. ಹೇಳಿದ ಮಹಾಭಾರತಕ್ಕೆ 
ಆದಿಕರ್ತನಾದವನು ಶ್ರೇಷ್ಠನಾದ ಶ್ರೀವೈಕುಂಠಪುರದ ಆದಿಕೇಶವನು. ಅವನಿಗೆ 
ಅಂಕಿತವಾದ ಈ ಚರಿತ್ರೆಯನ್ನು ಭೂಮಿಯಲ್ಲಿ ಯಾರು ಹೃದಯದಲ್ಲಿ ಭಕ್ಕಿಯಿಂದ 
ಕೇಳುವರೋ, ಅಂತಹವರಿಗೆ ಆದಿಮೂರುತಿಯಾದ ಶ್ರೀಹರಿಯು ಸಂತೋಷದಿಂದ 
ಸದಾ ಒಲಿಯುವನು. 

ವಿ.: ೧. ಶ್ರೀವೇದವ್ಯಾಸದೇವರು ರಚಿಸಿದ ಮಹೋನ್ನತವಾದ ಕೃತಿ ಶ್ರೀಮನ್ಮಹಾಭಾರತ. 
ಮಹಾಭಾರತದ ಮುಖ್ಯ ನಾಯಕ ಶ್ರೀಹರಿಯಾದ ಶ್ರೀಕೃಷ್ಣ ಆದಿಕೇಶವ ಎಂದರೆ ಅವನೇ. 
ಅಂತಹವನಿಗೆ ಸಮರ್ಪಣೆಯಾಗಿ ಕಃ ಕೃತಿ ರಚಿತವಾಗಿದೆ. ಇದನ್ನು ಶ್ರದ್ಧಾ ಭಕ್ತಿಗಳಿಂದ ಕೇಳುವ 
ಮನುಜರಿಗೆ ಶ್ರೀಹರಿಯು ವಿಶೇಷವಾಗಿ ಅನುಗ್ರಹಿಸುವನು. ಆ ಮೂಲಕ ಮುಕ್ತಿಯನ್ನೂ 
ನೀಡುವನು ಎಂದರ್ಥ; ಬಾದರಾಯಣ - ಶ್ರೀವೇದವ್ಯಾಸದೇವರು; ಬದರೀಕ್ಷೇತ್ರದಲ್ಲಿ 
ನೆಲೆಸಿರುವುದರಿಂದ ಅವರಿಗೆ ಆ ಹೆಸರು. 

೨. ಮಹಾಭಾರತವು ಸರ್ವಶ್ರೇಷ್ಠವಾದ ಮಹೋನ್ನತವಾದ ಕೃತಿ. ಅದನ್ನು ರಚಿಸಿದವರು 
ಸಾಕ್ಟಾತ್‌ ಶ್ರೀವೇದವ್ಯಾಸದೇವರು. ಆ ಮಹಾಭಾರತದ ನಾಯಕ ಶಿರೋಮಣಿ ಎಂದರೆ 
ಸಾಕ್ಟಾತ್‌ ಶ್ರೀಕೃಷ್ಣ ಆ ಒಂದೇ ಕಾರಣದಿಂದ ಸರ್ವಶ್ರೇಷ್ಠನಾದವನು ಎಂಬ ವಿಶೇಷಾಂಶ 
ತಿಳಿಯುವುದು. ಅವನ ಮಹಿಮೆಯನ್ನುಹೇಳುವ ಈ ಕೃತಿ ಅವನ ಪ್ರೀತಿಗೆ ಸಾಧನ. ಆದ್ದರಿಂದ 
ಇದನ್ನು ವಿವೇಕಿಗಳು ತಪ್ಪದೆ ಶ್ರವಣ ಮಾಡಲೇಬೇಕು ಎಂದು ಭಾವ. 

೩. ಮಹಾಭಾರತಕ್ಕೆ ಶ್ರೀಕೃಷ್ಣನು ಕರ್ತ ಎಂದರೆ, ಅದರ ಸೂತ್ರಧಾರ ಎಂದರ್ಥ. 
ಶ್ರೀಕನಕದಾಸರ ಬೊಂಬೆಯಾಟವನಾಡಿಸಿದೆ ಮಹಾಭಾರತವ ಎಂಬ ಪದ್ಯ ಅದರ 
ವಿವರಣೆಯಂತಿದೆ". 

೪, ಮಹಾಭಾರತವನ್ನು ರಚಿಸಿದ ಕಾರಣಕ್ಕೆ ಶ್ರೀವೇದವ್ಯಾಸರನ್ನು ಸಾಕ್ಷಾತ್‌ ಶ್ರೀಹರಿ 
ಎಂಬುದಾಗಿ ಪುರಾಣಗಳು ಸಾರಿವೆ: 

ಕೃಷ್ಣದ್ಧೈಪಾಯನಂ ವ್ಯಾಸಂ ವಿದ್ಧಿ ನಾರಾಯಣಂ ಪ್ರಭುಮ್‌ । 
ಕೋ ಹ್ಯನ್ಯಃ ಪುಂಡರೀಕಾಕ್ಟಾನ್ಮಹಾಭಾರತಕೃದ್ಧವೇತ್‌ || 
ಎಂದ ಮೇಲೆ ಮಹಾಭಾರತಕ್ಕೆ ಕಾರಣಪುರುಷನಾದ ಶ್ರೀಕೃಷ್ಣಸಾಕ್ಟಾತ್‌ ಶ್ರೀಹರಿ ಎಂಬುದು 


ಕೈಮುತ್ಯ ಸಿದ್ಧ ಎಂಬುದು ದಾಸರ ಭಾವ. 


೧. ಪದ್ಯ ೯, ಪು. ೨೯ರಲ್ಲಿ ಈ ಪದ್ಯದ ಪೂರ್ಣಪಾಠವನ್ನು ನೋಡಬಹುದು. 


೩೨೦ | ನ್‌ ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ 


೫. ಶ್ರೀಹರಿಯ ಮಹಿಮೆಯನ್ನು ತಿಳಿಯುವುದು ಅವನ ಒಲುಮೆಗೆ ಕಾರಣವಾಗಿ ಮುಕ್ತಿಗೆ 
ಸಾಧನವಾಗುವುದು ಎಂಬುದು ಮುಖ್ಯ ತಾತ್ಪರ್ಯ. 

೬. ಇಲ್ಲಿಶ್ರೀಪುರ ಎಂದರೆ ಬೇಲೂರು ಎಂದೂ ಅರ್ಥ. ಶ್ರೀಕನಕದಾಸರು ಈ ಕೃತಿಯನ್ನು 
ರಚನೆ ಮಾಡಿದ್ದುಅವರು ಬೇಲೂರಿನಲ್ಲಿಕೆಲವು ಕಾಲ ನೆಲೆಸಿದ್ದಾಗ ಎಂಬ ವಿಷಯ ಮುಂದಿನ 
ಪದ್ಯಗಳಲ್ಲಿ ಬಂದಿದೆ. ಶ್ರೀಪುರ, ವರಪುರ ಮೊದಲಾದ ಅನೇಕ ಹೆಸರುಗಳಿಂದ ಬೇಲೂರಿನ 
ಉಲ್ಲೇಖ ಈ ಕೃತಿಯಲ್ಲಿ ಬಂದಿದೆ. 

೭. ಶ್ರೀಪುರ ಎಂಬುದಕ್ಕೆ ವೈಕುಂಠ ಎಂಬುದು ಇನ್ನೂ ಮುಖ್ಯವಾದ ಅರ್ಥ. 
ಮಹಾಲಕ್ಷ್ಮಿಯೇ ವೈಕುಂಠಕ್ಕೆ ಮುಖ್ಯ ಅಭಿಮಾನಿ ದೇವತೆ ಎಂಬ ಶಾಸ್ತವಚನದ ಹಿನ್ನೆಲೆಯಲ್ಲಿ 
ವೈಕುಂಠ ಎಂಬ ಅರ್ಥ ಅತ್ಯಂತ ಸಮುಚಿತವಾಗುವುದು. 


೧೦೫. ಚೆಲುವ ಚೆನ್ನಿಗರಾಯ ರಕ್ಷಿಸು 


ಕುಲಗಿರಿಗಳನ್ವಯವು ಧಾರಿಣಿ 

ಜಲಧಿ ಪಾವಕ ಮರುತ ಜಲ ನಭ 

ಜಲಜಸಖ ಶೀತಾಂಶು ತಾರೆಗಳುಳ್ಳ ಪರಿಯಂತ । 
ಚಲನೆಯಿಲ್ಲದೆ ನಿನ್ನ ಚರಿತೆಯು 

ಬಲಿದು ಧರೆಯೊಳಗೊಪ್ಪವಂದದಿ 

ಚೆಲುವ ಚೆನ್ನಿಗರಾಯ ರಕ್ಷಿಸು ನಮ್ಮನನವರತ Il ೧೦೫ ॥ 


ಅ: ಕುಲ ಪರ್ವತಗಳ ಅನ್ಹಯ ಭೂಮಿ, ಸಮುದ್ರ, ಅಗ್ನಿ ವಾಯು, ಜಲ, ಗಗನ, 
ಸೂರ್ಯ, ಚಂದ್ರ ಹಾಗೂ ನಕ್ಷತ್ರಗಳು ಇರುವವರೆಗೂ ಸಹ ಅಚಲವಾಗಿ ನಿನ್ನ ಈ 
ಹರಿಭಕ್ತಿಸಾರದ ಚರಿತ್ರೆಯು ಹೆಚ್ಚುಹೆಚ್ಚಾಗಿ ಪ್ರಸಾರವನ್ನು ಕಾಣುತ್ತಾ ಭೂಮಿಯಲ್ಲಿ 
ಕಂಗೊಳಿಸುವಂತೆ ಎಲೈ ಚೆಲುವ ಚೆನ್ನಿಗರಾಯನಾದ ಶ್ರೀಕೇಶವನೇ! ಮಾಡು. ನೀನು 
ಸದಾ ನಮ್ಮನ್ನು ರಕ್ಷಿಸು. 

ವಿ.: ೧. ಹರಿಭಕ್ತಿಸಾರವು ಚಿರಕಾಲ ಉಳಿಯುವಂತಹ ಅಮೋಘ ಕೃತಿ ಎಂಬುದಾಗಿ ಇಲ್ಲಿ 
ನಿರೂಪಿತವಾಗಿದೆ. 


೨. ಹಾಗೆ ಈ ಕೃತಿಯು ಚಿರಕಾಲ ಉಳಿಯಲಿ ಎಂಬುದನ್ನು ಭೂಮಿಯಲ್ಲಿ ಮೇರು 
ಮೊದಲಾದ ಕುಲಪರ್ವತಗಳು ಇರುವವರೆಗೂ, ಸಮುದ್ರ, ಭೂಮಿ ಮೊದಲಾದ 
ಪಂಚಭೂತಗಳು, ಸೂರ್ಯ, ಚಂದ್ರರು ಇರುವವರೆಗೂ ಎಂಬುದಾಗಿ ತಿಳಿಸಿರುವರು; 


| 


೧೦೫. ಚೆಲುವ ಚೆನ್ನಿಗರಾಯ ರಕ್ಷಿಸು 


pe ೩೨೧ 
ಧಾರಿಣಿ- ಭೂಮಿ; ಜಲಧಿ - ಸಮುದ್ರ; ಪಾವಕ - ಅಗ್ನಿ ಮರುತ - ಗಾಳಿ; ನಭ - ಆಕಾಶ; 
ಶೀತಾಂಶು - ಚಂದ್ರ; ತಾರೆ - ನಕ್ಷತ್ರ; ಧರೆ - ಭೂಮಿ. 


೩. ಕುಲಪರ್ವತಗಳು ಮೊದಲಾದವುಗಳು ಪ್ರಳಯಕಾಲದವರೆಗೂ ಇರುವ 
ಚಿರವಸ್ತುಗಳು. ಅದರಂತೆ ಈ ಕೃತಿಯು ಸಹ ಚಿರಕಾಲ ಉಳಿಯಲಿ ಎಂಬುದು ಇಲ್ಲಿಯ 
ಆಶಯ. 


೪. ಇಲ್ಲಿ"ಕುಲಪರ್ವತಗಳು' ಎಂದರೆ ಮೇರು, ಮಂದರ ಮೊದಲಾದ ಏಳು. ಅದರಂತೆ 
ಸಪ್ತಸಾಗರಗಳು ಎಂದರೆ ಲವಣ, ಮೊದಲಾದ ಏಳು ಸಾಗರಗಳು”. 


೫. “ಜಲಜಸಖ' ಎಂದರೆ ಸೂರ್ಯ ಎಂದರ್ಥ. ಜಲಜ ಎಂದರೆ ಕಮಲ. ಕಮಲ 
ಅರಳುವುದು ಸೂರ್ಯನ ದರ್ಶನವಾದಾಗ. ಈ ಹಿನ್ನೆಲೆಯಲ್ಲಿ ಸೂರ್ಯನಿಗೆ ಜಲಜಸಖ 
ಎಂದು ಹೆಸರು. 


೬. "ಶೀತಾಂಶು' ಎಂದರೆ ಚಂದ್ರ. ಶೀತ ಎಂದರೆ ತಂಪು. ಅಂಶು ಎಂದರೆ ಕಿರಣ. ಆದ್ದರಿಂದ 
ತಂಪುಕಿರಣನಾದ ಚಂದ್ರನಿಗೆ ಶೀತಾಂಶು ಎಂದು ಹೆಸರು. 


೭. ಈ ಮಾತುವಾಲ್ದೀಕಿಗಳ ರಾಮಾಯಣವು ಭೂಮಿಯಲ್ಲಿ! ಬೆಟ್ಟಗಳು ನಿಂತಿರುವವರೆಗೂ, 
ನದಿಗಳು ಹರಿಯುತ್ತಿರುವವರೆಗೂ ಉಳಿಯಲಿಎಂದುವಾಲ್ಟೀಕಿಗಳಿಗೆ ಬ್ರಹ್ಮದೇವರು ನೀಡಿದ 
ವರದ ಹಿನ್ನೆಲೆಯಲ್ಲಿ ತುಂಬಾ ಅರ್ಥವತ್ತಾದುದು: 

ಯಾವತ್‌ ಸ್ಥಾಸ್ಯಂತಿ ಗಿರಯಃ ಸರಿತಶ್ಚ ಮಹೀತಲೇ। 
ತಾವದ್ರಾಮಾಯಣಕಥಾ ತ್ಚಶ್ಛತಾ ಪ್ರಚರಿಷ್ಯತಿ ॥ - (೧/೨/೩೫) 


೮. ಬ್ರಹ್ಮದೇವರು ರಾಮಾಯಣವು ಉಳಿದಿರುವವರೆಗೂ, ವಾಲ್ಚೀಕಿಗಳು ಬ್ರಹ್ಮಲೋಕದಲ್ಲಿ 

ನೆಲೆಸಲಿ ಎಂಬ ವರವನ್ನು ಸಹ ನೀಡಿದ ವಿವರ ವಾಲ್ಪೀಕಿರಾಮಾಯಣದಲ್ಲಿದೆ: 
ಯಾವದ್ರಾಮಕಥಾ ತ್ತತೃತಾ ಪ್ರಚರಿಷ್ಯತಿ | 
ತಾವದೂರ್ಧ್ವಮಧತಶ್ಚ ತ್ವಂ ಮಲ್ಲೋಕೇಷು ನಿವತ್ಸೃತಿ ॥ - (೧/೨/೩೬) 

೯. ಈ ಮಾತಿನ ಹಿನ್ನೆಲೆಯಲ್ಲಿ ಹರಿಭಕ್ತಿಸಾರ ಕೃತಿಯು ಚಿರಕಾಲ ಉಳಿಯುವಂತೆ 
ಇದನ್ನು ರಚಿಸಿದ ಶ್ರೀಕನಕದಾಸರು ಹರಿಲೋಕದಲ್ಲಿ ನೆಲೆಸುವರು ಎಂಬ ವಿಶೇಷಾಂಶವನ್ನು 
ಅರ್ಥಮಾಡಿಕೊಳ್ಳಬಹುದು. 

೧. ಲವಣೋದಸುರಸೋದಸುರೋದಘ್ಫತೋದಕ್ಷೀರೋದದಧಿಮಂಡೋದಶುದ್ಧೋದಾ ಸಪ್ತಜಲ- 

ಧಯಃ ॥ - ಭಾಗವತ (೫/೧/೩೩) 

ಸಪ್ತಭೂದ್ವೀಪಾಃ । ಜಂಬೂಪಕ್ಷಶಾಲ್ಗಲಿಕುಶಕ್ರೌಂಚಶಾಕಪುಷ್ಠರಸಂಜ್ಞಾ ಲ - ಭಾಗವತ (೫/೧/೩೨) 


11A 


೩೨೨ ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ 


೧೦೬. ಫಲ ಕೈಸೇರುವುದು ಹರಿಭಕ್ತಿಸಾರದ ಕಥೆಯ ಕೇಳ್ದರಿಗೆ 
ನೂರುಕನ್ಯಾದಾನವನು ಭಾ- 
ಗೀರಥೀಸ್ನಾನವನು ಮಿಗೆ ಕೈ- 
ಯಾರೆ ಗೋವ್ಗಳ ಪ್ರೇಮದಿಂದಲಿ ಭೂಸುರರಿಗೊಲಿದು । 
ಊರುಗಳ ನೂರಗ್ರಹಾರವ 
ಧಾರೆಯೆರೆದಿತ್ತಂತೆ ಫಲ ಕೈ 
ಸೇರುವುದು ಹರಿಭಕ್ತಿಸಾರದ ಕಥೆಯ ಕೇಳ್ದರಿಗೆ 11 ೧೦೬ ॥ 
ಆ: ಶ್ರೀಹರಿಭಕ್ಕಿಸಾರದ ಕಥೆಯನ್ನು ಶ್ರವಣ ಮಾಡುವವರಿಗೆ ನೂರು ಕನ್ಯಾದಾನ 
ಮಾಡಿದ, ಗಂಗಾಸ್ನಾನವನ್ನು ಮಾಡಿದ ಹಾಗೂ ಸ್ವತಃ ತಮ್ಮ ಕೈಯಿಂದ ವಿಪ್ರರಿಗೆ 
ಭಕ್ತಿಪೂರ್ವಕವಾಗಿ ಗೋವುಗಳನ್ನು ದಾನ ಮಾಡಿದ, ಊರುಗಳನ್ನು ದಾನಮಾಡಿದ, 
ನೂರಾರು ಅಗ್ರಹಾರವನ್ನು ದಾನಮಾಡಿದ ಫಲ ಕೈಸೇರುವುದು. 

ವಿ.: ೧. ಹರಿಭಕ್ತಿಸಾರದ ಫಲಶ್ರುತಿಯು ಈ ಪದ್ಯದಲ್ಲಿ ಮುಂದುವರೆದಿದೆ. 

೨. ಹರಿಪ್ರೀತಿ ಮುಖ್ಯವಾಗಿ ಈ ಕೃತಿಯ ಫಲ. ಅದರೊಂದಿಗೆ ಅದರ ಮಹಿಮೆಯನ್ನು 
ಅರ್ಥಮಾಡಿಕೊಳ್ಳಲು ಮತ್ತು ಅನೇಕ ವಿಧವಾದ ಫಲಗಳನ್ನು ಇದರಲ್ಲಿತಿಳಿಸಿರುವರು. 

೩. ಕನ್ಯಾದಾನ, ಗಂಗಾಸ್ನಾನ, ಗೋದಾನ, ಗ್ರಾಮದಾನ, ಅಗ್ರಹಾರಗಳ ದಾನ 
ಮೊದಲಾದವು ಮಹಾದಾನವೆಂದು ಪ್ರಸಿದ್ಧವಾದ ದಾನಗಳು. ಇವುಗಳಲ್ಲಿ ಒಂದೊಂದು 
ದಾನವನ್ನು ಮಾಡುವುದು ಸಹತುಂಬಾ ಪುಣ್ಯಕರ. ಆದರೆ, ಶ್ರೀಹರಿಭಕ್ತಿಸಾರದ ಶ್ರವಣ ಈ ಎಲ್ಲ 
ಪುಣ್ಯಗಳನ್ನು ಒಟ್ಟಾಗಿಯೇ ನೀಡುವುದು ಎಂಬುದು ವಿಶೇಷಾಂಶ; ಭಾಗೀರಥೀ - ಗಂಗೆ. 

೪. ದಾನ ನೀಡುವುದು ಸಹ ವಿಪ್ರರಿಗೆ. ವಿಪ್ರರು ಎಂದರೆ, ವೇದಾದಿ ಸಚ್ಛಾಸ್ಪಗಳನ್ನು 
ಅಧ್ಯಯನ ಮಾಡಿದ ಮಹಾಜ್ಞಾ ನಿಗಳು. ಇದನ್ನು ಭೂಸುರರು ಎಂಬ ಪದದಿಂದ 
ಸೂಚಿಸಿರುವರು. ಭೂಮಿಯ ಮಟ್ಟಿಗೆ ವಿಪ್ರರೇ ದೇವತೆಗಳು ಎಂದು ಇದರ ಅರ್ಥ. 

೫. ಶ್ರೀಹರಿಯು ವಿಶೇಷ ಸನ್ನಿಧಾನವಿರಿಸಿರುವ ವಸ್ತುಗಳಲ್ಲಿ ವಿಪ್ರರಿಗೆ ಅಗ್ರಸ್ಥಾನ. ಅಂತಹ 
ವಿಪ್ರರಿಗೆ ಶ್ರೇಷ್ಠದಾನಗಳನ್ನು ನೀಡಿದಾಗ ಬರುವ ಫಲ ಊಹೆಗೆ ನಿಲುಕದ್ದು ಅಂತಹ ಪುಣ್ಯದ 
ರಾಶಿಯನ್ನು ನೀಡುವ ಸಾಮರ್ಥ್ಯ ಶ್ರೀಹರಿಭಕ್ತಿಸಾರದ್ದು 

೬. ಈ ಕೃತಿಗೆ ಅನ್ವಯಿಸುವಂತೆ ನಿರೂಪಿತವಾಗಿರುವ ಫಲಶ್ರುತಿ ಒಟ್ಟಾಗಿ ಶ್ರೀಹರಿಯ 


ಮಾಹಾತ್ನೆ ಕೈಯನ್ನು ಪ್ರತಿಪಾದಿಸುವ ಸಕಲ ಗ್ರಂಥಗಳಿಗೂ ಅನ್ವಯಿಸುವುದು ಎಂದು 
ತಿಳಿಯಬೇಕು. 


೧೦೭. ರಕ್ಷಿಪನಾದಿಕೇಶವನು ೩೨೩ 


೧೦೭. ರಕ್ಷಿಪನಾದಿಕೇಶವನು 


ಮೇರುಮಂದರನಿಭಸುವರ್ಣವ 
ವಾರಿಮಧ್ಯದೊಳಿರುವ ಅವನಿಯ 

ನಾರಿಯರ ಗಾಯತ್ರಿ ಪಶುಗಳನಿತ್ತ ಫಲಬಹುದು । 
ಧಾರಿಣಿಯೊಳೀ ಭಕ್ಕಿಸಾರವ- 

ನಾರು ಓದುವರವರಿಗನುದಿನ 

ಚಾರುವರಗಳನಿತ್ತು ರಕ್ಷಿಪನಾದಿಕೇಶವನು” ॥ ೧೦೭ ॥ 


೧. -ಶ್ರೀಕನಕದಾಸರ "ಕೇಶವನಾಮ' ಎಂಬ ಸುಪ್ರಸಿದ್ಧವಾದ ಕೃತಿ ಸಹಸ್ರಾರು ಜನಗಳ ನಿತ್ಯಪಾರಾಯಣದ 
ಕೃತಿಯಾಗಿದ್ದು ಶ್ರೀಕೇಶವನ ಹಿರಿಮೆ ಹಾಗೂ ಅವನಲ್ಲಿ ನೈಜ ಭಕ್ತನು ಮುಂದಿಡಬೇಕಾದ ಕೋರಿಕೆ 
ಎರಡನ್ನೂಸಹ ಚಿತ್ರವಿಚಿತ್ರ ಸೊಬಗಿನ್ನು ಈ ಕೃತಿ ಹೊಂದಿದೆ: 
ಈಶ ನಿನ್ನ ಚರಣ ಭಜನೆ ಆಶೆಯಿಂದ ಮಾಡುವೆನು 


ದೋಷ ರಾಶಿ ನಾಶ ಮಾಡು ಶ್ರೀಶ ಕೇಶವ ॥ ೧॥ 
ಶರಣು ಹೊಕ್ಕೆನಯ್ಯ ಎನ್ನಮರಣ ಸಮಯದಲ್ಲಿನಿನ್ನ 

ಚರಣ ಸ್ಥರಣೆ ಕರುಣಿಸಯ್ಯ ನಾರಾಯಣ ॥ ೨॥ 
ಶೋಧಿಸೆನ್ನ ಭವದ ಕಲುಷ ಬೋಧಿಸಯ್ಯ ಜ್ಞಾನವೆನಗೆ 

ಬಾಧಿಸುವಾ ಯಮನ ಬಾಧೆ ಬಿಡಿಸು ಮಾಧವ EW 
ಹಿಂದನೇಕ ಯೋನಿಗಳಲಿ ಬಂದು ಬಂದು ನೊಂದೆ ನಾನು 

ಇಂದು ಭವದ ಬಂಧ ಬಿಡಿಸು ತಂದೆ ಗೋವಿಂದ ॥1೪॥ 
ಭ್ರಷ್ಟನೆನಿಸಬೇಡ ಕೃಷ್ಣ ಇಷ್ಟು ಮಾತ್ರ ಬೇಡಿಕೊಂಬೆ 

ಶಿಷ್ಟರೊಳಗೆ ಇಟ್ಟುಕಷ್ಟ ಬಿಡಿಸು ವಿಷ್ಣುವೆ 1೫॥ 
ಮೊದಲು ನಿನ್ನಪಾದ ಪೂಜೆ ಮುದದಿ ಮಾಡುವೆನು ನಾನು 

ಹೃದಯದೊಳಗೆ ಒದಗಿರಯ್ಯ ಮಧುಸೂದನ mtn 
ಕವಿದುಕೊಂಡು ಇರುವ ಪಾಪ ಸವೆದು ಪೋಗುವಂತೆ ಮಾಡು 

ಜವನ ಬಾಧೆಯನ್ನು ಬಿಡಿಸೊ ಶ್ರೀತ್ರಿವಿಕ್ರಮ 1೭॥ 
ಕಾಮಜನಕ ನಿನ್ನ ನಾಮ ಪ್ರೇಮದಿಂದ ಪಾಡುವಂಥ 

ನೇಮವೆನಗೆ ಪಾಲಿಸಯ್ಯ ಸ್ವಾಮಿ ವಾಮನ wn 
ಮದನನಯ್ಯ ನಿನ್ನ ಮಹಿಮೆ ವದನದಲ್ಲಿ ಒದಗುವಂತೆ 

ಹೃದಯದಲ್ಲಿ ಸದನ ಮಾಡು ಮುದದಿ ಶ್ರೀಧರ ॥೯॥ 
ಹುಸಿಯನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು 

ಹುಸಿಗೆ ನನ್ನ ಹಾಕದಿರೋ ಹೃಷೀಕೇಶನೆ 1 ೧೦॥ 
ಅಬ್ಬಿಯೊಳಗೆ ಬಿದ್ದುನಾನು ಒದ್ದುಕೊಂಬೆನಯ್ಯ ಭವದಿ 

ಗೆದ್ದು ಪೋಪ ಬುದ್ಧಿ ತೋರೊ ಪದ್ಮನಾಭ Nee] 


ಕಾಮಕ್ರೋಧ ಬಿಡಿಸಿ ನಿನ್ನನಾಮ ಜಿಹ್ವೆಯೊಳಗೆ ನುಡಿಸು 
ಶ್ರೀಮಹಾನುಭಾವನಾದ ದಾಮೋದರ 10೨ 1 


೩೨೪ ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ 


ಆ: ಮೇರುಮಂದರದಷ್ಟು ಚಿನ್ನ ಸಮುದ್ರಮಧ್ಯದಲ್ಲಿರುವ ಸಮಸ್ತ ಭೂಮಂಡಲದ 


ಪಂಕಜಾಕ್ಷ ನೀನು ಎನ್ನ ಮಂಕುಬುದ್ಧಿ ಬಿಡಿಸಿ ನಿನ್ನ 

ಕಿಂಕರನ್ನ ಮಾಡಿಕೊಳ್ಳೊ ಸಂಕರುಷಣ 1 ೧೩॥ 
ಏಸು ಜನ್ಮ ಬಂದರೇನು ದಾಸನಲ್ಲವೇನೊ ನಾನು 

ಘಾಸಿ ಮಾಡದಿರೋ ಇನ್ನು ವಾಸುದೇವನೆ  ೧೪॥ 
ಬುದ್ಧಿ ಶೂನ್ಯನಾಗಿ ಎನಗೆ ಕದ್ದು ಕಳ್ಳನಾದೆ ನಿನಗೆ 

ತಿದ್ದಿಹೃದಯ ಶುದ್ಧಿ ಮಾಡೊ ಪ್ರದ್ಯುಮ್ನನೆ u ೧೫ 1 
ಜನನಿ ಜನಕ ನೀನೆಯೆಂದು ನೆನೆವನಯ್ಯ ದೀನಬಂಧು 

ಎನಗೆ ಮುಕ್ತಿ ಪಾಲಿಸಿಂದು ಅನಿರುದ್ದನೆ ॥೧೬॥ 
ಹರುಷದಿಂದ ನಿನ್ನನಾಮ ಸ್ಥರಿಸುವಂತೆ ಮಾಡು ಪ್ರೇಮ 

ಇರಿಸು ಚರಣದಲ್ಲಿ ಕ್ಷೇಮ ಪುರುಷೋತ್ತಮ ೧೭ 
ಸಾಧು ಸಂಗ ಕೊಟ್ಟುನಿನ್ನ ಪಾದಭಜಕನೆನಿಸು ಎನ್ನ 

ಭೇದ ಮಾಡದಿರು ಇನ್ನು ಶ್ರೀಅಧೋಕ್ಷಜ 1೧೮ ॥ 
ಚಾರುಚರಣ ತೋರಿ ಎನಗೆ ಪಾರುಗಾಣಿಸಯ್ಯ ಕೊನೆಗೆ 

ಭಾರ ಹಾಕಿ ಇರುವೆ ನಿನಗೆ ನಾರಸಿಂಹನೆ ॥1೧೯॥ 
ಸಂಚಿತಾರ್ಥ ಪಾಪಗಳನು ಕಿಂಚಿತಾದರುಳಿಯದಂತೆ 

ಮುಂಚಿತಾಗಿ ಕಳೆಯಬೇಕು ಸ್ವಾಮಿ ಅಚ್ಯುತ ॥ ೨೦॥ 
ಜ್ಞಾನ ಭಕ್ತಿ ಕೊಟ್ಟುನಿನ್ನ ಧ್ಯಾನದಲ್ಲಿ ಇಟ್ಟು ಎನ್ನ 

ಹೀನ ಬುದ್ಧಿ ಬಿಡಿಸೊ ಮುನ್ನ ಶ್ರೀಜನಾರ್ದನ ॥೨೧॥ 
ಜಪತಪಾನುಷ್ಯಾನ ನೀನು ಒಪ್ಪುವಂತೆ ಮಾಡಲಿಲ್ಲ 

ತಪ್ಪಕೋಟಿ ಕ್ಷಮಿಸಬೇಕು ಶ್ರೀಉಪೇಂದ್ರನೆ ॥ ೨೨॥ 
ಮೊರೆಯ ಇಡುವೆನಯ್ಯ ನಿನಗೆ ಸೆರೆಯ ಬಿಡಿಸು ಭವದ ಎನಗೆ 

ಇರಿಸು ಭಕ್ತರೊಳಗೆ ಪರಮಪುರುಷ ಶ್ರೀಹರೇ ॥ 22 
ಪುಟ್ಟಿಸಲೇ ಬ್ಯಾಡವಿನ್ನು ಪುಟ್ಟಿಸಿದಕೆ ಪಾಲಿಸಿನ್ನು 

ಇಷ್ಟುಮಾತ್ರ ಬೇಡಿಕೊಂಬೆ ಶ್ರೀಕೃಷ್ಣನೆ ॥ ೨೪॥ 
ಸತ್ಯವಾದ ನಾಮಗಳನು ನಿತ್ಯದಲ್ಲಿ ಪಠಿಸುವವರ 

ಅರ್ಥಿಯಿಂದ ಸಲಹುವ ಕರ್ತೃ ಕೇಶವ I ೨೫ ॥ 
ಮರೆಯದಲೆ ಹರಿಯ ನಾಮ ಬರೆದು ಓದಿ ಕೇಳುವರಿಗೆ 

ಕರೆದು ಮುಕ್ತಿ ಕೊಡುವ ನೆಲೆಯಾದಿಕೇಶವ ॥ 2೬ 1 


ಇ ಶ್ರೀಕನಕದಾಸರ ಮೋಹನತರಂಗಿಣೀ ಕೃತಿಯಲ್ಲೂ ಕೇಶವನಾಮದ ಸಂಗ್ರಹ ಅಫೂರ್ವರೀಶತಿಯಲ್ಲಿಬಂದಿದೆ: 
ಮಾಧವ ನಾರಾಯಣ ಕೇಶವ ಮಧು- 

ಸೂದನ ಗೋವಿಂದ ಎಷ್ಟು 

ಶ್ರೀಧರ ವಾಮನ ತ್ರಿವಿಕ್ರಮ ನಿಮ್ಮಯ 

ಪಾದದ ನೆಲೆಗಾಂಬರಾರು ॥ 

ದಾಮೋದರ ಪದ್ಮನಾಭ ಹೃಷೀಕೇಶ 

ತಾಮರಸಾಪ್ಪಪ್ರಕಾಶ 


೧೦೭. ರಕ್ಷಿಪನಾದಿಕೇಶವನು ೩೨೫ 


ಕನ್ಯೆಯರನ್ನು ದಾನ ಮಾಡಿದ ಫಲ, ಗಾಯತ್ರೀ ಉಪದೇಶ ಮಾಡಿದ ಫಲ, ಗೋದಾನ 
ಮಾಡಿದ ಫಲ ಮೊದಲಾದ ಫಲಗಳು ಈ ಹರಿಭಕ್ಕಿಸಾರವನ್ನು ಅನುದಿನ ಓದುವವರಿಗೆ 
ಲಭಿಸುವವು; ಅದರೊಂದಿಗೆ ಆದಿಕೇಶವನಾದ ಶ್ರೀಹರಿಯು ಬೇಡಿದ ವರಗಳನ್ನಿತ್ತು 
ಪರಿಪಾಲಿಸುವನು. 

ವಿ.: ೧. ಶ್ರೀಹರಿಭಕ್ಕಿಸಾರದ ಫಲಶ್ರುತಿ ಇದರಲ್ಲೂ ಮುಂದುವರೆದಿದೆ. 

೨. ಹಿಂದೆ ತಿಳಿಸಿದ ದಾನಗಳೊಂದಿಗೆ ಸುವರ್ಣದಾನ, ಕನ್ಯಾದಾನ, ವಟುಗಳಿಗೆ 
ಬ್ರಹ್ಮೋಪದೇಶ, ವಿಪ್ರರಿಗೆ ಗೋವುಗಳನ್ನು ದಾನಮಾಡಿದ ಫಲ ಶ್ರೀಭಕ್ತಿಸಾರವನ್ನು ಪ್ರತಿನಿತ್ಯ 
ಓದುವವರಿಗೆ ಲಭಿಸುವುವು ಎಂದರ್ಥ; ಅವನಿ - ಭೂಮಿ; ಧಾರಿಣಿ - ಭೂಮಿ; ಚಾರು - 
ಮನೋಹರ; ನಿಭ - ಸದೃಶ, ಸಮಾನ. 

೩. ಹಿಂದಿನ ಪದ್ಯಗಳಲ್ಲಿ ಇದನ್ನು ಶ್ರವಣ ಮಾಡುವವರಿಗೆ ಬರುವ ಫಲದ ನಿರೂಪಣೆ 
ಬಂದಿದ್ದರೆ ಈ ಪದ್ಯದಲ್ಲಿ ಶ್ರೀಹರಿಭಕ್ಕಿಸಾರವನ್ನು ಓದುವವರಿಗೆ ಬರುವ ಫಲ ನಿರೂಪಿತವಾಗಿದೆ. 
ಶ್ರವಣ ಮಾಡುವುದು ಪುಣ್ಯಕರವಾಗಿರುವಂತೆ: ಇದನ್ನು ಪಾರಾಯಣಾದಿಗಳನ್ನು ಮಾಡಿ 
ಇತರರಿಗೆ ಶ್ರವಣವನ್ನು ಮಾಡಿಸುವುದು ಸಹ ಅತ್ಯಂತ ಪುಣ್ಯಕರ ಎಂದು ಭಾವ. 


೪. ಇಂತಹ ಬಗೆಬಗೆಯ ಫಲಗಳನ್ನಲ್ಲದೆ ಬೇರೆ ಯಾವುದೇ ಬಯಕೆ ಮನಸಿನಲ್ಲಿದ್ದರೂ 
ಸಹ ಶ್ರೀಹರಿ ಅದನ್ನು ನೆರವೇರಿಸುವನು ಎಂಬುದನ್ನು ಚಾರುವರಗಳನ್ನಿತ್ತು ಎಂಬ ಪದದಿಂದ 
ಸೂಚಿಸಿರುವರು. ಒಟ್ಟಾಗಿ ಈ ಹರಿಭಕ್ತಿಸಾರದ ಓದು ಸರ್ವಾಭೀಷ್ಟ ಸಿದ್ಧಿದ ಎಂದರ್ಥ. 


೫. ಈಮೊದಲೆ ತಿಳಿಸಿದಂತೆ ಶ್ರೀಹರಿಯಮಾಹಾತ್ವವನ್ನುತಿಳಿಸುವಪ್ರತಿಯೊಂದು ಕೃತಿಯು 
ಹೀಗೆ ಸಕಲ ಬಗೆಯ ಅನಿಷ್ಠಗಳನ್ನುಪರಿಹರಿಸಿ, ಸಸಲಮನೋಭೀಷ್ಟಗಳನ್ನು ಈಡೇರುಸುವುದು 
ಎಂಬುದು ಶಾಸ್ತ್ರಗಳಿಂದ ನಿರೂಪಿತವಾಗಿರುವ ಮುಖ್ಯ ಪ್ರಮೇಯಗಳಲ್ಲೊಂದು. 


ಸೇತು ಸೇ ಸ ಜಃ 


ಹೇಮಾಂಬರ ವಾಸುದೇವ ಸಂಕರ್ಷಣ 

ಸಾಮಜವಿಭು ರಕ್ಷ ಜಯತು ॥ 

ಪುರುಷೋತ್ತಮನೆ ಪ್ರದ್ಯುಮ್ನಾನಿರುದ್ಧನೆ 

ನರಸಿಂಹಾಧೋಕ್ಚ ಜಯತು 

ವರ ಜನಾರ್ದನನೆ ಉಪೇಂದ್ರನಚ್ಯುತ ಹರಿ 

ಪರಮಾತ್ಮಕ ಕೃಷ್ಣ ಜಯತು ॥ - ಮೋಹನತರಂಗಿಣಿ (೫/೧೧-೧೩) 
ಕೇಶವ ನಾರಾಯಣ ಕೃಷ್ಣ ಗೋವಿಂದ 

ವಾಸುದೇವಾಚ್ಯುತ ತನ್ನ 

ಬೇಸರಿ ಪರಿಹರಿಸುವುದೆಂದು ಬಿಡದೆ ಚೌ- 

ವೀಸ ನಾಮದಿ ಪೊಗಳಿದಳು ॥ - ಮೋಹನತರಂಗಿಣಿ (೧೭/೧೫) 


116 


೩೨೬ ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ 


೧೦೮. ಮಾಧವನು ಕರುಣಿಪನು 
ಲೋಕದೊಳಗತ್ಯಧಿಕವೆನಿಸುವ 
ಕಾಗಿನೆಲೆ ಸಿರಿಯಾದಿಕೇಶವ 
ತಾ ಕೃಪೆಯೊಳಗೆ ನುಡಿಸಿದನು ಈ ಭಕ್ಷಿಸಾರವನು । 
ಜೋಕೆಯಲಿ ಬರಿದೋದಿ ಕೇಳ್ದರ- 
ನಾಕುಲದಿ ಮಾಧವನು ಕರುಣಿಪ 
ಶ್ರೀಕಮಲವಲ್ಲಭನು ಮಿಗೆ ಬಡದಾದಿಕೇಶವನು  ॥ ೧೦೮ ॥ 


ಅ: ಲೋಕದೊಳಗೆ ಅತ್ಯಂತ ಶ್ರೇಷ್ಠನೆನ್ನಿಸುವ ಕಾಗಿನೆಲೆಯ ಶ್ರೀಆದಿಕೇಶವನು 
ತಾನು, ಈ ಹರಿಭಕ್ತಿಸಾರವನ್ನು ಕೃಪೆಯಿಂದ ನನ್ನಿಂದ ನುಡಿಸಿರುವನು. ಇದನ್ನು 
ಮನೋವ್ಯಾಕುಲವನ್ನು ತೊರೆದು ಎಚ್ಚರಿಕೆಯಿಂದ ಬರೆಯುವವರಿಗೆ, ಓದುವವರಿಗೆ, 
ಕೇಳುವವರಿಗೆ ಲಕ್ಷ್ಮೀಪತಿಯಾದ ಬಾಡದ ಶ್ರೀಆದಿಕೇಶವನಾದ ಶ್ರೀಮಾಧವನು 
ನಿಶ್ಚಿಂತೆಯಿಂದ ಕರುಣೆಯನ್ನು ತೋರುವನು. 

ವಿ.: ೧. ಶ್ರೀಹರಿಭಕ್ತಿಸಾರದ ಮುಕ್ತಾಯದ ಪದ್ಯಗಳಲ್ಲಿಒಂದಾದ ಇದರಲ್ಲಿ ಈ ಕೃತಿಯ 
ಶ್ರವಣಮನನಾದಿಗಳ ಮಹತ್ವವನ್ನುತಿಳಿಸಲಾಗಿದೆ. 


೨. ಆದಿಕೇಶವನು ಸರ್ವೋತ್ತಮನಾದ ಶ್ರೀಹರಿ. ಈ ಕೃತಿಯನ್ನು ಅವನೇ ಕೃಪೆಯಿಂದ 
ತಮ್ಮಿಂದ ರಚನೆ ಮಾಡಿಸಿರುವನು ಎನ್ನುವ ಮೂಲಕ ಶ್ರೀಕನಕದಾಸರು "ನಾಹಂ ಕರ್ತಾ ಹರಿಃ 
ಕರ್ತಾ' ಎಂಬ ಕರ್ಮಯೋಗದ ರಹಸ್ಯವನ್ನು ಅನುಸಂಧಾನ ಮಾಡಿ ತೋರಿಸಿರುವರು. 
ಇಂತಹ ಅನುಸಂಧಾನವಿದ್ದ ಕಾರ್ಯಗಳು ಮಾತ್ರವೇ ಭಗವಂತನ ಪೂರ್ಣಾನುಗ್ರಹಕ್ಕೆ 
ಕಾರಣವಾಗುವುದು. 


೩. ಶ್ರೀಹರಿಗೆ ಅತ್ಯಂತ ಪ್ರಿಯವಾದದ್ದು ಭಕ್ತಿ. ಅಂತಹ ಭಕ್ತಿಯ ಮಾಹಾತ್ಮ್ಯವನ್ನು 
ಬಗೆಬಗೆಯಲ್ಲಿ ಸಾರುವ ಈ ಕೃತಿ ಸಹಜವಾಗಿಯೇ ಶ್ರೀಹರಿಗೆ ಪರಮಪ್ರಿಯ: "“ಭಕ್ಕೆ ವ 
ತುಪ್ಟಿಮಭ್ಯೇತಿ ವಿಷ್ಣುರ್ನಾನ್ಯೇನ ಕೇನಚಿತ್‌ ।' ಮ.ಭಾ.ತಾ.ನಿ(೧/೪). 


೪. ಅನಾಕುಲದಿ ಎಂದರೆ, ಯಾವುದೇ ವ್ಯಾಕುಲವನ್ನು ಹೊಂದದೆ ಎಂದರ್ಥ. ಲೌಕಿಕ 
ಕೆಲಸಗಳನ್ನು ಶ್ರದ್ಧೆಯಿಂದ ಮಾಡುವಂತೆ ಆಧ್ಯಾತ್ಮಿಕ ಕಾರ್ಯಗಳನ್ನು ಸಹಮರುಗದೆ, ಕೊರಗದೆ 
ತುಂಬು ಶ್ರದ್ಧೆಯಿಂದ ಆಚರಿಸಬೇಕು ಎಂದರ್ಥ. 


೫. ಜೋಕೆಯಿಂದ ಎಂದರೆ ಎಚ್ಚರಿಕೆಯಿಂದ, ಜಾಗರೂಕತೆಯಿಂದ, ಕ್ರಮವಾಗಿ 
ಎಂದರ್ಥ. ಪೂರ್ಣ ಗಮನವನ್ನಿರಿಸಿ ಮನಸ್ಸುಆಚೆ-ಈಚೆ ಹೋಗದಂತೆ ನಿಯಂತ್ರಿಸಿಕೊಂಡು 
ಇದನ್ನು ಪಠಿಸಬೇಕು ಎಂದು ಭಾವ. 


೧೦೮. ಮಾಧವನು ಕರುಣಿಪನು ೩೨೭ 


೬. ಬರಿದೋದಿಕೇಳ್ದರ: ಈ ಕೃತಿಯನ್ನು ಬರೆಯುವುದು, ಓದುವುದು ಹಾಗೂ 
ಕೇಳುವುದು, ಈ ಮೂರನ್ನು ಮಾಡುವವರಿಗೆ ಎಂದರ್ಥ. ಬರೆಯುವುದು ತನ್ನ ಮಟ್ಟಿಗೆ 
ಖಚಿತತೆಯನ್ನು ಹೆಚ್ಚಿಸಿಕೊಳ್ಳಲು ನೆರವಾಗುವುದು. ಓದುವುದು ಇತರರ ಉಪಯೋಗಕ್ಕೂ 
ಕಾರಣವಾಗುವುದರಿಂದ ಹೆಚು ್ವಿಸಾರ್ಥಕವೆನ್ನಿಸುವುದು. ಈ ಎರಡನ್ನೂ ಮಾಡಲಾಗದವರು 
ಕೇಳುವುದುಸಹತುಂಬಾಪು ಪುಣ್ಯ ಕರ, ಕೇಳುವುದು ಎಂಬುದಕ್ಕೆ ಕೇಳಿ ಅದರಂತೆ ನಡೆಯುವುದು 
ಎಂಬುದೇ ಮುಖ್ಯವಾದ ಅರ್ಥ. ಭಗವದ್ಗೀತೆಯಲ್ಲಿ ಭ್ರ ಶ್ರುಣು' ಎಂಬುದಕ್ಕೆ " ಶ್ರುತ್ವಾ 
ಅನುಷ್ಠಾನಂ ಜತ ಎಂಬ ಅರ್ಥ ಹೇಗೋ ಹಾಗೆ. 

ಕ ಶ್ರೀಹರಿಯನ್ನು ಮಾಧವ, ಶ್ರೀಕಮಲವಲ್ಲಭ, ಆದಿಕೇಶವ ಎಂಬ ಮೂರು 
ವಿಶೇಷಣಗಳಿಂದ ಸ್ತುತಿಸಿರುವರು. ಶ್ರೀಕಮಲವಲ್ಲಭ ಎಂಬುದಕ್ಕೆ ಲಕ್ಷ್ಮೀಪತಿ ಎಂದೂ, 
ಆದಿಕೇಶವ ಎಂಬುದಕ್ಕೆ ಜಗತ್ತಿನ ಸೃಷ್ಟ್ವಾದಿಕರ್ತೃವಾದ ಬ್ರಹ್ಮಾದಿಗಳಿಗೂ ಪ್ರೇರಕನಾದವ 
ಎಂದು, ಮಾಧವ ಎಂಬುದಕ್ಕೆ ಸಕಲ ವಿಧವಾದ ಪ್ರಮಾಣಗಳಿಗೂ ಸ್ವಾಮಿ ಎಂದೂ ಅರ್ಥ. 
ಶ್ರೀಹರಿಯು ಲಕ್ಷ್ಮೀಪತಿ ಎಂದು ತಿಳಿದು ಉಪಾಸನೆ ಮಾಡುವುದು ಮಹಾಲಕ್ಷ್ಮಿಯ 
ಅನುಗ್ರಹಕ್ಕೂ ಸಾಧನ ಎಂಬ ಮಾತು ಗೀತಾಭಾಷ್ಯಾದಿಗಳಲ್ಲಿನಿರೂಪಿತವಾಗಿದೆ. 

೮. ಶ್ರೀಕನಕದಾಸರು ತಮ್ಮಕೃತಿಗಳಲ್ಲಿ ಅಂಕಿತವನ್ನಾಗಿ ಆದಿಕೇಶವಎಂಬುದನ್ನುಪ್ರಧಾನವಾಗಿ 
ಬಳಸುತ್ತಾ, ಹೆಚ್ಚಾಗಿ ಕಾಗಿನೆಲೆ ಆದಿಕೇಶವ ಎಂದೇ ಬಳಸಿರುವರು. ಕೆಲವು ಕಡೆಗಳಲ್ಲಿ 
ಬಡದಾದಿಕೇಶವ, ಬಂಕಾಪುರದ ಕೇಶವ ಎಂದೂ ಉಲ್ಲೇಖಿಸಿರುವುದುಂಟು. 

೯. ಇಂದು ಕಾಗಿನೆಲೆಯಲ್ಲಿ ಶ್ರೀಆದಿಕೇಶವ ಮೂರ್ತಿ ಕಂಗೊಳಿಸುತ್ತಿದೆ. ಬಂಕಾಪುರದಲ್ಲಿ 
ಸಹ ಕೇಶವ ಮೂರ್ತಿಯೊಂದಿದ್ದು ಅದು ಇಂದು ರೈತರೊಬ್ಬರ ಹೊಲದ ಮಧ್ಯದಲ್ಲಿತುಂಬ 
ಚಿಕ್ಕದೆನಿಸುವ ಗುಡಿಯಲ್ಲಿ ನೆಲೆಸಿದೆ. ಅದಕ್ಕೆ ನಿತ್ಯ ಪ ವ್ಯವಸ್ಥೆ ಇಲ್ಲ ಅಲ್ಲಿಯ ರೈತಾಪಿ ) ಜನರೇ 
ತಮಗೆ ತೋಚಿದಂತೆ ಅದನ್ನು i ತಮ್ಮಪದ್ಧೆತಿಯಂತೆ ಅವರು ಮೂರ್ತಿಗೆ 
ತೈಲಾಭಿಷೇಕವನ್ನು ಮಾಡುವುದರಿಂದ ಅದು ತನ್ನ ಅಂದವನ್ನು ಕಳೆದುಕೊಂಡಿದೆ. ವಿಶೇಷ 
ಗಮನವಿಟ್ಟುಅದನ್ನುಹುಡುಕಿ ನೋಡದಿದ್ದಲ್ಲಿಅಲ್ಲಿ: ಕೇಶವಮೂರ್ತಿ ಇದೆ ಎಂದು ಇತರರಿಗೆ 
ತಿಳಿಯುವುದೇ ಇಲ್ಲ ಸಂಬಂಧಿಸಿದವರು ಇನ್ನಾದರೂ ಅದಕ್ಕೆ ಸೂಕ್ತ ಪೂಜಾವ್ಯವಸ್ಥೆಯನ್ನು 
ಮಾಡಿದಲ್ಲಿ ಅದು ಕನಕದಾಸರಿಗೂ ಸಹ ಸೂಕ್ತ ಸೇವೆ ಎನ್ನಿಸುವುದು. 

೧೦. ಬಾಡದಲ್ಲಿಮಾತ್ರ ಇಂದು ಆದಿಕೇಶವನ ಮೂರ್ತಿ ಇಲ್ಲವೇ ಇಲ್ಲ ಪ್ರಾಚೀನವಾದ 
ದೇವಸ್ಥಾನವೊಂದು ಆ ಊರಲ್ಲಿ ಇದ್ದುದನ್ನು ಅಲ್ಲಿಯ ಜನರು ತೋರಿಸುವರು. ಅದರ ಬಗ್ಗೆ 
ನಿಖರವಾಗಿ ಮಾಹಿತಿಯನ್ನುನೀಡುವ ಆಕರ ಇನ್ನೂ ದೊರೆತಿಲ್ಲ 

೧೧. ಬಾಡದಲ್ಲಿನ ಆದಿಕೇಶವ ಮೂರ್ತಿಯನ್ನೇ ಮುಂದೆ ತಮ್ಮ ಗುರುವರ್ಯರಾದ 
ಶ್ರೀವ್ಯಾಸರಾಜರಿಂದ ಶ್ರೀಕನಕದಾಸರು ಕಾಗಿನೆಲೆಯಲ್ಲಿ ಪ್ರತಿಷ್ಠಾಪಿಸಿದರು ಎಂಬ ವಾದವೂ 


ಉಂಟು. ನ್‌ 


೩೨೮ ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ 


೧೦೯. ಕೇಶವಗೆ ಮಂಗಳಂ 


ಮಂಗಳಂ ಸರ್ವಾದಿಭೂತಗೆ 

ಮಂಗಳಂ ಸರ್ವವನು ಪೊರೆವಗೆ 

ಮಂಗಳಂ ತನ್ನೊಳಗೆ ಲೋಕವ ಲಯಿಸಿಕೊಂಬವಗೆ । 

ಮಂಗಳಂ ಸರ್ವಸ್ವತಂತ್ರಗೆ 

ಮಂಗಳಂ ಸತ್ಯಸ್ವರೂಪಗೆ 

ಮಂಗಳಂ ಸಿರಿಯೊಡೆಯ ಚೆನ್ನಿಗರಾಯ ಕೇಶವಗೆ ॥ ೧೦೯ ॥ 


ಆ: ಸರ್ವಕ್ಕೂ ಆದಿಭೂತನಾದ ಶ್ರೀಕೇಶವನಿಗೆ ಮಂಗಳ, ಸಕಲವನ್ನೂ ಸಹ 
ಸಂರಕ್ಷಿಸುವ ಶ್ರೀಹರಿಗೆ ಮಂಗಳ, ತನ್ನಲ್ಲಿ ಸಕಲ ಲೋಕಗಳನ್ನು ಲಯಗೊಳಿಸಿಕೊಳ್ಳುವ 
ಸ್ವಾಮಿಗೆ ಮಂಗಳ, ಸರ್ವಸ್ಪತಂತ್ರನಾದ ದೇವನಿಗೆ ಮಂಗಳ, ಸತ್ಯಸ್ವರೂಪನಾದ 
ಕೇಶವನಿಗೆ ಮಂಗಳ, ಲಕ್ಷ್ಮೀ €ಪತಿಯಾದ ಪರಮಸುಂದರಮೂರ್ತಿಯಾದ ಕೇಶವನಿಗೆ 
ಮಂಗಳ. 


ವಿ.: ೧. ಸಂಪ್ರದಾಯದಂತೆ ಕೃತಿಯ ಕೊನೆಗೆ ಮಂಗಳವನ್ನು ಇದರಲ್ಲಿ ಮಾಡಲಾಗಿದೆ. 
೨. ಶ್ರೀಹರಿಯ ವಿಶೇಷ ಮಹಿಮೆಯನ್ನು ಈ ಪದ್ಯದಲ್ಲಿ ಸಂಗ್ರಹವಾಗಿ ತಿಳಿಸಲಾಗಿದೆ. 


೩. ಶ್ರೀಹರಿಯು ಜಗದಾದಿ ಮೂರ್ತಿ ಎಂದರೆ ಇಡೀ ಲೋಕವನ್ನು ಸೃಷ್ಟಿಸುವವನು 
ಎಂದರ್ಥ. ಸರ್ವವನು ಪೊರೆಯುವವ ಎಂದರೆ ಸ್ಥಿತಿಕರ್ತ ಎಂದರ್ಥ. ತನ್ನೊಳಗೆ ಲೋಕವನು 
ಲಯಿಸಿಕೊಂಬಗೆ ಎಂದರೆ ಪ್ರಳಯಗೈಸುವವನು ಎಂದರ್ಥ. ಇದು ಒಟ್ಟಾಗಿ "ಜನ್ಮಾದ್ಯಸ್ಯ 
ಯತಃ ಎಂಬ ಬ್ರಹ್ಮಸೂತ್ರದ ಭಾವವಾಗಿದೆ. 


೪. ಸತ್ಯಸ್ವರೂಪ ಎಂಬದು ಅತ್ಯಂತ ರೋಚಕವಾದ ಪದ. ಶ್ರೀಮದ್ಭಾಗವತದ ಮೊದಲ 
ಶ್ಲೊಕದ ಕೊನೆಯಲ್ಲಿ "ಸತ್ಯಂ ಪರಂ ಧೀಮಹಿ' ಎಂದೂ, ತೈತ್ತಿರೀಯೋಪನಿಷತ್ತಿನಲ್ಲಿ 
"ಸತ್ಯಂ ಜ್ಞಾನಮನಂತಂ ಬ್ರಹ್ಮ' ಎಂದೂ ಉಲ್ಲೇಖವಿದೆ. ಶ್ರೀವಿಷ್ಣುಸಹಸ್ರನಾಮದಲ್ಲಿ 
ಸತ್ಯಃ ಎಂಬ ಪದ ಬಂದಿದೆ. ಇದೆಲ್ಲಕ್ಕೂ ಅನ್ವಯಿಸುವಂತೆ ಶ್ರೀಮದಾಚಾರ್ಯರು 
ಶ್ರೀಮದ್ಭಾಗವತತಾತ್ಟರ್ಯದಲ್ಲಿ "ಸತ್ಯಂ ನಿರ್ದುಃಖಾನಂದಾನುಭವಸ್ಟರೂಪಂ' ಎಂಬು- 
ದಾಗಿ ಭಾಷ್ಯವನ್ನು ಬರೆದಿರುವರು. ಎಂದರೆ ಭಗವಂತನು ಸಕಲ ದುಃಖದೂರ ಹಾಗೂ 
ಪರಿಪೂರ್ಣಾನಂದಾನುಭವಸ್ವರೂಪ ಎಂದರ್ಥ. ಇದು ಪರಮಾತ್ಮನು ಸಗುಣ ಹಾಗೂ 
ಸಾಕಾರ ಎಂಬುದಕ್ಕೆ ಸೂಚಕವಾದ ಪದ. 


೫. "ಮಂಗಳಂ ಸರ್ವಸ್ವತಂತ್ರಗೆ' ಎಂಬ ಮಾತಿನಲ್ಲಿನಯ ಸರ್ವಸ್ವತಂತ್ರ ಎಂಬುದು 
ಅತ್ಯಂತ ವಿಶಿಷ್ಠವಾದಂತಹ ಪದ. ಸ್ವಾತಂತ್ರ್ಯ ಎಂದರೆ ತನ್ನ ಇರುವಿಕೆ, ತಿಳುವಳಿಕೆ ಹಾಗೂ 


೧೧೦. ಮಂಗಳಂ ಚೆನ್ನಿಗರಾಯ ಕೇಶವಗೆ ೩೨೯ 


ವೃತ್ತಿಗಳಲ್ಲಿ ಬೇರಾರನ್ನೂ ಸರ್ವಥಾ ಅವಲಂಬಿಸದವನು ಎಂದರ್ಥ: "ಸ್ವರೂಪಪ್ರಮಿತಿ 


ಪ್ರ 
ಪ್ರವೃತ್ತಿರೂಪಸತ್ತಾತ್ಮೈವಿಧ್ಯೇ ಪರಾನಪೇಕ್ಟಂ ಸ್ವತಂತ್ರಮ್‌' - ತತ್ತ್ವಸಂಖ್ಯಾನಟೀಕಾ. 

೬. ಈ ರೀತಿಯಲ್ಲಿ ಶ್ರೀಹರಿಯ ಸರ್ವಸ್ವಾತಂತ್ರ ವನ್ನು ನಿರೂಪಿಸುವ ವಿಶಿಷ್ಠ ಸಿದ್ಧಾಂತ 
ಎಂಬುದು ಶ್ರೀಕನಕದಾಸರು ನಂಬಿದದ್ದೆ ಸಿದ್ದಾಂತದ ವೈಶಿಷ್ಟ್ಯ. ಶ್ರೀಹರಿಯು ಎಲ್ಲ! ಕಾಲಕ್ಕೂ 
ಎಲ್ಲ ರೀತಿಯಲ್ಲೂ ಪರಿಪೂರ್ಣನಾದವನು, ಸರ್ವಜ್ಞನಾದವನು, ಸರ್ವಶಕ್ತನಾದವನು, 
ಸರ್ವತ್ರ ವ್ಯಾಪ್ತನಾದವನು; ಇತರ ಎಲ್ಲರ ಇರುವಿಕೆ, ಅರಿವು ಹಾಗೂ ಪ್ರವೃತ್ತಿಗಳನ್ನು ಸದಾ 


ಸರ್ವತ್ರ, ಸಂಪೂರ್ಣವಾಗಿ ನಿಯಂತ್ರಿಸುವವನು ಎಂಬುದು ಇದರ ಒಟ್ಟು ಭಾವ. 

೭. ಸರ್ವಸ್ವತಂತ್ರ ಎಂಬುದಕ್ಕೆ ಸರ್ವತ್ರ ಸ್ವತಂತ್ರ, ಸರ್ವದಾ ಸ್ವತಂತ್ರ, ಸರ್ವಥಾ ಸ್ವತಂತ್ರ 
ಎಂಬುದಾಗಿ ಅನೇಕ ಬಗೆಯ ಅರ್ಥ ವಿವಕ್ಕಿತ: “ಸರ್ವದೇಶೇಷು ಕಾಲೇಷು ಸ ಏಕಃ 
ಪರಮೇಶ್ವರಃ (ಅಣುಭಾಷ್ಯ). 


pk 


೧೧೦. ಮಂಗಳಂ ಚೆನ್ನಿಗರಾಯ ಕೇಶವಗೆ 


ಮಂಗಳಂ ಜಗದಾದಿಮೂರ್ತಿಗೆ 

ಮಂಗಳಂ ಜಯಪುಣ್ಯಕೀರ್ತಿಗೆ 

ಮಂಗಳಂ ಕರಕಲಿತಚಕ್ರವಿದಳಿತನಕ್ರನಿಗೆ |. 

ಮಂಗಳಂ ದ್ರೌಪದಿಯ ಪೊರೆದಗೆ 

ಮಂಗಳಂ ಧ್ರುವರಾಜಗೊಲಿದಗೆ 

ಮಂಗಳಂ ಬೇಲೂರುಚೆನ್ನಿಗರಾಯ ಕೇಶವಗೆ 1 ೧೧೦ ॥ 


ಅ: ಜಗತ್ತಿನ ಆದಿಮೂರ್ತಿಯಾದ ಶ್ರೀಹರಿಗೆ ಮಂಗಳ. ಜಯಕರವಾದ ಹಾಗೂ 
ಪುಣ್ಯಕರವಾದ ಕೀರ್ತಿಯನ್ನು ಹೊಂದಿದ ಸ್ವಾಮಿಗೆ ಮಂಗಳ. ಕೈಯಲ್ಲಿ ಚಕ್ರಹಿಡಿದು 
ಮೊಸಳೆಯನ್ನು ಕೊಂದು ಸದ್ಧತಿ ನೀಡಿದ ಭಗವಂತನಿಗೆ ಮಂಗಳ, ದ್ರೌಪದಿಯ ಮಾನ 
ಸಂರಕ್ಷಣೆಗೆ ಮಾಡಿದ ಶ್ರೀಕೃಷ್ಣನಿಗೆ ಮಂಗಳ, ಧ್ರುವರಾಜನಿಗೆ ಒಲಿದ ವಾಸುದೇವನಿಗೆ 
ಮಂಗಳ, ಬೇಲೂರಿನಲ್ಲಿ ನೆಲೆಸಿರುವ ಪರಮಸುಂದರಮೂರ್ತಿಯಾದ ಶ್ರೀಕೇಶವನಿಗೆ 
ಮಂಗಳ. 

ವಿ.: ೧. ಗ್ರಂಥದ ಮುಕ್ತಾಯದ ಕೊನೆಯಲ್ಲಿ ಬಂದಿರುವ ಮತ್ತೊಂದು ಮಂಗಳ ಪದ್ಯ 
ಇದಾಗಿದೆ. 

೨. ಶ್ರೀಹರಿಯನ್ನು ಜಗತ್ತಿನ ಆದಿಮೂರ್ತಿ, ಜಯಕರಮೂರ್ತಿ, ಪುಣ್ಯಪ್ರದಮೂರ್ತಿ, 
ಗಜೇಂದ್ರಮೋಕ್ಸ ಮಾಡಿದ ಪಾವನಮೂರ್ತಿ, ದ್ರೌಪದಿಯನ್ನು ಸಂರಕ್ಷಿಸಿದ ಕರುಣಾ- 


೩೩೦ ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ 


ಮೂರ್ತಿ, ಧ್ರುವರಾಜನಿಗೆ ಅನುಗ್ರಹಿಸಿದ ಭಗವನ್ನೂರ್ತಿ ಹಾಗೂ ಬ್ರಹ್ಮಾದಿಗಳಿಗೆ ಪ್ರೇರಕನಾದ 
ಸರ್ವೋತ್ತಮ ಮೂರ್ತಿ ಎಂಬುದಾಗಿ ಇಲ್ಲಿಸ್ತುತಿಸಲಾಗಿದೆ. 

೩. ಆದಿಮೂರ್ತಿ ಎಂಬುದಕ್ಕೆ ಪ್ರಳೆಯಕಾಲದಲ್ಲೂನಿರ್ವಿಕಾರನಾಗಿ ನೆಲೆಸಿರುವ ಶಾಶ್ವತ 
ರೂಪದವನು ಎಂದರ್ಥ. ಅದರಂತೆ ಜಗತ್ತಿನ ಸ್ಫಷ್ಟ್ಯಾದಿ ಸಕಲ ಕಾರ್ಯಗಳನ್ನೂ ಮಾಡುವ 
ಸರ್ವಕರ್ತೃವಾದ ಮೂರ್ತಿ ಎಂದರ್ಥ. 


೪. ಜಯಪುಣ್ಯಕೀರ್ತಿ ಎಂಬುದಕ್ಕೆ ತನ್ನ ನಾಮಸ್ಮರಣೆ ಮಾತ್ರದಿಂದಲೇ ಭಕ್ತರಿಗೆ 
ಜಯವನ್ನುಕರುಣಿಸುವ ಪುಣ್ಯವನ್ನುನೀಡುವ ಮಂಗಳಕರ ಮೂರ್ತಿ ಎಂದು ಅರ್ಥ. ಇದು 
"ಪುಣ್ಯಕೀರ್ತಿರನಾಮಯ:' ಹಾಗೂ 'ವಸುದೇವಾತ್ಮಜಃ ಪುಣ್ಯ? ಎಂಬ ವಿಷ್ಣುಸಹಸ್ರನಾಮ 
ಹಾಗೂ ಶ್ರೀಕೃಷ್ಣಾಷ್ಟೋತ್ತರಶತನಾಮಸ್ತೋತ್ರಗಳಲ್ಲಿನ ಪದಗಳ ಅರ್ಥವಾಗಿದೆ. 

೫. ಕರಕಲಿತಚಕ್ರವಿದಳಿತನಕ್ರನಿಗೆ ಎಂಬುದು ಶ್ರೀಮದ್ಭಾಗವತದಲ್ಲಿ ಬಂದಿರುವ 
ಗಜೇಂದ್ರಮೋಕ್ಷದ ಉಲ್ಲೇಖವಾಗಿದೆ. ಗಜೇಂದ್ರನು ತನ್ನನ್ನು ಹಿಡಿದ ಮೊಸಳೆಯಿಂದ 
ಬಿಡುಗಡೆಗಾಗಿ ಬೇರಾವ ಮಾರ್ಗವನ್ನುಕಾಣದೇ, ಶ್ರೀಹರಿಯನ್ನು ಪ್ರಾರ್ಥಿಸಿದಾಗ ಅವನು 
ಕೂಡಲೇ ಆಗಮಿಸಿ ಮೊಸಳೆಯನ್ನು ಚಕ್ರದಿಂದ ಸಂಹರಿಸಿ ಗಜೇಂದ್ರನನ್ನು ಉದ್ದಾರ ಮಾಡಿದ 
ಪರಮಭಕ್ತವತ್ತಲ ಎಂದು ಭಾವ. 


೬. ಶ್ರೀಹರಿಯು ಗಜೇಂದ್ರನಿಗೆ ಮಾತ್ರವಲ್ಲದೇ ಆ ಮೊಸಳೆಗೂ ಸಹ ಸದ್ಗತಿಯನ್ನುನೀಡಿದ 
ವಿಶೇಷಾಂಶ ಶ್ರೀಮದ್ಭಾಗವತದಲ್ಲಿದೆ. 


೭. ದ್ರೌಪದಿಯನ್ನು ಸಂರಕ್ಷಿಸಿದನು ಎಂಬುದು ಶ್ರೀಮನ್ಮಹಾಭಾರತದ ಸಭಾಪರ್ವದಲ್ಲಿ 
ಬಂದಿರುವ ದ್ರೌಪದೀ ಮಾನಸಂರಕ್ಷಣೆಯ ಪ್ರಸಂಗದ ಉಲ್ಲೇಖ. ಶ್ರೀಹರಿಯು ದ್ರೌಪದಿಗೆ 
ಅಕ್ಚಯವಸ್ವವನ್ನುನೀಡಿ ಪರಿಪಾಲಿಸಿದ ಅದ್ಭುತ ಪ್ರಸಂಗವು ಅವನ ಭಕ್ಷವಾತ್ತಲ್ಯದ ಬಗ್ಗೆ ಬೆಳಕು 
ಚೆಲ್ಲುವ ಮತ್ತೊಂದು ವಿಶಿಷ್ಟ ಪ್ರಸಂಗ ಎಂದು ತಿಳಿಯಬೇಕು. 

೮. ಧ್ರುವರಾಜಗೊಲಿದಗೆ ಎಂಬ ಮಾತು ಶ್ರೀಮದ್ಭಾಗವತ ಚತುರ್ಥಸ್ಥಂದದಲ್ಲಿ ಬಂದಿರುವ 
ಬಾಲಕ ಧ್ರುವನ ತಪಸ್ಸಿಗೆ ಮೆಚ್ಚಿ ಶ್ರೀಹರಿಯು ಅವನಿಗೆ ಇಹ-ಪರಗಳ ಸಕಲ ಅಭೀಷ್ಟಗಳನ್ನು 
ಈಡೇರಿಸಿದ ಅಪೂರ್ವ ಪ್ರಸಂಗ, ತನ್ನನ್ನು ಆರಾಧಿಸಿದವನು ಒಬ್ಬ] ಚಿಕ್ಕ ಬಾಲಕ ಎಂದು ಉಪೇಕ್ಷಿಸದೇ 
ಅವನ ಭಕ್ತಿ ಶ್ರದ್ಧೆಗಳಿಗೆ ಮೆಚ್ಚಿ ಅನುಗ್ರಹಿಸಿದ ಶ್ರೀಹರಿಯ ಕಾರುಣ್ಯ ಅನುಪಮ ಎಂದು ಭಾವ. 

೯. ಬೇಲೂರು ಚೆನ್ನಿಗರಾಯ ಎಂಬುದು ಇಲ್ಲಿ] ಗಮನಾರ್ಹ ಎನ್ನಿಸುವ ಪದ. ತನ್ನ ಅದ್ಭುತ 
ಶಿಲ್ಪಕಲಾ ಸೌಂದರ್ಯದಿಂದಾಗಿ ಜಗತ್ತಿನ ಅಚ್ಚರಿಗಳಲ್ಲಿ ಒಂದು ಎನ್ನಿಸಿರುವ ಬೇಲೂರಿನ 
ಕೇಶವನ ಪ್ರಸ್ತಾಪ ಇದಾಗಿದೆ. ಈ ಉಲ್ಲೇಖದಿಂದಾಗಿ ಶ್ರೀಕನಕದಾಸರು ಈ ಹರಿಭಕ್ತಿಸಾರ 
ಕೃತಿಯನ್ನು ರಚಿಸಿದ್ದು ಬೇಲೂರಿನಲ್ಲಿಎಂಬ ವಿಶೇಷಾಂಶ ತಿಳಿಯುವುದು. 


೧೧೦. ಚನ್ನಕೇಶವನೆ ಜಯಜಯ : ೩೩೧ 


೧೦. ಮಂಗಳ ಎಂಬುದು ಶ್ರೀಹರಿಯ ಒಂದು ವಿಶೇಷನಾಮ ಹಾಗೂ ರೂಪಎಂಬುದು 
ಗಮನಿಸಬೇಕಾದ ಇನ್ನೊಂದು ಅಂಶ: ಮಂಗಲಾನಾಂ ಚ ಮಂಗಲಮ್‌; ಪವಿತ್ರಂ ಮಂಗಲಂ 
ಪರಮ್‌ (ಶ್ರೀವಿಷ್ಣುನಹಸ್ರನಾಮ). 

೧೧. ಶ್ರೀಕನಕದಾಸರ ಮತ್ತೊಂದು ಸುಪ್ರಸಿದ್ಧವಾದ ಕೃತಿ "ಈಶ ನಿನ್ನಚರಣ ಭಜನೆ' ಎಂಬ 
ಕೇಶವನಾಮವು ಸಹ ಬೇಲೂರಿನಲ್ಲೇ ರಚಿತವಾಯಿತು ಎಂಬುದು ಅದರ ಕೊನೆಯಲ್ಲಿಬರುವ 
ವೇಲಾಪುರದ ಕೇಶವ ಎಂಬ ಮಾತಿನಿಂದ ತಿಳಿಯುವುದು. 


ಸತ ಸೇ ಈ ಕ 


೧೧೧. ಚನ್ನಕೇಶವನೆ ಜಯಜಯ 


ಜಯ ಸುರೇಂದ್ರವರಾರ್ಚಿತಾಂಘ್ರಿಯೆ 

ಜಯ ಪುರಾಧಿಪಸಂಸ್ತುತಾತ್ಮನೆ 

ಜಯ ಮಹಾಮುನಿಯೋಗಗಮ್ಯನೆ ಮೇಘಮೇಚಕನೆ । 

ಜಯ ಜನಕಜಾಮುಖಾಬ್ಬಮಿತ್ರನೆ 

ಜಯ ಕಲಾಧಿಪಸೂರ್ಯನೇತ್ರನೆ 

ಜಯ ಜಯ ಜಗನ್ನಾಥದೇವನೆ ಚೆನ್ನಕೇಶವನೆ I ೧೧೧ ॥ 


॥ ಇಲ್ಲಿಗೆ ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ ಕೃತಿಯು ಮುಕ್ತಾಯವಾಯಿತು ॥ 


ಅ: ಶ್ರೀಸುರೇಂದ್ರ ಎನ್ನಿಸಿದ ದೇವೇಂದ್ರ ಮೊದಲಾದ ಶ್ರೇಷ್ಠರಿಂದ ಪೂಜಿತವಾದ 
ಪಾದಕಮಲ ಉಳ್ಳ ಶ್ರೀಹರಿಯೇ ನೀನು ಸರ್ವೋತ್ತಮ; ಇಂದ್ರಾದಿ ಸಕಲ ಪುರಗಳಿಗೆ 
ಅಧಿಪತಿಗಳಾದ ದೇವತೆಗಳಿಂದ ವಿಶೇಷವಾಗಿ ಸುತಿಸಲ್ಪಟ್ಟ, ಸರೂಪನಾದ ದೇವನೆ ನೀನು 
ಸರ್ವೋತ್ತಮನು; ಮಹಾಮುನಿಗಳಾದ ಶುಕಮುನಿಗಳು ಮೊದಲಾದವರ ಯೋಗಕ್ಕೆ 
ನಿಲುಕುವಂತಹ ಭಗವಂತನೇ ನೀನು ಸರ್ವೋತೃಷ್ಟನು. ಮೇಘಶ್ಯಾಮನೆನ್ನಿಸಿದ 
ಶ್ರೀಕೃಷ್ಣನೆ ನಿನಗಿಂತ ಮಿಗಿಲಾದವನು ಯಾರೂ ಇಲ್ಲ, ಜನಕಪುತ್ರಿಯಾದ ಜಾನಕಿಯ 
ಮುಖಕಮಲವನ್ನುಅರಳಿಸುವ ಸೂರ್ಯನೆನಿಸಿದ ಶ್ರೀರಾಮನೆ ನೀನು ಪರಮಪುರುಷ; 
ಚಂದ್ರಸೂರ್ಯರಿಗೆ ಕಣ್ಣುಗಳಲ್ಲಿ ಆಶ್ರಯ ನೀಡಿರುವ ಪರಮಾತ್ಮನಾದವನು 
ನೀನು ಅನುಪಮನು; ಜಗತ್ತಿಗೆ ಒಡೆಯನಾದ ಶ್ರೀಚೆನ್ನಕೇಶವನಾದ ನೀನು 
ಸರ್ವೋತ್ತಮೋತ್ತಮನು. 

ವಿ.: ೧. ಮಂಗಳ ಪದ್ಯಗಳಲ್ಲಿ ಕೊನೆಯದಾದಇದು ಶ್ರೀಹರಿಯು ಸರ್ವೋತ್ತಮ ಎಂದು 
ಜಯಕಾರದ ಮೂಲಕ ಸೂಚಿಸುತ್ತಾ, ಕೃತಿಯ ಪರಿಸಮಾಫ್ತಿಯನ್ನು ಮಾಡುವುದು. 


೩೩೨ ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ 


೨. ಸುರೇಂದ್ರ ಎಂದರೆ, ಸುರರ ಒಡೆಯನಾದ ದೇವೇಂದ್ರ ಎಂದರ್ಥ. ವರ ಎಂದರೆ 
ಶ್ರೇಷ್ಠ ಎಂದರ್ಥ. ದೇವೇಂದ್ರ ಮೊದಲಾದ ಶ್ರೇಷ್ಠರಿಂದ ಪೂಜಿತನಾದವನು ಶ್ರೀಹರಿ ಎಂದು 
ಭಾವ. 


೩. ಇಲ್ಲಿ ಪುರಗಳು ಎಂದರೆ, ಬ್ರಹ್ಮಾದಿ ದೇವತೆಗಳ ಸತ್ಯಾದಿ ಲೋಕಗಳು ಎಂದರ್ಥ. 
ಅವುಗಳ ಒಡೆಯರಾದ ಬ್ರಹ್ಮಾದಿ ದೇವತೆಗಳಿಂದ ಶ್ರೀಹರಿಯು ವಿಶೇಷವಾಗಿ ಸ್ತುತಿಸಲ್ಪಡುವ 
ಪರದೇವತೆ ಎಂದು ಭಾವ. 


೪. ಮಹಾಮುನಿಗಳು ಎಂದರೆ, ಶುಕಾಚಾರ್ಯರು ಮೊದಲಾದವರು. ಇದು 
ಮಹಾಮುನಿಕೃತೇ ಎಂಬ ಶ್ರೀಮದ್ಭಾಗವತದ ಭಾವವಾಗಿದೆ. ಅಂತಹವರ ಯೋಗ ಎಂದರೆ 
ಪರಮಭಕ್ತಿರೂಪವಾದ ಆರಾಧನೆ ಎಂದರ್ಥ. ಅದಕ್ಕೆ ಒಲಿಯುವ ಕರುಣಾಳು ಶ್ರೀಹರಿ 
ಎಂದು ಭಾವ. 


೫. ಮಹಾಮುನಿ ಎಂಬುದಕ್ಕೆ ಶ್ರೀಕನಕದಾಸರು ನಂಬಿದ ದ್ವೈತಮತದ ಪ್ರತಿಷ್ಠಾಪಕರಾದ 
ಶ್ರೀಮನ್ನಧ್ವಾಚಾರ್ಯರು ಎಂಬ ಅರ್ಥವೂ ಹೊಂದುವುದು: ಆನಂದತೀರ್ಥಮುನೀಂದ್ರ- 
ಕೃತಾ (ದ್ವಾದಶಸ್ತೋತ್ರ). ಆನಂದತೀರ್ಥಮಹಾಮುನಿರಾಜೋ ಹರಿಗಾಥಾಮ್‌ 
(ದ್ವಾದಶಸ್ತೋತ್ರ). 


೬. ಮೇಘಮೇಚಕನೆ ಎಂದರೆ ಮೇಘಶ್ಯಾಮ ಎಂದರ್ಥ. ಈ ಪದವು ಶ್ರೀಹರಿಯ 
ಶ್ರೀರಾಮರೂಪ ಹಾಗು ಶ್ರೀಕೃಷ್ಣರೂಪ ಎರಡಕ್ಕೂ ಅನ್ವಯಿಸುವುದು. 


೭. ಜನಕಜಾಮುಖಾಬ್ದಮಿತ್ರನೆ; ಜನಕಜ ಎಂದರೆ ಜನಕರಾಜನ ಪುತ್ರೀತ್ವೇನ 
ಅವತರಿಸಿದ ಮಹಾಲಕ್ಷ್ಮೀಸ್ವರೂಪಳಾದ ಶ್ರೀಸೀತಾದೇವಿ ಎಂದರ್ಥ. ಅಂತಹ ಜಾನಕಿಯ 
ಮುಖಕಮಲವನ್ನು ಅರಳಿಸುವ ಸೂರ್ಯ ಎಂದರೆ ಶ್ರೀರಾಮ ಎಂದರ್ಥ: ಅಬ್ದ -ಕಮಲ; 
ಮಿತ್ರ-ಸೂರ್ಯ. 


೮. ಕಲಾಧಿಪಸೂರ್ಯನೇತ್ರನೆ; ಕಲಾಧಿಪ ಎಂದರೆ ಚಂದ್ರ, ಕಲಾಧಿಪನಾದ ಚಂದ್ರ 
ಹಾಗೂ ಸೂರ್ಯರಿಗೆ ತನ್ನ ಕಣ್ಣುಗಳಲ್ಲಿ ಆಶ್ರಯ ನೀಡಿರುವವನು ಎಂದು ಇದಕ್ಕೆ 
ಅರ್ಥ: ಶಶಿಸೂರ್ಯನೇತ್ರಮ್‌ (ಗೀತಾ ೧೧/೧೯). ಬಿಭರ್ತಿ ಬಾಲಸ್ತವ ಪುಷ್ಠವಂತೌ 
(ರುಗ್ನಿಣೀಶವಿಜಯ ೩/೫೭). 


೯. ಮೇಘಮೇಚಕ ಹಾಗೂ ಕಲಾಧಿಪಸೂರ್ಯನೇತ್ರ ಎಂಬ ಎರಡು ವಿಶೇಷಗಳು 
ಶ್ರೀರಾಮ ಹಾಗೂ ಶ್ರೀಕೃಷ್ಣ ಈ ಎರಡೂ ರೂಪಗಳಿಗೂ ಸಮಾನವಾಗಿ ಅನ್ವಯಿಸುವವು. ಆ 
ಎರಡು ರೂಪಗಳು ಸಹ ಶ್ಯಾಮಲ ವರ್ಣದ ರೂಪಗಳು: ಶ್ಯಾಮಂ (ತಂತ್ರಸಾರಸಂಗ್ರಹ), 
ಹರಿನ್ಮಣಿನಿಭಮ್‌ (ತಂತ್ರಸಾರಸಂಗ್ರಹ). ಅದರಂತೆ ಜನಕಜಾಮುಖಾಬ್ದಮಿತ್ರ 


೧೦೧. ಚನ್ನಕೇಶವನೆ ಜಯ ಜಯ ೩೩೩ 


ಎಂಬುದು ಮುಖ್ಯವಾಗಿ ಶ್ರೀರಾಮ ರೂಪಕ್ಕೆ ಅನ್ವಯಿಸಿದರೆ ಮತ್ತೊಂದು ರೀತಿಯಲ್ಲಿ 
ಶ್ರೀಕೃಷ್ಣರೂಪಕ್ಕೂ ಅನ್ವಯಿಸುವುದು. ಜನಕಜೆಯಾದ ಮಹಾಲಕ್ಷ್ಮಿಯೇ ಭೀಷ್ಠಕ ಪುತ್ರಿಯಾದ 
ರುಗ್ಡಿಣೀ ಆದ್ದರಿಂದ. ಹೀಗೆ ಶ್ರೀರಾಮ ಹಾಗೂ ಶ್ರೀಕೃಷ್ಣರೂಪಗಳ ಪ್ರಸ್ತಾಪವನ್ನು ಈ 
ಮಂಗಳಪದ್ಯದಲ್ಲಿ ಮಾಡಿರುವುದು ಪ್ರಾರಂಭದ ಸುಮಾರು ೧೬ಪದ್ಯಗಳಲ್ಲಿ ಶ್ರೀರಾಮ 
ಹಾಗೂ ಶ್ರೀಕೃಷ್ಣರೂಪಗಳನ್ನು. ಈ ಕೃತಿಯಲ್ಲಿ ಶ್ರೀಕನಕದಾಸರು ವಿಶೇಷವಾಗಿ ವರ್ಣಿಸಿರುವುದಕ್ಕೆ 
ಗಮಕದಂತಿದೆ. 


೧೦. ಕಲಿಯುಗದಲ್ಲಿಮುಖ್ಯವಾಗಿ ತ್ವರಿತ ಸಿದ್ಧಿಗಾಗಿ ಶ್ರೀರಾಮಹಾಗೂ ಶ್ರೀಕೃಷ್ಣರೂಪಗಳ 
ಉಪಾಸನೆ ವಿಶೇಷವಾಗಿ ವಿಹಿತವಾಗಿದೆ ಎಂಬ ವಿಶೇಷಾಂಶವು ಇದರಿಂದ ಸೂಚಿತ. 


೧೧. ಜಗನ್ನಾಥ ಹಾಗೂ ದೇವ ಎಂಬ ಎರಡು ಪದಗಳು ಶ್ರೀಹರಿಯ ಎಲ್ಲರೂಪಗಳಿಗೂ 
ಅನ್ವಯಿಸುವಂತಹುವು. ಅವನು ಜಗತ್ತಿಗೆ ನಾಥನಾದ್ದರಿಂದ ಜಗನ್ನಾಥ. ಜಗತ್‌ ಎಂಬುದಕ್ಕೆ 
ವಾಯು ಎಂಬ ಅರ್ಥವೂ ಕೋಶಗಳಲ್ಲಿದೆ. ಈ ಅರ್ಥದಲ್ಲಿ ಜಗನ್ನಾಥ ಎಂಬುದಕ್ಕೆ 
ಭಾರತೀರಮಣನ ಒಡೆಯ ಎಂದೂ ಅರ್ಥವಾಗುವುದು. ದೇವ ಎಂಬುದು ಶ್ರೀಹರಿಯು 
ಕ್ರೀಡಾದಿ ಗುಣವಿಶಿಷನಾದ ಸರ್ವೋತ್ತಮೋತ್ತಮ ದೇವತೆ ಎಂಬ ವಿಶೇಷಾರ್ಥವನ್ನು 
ಸೂಚಿಸುವುದು. 

೧೨. ಜಯ ಎಂಬುದಕ್ಕೆ ಈ ಮೊದಲೆ ತಿಳಿಸಿರುವಂತೆ ಉತ್ಕೃಷ್ಟ ಶ್ರೇಷ್ಠ ಎಂದರ್ಥ. 


೧೩. ಹೀಗೆ ಈ ಪದ್ಯದೊಂದಿಗೆ ಶ್ರೀಹರಿಭಕ್ತಿಸಾರ ಕೃತಿಯು ಮುಕ್ತಾಯವಾಗಿದೆ. 
ಶ್ರೀಕನಕದಾಸರು ತಮ್ಮ ಬೇಲೂರಿನ ವಾಸ್ತವ್ಯದಲ್ಲಿ ಶ್ರೀಹರಿಯ ಚೆನ್ನಕೇಶವ ಮೂರ್ತಿಯನ್ನು 
ವಿಶೇಷವಾಗಿ ಆರಾಧಿಸುತ್ತಾ ಆ ಮೂರ್ತಿಯಲ್ಲಿತಮ್ಮ ಉಪಾಸ್ಯ ಮೂರ್ತಿಯಾದ ಕಾಗಿನೆಲೆ, 
ಬಾಡ ಹಾಗೂ ಬಂಕಾಪುರ ಕ್ಷೇತ್ರಗಳಲ್ಲಿನ ಆದಿಕೇಶವರೂಪವನ್ನು ಸ್ಮರಣೆಗೆ ತಂದುಕೊಂಡು 
ವಿಶೇಷವಾಗಿ ಸ್ತುತಿಸಿರುವರು. 


೧೪. ಬೇಲೂರು ಆ ಕಾಲದಲ್ಲಿ ವೈಷ್ಣವರಿಗೆ ಪ್ರಧಾನವೆನ್ನಿಸಿದ ಕ್ಷೇತ್ರಗಳಲ್ಲಿ ಒಂದಾಗಿತ್ತು. 
ಶ್ರೀಮನ್ನಧ್ವಾಚಾರ್ಯರ ಸಾಕ್ಟಾ! ಚ್ಲಿಷ್ಟರಾಗಿ "ಕರ್ನಾಟಕಪೂರ್ವಸಜ್ಜನಗುರು' ಎಂಬ ಪ್ರಸಿದ್ಧಿಗೆ 
ಪಾತ್ರರಾಗಿದ್ದ ಶ್ರೀಪದ್ಮನಾಭತೀರ್ಥರು ಬೇಲೂರಿನ ಚೆನ್ನಕೇಶವನ ಸನ್ನಿಧಾನದಲ್ಲಿ ಅನೇಕ 
ವರ್ಷಗಳ ಕಾಲ ನೆಲೆಸಿದ್ದನ್ನುಆ ದೇವಸ್ಥಾನದಲ್ಲಿನ ಶಿಲಾಶಾಸನವೊಂದು ದೃಢಪಡಿಸುವುದು. 
ಅನಂತರದ ಕಾಲದಲ್ಲೂ ಶ್ರೀವಾದಿರಾಜಸ್ವಾಮಿಗಳು, ಶ್ರೀಪುರಂದರದಾಸರು ಮೊದಲಾದ 
ಮಹನೀಯರು ಈ ಕ್ಷೇತ್ರವನ್ನು ಸಂದರ್ಶಿಸಿದ್ದರೆಂದು ಅವರ ಚರಿತ್ರೆಗಳಲ್ಲಿ ಉಲ್ಲೇಖವಿದೆ. 
ಶ್ರೀವೈಕುಂಠದಾಸರೆಂಬ ಒಬ್ಬ: ಹರಿದಾಸರು ಇಲ್ಲಿಯ ನಿವಾಸಿಗಳಾಗಿದ್ದು _ಶ್ರೀಪುರಂದರದಾಸರು 
ಮೊದಲಾದವರ ಒಡನಾಡಿಗಳಾಗಿದ್ದರೆಂದು ಪ್ರತೀತಿ ಇದೆ. 


೩೩೪ ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ 


೧೫. ಹೀಗೆ ಪರಮವೈಷ್ಟವಕ್ಟೇತ್ರವೆನ್ನಿಸಿದ ಬೇಲೂರಿನಲ್ಲಿಇಂತಹ ಅಮೋಘ ಕೃತಿಯನ್ನು 
ರಚಿಸಿದ ಶ್ರೀಕನಕದಾಸರು ಮುಂದೆ ಉಡುಪಿಯನ್ನು ಸಂದರ್ಶಿಸಿ ಶ್ರೀಕೃಷ್ಣನ ವಿಶೇಷ ದರ್ಶನ 
ಭಾಗ್ಯವನ್ನು ಪಡೆದದ್ದು ಈ ಕೃತಿ ರಚನೆಯ ಫಲಶ್ರುತಿ ಎಂಬಂತಿದೆ. 


ಭಿರುವಿತುತು 


1 ಇಲ್ಲಿಗೆ ಶ್ರೀಕನಕದಾಸರ ಹರಿಭಕ್ತಿಸಾರ ಕನ್ನಡ ಅನುವಾದ, ವಿವರಣೆ 
ಮುಕ್ತಾಯವಾಯಿತು || 


॥ ಶ್ರೀಕೃಷ್ಣಾರ್ಪಣಮಸ್ತು ॥ 


ಸಮರ್ಪಿತಂ ಮಯಾ ಭವೇತ್‌ ಸುಮಧ್ದನುತ್ತವಾಣಿನಾ । 
ರಮಾರಮೇಶ ಪಾದಯೋಃ ಪ್ರಭಂಜನಾಭಿದಾಯುಜ ॥ 


ಚಚದ 


ಪರಿಶಿಷ್ಟ- ೧ 
ಶ್ರೀಕನಕದಾಸರ ಸೂಕ್ತಿರೂಪದ ಕೀರ್ತನೆಗಳು” 
೧. ಅಹುದಾದರಹುದೆನ್ನಿ ಅಲ್ಲವಾದರಲ್ಲವೆನ್ನಿ 
ರಾಗ: ಮುಖಾರಿ | ತಾಳ: ರುಂಪೆತಾಳ 
ಅಹುದಾದರಹುದೆನ್ನಿ ಅಲ್ಲವಾದರಲ್ಲವೆನ್ನಿ ॥ ಪ॥ 
ಬಹುಜನರು ನೆರೆ ತಿಳಿದು ಪೇಳಿ ಮತ್ತಿದನು ॥ ಅ.ಪ. ॥ 
ದೇವರಿಲ್ಲದ ಗುಡಿಯು ಹಾಳುಬಿದ್ದಂಗಡಿಯು 
ಭಾವವಿಲ್ಲದ ಭಕುತಿಯದು ಕುಹಕಯುಕುತಿ 
ಹೇವವಿಲ್ಲದ ಹೆಣ್ಣು ಗಜುಗ ಬೆಳೆದ ಕಣ್ಣು 
ಸೇವೆಯರಿಯದ ಧಣಿಯು ಅವ ಕಲ್ಲಖಣಿಯು ॥೧॥ 
ಧರ್ಮವಿಲ್ಲದ ಅರಸು ಮುರಿದ ಕಾಲಿನ ಹೊರಸು 
ನಿರ್ಮಳಿಲ್ಲದ ಮನಸು ಅದು ಕಜ್ಜಿತಿನಿಸು 
ಶರ್ಮವಿಲ್ಲದ ಗಂಡು ಕರಿಯ ಒನಕೆಯ ತುಂಡು 
ಮರ್ಮವಿಲ್ಲದ ಮಾತು ಒಡಕು ಮೊಗೆಯ ತೂತು ॥೨॥ 
ಮಕ್ಕಳಿಲ್ಲದ ಸಿರಿಯು ಕೊಳೆತ ತೆಂಗಿನ ತುರಿಯು 
ಸೌಖ್ಯವಿಲ್ಲದ ಊಟ ಅದು ಕಾಳಕೂಟ 
ಒಕ್ಕಲಿಲ್ಲದ ಊರು ಹಡಿಕೆ ನಾರುವ ನೀರು 
ಸೊಕ್ಕಿ ನಡೆಯುವ ಭೃತ್ಯ ಅವ ಕ್ರೂರಕೃತ್ಯ 1೩॥ 
ಕಂಡು ಕರೆಯದ ನೆಂಟ'ಮೊನೆಯು ಕೆಟ್ಟಿಹ ಕಂಟ 
ಉಂಡು ನಗದಿಹ ಮೋರೆ ಅದುವೆ ಕಹಿಯ ಸೋರೆ 
ದಂಡಿಗಂಜುವ ಬಂಟ ಒಡಕುಹರವಿಯ ಕಂಠ 
ಗಂಡಗಂಜದ ನಾರಿ ಅವಳೆ ಹೆಮ್ಮಾರಿ WY 1 
ಬಿಟ್ಟು ಆಡುವ ಗೆಣೆಯು ಹರಕು ತೊಗಲಿನ ಮಿಣಿಯು 
ಕೊಟ್ಟುಪೇಳುವ ದಾತ ಅವ ಹೀನ ಜಾತ 
ಸೃಷ್ಟಿಯೊಳು ಕಾಗಿಗೆನೆಲೆಯಾದಿಕೇಶವನಂಘ್ರಿ 
ಮುಟ್ಟಿ ಭಜಿಸದ ನರನು ಅವ ಹುಳುಕಮರನು 1೫॥ 
೧. ಶ್ರೀಕನಕದಾಸರ ಹರಿಭಕ್ತಿಸಾರದ ಪೀಠಿಕೆಯಲ್ಲಿ ಈಗಾಗಲೇ ತಿಳಿಸಿರುವಂತೆ ಅವರ ಸಮಗ್ರ ಭಕ್ತಿಗೀತೆಗಳ 
ಸಾರಸರ್ವಸ್ವ ರೂಪದ ಕೃತಿ. ಇದಕ್ಕೆ ಅವರ ಅನೇಕ ಕೀರ್ತನೆಗಳು ಇದಕ್ಕೆ ವಿವರಣೆಯಂತಿವೆ. 
ಅನುವಾದದಲ್ಲಿ ಅಂತಹ ಕೆಲವು ಕೀರ್ತನೆಗಳನ್ನು ಈಗಾಗಲೇ ಕೊಡಲಾಗಿದೆ. ಹರಿಭಕ್ಕಿಸಾರದ 
ಅಧ್ಯಯನಕ್ಕೆ ಉಪಯುಕ್ತವೆನ್ನಿಸುವಂತಹ ಸೂಕ್ತಿರೂಪದ ಕೀರ್ತನೆಗಳ ಸಂಗ್ರಹವನ್ನು ಈ ಪರಿಶಿಷ್ಟ 
ಒಳಗೊಂಡಿದೆ. 


೩೩೬ ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ 


ಹ ಅಹುದಾದಡಹುದೆನ್ನಿ ಅಲ್ಲವಾದಡಲ್ಲವೆನ್ನಿ 
ರಾಗ: ಸಾವೇರಿ ತಾಳ: ಮಠ್ಯತಾಳ 
ಅಹುದಾದಡಹುದೆನ್ನಿ ಅಲ್ಲವಾದಡಲ್ಲವೆನ್ನಿ 
ಸಹಜವಿದು ಸಜ್ಜನರ ಮನಕೆ ಸಮ್ಮತವು  ಪ॥ 
ಕರಿಕೆಯಿಲ್ಲದ ಬಾಳು ಕರಿವರದನ ದಯೆ ಕೇಳು 
ಅರಿತವರಿರೆ ಮನೆಯೊಳು ಅದು ಸ್ವರ್ಗವು ಕೇಳು 
ಕರಣಿಕರೊಳಗಣ ನಂಟು ಕಟ್ಟಿದ ಹಣವಿನ ಗಂಟು 
ಗುರುವಿನ ವಾಕ್ಯದಿ ಭಕ್ತಿ ಇಹಪರಕದು ಮುಕ್ಕಿ WON 
ಒಕ್ಕಲಿಗಾಗದ ಗವುಡ ರೊಕ್ಕವ ಪಡೆವಾ ಕೊರಗ 
ಮಕ್ಕಳ ಪಡೆವುದು ಪುಣ್ಯ ಅದು ಕೇಳಿರಿಯಣ್ಣ 
ಇಕ್ಕುವ ಅನ್ನವು ಧರ್ಮ ಇಹಪರಕದು ಅತಿ ಧರ್ಮ 
ಬಿಕ್ಕಳಿಕಿಕ್ಕಿದ ವ್ಯಾಧಿ ಯಮವಪುರಕದು ಹಾದಿ I ೨॥ 
ಕಂಡರೆ ಸೇರದ ನಾರಿ ಕೆಂಡವನುಗುಳುವ ಮಾರಿ 
ದಂಡವ ತೆರಿಸುವ ಪುತ್ರ ಹಗೆಗಳಿಗವ ಮಿತ್ರ 
ಉಂಡರೆ ಸೇರದ ತಾಯಿ ಉರಗನ ಮೆಕ್ಕೆಯಕಾಯಿ 
ಹಿಂಡನು ಅಗಲಿದ ಗೋವು ಹುಲಿಗಿಕ್ಕಿದ ಮೇವು 1೩1 
ಪರನಾರಿಯರೊಡನಾಟ ಗರಳಲವನಟ್ಟುಂಬಾಟ 
ಬರೆದೂ ಅರಿಯದ ಲೆಕ್ಕ ಕಡೆಯಲಿ ಬಹುದು 
ಇರಿತಕೆ ಬೆದರುವ ಮದಕರಿ ಮರಿಯೆಂಬ ಕೋಡಗ ಮರಿ 
ಕರೆ ಬರಲರಿಯದ ಗಂಡ ಅವ ನಾಚಿಕೆ ಭಂಡ 1೪॥ 
ಸಮಯಕ್ಕೊದಗದ ಅರ್ಥ ಸಾವಿರವಿದ್ದರು ವ್ಯರ್ಥ 
ಸವತಿಯರೊಳಗಣ ಕೂಟ ಎಳನಾಗರ ಕಾಟ 
ಅಮರರಿಗೊದಗದ ಯಾಗ ಆಡಿನ ಮೇಲಣ ರೋಗ 
ನಮ್ಮ ಆದಿಕೇಶವನ ಭಕ್ಕ ಅವ ಜೀವನ್ಮುಕ್ತ 1 ೫॥ 


ಸಸ 


ಪರಿಶಿಷ್ಟ- ೧: ಶ್ರೀಕನಕದಾಸರ ಸೂಕ್ತಿರೂಪದ ಕೀರ್ತನೆಗಳು ೩೩೭ 


೩. ಆರು ಬಾಳಿದರೇನು ಊರನಾಳಿದರೇನು 


ರಾಗ: ಸಾವೇರಿ ತಾಳ: ಛಾಪುತಾಳ 
ಆರು ಬಾಳಿದರೇನು ಊರನಾಳಿದರೇನು 
ನಾರಾಯಣನ ಸ್ಥರಣೆ ನಮಗಿಲ್ಲದ ಪ 
ಆದರಣೆಯಿಲ್ಲದೂಟ ಅಮೃತಾನ್ನವಾದರೇನು 
ವಾದಿಸುವ ಸತಿಸುತರು ಇದ್ದರೇನು 
ಕ್ರೋಧವನು ಬಗೆವ ಸೋದರರಿದ್ದು ಫಲವೇನು 
ಮಾದಿಗರ ಮನೆಯಲ್ಲಿ ಮದುವ್ಯಾದರೇನು IO 
ಹರಕಿಗಿಲ್ಲದ ಹಣವು ಹತ್ತಲಕ್ಷವಿದ್ದರೇನು 
ವರವ ಕೊಡದ ದೈವ ವಡೆದರೇನು ಎ- 
ಡರಿಗಾಗದ ನಂಟ ಎಷ್ಟುಬಾಳಿದರೇನು 
ಬರಿದೆ ಕೆಟ್ಟದ್ದಾಡುವರು ಬಯಲಾದರೇನು I ೨ 
ಹಿಂದೆ ನಿಂದ್ಯವನುಡಿವ ಹೆಂಡರಿದ್ದುಫಲವೇನು 
ಉಂಡುಂಡು ಮಲಗುವಾಳುಗಳಿದ್ದರೇನು 
ಗಂಡನಿಲ್ಲದವಳಿಗೆ ಎಷ್ಟುಭಾಗ್ಯವಿದ್ದರೇನು ಪ್ರ- . 
ಚಂಡನಾದ ಮೇಲೆ ಮಗನ ಗೊಡವ್ಯೇನು 1೩॥ 
ಅಕ್ಕರಲ್ಲದವಳಿಗೆ ಮಕ್ಕಳಿದ್ದು ಫಲವೇನು 
ಹೊಕ್ಕು ಬೆರೆಯದ ನಂಟತನಗಳೇನು 
ರೊಕ್ಕವಿಲ್ಲದ ಮೇಲೆ ದಂದುಗವಿದ್ದುಫಲವೇನು 
ಮರ್ಕಟನ ಕೈಯಲ್ಲಿಮಾಣಿಕ್ಯವಿದ್ದರೇನು ೪॥ 
ಸಾವಿಗಿಲ್ಲದ ಔಷಧಿ ಸಂಜೀವನವಾದರೇನು 
ದೇವತ್ವವಿಲ್ಲದ ಕವಿಶ್ವವೇನು 
ಹೇವವಿಲ್ಲದ ಗಂಡು ಹೆಚ್ಚಾಗಿ ಬದುಕಿದರೇನು 
ಹಾವಿನ ಹೆಳಲಲ್ಲಿ ಹಣವಿದ್ದರೇನು 1೫॥ 
ಕಣ್ಣಿಲ್ಲದವನಿಗೆ ಕನ್ನಡಿಯಿದ್ದು ಫಲವೇನು 
ಪುಣ್ಯವಿಲ್ಲದವನು ಪ್ರೌಢಿಮೆ ಮೆರೆದರೇನು 
ಉಣ್ಣಬಾರದವರಲ್ಲಿಊರ ಔತಣವಾದರೇನು 
ಹಣ್ಣು ಬಿಡದ ಮರ ಹಾಳಾದರೇನು ೬ 


೩೩೮ 


ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ 


ಅಲಗನ ಕೂಡೆ ಸಂಗವ ಮಾಡಿ ಫಲವೇನು 

ಬಲ್ಲಂಥವಿಲ್ಲದವನ ಬದುಕದೇನು 

ಕಲಾಂತರಕೆ ಕಾಗಿನೆಲೆ ಆದಿಕೇಶವನ 

ನೆಪ್ಪಿನಲಿ ನೆನೆಯದಿಹನೆಲ್ಲಿದ್ದರೇನು ೭ 


೪. ಎನ್ನನುಡಿ ಪುಸಿಯಲ್ಲಈ ಜಗದೊಳು 


ರಾಗು ಕಾಂಬೋದಿ ತಾಳ: ರುಂಪೆತಾಳ 


ಎನ್ನನುಡಿ ಪುಸಿಯಲ್ಲಈ ಜಗದೊಳು ॥ ಪ॥ 
ಅರವಿಂದವಿಲ್ಲದಿಹ ಕೊಳವು ತಾ ಕಂಗೊಳದು 

ಹರಿಣಾಂಕನಿಲ್ಲದಿಹ ಇರುಳು ಮರುಳು 

ಸ್ವರಭೇದವಿಲ್ಲದಿಹ ಸಂಗೀತವಿಂಗೀತ 

ಸರಸವಿಲ್ಲದಿಹ ಸತಿಯ ಭೋಗ ತನುರೋಗ 1೧॥ 
ಪಂಥ ಪಾಡುಗಳನರಿಯದ ಬಂಟನವ ತುಂಟ 

ಅಂತರವರಿಯದಾ ವೇಶಿ ಹೇಸಿ 

ದಂತಿಯಿಲ್ಲದ ಅರಸು ಮುರಿದ ಕಾಲಿನ ಗೊರಸು 

ಅಂತಸ್ಥವಿಲ್ಲದ ಪ್ರಧಾನಿ ಮದ್ಯಪಾನಿ ॥೨॥ 
ಮಾಗಿಯಲಿ ಸತಿಯನಗಲಿದ ಕಾಂತನವ ಭ್ರಾಂತ 

ಪೂಗಣೆಯ ಗೆಲಿಯದಿಹ ನರನು ಗೋಖರ 

ಭೋಗಿಸದೆ ಇಹಪರಕೆ ಗಳಿಸಿದರ್ಥ ಅಪಾರ್ಥ 


ಕಾಗಿನೆಲೆಯಾದಿಕೇಶವನ ಭಕ್ತ ಮುಕ್ತ 1೩॥ 
೫. ಏನೂ ಇಲ್ಲವು ಎರಡು ದಿನದ ಸಂಸಾರ 
ರಾಗ: ಮುಖಾರಿ ತಾಳ: ರುಂಪೆತಾಳ 
ಏನೂ ಇಲ್ಲವು ಎರಡು ದಿನದ ಸಂಸಾರ ಇದನರಿತು 
ದಾನಧರ್ಮವ ಮಾಡೊ ಮನುಜ  ಪ॥ 
ಹಸಿದು ಬಂದವರಿಗೆ ಅಶನವೀಯಲು ಬೇಕು 
ಶಿಶುವಿಂಗೆ ಪಾಲ್ಚೆಣ್ಣೆ ನಡೆಸಬೇಕು 


ಹಸನಾದ ಭೂಮಿಯನು ಧಾರೆಯೆರೆಯಲು ಬೇಕು 
ಭಾಷೆಕೊಟ್ಟರೆ ಮಾತು ನಿಜವಿರಲು ಬೇಕು 1೧॥ 


ಪರಿಶಿಷ್ಟ- ೧: ಶ್ರೀಕನಕದಾಸರ ಸೂಕ್ತಿರೂಪದ ಕೀರ್ತನೆಗಳು ೩೩೯ 


ಕಳ್ಳತನವನು ಮಾಡಿ ಒಡಲು ಹೊರೆಯಲು ಬ್ಯಾಡ 

ತಳ್ಳಿಕಾರನು ಆಗಿ ತಿರುಗಬ್ಯಾಡ 

ಕುಳ್ಳಿರ್ದ ಸಭೆಯೊಳಗೆ ಕುಚ್ಚಿತವಾಡಲಿ ಬ್ಯಾಡ 

ಒಳ್ಳೆಯವನೆಂದರೆ ಉಬ್ಬಬ್ಯಾಡ | ॥೨॥ 
ದೊರೆತನವು ಬಂದಾಗ ಕೆಡು ನುಡಿಯಲು ಬ್ಯಾಡ 

ಸಿರಿಬಂದ ಕಾಲಕ್ಕೆ ಬಲು ಮೆರೆಯ ಬ್ಯಾಡ 

ಸಿರಿವರ ಕಾಗಿನೆಲೆಯಾದಿ ಕೇಶವನ ಚರಣವನು 

ನೆರೆನಂಬಿ ಸುಖಿಯಾಗೊ ಮನುಜ IEW 


ಸ 


೬. ಕಲಿಯೇರಿ ಬಂತು ನಾ ಕಡೆಹಾಯ್ದದೆಂತಯ್ಯ 
ರಾಗ: ಕಾಂಬೋದಿ ತಾಳ: ಅಟ್ಟತಾಳ 


ಕಲಿಯೇರಿ ಬಂತು ನಾ ಕಡೆಹಾಯ್ವದೆಂತಯ್ಯ 

ಕಲುಷಹರ ಶ್ರೀಕೃಷ್ಣಕೃಪೆಮಾಡೊ ತನಕ ॥ಪ॥ 
ಸತ್ಯಧರ್ಮಗಳೆಲ್ಲ ಎತ್ತ ಪೋದವೊ ಕಾಣೆ 

ಉತ್ತಮರ ಜೀವನಕೆ ದಾರಿಯಿಲ್ಲ 

ನಿತ್ಯದಲಿ ಕಳವು ವ್ಯಭಿಚಾರವುಳ್ಳವರೆಲ್ಲ 

ಅರ್ಥಸಂಪನ್ನರಾಗ್ಯನುಭವಿಸುತಿಹರು ೧॥ 
ಅತ್ತೆಯೇ ಸೊಸೆಯಾಗಿ ಸೊಸೆಯು ಅತ್ತೆಯು ಆಗಿ 

ಪುತ್ರ ಪಿತನಾಗಿ ಪಿತ ಪುತ್ರನಾಗಿ 

ಮತ್ತೆ ಗಂಡನಿಗೆ ಹೆಂಡತಿಯೆ ಗಂಡಳು ಆಗಿ 

ವರ್ತಿಸುವರಯ್ಯ ತಮಗೆದುರಿಲ್ಲವೆಂದು || ೨॥ 
ವಾವೆವರಸೆಯು ತಪ್ಪಿವೈರಿ ವರ್ಗವು ಹೆಚ್ಚಿ 

ದೇವ ಬ್ರಾಹ್ಮಣ ಗುರು ಹಿರಿಯರನು ಜರಿದು 

ಕೇವಲಾಧಮರೆಲ್ಲಸಿರಿ ಮದದಿ ಸೊಕ್ಕಿದರು 

ಕಾವರಾರೈ ಸಾಧು ಸಜ್ಜನರನೀಗ IA 

ವೇದವಿಪ್ರರು ತಮ್ಮ ವೃತ್ತಿ ಸ್ವಸಿಯ ಕಳೆದು 

ಆಧಾರವಿಲ್ಲದೆ ತಿರಿದು ತಿಂಬುವರು 

ಕಾದುವ ಶೂರರಿಗೆ ಕಾಸುಕೊಡುವವರಿಲ್ಲ 

ಮೇದಿನಿಗೆ ಬೀಳ್ವ ಮಳೆ ಖಂಡಮಂಡಲವು n ೪ i 


೩೪೦ ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ 


ಅನ್ನವಸ್ತಗಳಿಂದ ಚೆನ್ನಾಗಿ ಬಾಳುವರ 

ಭಿನ್ನತಂತ್ರವ ಮಾಡಿ ಕೆಡಿಸುತಿಹರು 

ಗನ್ನಗತಕವ ಮಾಳ್ಬಗ್ರಾಮಣ್ಯವನೆ ಕಲಿತು 

ಕುನ್ನಿಗಳು ಹೆಚ್ಚಿದರು ಕ್ರೂರ ಫಣಿಯಂತೆ En 
ಆಳಿದೊಡೆಯನಿಗೆರಡನೆಣಿಸುವಾತಗೆ ಒಳ್ಳೆ 

ಮಾಳಿಗೆಯ ಮನೆಯು ತುರುಧನಧಾನ್ಯವು 

ವೇಳೆವೇಳೆಗೆ ಬರುವ ಒಲಿದ ಹೆಂಡತಿ ಬಿಟ್ಟು 

ಸೂಳೆಯನೆ ನಂಬುವರು ಹೀನ ಮಾನವರು Wt 
ಪತಿವ್ರತೆಯರೆಂಬುವರು ಶತಸಹಸ್ತದಲೊಂದು 

ಮಿತಿಮೀರಿ ಇರುವರೈ ಇತರ ಜನರು 

ಮತಿಗೆಟ್ಟುಮನಸೋತು ಅನ್ಯಪುರುಷರ ಕೂಡಿ 

ರತಿಯೊಳಗೆ ಸಿಲುಕುವರು ರಮ್ಯದೊಳಗಿಹರು 1೭॥ 
ಹರಿಹರರ ಪೂಜೆಗಳು ಹಗರಣಗಳಾದವು 

ಉರಿಮಾರಿ ಚಾಮುಂಡಿ ಶಕ್ತಿಗಳಿಗೆ 

ಕುರಿಕೋಣ ನೈವೇದ್ಯ ಧೂಪದೀಪಗಳಿಂದ 

ಪರಮ ಭಕ್ತಿಯ ಮಾಡಿ ಪೂಜಿಸುವರಯ್ಯ ue 
ನಡೆವ ಕಾರ್ಯಗಳೆಲ್ಲನುಡಿಯಲೆನ್ನಳವಲ್ಲ 

ಒಡೆಯ ನೀನೆ ಬಲ್ಲೆ ಕಲಿಯುಗದ ಮಹಿಮೆ 

ತಡವ ಮಾಡಲಿಬೇಡ ತಾಳಲಾರದು ಲೋಕ 

ಮೃಡನ ವೈರಿಯ ಪೆತ್ತ ಆದಿಕೇಶವನೆ 1೯॥ 


ಈಶಃ 


೭. ಕಲಿ ಹೆಚ್ಚಿಬಂದಿತಲ್ಲ ರಂಗಯ್ಯ 


ರಾಗು ಕಲ್ಯಾಣಿ ತಾಳ: ಅಟ್ಟತಾಳ 
ಕಲಿ ಹೆಚ್ಚಿ ಬಂದಿತಲ್ಪ ರಂಗಯ್ಯ ಕಾಯೆನ್ನಸಿರಿಯ ನಲ್ಲ ॥ ಪ॥ 
ಬಲು ಘೋರ ಪಾತಕದಿ ಇಳೆಯು ತಲ್ಲಣಗೊಂಡು 
ಕಳವಳಿಸುತಿದೆ ಕಾಲ ವಿಪರೀತದಿ ॥ ಅ.ಪ. ॥ 
ಅತ್ತೆಯ ಸೊಸೆ ಬಯ್ವಳು - ಪುತ್ರರು ತಮ್ಮ 
ಹೆತ್ತ ತಾಯಿಯ ಬಿಡುವರು 


ಉತ್ತಮ ಗರತಿಗೆ ಅಪವಾದ - ಅವಿವೇಕ 


ಪರಿಶಿಷ್ಟ- ೧: ಶ್ರೀಕನಕದಾಸರ ಸೂಕ್ತಿರೂಪದ ಕೀರ್ತನೆಗಳು ೩೪೧ 


ಎತ್ತ ನೋಡಲು ಬೆಚ್ಚಿ ಬೆದರುತು- 
ನ್ನತ್ತತನದಲಿ ಮನೆಯ ರಚಿಸಿಹರು 
ಭಕ್ತಿಯೆಂಬುದ ಬಯಸದಿರುವರು 
ಕತ್ತಲಾಯಿತು ಕಲಿಯ ಮಹಿಮೆ IO I 


ನಿತ್ಯ ನೇಮವು ನಿಂತಿತು - ಹೋಯಿತು ಅಲ್ವ- 

ಜಾತಿಗೆ ಐಶ್ವರ್ಯವು 

ದಾತರಾದವರಿಗೆ ಧಾರಣೆ ಪಾರಣೆ 

ಜಾತಿನೀತಿಗಳೆಲ್ಲಒಂದಾಗಿ 

ಪಾತಕದಿ ಮನವೆರಗಿ ಮೋಹಿಪ 

ಮಾತಾಪಿತೃ ಗುರು ದೈವ ದ್ರೋಹದಿ 

ಭೂತಳವು ನಡುನಡುಗುತಿಹುದು ॥೨॥ 
ಬನ್ನಣೆ ಮಾತುಗಳು ಮತ್ತರಕ್ರೋಧಗಳು 

ಅನ್ಯಾಯದಿಂದ ಅರ್ಥವ ಗಳಿಸೋರು 

ತನ್ನಕಾಂತನ ಬಿಟ್ಟುಸ್ವ್ಟೀಯರು 

ಅನ್ಯರಿಗೆ ಮನವೆರಗಿ ಮೋಹಿಪರು 

ಬಣ್ಣಗೆಟ್ಟಿತು ವರ್ಣ ತಪ್ಪಿತು ಪ್ರ- 

ಸನ್ನ ಶ್ರೀ ನೆಲೆಯಾದಿಕೇಶವನೆ 1೩॥ 


ಸಸ 


೮. ಕೇಶವನೊಲುಮೆಯು ಆಗುವ ತನಕ 
ರಾಗ: ಶಂಕರಾಭರಣ ತಾಳ: ಅಟ್ಟತಾಳ 
ಕೇಶವನೊಲುಮೆಯು ಆಗುವ ತನಕ ಹರಿ- 
ದಾಸರೊಳಿರುತಿರು ಹೇ ಮನುಜ ॥ ಪ॥ 
ಕ್ಲೇಶಪಾಶಗಳ ಹರಿದು ವಿಲಾಸದಿ 
ದಾಸರ ನುತಿಗಳ ಪೊಗಳುತ ಮನದೊಳು ॥ ಅ.ಪ. ॥ 
ಮೋಸದಿ ಜೀವರ ಘಾಸಿಮಾಡಿದ ಪಾಪ 
ಕಾಶಿಗೆ ಹೋದರೆ ಹೋದೀತೆ 
ಶ್ರೀಶನ ಭಕುತರ ದೂಷಿಸಿದ ಫಲ 
ಕಾಸು ಕೊಟ್ಟರೆ ಬಿಟ್ಟೀತೆ 


೩೪೨ 


ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ 


ಭಾಷೆಯ ಕೊಟ್ಟುನಿರಾಶೆಮಾಡಿದ ಫಲ 

ಮೋಸವ ಮಾಡದೆ ಬಿಟ್ಟೀತೆ 

ಭೂಸುರಸ್ವವ ಹ್ರಾಸಮಾಡಿದ ಫಲ 

ಏಸೇಸು ಜನುಮಕು ಬಿಟ್ಟೀತೆ WO 
ಕನಕದ ಪಾತ್ರೆಯ ಘನತರ ಪ್ರಭೆಗಳು 

ಶುನಕನ ಮನಸಿಗೆ ಸೊಗಸೀತೆ 

ಹೀನ ಮನುಜನಿಗೆ ಜ್ಞಾನವ ಬೋಧಿಸೆ 

ಹೀನ ವಿಷಯವಳಿದ್ದೋದೀತೆ 

ಮಾನಿನಿ ಮನಸು ನಿಧಾನವಿಲ್ಲದಿರೆ 

ಮಾನಾಭಿಮಾನಗಳುಳಿದೀತೆ 

ಭಾನುಪ್ರಕಾಶನ ಭಜನೆಯ ಮಾಡದ 

ಹೀನಗೆ ಮುಕುತಿಯು ದೊರಕೀತೆ 1 ೨॥ 
ಸತ್ಯಧರ್ಮಗಳ ನಿತ್ಯವು ಬೋಧಿಸೆ 

ತೊತ್ತಿನ ಮನಸಿಗೆ ಸೊಗಸೀತೆ 

ತತ್ತ್ವದ ಅರ್ಥ ವಿಚಿತ್ರದಿ ಪೇಳಲು 

ಕತ್ತೆಯ ಚಿತ್ತಕೆ ಹತ್ತೀತೆ 

ಪುತ್ನಳಿ ಬೊಂಬೆಯ ಚಿತ್ರದಿ ಬರೆದರೆ 

ಮುತ್ತು ಕೊಟ್ಟರೆ ಮಾತಾಡೀತೆ 

ಕತ್ತುರಿತಿಲಕವನೊತ್ತಿ ಫಣೆಯೊಳಿಡೆ 

ಅರ್ತಿಯು ತೋರದೆ ಇದ್ದೀತೆ 1೩॥ 
ನ್ಯಾಯವ ಬಿಟ್ಟನ್ಯಾಯವ ಪೇಳುವ - 

ನ್ಯಾಯಿಗೆ ನರಕವು ತಪ್ಪೀತೆ 

ತಾಯಿತಂದೆಗಳ ನೋಯಿಸಿದ- 

ನ್ಯಾಯಿಗೆ ಮುಕುತಿಯು ದೊರಕೀತೆ 

ಬಾಯಿ ಕೊಬ್ಬಿ ಬಯ್ಯುವ ಮನುಜಗೆ 

ಗಾಯವು ಆಗದೆ ಬಿಟ್ಟೀತೆ 

ಮಾಯಾವಾದಗಳ ಕಲಿತ ಮನುಜಗೆ 

ಹೇಯ ನರಕವು ತಪ್ಪೀತೆ 1೪ 
ಸಾಧು ಸಜ್ಜನರ ಬಾಧಿಸಿದ ಪರ- 

ವಾದಿಗೆ ದೋಷವು ತಪ್ಪೀತೆ 


ಪರಿಶಿಷ್ಟ- ೧: ಶ್ರೀಕನಕದಾಸರ ಸೂಕ್ಶಿರೂಪದ ಕೀರ್ತನೆಗಳು ೩೪೩ 


ಬಾಧಿಸಿ ಬಡವರ ಅರ್ಥವನೊಯ್ವಗೆ 

ವ್ಯಾಧಿಯು ಕಾಡದೆ ಬಿಟ್ಟೀತೆ 

ಬದ್ಧಮನುಜ ಬಲು ಕ್ಷುದ್ರವ ಕಲಿತರೆ 

ಬುದ್ದಿಹೀನನೆಂಬುದ್ಧೊ ೀದೀತೆ 

ಕದ್ದುಒಡಲ ತಾ ಹೊರೆವನ ಮನೆಯೊಳ 

ಗಿದ್ದುಹೋಗದೆ ಉಳಿದೀತೆ 8 


ಅಂಗಜವಿಷಯಂಗಳನು ತೊರೆದಾತಗೆ 

ಅಂಗನೆಯರ ಸುಖ ಸೊಗಸೀತೆ 

ಸಂಗಸುಖಂಗಳು ಹಿಂಗಿದ ಮನುಜಗೆ 

ಶೃಂಗಾರದ ಬಗೆ ರುಚಿಸೀತೆ 

ಇಂಗಿತವರಿತ ನಿಃಸಂಗಿ ಶರೀರ ವ- 

ಜ್ರಾಂಗಿಯಾಗದೆ ತಾನಿದ್ದೀತೆ 

ಮಂಗಳಮಹಿಮನ ಅಂಫ್ರಿಯ ಕಾಣದ 

ಮಂಗಗೆ ಮುಕುತಿಯು ದೊರಕೀತೆ | Ln 


ಕರುಣಾಮೃತದಾಭರಣವ ಧರಿಸಿದ 

ಪರಮಗೆ ಸರಗಳಿದಿರಾದೀತೆ 

ಕರುಣಪಾಶದುರವಣೆ ತೊರೆದಾತಗೆ 

ಶರಣರ ಕರುಣವು ತಪ್ಪೀತೆ 

ಅರಿತು ಶಾಸ್ತ್ರವನಾಚರಿಪ ಯೋಗ್ಯಗೆ 

ಗುರು ಉಪದೇಶವು ತಪ್ಪೀತೆ 

ವರ ವೇಲಾಪುರದಾದಿಕೇಶವನ 

ಸ್ಥರಿಸುವವನಿಗೆ ಮೋಕ್ಷ ತಪ್ಪೀತೆ 1೭॥ 


೯. ಡಿಂಬದೊಳಗಿರುವ ಪ್ರಾಣ 
ರಾಗ: ಕಾಂಬೋದಿ ತಾಳ: ಆದಿತಾಳ 
ಡಿಂಬದೊಳಗಿರುವ ಪ್ರಾಣ ಕಂಬಸೂತ್ರ ಬೊಂಬೆಯಂತೆ 
ಎಂದಿಗಾದರೊಂದು ದಿನ ಸಾವು ತಪ್ಪದು ॥ ಪ॥ 
ಹುಟ್ಟುತೇನು ತಾರಲಿಲ್ಲ ಸಾಯುತೇನು ಒಯ್ಯಲಿಲ್ಲ 
ಸುಟ್ಟು ಸುಟ್ಟು ಸುಣ್ಣದ್ದರಳಾಯಿತೀ ದೇಹ 


೩೪೪ ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ 


ಹೊಟ್ಟೆ ಬಲು ಕೆಟ್ಟದೆಂದು ಎಷ್ಟುಕಷ್ಟಮಾಡಿದಾಗ್ಯೂ 

ಬಿಟ್ಟುಹೋಗುವಾಗ ಗೇಣು ಬಟ್ಟೆಕಾಣದು WO 
ಹತ್ತು ಎಂಟು ಲಕ್ಷ ಗಳಿಸಿ ಮತ್ತೆ ಸಾಲದೆಂದು ಪರರ 

ಅರ್ಥಕಾಗಿ ಆಸೆಪಟ್ಟು ಅನ್ಯಾಯ ಮಾಳ್ಗರು 

ಬಿತ್ತಿ ಬೆಳಸು ತನ್ನದೆಂಬೊ ವ್ಯರ್ಥಚಿಂತೆ ಮಾಡಿ ಬರಿದೆ 

ಸತ್ತು ಹೋದ ಮೇಲೆ ನಿಮ್ಮ ಅರ್ಥವ್ಯಾರಿಗೊ I ೨॥ 
ಹೆಣ್ಣು ಹೊನ್ನು ಮಣ್ಣು ಮೂರು ತನ್ನಲಿದ್ದು ಉಣ್ಣಲಿಲ್ಲ 

ಅಣ್ಣ ತಮ್ಮತಾಯಿ ತಂದೆ ಬಯಸಲಾಗದು 

ಅನ್ನ ವಸ್ತ್ರಭೋಗಿಯಾಗಿ ತನ್ನ ಸುಖವ ಕಾಣಲಿಲ್ಲ 

ಮಣ್ಣುಪಾಲು ಆದಮೇಲೆ ಯಾರಿಗಾಹೊದೊ EW 
ಬೆಳ್ಳಿ ಬಂಗಾರಿಟ್ಟುಕೊಂಡು ಒಳ್ಳೆ ವಸ್ತ್ರ ಹೊದ್ದುಕೊಂಡು 

ಅಳ್ಳಾಚಾರಿ ಗೊಂಬೆಯಂತೆ ಆಡಿ ಹೋಯಿತು 

ಹಳ್ಳ ಹರಿದ ಮ್ಯಾಲೆ ಗುಳ್ಳೆ ಉರುಳಿತಲ್ಲೊನೀರಮ್ಯಾಲೆ 

ಉಳ್ಳಿ ಪೊರೆಯಂತೆ ಕಾಣೊ ಸಂಸಾರದಾಟ 1೪ 
ವಾರ್ತೆ ಕೀರ್ತಿಯೆಂಬುವೆರಡು ಬಂದವಯ್ಯ ಸತ್ತ ಮೇಲೆ 

ವಸ್ತು ಪ್ರಾಣನಾಯಕನು ಎಲ್ಲಿದೊರಕ್ಕಾನು 

ಕರ್ತೃ ಕಾಗಿನೆಲೆಯಾದಿಕೇಶವನ ಚರಣಕಮಲ 

ನಿತ್ಯದಲ್ಲಿ ನೆನೆದು ನೆನೆದು ಸುಖಿಯಾಗಿ ಬಾಳೆಲೊ 1೫॥ 


ಜೊತ 


೧೦. ಧರ್ಮವೆಂದೆನಿಪ ದಾರಿಯನು 
ರಾಗ: ಕೇದಾರಗೌಳ ತಾಳ: ರುಂಪೆತಾಳ 
ಧರ್ಮವೆಂದೆನಿಪ ದಾರಿಯನು ಬಿಟ್ಟುದು- 
ಷೃರ್ಮವೆಂದೆನಿಪ ಕಾನನವ ಪೊಕ್ಕು 
ದುರ್ಮಾರ್ಗದಲಿ ನಡೆವರಿಗೆ ಘೋರವ್ಯಾಧಿ 
ಕರ್ಮಪಾಕದಲಿ ಸಾರುತಿದೆಕೋ ಜಗದಿ ॥ಪ॥ 
ಹರಿಹರವಿಭೇದಗೈದವಗೆ ದಂತರ್ಬುದವು 
ಗುರು ನಿಂದೆಗೈದವಗೆ ಉನ್ನಾದವು 
ಪರಸತಿಯ ಕಾಮಿಸಿದವಗೆ ಶೀತಜ್ವರವು 
ಕೆರೆಗಳನೊಡೆಸಿದಾತಗೆ ಸನ್ನಿಪಾತಜ್ವರವು 


ಪರಿಶಿಷ್ಟ- ೧: ಶ್ರೀಕನಕದಾಸರ ಸೂಕ್ತಿರೂಪದ ಕೀರ್ತನೆಗಳು 


12A 


ಹಿರಿಯರನು ಜರಿದವಗೆ ಪಾಂಡುರೋಗ 
ಧರೆಯನಳಿಸಿದವಗೆ ಸರ್ವಾಂಗ ಶ್ವೇತವು 
ಪುರವಗ್ರಹಾರಗೇಡಿಗೆ ರಾಜರೋಗವೆಂದು 
ಅರಿಯುವುದು ಸಕಲ ಜನರು 


ಶಿಶು ಹತ್ಯೆ ಮಾಡಿದವಗೆ ಕುಕ್ಷಿಶೂಲೆ 
ಪಶುಗಳನು ವಧಿಸಿದಗೆ ಪ್ರಮೇಹವು 
ಉಸುರಲೇನದ ಸ್ವಾಮಿದ್ರೋಹಿಗೆ ತಾ ಬಹುಮೂತ್ರ 
ಹಸಿದವಗೆ ಅನ್ನವಿಕ್ಕದವಗೆ ಅಮ್ಸಪಿತ್ತ 
ವೃಷಭವನು ಒದ್ದವಗೆ ಜಂಘಾವಾತ 
ಮುಸುಗುವುದು ವಿಶ್ವಾಸಘಾತಕಗೆ ನರರೋಗ 
ಪುಸಿಯಲ್ಲವಿದ ಕೇಳಿ ಜನರು 

ಕಥೆ ಪುರಾಣಗಳ ಹಳಿದವಗೆ ಕಾಸಶ್ವಾಸ 
ಸುತಭೇದಗೈದವಂಗೆ ಪೀನಸರೋಗ 
ಪಿತಮಾತೆಯರ ಸಲಹದವಗೆ ಮೂಲವ್ಯಾಧಿ 
ಮತಿಗೇಡಿಗೆ ಗಂಡಮಾಲೆ 

ಯತಿಗಳನು ನಿಂದಿಪಗೆ ಸನ್ನಿಪಾತಜ್ವರವು 

ಸತಿ ಪ್ರಹರಿಸಿದವಗೆ ಮೂತ್ರಕೃಚ್ಛ 

ವ್ರತಗೆಡುಕನಿಗೆ ಹೊಂದಿಹುದು ತಾ ಕ್ಷಯರೋಗ 
ಕ್ಷಿತಿಯೊಳಗೆ ಸಿದ್ದಾಂತ ಕೇಳಿ ಜನರು 
ಕೊಟ್ಟುಭಾಷೆಯ ತಪ್ಪಿದವಗೆ ಉಪಜಿಹ್ವೆ 
ಮುಟ್ಟಿ ಮನುಜರ ತಪ್ಪಿದವಗೆ ಕರಕಂಪನವು 
ಕೊಟ್ಟರೂ ಕೊಡಲಿಲ್ಲವೆಂಬುವಗೆ ಉದರ ರೋಗ 
ಕೊಟ್ಟುನುಡಿದವಗೆ ಮೇಹವು 

ಅಷ್ಟಮದದಿಂದ ಬೆರೆತಿಹಗೆ ಬೆರಗಿನ ರೋಗ 
ಬಟ್ಟೆಯಲಿ ಮುಳ್ಳು ಹರಹಿದವಗೆ ನೇತ್ರವ್ಯಾಧಿ 
ಕಟ್ಟುತಿಹ ಮುಂಜಿ ವಿವಾಹ ಕಂಟಕಗೆ 
ಹುಟ್ಟುವುದು ಕುಷ್ಟರೋಗ 

ಮುಂದೆಬಹ ಧರ್ಮಕರ್ಮವ ಬಲ್ಲವರಾರು 
ಎಂದು ಮಂದಮತಿಯಾಗಿ ಕೆಟ್ಟಳಿಯದಿರಿ 


೩೪೫ 


I 0 1 


I 2 1 


I 2 1 


೩೪೬ ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ 


ಹಿಂದಣದೆಲ್ಲವು ಬಹುದೆಂಬುದಕೆ ಸಾಕ್ಷಿ 
ಇಂದು ಕಣ್ಣೆದುರೆ ಜಗದೊಳಗೆ ತೋರುತಿಹುದೊ 
ಚಂದದೀ ತಾಯಿ ಮಕ್ಕಳ ಬಾಯಿಗೆ ಮೊಲೆಹಾಲ 
ತಂದು ಊಡುವ ತೆರದಿ ಊಡಿದಲ್ಲದೆ ಬಿಡದು 
ಕಂದರ್ಪಜನಕ ಕಾಗಿನೆಲೆಯಾದಿಕೇಶವನ 
ಮುಂದರಿತು ಭಜಿಸಿ ಮುಕುತಿ ಪಡೆಯಿರಣ್ಣ 1೫॥ 
೧೧. ಮಗನಿಂದ ಗತಿಯುಂಟೆ ಜಗದೊಳು 
ರಾಗ: ಪಂತುರವಾಳಿ ತಾಳ: ಆದಿತಾಳ 
ಮಗನಿಂದ ಗತಿಯುಂಟೆ ಜಗದೊಳು 
ನಿಗಮಾರ್ಥತತ್ವ್ವವಿಚಾರದಿಂದಲ್ಲದೆ ॥ಪ॥ 
ತ್ರಿಗುಣರಹಿತ ಪರಮಾತ್ಮನ ಧ್ಯಾನದಿ 
ಹಗಲಿರುಳು ನಿತ್ಯಾನಂದದಿಂದ 
ಬಿಗಿದು ಪ್ರಪಂಚ ವಾಸನೆಯ ಬಿಟ್ಟವರಿಗೆ 
ಮಗನಿದ್ದರೇನು ಇಲ್ಲದಿದ್ದರೇನು IO 
ಲಲನೆ ಪುರುಷರು ತಮತಮ್ಮಕಾಮದ 
ಸಲುವಾಗಿ ಕೂಡಲು ಶುಕ್ಲ ಶೋಣಿತ 
ಮಿಳಿತವಾದ ಪಿಂಡ ತನ್ನ ಪೂರ್ವಕರ್ಮದಿ 
ನೆಲಕೆ ಬೀಳಲು ಅದು ಸಲಹಿ ರಕ್ಷಿಪುದೆ WW ೨ 1 
ಪರಮದುಷ್ಟನಾಗಿ ಮರೆತು ಸ್ವಧರ್ಮವ 
ಗುರುಹಿರಿಯರ ಸಾಧುಗಳ ನಿಂದಿಸಿ 
ಬೆರೆದನ್ಯಜಾತಿಯ ಪರನಾರಿಯಾ ಕೂಡಿ 
ಹಿರಿಯರ ಜರೆದು ತಾ ನರಕಕ್ಕೆ ಬೀಳುವ 1೩॥ 
ಸತ್ಯನೊಬ್ಬಪುತ್ರ ಶಾಂತನೊಬ್ಬ ಪುತ್ರ ದು- 
ರ್ವೃತ್ತಿ ನಿಗ್ರಹನೊಬ್ಬಸಮಚಿತ್ತನೊಬ್ಬ 
ಉತ್ತಮರೀ ನಾಲ್ಕು ಮಕ್ಕಳಿದ್ದ ಮೇಲೆ 
ಹೆತ್ತರೇ ಫಲವೇನು ಹೆರದಿದ್ದರೇನಯ್ಯಾ 1೪॥ 
ಸುತರಿಲ್ಲದವರಿಗೆ ಸದ್ಗತಿಯಿಲ್ಲವೆಂಬುದು 
ಕೃತಕಶಾಸವು ಲೌಕಿಕ ಭಾವಕ್ಕೆ 


ಪರಿಶಿಷ್ಟ- ೧: ಶ್ರೀಕನಕದಾಸರ ಸೂಕ್ಕಿರೂಪದ ಕೀರ್ತನೆಗಳು ೩೪೭ 


ಕ್ಷಿತಿಯೊಳು ಬಾಡದಾದಿಕೇಶವ ಜಗ- 
ತೃತಿಯ ಧ್ಯಾನಿಪಗೆ ಸದ್ಧತಿಯಿಲ್ಲದ್ಹೋಗೋದೆ 1೫॥ 


ಪಸ 


೧೨. ಮಾಡು ದಾನ ಧರ್ಮ ಪರ ಉಪಕಾರ 


ರಾಗ: ಸೌರಾಷ್ಟ್ರ ತಾಳ: ಅಟ್ಟತಾಳ 
ಮಾಡು ದಾನ ಧರ್ಮ ಪರ ಉಪಕಾರವ ಮರೆಯದಿರೆಚ್ಚರಿಕೆ ॥ ಪ॥ 
ಕೇಡ ನೆನೆಯಬ್ಯಾಡ ನಂಬಿದಠಾವಲಿ ಕೆಡುವಿ ನೀನೆಚ್ಚರಿಕೆ ॥ ಅ.ಪ.॥ 
ಬಾಳಿ ಬದುಕು ಸಿರಿ ಇರುವಾಗ ಬಂಧುಬಳಗಗಳೆಚ್ಚರಿಕೆ ಈ 
ಹಾಳು ಸಂಸಾರಕ್ಕೆ ಹಲಬರೊಡನೆ ನೀನು ಹಗೆಯದಿರೆಚ್ಚರಿಕೆ WO Il 
ಮೂಢರ ಒಡನಾಡಿ ಮುಂದೆ ನೀ ಕೆಡಬೇಡ ಮೋಸ ನೋಡೆಚ್ಚರಿಕೆ 
ನಾಡೊಳು ಸುಜನರ ನೋಡಿ ನಡೆಕಂಡ್ಯ ನಟನೆ ಬ್ಯಾಡೆಚ್ಚರಿಕೆ 1 ೨॥ 


ಚೆನ್ನಾಗಿ ಬದುಕಿದೆ ಗಳಿಸಿದೆ ನಾನೆಂಬ ಹೆಮ್ಮೆ ಬ್ಯಾಡೆಚ್ಚರಿಕೆ 
ನಿನ್ನಾಯು ಮುಗಿಯಲು ಯಮದೂತರು ಬಂದು ಎಳೆಯುವರೆಚ್ಚರಿಕೆ EW 


ಹೆಣ್ಣು ಹೊನ್ನು ಮಣ್ಣು ನಿನ್ನಣಕಿಸಿ ಹೋಗೋದಿನ್ನು ನೋಡೆಚ್ಚರಿಕೆ 
ಮುನ್ನ ಮಾಡಿದ ಪುಣ್ಯ ಬೆನ್ನತ್ತಿ ಬರುವುದು ಮುಂದೆ ನೋಡೆಚ್ಚರಿಕೆ TENT 


ಬಲ್ಲಿದನೆಂದು ಬಡವರ ಬಾಯಿಗಳ ಬಡಿಯದಿರೆಚ್ಚರಿಕೆ ಒಂ- 


ದೆಳ್ಳಷ್ಟುತಪ್ಪದೆ ಎಣಿಸುತ್ತ ಯಮನೋರು ಎಳೆದೊಯ್ದರೆಚ್ಚರಿಕೆ I 8 1 
ಒಬ್ಬರಂತೆಲ್ಲರ ನೋಡಿ ಸತ್ಕರ್ಮದಿ ಉಬ್ಬಬೇಡೆಚ್ಚರಿಕೆ 

ಕಬ್ಬುಬಿಲ್ಲನ ಪಿತನ ಏಕಾಂತ ಭಾವದಿ ನೆರೆನಂಬು ಎಚ್ಚರಿಕೆ 1೬॥ 
ಕಾಲನ ದೂತರು ಯಾವಾಗ ಎಳೆವರೊ ಕಾಣದು ಎಚ್ಚರಿಕೆ 

ಬೇಲೂರ ಪುರವಾಸ ನೆಲೆಯಾದಿಕೇಶವನಾಳಾಗು ಎಚ್ಚರಿಕೆ 1೭॥ 


ಸ 


೧೩. ವರಕವಿಗಳ ಮುಂದೆ ನರಕವಿಗಳ ವಿದ್ಯೆ 
ರಾಗ: ಸೆ ರಾಷ್ಟ್ರ ತಾಳ: ಅಟ್ಟತಾಳ 


ವರಕವಿಗಳ ಮುಂದೆ ನರಕವಿಗಳ ವಿದ್ಯೆ ತೋರಬಾರದು - ಈ 
ಧರಣಿಯ ಕಲ್ಲಿಗೆ ಶರಣೆಂದು ಪೂಜೆಯ ಮಾಡಬಾರದು ॥ಪ॥ 


೩೪೮ 


ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ 


ಪಾಪಿಗಳಿದ್ದಲ್ಲಿರೂಪುಳ್ಳ ವಸ್ತುವ ತೋರಬಾರದು - ಬಹು 


ಕೋಪಿಗಳಿದ್ದಲ್ಲಿಅನುಭವಗೋಷ್ಠಿಯ ಮಾಡಬಾರದು WO 
ಅಡಿಸತ್ತ ಮಡಕೆಗೆ ಜೋಡಿಸಿ ಒಲೆಗುಂಡು ಹೂಡಬಾರದು - ಬಲು 

ಬಡತನ ಬಂದಾಗ ನೆಂಟರ ಬಾಗಿಲ ಸೇರಬಾರದು I ೨ 11 
ಹರಿಯ ನಿಂದಿಸಿ ಹರ ಘನನೆಂದು ನರಕಕ್ಕೆ ಬೀಳಬಾರದು - ತಾ 

ಪರರನು ಬೈದು ಪಾತಕಕೆ ಒಳಗಾಗಬಾರದು JEW 
ಮಡದಿಯ ನುಡಿ ಕೇಳಿ ಜಗಳಕೊಬ್ಬರ ಕೂಡೆ ಹೋಗಬಾರದು - ಬಾ- 
ಯಡಿಕರು ಇದ್ದಲ್ಲಿ ವಸ್ಥಿಬಿಡಾರವ ಮಾಡಬಾರದು ೪ 
ಮುಂದೆ ಭಲಾ ಎಂದು ಹಿಂದೆ ನಿಂದಿಪರನ್ನು ಕೂಡಬಾರದು - ನಮ್ಮ 

ತಂದೆ ಬಾಡದಾದಿಕೇಶವನ ಚರಣಸ್ನರಣೆಯ ಬಿಡಬಾರದು ೫ 1 


ಫಡ 


೧೪. ಸಹಜವಿದು ಈ ನುಡಿಯು ಸಟೆಯ ಮಾತಲ್ಲ 


ರಾಗ: ಕಾಂಬೋದಿ ತಾಳ: ರುಂಪೆತಾಳ 


ಸಹಜವಿದು ಈ ನುಡಿಯು ಸಟೆಯ ಮಾತಲ್ಲ ॥ ಪ॥ 
ಮಹಿಯೊಳಗೆ ಪೇಳುವೆನು ವಿಹಿತವಾಕ್ಯಗಳ ॥ಅಪ॥ 
ಶ್ರುತಿ ಶಾಸ್ತ್ರಪುರಾಣಗಳ ಓದುವನೆ ಶೂದ್ರ 

ಅತಿಥಿಯಾದರಿಸುವನೆ ಅತಿಲುಬ್ಬನು 

ಪ್ರತಿನಿತ್ಯ ಸಂಧ್ಯಾನವನು ಮಾಡುವನೆ ಪಾಪಿ 

ಪತಿಯಾಜ್ಞೆಯಿಂದಿಹಳೆ ಪರಮ ಪಾತಕಿಯು 1೧॥ 
ದಾನಧರ್ಮಂಗಳನು ಬಿಡುವನೇ ಧರ್ಮಾತ್ಮ 

ಮಾನಾಭಿಮಾನಗಳ ಹಿಡಿಯುವನೆ ಯೋಗಿ 

ಪ್ರಾಣಿಗಳ ಹಿಂಸೆ ಮಾಡುವನೆ ಸುಜ್ಞಾನಿ 

ದೀನ ಸಜ್ಜನರನ್ನು ಕಾಡುವನೆ ಸತ್ತುರುಷ | ೨ 
ಕೆರೆಕಟ್ಟೆ ಹೂದೋಟ ರಚಿಸುವನೆ ದ್ರೋಹಿ 

ಗುರುದೈವ ಹಿರಿಯರನು ಬೈಯುವನೆ ನಿಷ್ಕ 

ಸಿರಿಕಾಗಿನೆಲೆಯಾದಿಕೇಶವನ ಚರಣವನು 

ನಿರುತದಲಿ ಸ್ಮರಿಸುವನೆ ಅವಿಚಾರಿ ಪುರುಷ I ೩ 1 


ಪರಿಶಿಷ್ಟ- ೧: ಶ್ರೀಕನಕದಾಸರ ಸೂಕ್ತಿರೂಪದ ಕೀರ್ತನೆಗಳು ೩೪೯ 


೧೫. ಅರಿತು ನಡೆಯಲಿ ಬೇಕು 
ರಾಗ: ಮುಖಾರಿ ತಾಳ: ರುಂಪೆತಾಳ 


ಅರಿತು ನಡೆಯಲಿ ಬೇಕು ನರಕಾಯವೆತ್ತಿದ ಮೇಲೆ 
ಅರಿಯದಿದ್ದರೆ ನರಕವೇ ಪ್ರಾಪ್ತಿ ॥ ಪ॥ 


ದುರ್ಜನರ ಮನೆಯ ಪಾಯಸಾನ್ನಕ್ಕಿಂತ 

ಸಜ್ಜನರ ಮನೆಯ ರಬ್ಬಳಿಗೆ ಲೇಸು 

ಹೆಜ್ಜೆಗೆ ಸಾವಿರ ಹೊನ್ನನಿತ್ತರೂ ಬೇಡ - ಬಲು 

ದುರ್ಜನರ ಸಂಗ ಬಲು ಭಂಗ ಹರಿಯೆ 1೧॥ 
ಭಕ್ತಿಹೀನರ ಮನೆಯ ಪಟ್ಟೆಸುಪ್ತತ್ತಿಗೆಗಿಂತ 

ಭಕ್ತರ ಮನೆಯ ಕಡೆಬಾಗಿಲ ಕಾಯುವುದು ಲೇಸು 

ಮುಕ್ತಿಮಾರ್ಗವ ತೋರ್ಪ ಮುರಹರನ ದಾಸರನು 


ಸಕ್ಕಿಯಿಂ ಸೇವಿಸುವುದು ಬಲು ಸೌಖ್ಯ ಹರಿಯೆ 1 ೨॥ 
ಆಶೆಕಾರರ ಮನೆಯ ವಿಲಾಸ ಸುಖಕಿಂತ 

ಆಶಾರಹಿತರ ಮನೆಯ ನಿರ್ಗತಿಕ ದೈನ್ಯ ಲೇಸು 

ಭೂಸುರಪ್ರಿಯ ಕಾಗಿನೆಲೆಯಾದಿಕೇಶವನ 

ಮೀಸಲಿನ ಪಾದಭಜನೆ ಕಡುಲೇಸು ಮನವೆ 1೩। 


ಸಸ 


೧೬. ಕೀರ್ತನೆಯ ಮಾಡಿ ಕೈವಲ್ಯ ಪಡೆವರು 


ರಾಗ: ಕಲ್ಯಾಣಿ ತಾಳ: ರುಂಪೆತಾಳ 
ಕೀರ್ತನೆಯ ಮಾಡಿ ಕೈವಲ್ಯ ಪಡೆವರು ಜನರು - ಹರಿ ॥ ಪ॥ 
ಮೂರ್ತಿ ಶ್ರೀ ಚೆನ್ನಕೇಶವನ ಮನದೊಳಗಿಟ್ಟು ॥ ಅ.ಪ. ॥ 
ಹಲುವು ಮಾಯಗಳಿಂದ ಹಂಬಲಿಸಿ ಕೆಡಬೇಡ 
ಬಲವಂತರೊಡನೆ ಹಗೆ ಮಾಡಬೇಡ 
ಕುಲದಲ್ಲಿ ಜನಿಸಿ ಕುಚೋದ್ಯ ಮಾಡಲು ಬೇಡ 
ನಲಿದ್ದರಿಯ ಪೊಗಳದ ನಾಲಗೆಯು ಬೇಡ 1೧॥ 
ಮಂದಮತಿಗಳ ಕೂಡ ಮಹಕಥೆಯ ಪೇಳಬೇಡ 


ಯತಿಯಾದ ಮೇಲಿನ್ನು ಸತಿಸುತರಾಸೆಯು ಬೇಡ 


1268 


೩೫೦ ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ 


ಮತಿಬಿಟ್ಟು ಸಿಟ್ಟಿನಲಿ ನುಡಿಯಬೇಡ 
ಹಿತ ತಪ್ಪಿನಡೆವಂಥ ಹೆಂಡತಿಯು ಬೇಡ 


ಕೆಟ್ಟು ಹೋದವರನ್ನು ತಿರುಗಿ ತರಲುಬೇಡ 

ಮುಟ್ಟಾದ ಮೇಲಿನ್ನು ಮೋಹಿಸಿ ಕೂಡಬೇಡ 

ಭ್ರಷ್ಟನಾಡಿದನೆಂದು ಸಿಟ್ಟಿಲಿ ನುಡಿಬೇಡ 

ಕಷ್ಟದೆಸೆಯೊಳು ಧೈರ್ಯ ಬಿಟ್ಟುನೀ ಕೆಡಬೇಡ 

ವಿಟಜನರ ಕೂಡಿ ವೇಶ್ಯಾವಾರ್ತೆಯು ಬೇಡ 

ಸಟೆ ಹೇಳಿ ಸಂಸಾರ ಕೆಡಿಸಬೇಡ 

ತುಟಿ ಮೀರ್ದ ಹಲ್ಲಂತೆ ದೂತ ಎಂದಿಗು ಬೇಡ 

ನಿಟಿಲನೇತ್ರನೆ ದೈವವೆಂಬೊ ಜನ್ಮವು ಬೇಡ 

ತೀರ್ಥ ಯಾತ್ರೆಗೆ ಪೋಗಿ ತಿರುತಿರುಗಿ ಬಳಲಿ ಕೃ- 

ತಾರ್ಥನಾದೆನು ಎಂಬ ಘನತೆ ಬೇಡ 

ದೈತ್ಯಮರ್ದನ ಕಾಗಿನೆಲೆಯಾದಿಕೇಶವನ 

ಮರೆತು ಹೋಗದೆ ಭಜಿಸಿ ಸುಖಿಯಾಗು ಮನುಜ 

೧೭. ಗುರುವ ನಿಂದಿಸುವನೆ ಪರಮಭಕ್ಕ 

ರಾಗು --- 


ಗುರುವ ನಿಂದಿಸುವನೆ ಪರಮಭಕ್ತ ನರಕದಲಿ 
ಹೊರಳಾಡಿ ನರಳುವನೆ ಮುಕ್ತ 

ಮರೆಯದಲೆ ಹರಿಸ್ಥರಣೆ ಮಾಡುವನೆ ಮತಿಹೀನ 
ಮರೆದು ಗರ್ವದಿ ತಿರುಗುವನೆ ಜ್ಞಾನಿ 

ಅರಿತು ಅನ್ನವನಿಕ್ಕಿ ಉಪಚರಿಸುವನೆ ಪಾಪಿ 
ಪರಸತಿಯ ಭ್ರಮಿಸುವನೆ ಪರಮಸತ್ತುರುಷ 
ದಾನಧರ್ಮ ಪರ ಉಪಕಾರಗಳ ಮಾಡುವನೆ ಮತಿಹೀನ 
ಶ್ವಾನನಂತೆ ತಿರುಗುವನೆ ಜ್ಲಾನಿ 

ಸ್ನಾನ ಸಂಧ್ಯಾನ ಜಪತಪ ಮಾಡುವನೆ ಮೂಢ 
ಜ್ಞಾನಿಗಳ ಕೂಡ ಜಗಳಾಡುವನೆ ಸತ್ತುರುಷ 
ಕಡಿದು ರಣದೊಳಗೆ ಜಯಿಸುವನೆ ರಣಹೇಡಿ 
ಒಡೆಯನೊಪಿಸಿ ಓಡಿ ಬರುವನೆ ಬಂಟ 


॥ ೨ 


Il a ॥ 


1೪॥ 


1೫1 


ತಾಳ; --- 


pe 
I ಪ॥ 


I O 


|| ೨ 1 


ಪರಿಶಿಷ್ಟ- ೧: ಶ್ರೀಕನಕದಾಸರ ಸೂಕ್ತಿರೂಪದ ಕೀರ್ತನೆಗಳು ೩೫೧ 


ಸಿರಿವರದ ಕಾಗಿನೆಲೆ ಆದಿಕೇಶವನ 
ಬಿಡದೆ ಭಜಿಸವನೆ ಭ್ರಷ್ಟ 2 1 


ಶೇಕ 


೧೮. ದೃಢವಿಲ್ಲದವ ಭಜಿಸೆ ಸಿದ್ದಿಯಾಗುವುದುಂಟೆ 
ದೃಢವಿಲ್ಲದವ ಭಜಿಸೆ ಸಿದ್ಧಿಯಾಗುವುದುಂಟೆ 
ಕಂಡುಮಂದಮತಿಗೆ ಪೇಳಲು ಜಾ ್ಲನಬರಲುಂಟೆ 
ನಡತೆಹೀನನ ಹೃದಯದಲಿ ಭಕುತಿಯು ಉಂಟೆ 
ಜಡಮತಿಗೆತ್ತಿಗೆ ತೀವ್ರ ಉಂಟೆ 
ಕಡು ನಿನ್ನದಯವಿರಲು ಕಷ್ಟದಾರಿದ್ರ ವೇಟೆ 
ಅಡಿಗಡಿಗೆ ನಿನ ನಂಬಿದವಗನ್ಯಥಾವುಂಟೆ 
ಒಡೆಯನಾದ ಕಾಗಿನೆಲೆಯಾದಿಕೇಶವನ ಸರಿ ಕೊಡುವ ದೈವಂಗಳುಂಟೆ ॥೧॥ 


ಸಂಗೀತ ಸವಿಯು ಬಧಿರನಿಗೆ ಕೇಳಿಬರಲುಂಟೆ 

ಕಂಗಳನು ಕನ್ನಡಿಯ ಹಿಡಿದು ನೋಡುವುದುಂಟೆ 

ರಂಗುಮಾಣಿಕದುಂಗುರ ಗಾಜಿಗೆ ಸರಿಯುಂಟೆ 

ಸಿಂಗಕ್ಕೆ ಎದುರುಂಟೆ ಭಂಗಪಡುವವಗೆ 

ಬಂಗಾರ ಬಾಹುವುದುಂಟೆ 

ತಂಗಳಿಗೆ ನೆಲೆಯಿಲ್ಲದವರೆ ಸವಿಸೊದುಂಟೆ 

ಶೃಂಗಾರ ಕಾಗಿನೆಲೆಯಾದಿಕೇಶವಗೆ ಸರಿಯನ್ಯ ದೈವಂಗಳುಂಟೆ || ೨॥ 


ಮಡಿತಿಂಬುವನಿಗೆ ಮಿಂಚು ಊಟಂಗಳುಂಟೆ 

ದುಡಿಯದವನು ದುಕೂಲ ಒಯಸುವುದುಂಟೆ 

ಬಡಿಗುಚುವನು ಬಹುಧನವ ಗಳಿಸುವುದುಂಟೆ 

ದಡ್ಡನಿಗೆ ವಿದ್ಯೆಯುಂಟೆ 

ಅಡ್ಡಮಾತಾಡುವಗೆ ಅಹುದುಯೆಂಬುವರುಂಟೆ 

ಒಡನೊದರುವಗೆ ವೂಚುಗಾಯನವುಂಟೆ 

ದೊಡ್ಡವನು ಕಾಗಿನೆಲೆಯಾದಿಕೇಶವಗೆ ಸರಿಗೋಡು ದೈವಂಗಳುಂಟೆ  ॥೩॥ 
ಹೆತ್ತ ತಾಯಿಯ ಮಮತೆ ಮತ್ತೆ ಮಲತಾಯಿಗುಂಟೆ 

ಉತ್ತಮಾಶ್ವದ ಸರಿಯು ಕತ್ತೆ ಪೋಲುವುದುಂಟೆ 

ವಿತ್ತವುಳ್ಳವಗೆ ಕುಲಗೋತ್ರವೆಣಿಸುವುದುಂಟೆ ಉನ್ವತ್ತನಿಗೆ ನ್ಯಾಯವುಂಟೆ 
ಅತ್ತೆಮನೆ ಸೇರುವಗೆ ಅಭಿಮಾನಗಳು ಉಂಟೆ 


೩೫೨ 


ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ 


ಬತ್ತಲೆ ತಿರುಗುವಗೆ ಭಯವು ಲಜ್ಜೆಯು ಉಂಟೆ 

ಪೃಥ್ವಿಯೊಳು ಕಾಗಿನೆಲೆಯಾದಿಕೇಶವಗೆ ಸರಿ ಮತ್ತೊಬ್ಬ ದೈವವುಂಟಿ ॥ ೪॥ 
ಭಂಡುಗೇಡಿಗೆ ಬಹಳ ಮೇಲಾದ ಮಾತುಂಟೆ 

ತುಂಡುಮಗಳಿಗೆ ತಾಯಿತಂದೆಯಂಜಿಕೆ ಉಂಟೆ 

ಕಂಡ ರಂಡೆರ ಸವಿ ಕಂಡವಗೆ ಸುಖವುಂಟೆ 

ಕೆಂಡಕ್ಕೆ ಶೀತವುಂಟೆ 

ಷಂಡನಾದಂಥವಗೆ ನಾರಿಯರ ಸುಖವುಂಟೆ 

ಉಂಡಿಲ್ಲದವನು ಮಾತಾಡಿದರೆ ರಸವುಂಟೆ 

ಗಂಡ ಶ್ರೀಕಾಗಿನೆಲೆಯಾದಿಕೇಶವನ ಸರಿಗಂಡು ದೈವಂಗಳುಂಟೆ 1೫॥ 
ಸೂರೆಮಾಡುವಗೆ ಸುಂಕದ ಭಯವು ಮತ್ತುಂಟೆ 

ಕ್ರೂರನಾದಂಥವಗೆ ಶತ್ರುಗಳ ಭಯವುಂಟೆ 

ಜಾರ ಪುರುಷಗೆ ಜನರ ಭಯವು ನಾಚಿಕೆಯುಂಟೆ 

ಪೋರನಿಗೆ ಬುದ್ಧಿಯುಂಟೆ 

ಚೋರತನ ಮಾಡುವಗೆ ಕತ್ತಲೆಯುಬೆಳಕುಂಟೆ 

ಹೇರು ಹೊರುವವನಿಗೆ ತೊಲೆಯ ಭಾರವು ಉಂಟೆ 

ಶ್ರೀರಮಣ ಕಾಗಿನೆಲೆಯಾದಿಕೇಶವನ ಸರಿಸಮದೈವಂಗಳುಂಟೆ Ht 


೧೯. ದ್ರೋಹಿಗಳ ವಿವರವನು ನಾ ಪೇಳ್ಗೆನಯ್ಯ 


ರಾಗ: ಮುಖಾರಿ ತಾಳ: ರುಂಪೆತಾಳ 


ದ್ರೋಹಿಗಳ ವಿವರವನು ನಾ ಪೇಳ್ವೆನಯ್ಯ ॥ ಪ॥ 
ಕೂಡಿದೆಡೆಯಲಿ ಕಪಟನೆನಿಸುವನೆ ದ್ರೋಹಿ 

ಮಾಡಿದುಪಕಾರವನು ಮರೆವ ದ್ರೋಹಿ 

ಚಾಡಿ ಕೊಂಡೆಗಳಾಡಿ ತಿರುಗುವವನೆ ದ್ರೋಹಿ 

ರೂಢಿಯೊಳು ಬಾಳುವರ ಸಹಿಸದವ ದ್ರೋಹಿ 1೧॥ 
ಸತಿಯಳನು ಬಿಟ್ಟುಪರಸತಿಯ ಬಯಸುವ ದ್ರೋಹಿ 

ಹೆತ್ತವರೊಳು ಕಲಹ ಮಾಡುವನೆ ದ್ರೋಹಿ 

ಯತಿಗಳನು ಸಂತತ ನಿಂದೆ ಮಾಡುವ ದ್ರೋಹಿ 

ಸತಿಯನ್ನು ಪರರಿಗೆ ಇತ್ತವನೆ ದ್ರೋಹಿ I ೨ 


ಪರಿಶಿಷ್ಟ- ೧: ಶ್ರೀಕನಕದಾಸರ ಸೂಕ್ಕಿರೂಪದ ಕೀರ್ತನೆಗಳು ೩೫೩ 


ಹೊನ್ನಿದ್ದು ಅನ್ನದಾನ ಮಾಡದವನೆ ದ್ರೋಹಿ 
ಚೆನ್ನಾಗಿ ಗುರುಸತಿಯ ಬಯಸಿದವ ದ್ರೋಹಿ 
ಸನ್ನುತಾಂಗ ನೆಲೆಯಾದಿಕೇಶವನ 
ತನ್ನೊಳಗೆ ತಾ ತಿಳಿದು ಸುಖಿಸದವ ದ್ರೋಹಿ IA 1 
೨೦. ನಾ ನಿಮ್ಮ ದಾಸರ ದಾಸ 
ರಾಗ: ಕಲ್ಯಾಣಿ ತಾಳ: ಅಟ್ಟತಾಳ 
ನಾ ನಿಮ್ಮದಾಸರ ದಾಸ 
ಈ ನರರ ಪಾಡೇನೆರಡು ದಿನದ ಸಂಸಾರ ॥ ಪ॥ 
ಕರೆಸು ಕಂಬದಿ ಎಂದು ವಾದಿಸಿದವ ಕೆಟ್ಟ 
ಪರಹೆಣ್ಣಿಗಾಸೆ ಪಟ್ಟುಕೀಚಕ ಕೆಟ್ಟ 
ಬರಿದೆ ದ್ರೌಪದಿಗಾಗಿ ದುರ್ಯೋಧನ ಕೆಟ್ಟ 
ಉರಿ ಹಸ್ತವ ಬೇಡಿ ಭಸ್ಮಾಸುರ ಕೆಟ್ಟ ' 1೧॥ 
ಆಡಿದ ಮಾತಿಗೆ ಬಲಿ ನೀಡಲಾಗಿ ಕೆಟ್ಟ 
ಮಾಡುವ ದಾನ ತಡೆದು ಶುಕ್ರನು ಕೆಟ್ಟ 
ಕೂಡಿದ ಶಿರವರಿದು ರೂಢಿಗೀಶ್ವರ ಕೆಟ್ಟ 
ಬೇಡಲು ಗುಂಡಿಗೆ ಸೀಳಿ ಕರ್ಣನು ಕೆಟ್ಟ nw 
ಎರಡೆಂಟಾಡೆನೆಂದು ಹರಿಶ್ಚಂದ್ರ ಕೆಟ್ಟ 
ನೆರೆ ಪಗಡೆಯನಾಡಿ ಧರ್ಮಜನು ಕೆಟ್ಟ 
ಹರಿದು ಬಾಣವ ತೊಟ್ಟು ದಶರಥನು ಕೆಟ್ಟ 
ಹರಿಯ ಮೊರೆ ಸೇರಿದರ್ಗೆ ಸ್ಥಿರ ಪಟ್ಟ 1೩। 
ಹಮ್ಮನಾಡಿ ಮುನ್ನ ಬ್ರಹ್ಮತಾ ಕೆಟ್ಟ 
ಅಮೃನ ನುಡಿ ಕೇಳದೆ ಹನುಮಂತ ಕೆಟ್ಟ 
ತಮ್ಮನ ನುಡಿ ಕೇಳದೆ ರಾವಣನು ಕೆಟ್ಟ 
ನಿಮ್ಮನೋಯಿಸಿದ ಮೈರಾವಣನು ಕೆಟ್ಟ 1೪॥ 
ಭಾಗೀರಥಿಯ ತಂದೆ ಬಹುದೈತ್ಯರ ಕೊಂದೆ 
ಭೋಗಿಶಯನ ಶ್ರೀ ಲಕ್ಷಿ ಕ್ಲ್ಮೀಕಾಂತನೆ 
ಭಾಗವತ ಪ್ರಿಯ ಭವಭಯಹರ 
ಕಾಗಿನೆಲೆಯಾದಿಕೇಶವಗೆ ನಮೊ ನಮೋ 1೫॥ 


೩೫೪ 


ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ 


೨೧. ಶೂದ್ರರೆಂದಾಡುವರು ಹರಿದಾಸರ 


ರಾಗು --- ತಾಳ; --- 


ಶೂದ್ರರೆಂದಾಡುವರು ಹರಿದಾಸರ 

ರೌದ್ರ ನರಕಕೆ ಬೀಳ್ವ ಘೋರಪಾತಕರು ॥ ಪ॥ 
ಬಲಿ ಘಂಟಾಕರ್ಣ ವಿಭೀಷಣ ಪ್ರಹ್ಹಾದ 

ಖಳರಲ್ಲವೆ ವಿಚಾರಿಸಿ ನೋಡಲು 

ನಳಿನನಾಭನು ಒಲಿದ ಪರಮ ಸದ್ಯಕ್ತರನು 

ನೆಲೆಯನರಿಯದೆ ನಿಂದಿಸುವ ಚಾಂಡಾಲರುಗಳು Merl 
ಶೇಷ ಗಜೇಂದ್ರ ಗರುಡ ಗಾಂಧರ್ವರು 

ಗ್ರಾಸದಿಂ ಕ್ರಮಸ್ಥರೆ ವಿವರಿಸಿ ನೋಡಲು 

ಭಾಸುರ ರವಿಣಜ ತೇಜನಾಳುಗಳು 

ಎಸೆವ ತ್ಕೈಜಗನೆ ಎಂದರಿದಿಹ ನೀಚರು | ೨॥ 
ಸಿರಿನಾರಾಯಣ ಕಾಗಿನೆಲೆಯಾದಿಕೇಶವನ 

ಕರುಣದಿಂದೊಲಿದ ಕೇವಲ ಪುಣ್ಯರು 

ಪರಶುಮುಟ್ಟಿದ ಲೋಹ ಸುವರ್ಣವಾದಂತಿರಲು 

ಅರಿದು ಅರಿಯದೆ ನಿಂದಿಸುವ ಶ್ವಾನಸೂಕರರು I a 1 


ಬೇಷ 


೨೨. ಹೆತ್ತ ತಾಯಿಗಿಂತ ಅತ್ಯಧಿಕ ಮಾಯವುಂಟೆ 


ರಾಗ: ಮೋಹನ ತಾಳ: ಅಟ್ಟತಾಳ 


ಹೆತ್ತ ತಾಯಿಗಿಂತ ಅತ್ಯಧಿಕ ಮಾಯವುಂಟೆ 

ಉತ್ತಮ ಅಶ್ವವ ಕತ್ತೆ ಹೋಲುವುದುಂಟೆ | ಪ॥ 
ವಿತ್ತವುಳ್ಳವನ ಕುಲ ಎಣಿಸುವುದುಂಟೆ 

ಸ್ವಾರ್ಥಕೆ ನ್ಯಾಯ ಎಂದಾದರೂ ಉಂಟೆ IO I 
ಅತ್ತೆಮನೆ ಸೇರುವಗೆ ಅಭಿಮಾನವುಂಟೆ 

ಬತ್ತಲೆ ತಿರುಗುವಗೆ ಭಯವು ಇನ್ನುಂಟೆ 1 ೨॥ 
ಪೃಥ್ವಿಯೊಳಗೆ ಕಾಗಿಗೆನೆಲೆಯಾದಿಕೇಶವಗೆ 

ಮರ್ತ್ಯದೊಳನ್ಯದೇವರು ಸರಿಯುಂಟೆ 1೩॥ 


ಪರಿಶಿಷ್ಟ- ೧: ಶ್ರೀಕನಕದಾಸರ ಸೂಕ್ತಿರೂಪದ ಕೀರ್ತನೆಗಳು ೩೫೫ 


೨೩. ಅಜ್ಞಾನಿಗಳ ಕೂಡೆ ಅಧಿಕ ಸ್ನೇಹಕ್ಕಿಂತ 
ರಾಗ: ಕಾಂಬೋದಿ ತಾಳ: ರುಂಪೆತಾಳ 


ಅಜ್ಜಾ ್ಲನಿಗಳ ಕೂಡೆ ಅಧಿಕ ಸ್ನೇಹಕ್ಕಿಂತ 

ಸುಜ್ಗಾನಿಗಳ ಕೂಡೆ ಜಗಳವೇ ಲೇಸು ॥ ಪ॥ 
ಉಂಬುಡುವುದಕ್ಕಿಲ್ಲದರಸನೋಲಗಕ್ಕಿಂತ 

ತುಂಬಿದೂರೊಳಗೆ ತಿರಿದುಂಬುವುದೇ ಲೇಸು 

ಹಂಬಲಿಸಿ ಹಾಳ್ಗರಟೆ ಹೊಡೆಯುವುದಕ್ಕಿಂತ ಹರಿ 

ಎಂಬ ದಾಸರ ಕೂಡ ಸಂಭಾಷಣೆಯೆ ಲೇಸು WOH 
ಒಡನೆ ಹಂಗಿಸುವನೋಗರವನುಂಬುದಕಿಂತ 

ಕುಡಿನೀರು ಕುಡಿದುಕೊಂಡಿರುವುದೇ ಲೇಸು 

ಬಿಡದೆ ಬಾಂಧವರೊಡನೆ ಬಡಿದಾಡುವುದಕಿಂತ 

ಅಡವಿಯೊಳಗಜ್ಜಾ ್ಲಿತವಾಸವೇ ಲೇಸು || ೨॥ 
ಮಸೆಯುತಿಹ ಮತ್ತರದ ನೆರೆಯೊಳಿರುವದಕಿಂತ 

ಹಸನಿಲ್ಲದ ಹಾಳು ಗುಡಿಯೇ ಲೇಸು 

ಬಿಸಜಾಕ್ಷಕಾಗಿನೆಲೆ ಆದಿಕೇಶವರಾಯ | 

ವಸಮತಿಯೊಳು ನಿನ್ನ ದಾಸತ್ವವೇ ಲೇಸು 1೩॥ 


ಸಸ 


೨೪. ಬಾಯಿನಾರಿದ ಮೇಲೆ ಏಕಾಂತವೆ 
ರಾಗ: ಕಾಂಬೋದಿ ತಾಳ: ಅಟ್ಟತಾಳ 


ಬಾಯಿನಾರಿದ ಮೇಲೆ ಏಕಾಂತವೆ 

ತಾಯಿ ತೀರಿದ ಮೇಲೆ ತವರಾಸೆಯೆ ಪ 
ಕಣ್ಣುಕೆಟ್ಟ ಮೇಲೆ ಕಡುರೂಪು ಚೆಲ್ವಿಕೆಯೆ 

ಬಣ್ಣಗುಂದಿದ ಮೇಲೆ ಬಹುಮಾನವೆ 

ಪುಣ್ಯತೀರಿದ ಮೇಲೆ ಪರಲೋಕಸಾಧನವೆ 

ಸುಣ್ಣವಿಲ್ಲದ ವೀಳ್ಯವದು ಸ್ವಾದುಮಯವೆ IO 
ಕಿಲುಬಿನಾ ಬಟ್ಟಲೊಳು ಹುಳಿ ಕಲಿಸಿ ಉಣಬಹುದೆ 

ಚಳಿಜ್ವರಕೆ ಚಂದನದ ಲೇಪ ಹಿತವೆ 


ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ 
ಮೊಲೆಬಿದ್ದಹೆಣ್ಣಿನೊಳು ಮೋಹ ಸೊಗಸಹುದೆ 
ಬೆಲೆಬಿದ್ದ ಸರಕಿನೊಳು ಲಾಭವುಂಟೆ 1 ೨॥ 
ಪಥ್ಯಸೇರದ ಮೇಲೆ ನಿತ್ಯಸುಖವೆನಬಹುದೆ 
ಸತ್ವ ಕುಂದಿದ ಮೇಲೆ ಸಾಮರ್ಥ್ಯವೆ 
ಪೃಥ್ವಿಯೊಳು ಕಾಗಿನೆಲೆಯಾದಿಕೇಶವ ನಿನ್ನ 
ಭಕ್ತಿಯಿಲ್ಲದ ನರಗೆ ಮುಕ್ತಿ ದೊರಕುವುದೆ 1೩॥ 


೨೫. ಬೈ ಬೈ ತನಕ ಊಟದ ಕೆಲಸ 


ರಾಗ: ತಿಲಂಗ್‌ ತಾಳ: ಆದಿತಾಳ 
ಬ್ಬೆ ಬ್ಬೆ ತನಕ ಊಟದ ಕೆಲಸ ಉಂಡ ಮೇಲೆ ಶಯನ ಪಟ 
ಬೈಲಾಯಿತು ಈ ಒಗತನವೆಲ್ಲರಕ್ಷಿಸಯ್ಯ ರಘುಕುಲತಿಲಕ ಅ. ಪ॥ 


ಪುರಾಣವಿಲ್ಲಪುಣ್ಯಕಥೆಯಿಲ್ಲಪಾರಾಯಣದಿ ಮನಸಿಲ್ಲ 

ತರೋಣ ಬರೋಣ ತಿಂದ್ಹೋಗೋಣ ಮಲಗೋಣ ಮತ್ತೇಳೋಣ ॥೧॥ 
ಕಣ್ಣಿಗೆ ಜೋಂಪಿಯು ಹತ್ತುವತನಕನ್ಯರ ಕೂಡಾಟ 

ಹೆಣ್ಣು ಮಣ್ಣು ಹೊನ್ನು ಚಿಕ್ಕಬಾಲಕರ ಸಂಗ ಡೌರಿಣಕಾಟ I ೨1 
ಹೀಗಾಗಿನಿಲ್ಲಿಗೆ ಬಂದೆ ಇನ್ನಾದರೂ ಸಲಹೊ ಸಿರಿ 

ಕಾಗಿನೆಲೆಯಾದಿಕೇಶವ ಶಿರಬಾಗಿ ನಾ ಬೇಡಿಕೊಂಬೆ I & 1 


೨೬. ಮರೆಯದಿರು ಮರೆಯದಿರು ಮನುಜಾ 


ರಾಗ: ಸಾರಂಗ ತಾಳ: ಅಟ್ಟತಾಳ 
ಮರೆಯದಿರು ಮರೆಯದಿರು ಮನುಜಾ 
ನಾರಾಯಣನ ಸ್ಮರಣೆಯನು ಮಾಡು ಮನುಜ  ಪ॥ 
ರಂಗನಾಥನು ಇರಲಿಕ್ಕೆ ಜಂಗುಳಿದೈವಗಳೇಕೆ 
ತಂಗಭದ್ರೆ ಇರಲಿಕ್ಕೆ ಕೆರೆಬಾವಿಯೇಕೆ 


ಅಂಗನೆ ಸತಿ ಇರಲಿಕ್ಕೆ ಬಣಗು ಹೆಣ್ಣುಗಳೇಕೆ 
ಮಂಗಳಾತ್ಮಕನಿರಲಿಕ್ಕೆ ಪರದೈವವೇಕೆ 11೧॥ 


ಪರಿಶಿಷ್ಟ- ೧: ಶ್ರೀಕನಕದಾಸರ ಸೂಕ್ತಿರೂಪದ ಕೀರ್ತನೆಗಳು 


ಹಾಲು ಹಳ್ಳವಿರಲಿಕ್ಕೆ ವಾಳಿಯವ ತರಲೇಕೆ 
ಮೇಲುನಾಮವಿರಲಿಕ್ಕೆ ಕಟುಕು ಇನ್ನೇಕೆ 
ಬಾಲ ಹನುಮನಿರಲಿಕ್ಕೆ ಹುಲುಕಪಿಗಳೇಕೆ 
ಒಳ್ಳೆ ತುಳಸಿ ಇರಲಿಕ್ಕೆ ಕಗ್ಗೊರಲೆಯೇಕೆ 


ಚಿನ್ನದ ಗಿರಿಯಿರಲಿಕ್ಕೆ ಕಬ್ಬಿಣದ ಮೊರಡಿಯೇಕೆ 
ರನ್ನಮಾಣಿಕವಿರಲಿಕ್ಕೆ ಕಾಜನ ಹರಳೇಕೆ 
ಅನ್ನತುಪ್ಪವಿರಲಿಕ್ಕೆ ಮದ್ಯಪಾನಗಳೇಕೆ 
ಚೆನ್ನಾದಿಕೇಶವನಿಗೆ ಬಿನುಗು ದೈವಗಳೇಕ 


ತಸನತ ಈ ಸೇ 


೨೭. ಜಯಮಂಗಳಂ ನಿತ್ಯ ಶುಭಮಂಗಳಂ 


ಜಯಮಂಗಳಂ ನಿತ್ಯ ಶುಭಮಂಗಳಂ 


ಅಂಬುಜದಳಾಕ್ಷಗೆ ಮಂಗಳ 
ಸರ್ವ ಜೀವರಕ್ಷಕಗೆ ಮಂಗಳ 


ಜಲಧಿಯೊಳಾಮ್ನಾಯ ತಂದಗೆ ಮಂಗಳ 
ಕುಲಗಿರಿಯ ತಾಳ್ಗಗೆ ಜಯಮಂಗಳ 
ನೆಲನವ ಕದ್ದಸುರನ ಗೆಲಿದಗೆ ಮಂಗಳ 
ಚೆಲುವ ನರಸಿಂಹಗೆ ಶುಭಮಂಗಳ 
ವಸುಧೆಯ ಈರಡಿಗೈದಗೆ ಮಂಗಳ 
ವಸುಧಿಪರನಳಿದಗೆ ಜಯಮಂಗಳ 
ದಶಕಂಧರನನ್ನು ಗೆಲಿದಗೆ ಮಂಗಳ 
ಪಶುಗಳ ಕಾಯ್ದಗೆ ಶುಭ ಮಂಗಳ 
ಪುರತ್ರಯವಧುಗಳ ಗೆಲಿದಗೆ ಮಂಗಳ 
ತುರಗವಾಹನನಿಗೆ ಜಯ ಮಂಗಳ 
ವರಕಾಗಿನೆಲೆಯಾದಿಕೇಶವಗೆ ಮಂಗಳ 
ಪರಮಪವಿತ್ರಗೆ ಶುಭಮಂಗಳ 


೩೫೭ 


| ೨॥ 


I A 1 


ಣಿ 
"ol 


॥ಅ.ಪೆ.॥ 


nO 1 


|| ೨॥ 


Ia 


ಹರಿಶಿಷ - 
ಪರಿಶಿಷ್ಟ ವ 


ಹರಿಭಕ್ಕಿಸಾರ - ಪದ್ಯಾರ್ಧಾನುಕ್ರಮಣಿಕೆ 


ಅ 
ಅಕ್ಷಯಾಶ್ರಿತ ಸುಜನಜನಸಂ- 
ಅನುಪಮಿತಚಾರಿತ್ರ ಕರುಣಾ- 
ಅಮಿತವಿಕ್ರಮ ಭೀಮ ಸೀತಾ- 
ಅಳಲಿನಬ್ಬಿಯೊಳದ್ದಿ ತಂಗಿಯ 
ಅಳಿವ ಒಡಲನು ನೆಚ್ಚಿ ವಿಷಯಂ- 

ಆ 
ಆದಿಮೂರುತಿ ನೀನು ನೆರೆ ಕರು- 
ಆರರಿಯದಂತದರೊಳಗೆ ಹೃದ- 
ಆರಿಗುಂಟು ಸ್ವತಂತ್ರ ನಿನ್ನಂ- 

ಇ 
ಇನ್ನು ನಮಗೆ ಸ್ವತಂತ್ರವೆಲ್ಲಿಯ- 
ಇಬ್ಬರಣುಗರು ನಿನಗೆ ಅವರೊಳ- 
ಇರದೆ ಸಂದದು ಬಳಿಕ ಪ್ತ; 
ಇಲ್ಲಿಹನು ಅಲ್ಲಿಲ್ಲವೆಂಬೀ 
ಇಳೆಗೆ ಪತಿಯಾದವನು ಯಾದವ- 
ಇಂದಿರಾಪತಿ ವಿಜಯಸಖ ಅರ- 
ಇಂದು ಈ ಜನ್ಮದಲಿ ನೀನೇ 

ಈ 
ಈಗಲೀ ಮರ್ಯಾದೆಯಲಿ ಶರ- 
ಈಗಲೋ ಈ ದೇಹವಿನ್ನಾ- 

ಈ ತೆರದೊಳಚ್ಯುತನ ನಾಮವ 
ಈ ಮಹಿಯೊಳೀವರೆಗೆ ನಾವ್‌ 
ಊ 
ಊರು ತನಗೊಂದಿಲ್ಲ ಹೊತ್ತ 
ಊರುಗಳ ನೂರಗ್ರಹಾರವ 
ಊಳಿಗವ ಮಾಡುವುದು 
ಎ 
ಎತ್ತಿದೆನು ನಾನಾ ಶರೀರವ 
ಎಂಜಲೆಲ್ಲಿಯದೆಲ್ಲಿಯುಂ ಪರ- 
ಎಂಜಲೆಂಜಲು ಎಂಬರಾನುಡಿ 


೮/೧ 
೩/೧ 
೪/೨ 
೩೬/೨ 
೭೯/೧ 


೨೨/೨ 
೯/೨ 
೫೩/೨ 


೬೯/೨ 
೨೪/೧ 
೮೦/೨ 
೪೭/೧ 
೩೬/೧ 
೧೨/೨ 
೬೧/೧ 


೧೭/೧ 
೫೫/೧ 
೧೦೩/೧ 
೧೬/೨ 


೮೧/೧ 
೧೦೬/೨ 
೧೦೨/೨ 


೬೦/೧ 
೧೦೧/೨ 
೧೦೧/೧ 


ಎಂಟುಗೇಣಿನ ದೇಹ ರೋಮಗ- ೬೬/೧ 
ಎಂದಿಗೂ ಎನಗಿಲ್ಲತನು ಸಂ- ೬೧/೨ 
ಎಲ್ಲರಲಿ ನೀನಾಗಿ ಸುಮನಸ- ೩೩/೧ 
ಎಷ್ಟುಮಾಡಲು ಮುನ್ನತಾ ಪಡೆ- ೪೧/೧ 
ಐ 
ಏನ ಬಲ್ಲೆನು ನಾನುನೆರೆಸುಜ್ಞಾನ ೪೯/೨ 
ಏನು ಮಾಡಿದಡೇನು ಕರ್ಮವ ೪೦/೧ 
ಏನು ಮಾಡಿದಡೇನು ಮುಕ್ತಿ- ೬೭/೨ 
ಐದು ತತ್ವಗಳಾದ ಒಂದ- ೬೫/೧ 
ಒ 
ಒಡೆಯ ನೀನೆಂದರಿತುನಾನಿ- ೭೦/೧ 
ಒಬ್ಬಮಗನದ ಬರೆವ ಕರಣಿಕ- ೨೪/೨ 
ಒಲಿದು ನೀನಿರೆ ನಿನ್ನಸಲುಗೆಯ ೫೯/೨ 
ಒಂದುದಿನ ತನುವಿನಲಿ ನಡೆವುವು ೯೮/೧ 
ಅಂ 
ಅಂಗದಪ್ರಿಯನಂಗಪಿತ ಕಾ- ೧೦/೨ 
ಅಂಡ ನಿನ್ನಮ ರೋಮಕೂಪದೊ- ೯೭/೨ 
ಅಂಡವೆರಡುದೃದಿಸಿದವು ಬ್ರ- ೯೭/೧ 
ಕ 
ಕಮಲಸಂಭವವಿನುತ ವಾಸವ- ೪/೧ 
ಕರಿಯ ಕಾಯ್ದಾಜಲದಿ ಮಕರಿಯ ೩೧/೧ 
ಕಾಪುರುಷರೈದಾರುಮಂದಿಸ- ೬೪/೧ 
ಕಾಳು ಮಾಡುವರಿನ್ನು ತನುವಿದು ೯೦/೨ 
ಕೀಲು ಕಡೆಗೊಂದೂಡಿ ಬೀಳಲು ೮೭/೨ 
ಕೀಲು ಬಲಿದಿಹುದೈದು ತಿರುಗುವ ೮೭/೧ 
ಕುಲಗಿರಿಗಳನ್ಹಯವು ಧಾರಿಣಿ ೧೦೫/೧ 
ಕುಂದಕುಡ್ಗಲರದನ ಪರಮಾ - ೧೨/೧ 
ಕೇಳುವುದು ಕಡುಕಷ್ಟಕಷ್ಟದ ೭೭/೧ 
ಕೇಳುವುದು ಹರಿಕಥೆಯ ಕೇಳಲು ೧೦೨/೧ 
ಕೊಲಿಸದಿರು ಯಮನಿಂದ ೫೭/೨ 
ಕೊಲ್ಲಬಗೆದವನಾಗಿನೀಹಗೆ- ೩೮/೧ 


ಪರಿಶಿಷ್ಟ- ೨: ಹರಿಭಕ್ತಿಸಾರ - ಪದ್ಯಾರ್ಧಾನುಕ್ರಮಣಿಕೆ 


ಕೊಲ್ಲಿಸಿದೆ ಭೀಮಾರ್ಜುನರ ಕೈ- ೩೩/೨ 

ಕೋಪವೆಂಬುದು ತನುವಿನಲಿ ನೆರೆ ೬೮/೧ 

ಕ್ಷೀರವಾರಿಶಯನ ಶಾಂತಾ- ೫/೧ 

ಕ್ಷೋಣಿಪತಿ ಸುಲಲಿತ ಸುದರ್ಶನ- ೧೩/೨ 
ಖ 

ಖಂಡಪರಶುವು ರುದ್ರಭೂಮಿ- ೭೨/೨ 
ಗ 

ಗಣನೆಯಿಲ್ಲದೆ ಜನನಿಯರು ೬೨/೧ 

ಗತಿವಿಹೀನರಿಗಾರು ನೀನೇ ೫೪/೧ 


ಗಿಳಿಯ ಮರಿಯನು ತಂದು ಪಂಜರ-೨೦/೧ 
ಗೊಲ್ಲನಾರಿಯರೊಳು ಪ್ರವರ್ತಕ- ೩೮/೨ 
ಗೋಪುರದ ಭಾರವನು ಗಾರೆಯ ೮೨/೧ 


ಚ 
ಚಲನೆಯಿಲ್ಲದೆ ನಿನ್ನ ಚರಿತೆಯು ೧೦೫/೨ 
ಚಿತ್ರಕೂಟನಿವಾಸ ವಿಶ್ವಾ- ೯/೧ 
ಜ 
ಜಯ ಜನಕಜಾಮುಖಾಬ್ದ- ೧೧೧/೨ 
ಜಯ ಸುರೇಂದ್ರವರಾರ್ಚಿ- ೧೧೦/೧ 
ಜಲದೊಳಗೆ ಮುಳುಗಿದರೆ ತೊಲ- ೯೯/೨ 
ಜವನವರ ಕೈಗೊಪ್ಪಿಸದೆ ಕಾ- ೪೫/೨ 
ಜೋಕೆಯಲಿ ಬರಿದೋದಿ ೧೦೮/೨ 
ತ 
ತನ್ನ ದೇಹಾತುರದಲಡವಿಯೊ- ೪೨/೧ 
ತರಳತನದಲಿ ಕೆಲವುದಿನ ದುರು- ೫೦/೧ 
ತಾ ಪರಾಕ್ರಮಿಯೆಂದು ಮನುಜನು ೮೨/೨ 
ತಾಮರಸದಳನಯನ ಭಾರ್ಗವ- ೬/೧ 
ತಾಯನಗಲಿದ ತನಯನಾ ರಾ- ೩೭/೧ 
ತಾಯನಗಲಿದ ಶಿಶುವಿನಂದದಿ ೯೪/೨ 
ತಿಳುಹಿ ಮತಿಯನು ಎನ್ನಜಿಹ್ನೆಗೆ ೨೦/೨ 


ತಿಳಿದು ಮನದೊಳು ನಿನ್ನನಾಮಾ- ೭೯/೨ 
ತೊಗಲುಬೊಂಬೆಗಳಂತೆ ನಾಲಕು- ೮೪/೧ 
ತೊಲಗುವರು ಕಡೆಕಡೆಗೆ ತಾ ೯೯/೧ 
ತೋರಿಸಚಲಾನಂದಪದವಿಯ ೭೫/೨ 


೩೫೯ 
ದ 
ದಂಡಧರನುದ್ದಂಡ ಪಟಲತೆ ೭೨/೧ 
ದಾಶರಥಿ ವೈಕುಂಠನಗರನಿ- ೧೧/೧ 
ದೀನ ನಾನು ಸಮಸ್ತಲೋಕಕೆ ೪೯/೧ 
ದುರುಳಕಂಸನ ಕೊಂದು ಮಗಧನ ೩೧/೨ 
ದೂರ ತಪ್ಪಿಸಿಕೊಂಡು ಬರಿಯಪ- ೯೬/೨ 
ದೇವದೇವ ಜಗದ್ಧರಿತ ವಸು- ೨/೧ 
ದೇಹಧಾರಕನಾಗಿ ಬಹುವಿಧ ೭೮/೧ 
ಧ 
ಧನ್ಯನಾದನು ಮುನಿಕುಲದಿಸಂ- ೪೨/೨ 
ಧಾತ್ರಿಜಾಂತಕ ಕಪಟನಾಟಕ- ೯/೨ 
ಧಾರಿಣಿಗೆ ವರಚಕ್ರವರ್ತಿಗ- ೫೨/೧ 
ಧಾರಿಣಿಯೊಳೀ ಭಕ್ತಿಸಾರವ- ೧೦೭/೨ 
ನ 
ನರಕಭಾಜನನಾಗಿ ಕಾಮಾ- ೫೦/೨ 


ನರಗೆ ಸಾರಥಿಯಾಗಿ ರಣದೊಳು ೩೪/೧ 
ನರರು ದುಷ್ಕರ್ಮದಲಿ ಮಾಡಿದ ೧೦೦/೨ 
ನಳಿನಲೋಚನ ನಿಮ್ಮ ಮೂರ್ತಿಯ ೧೯/೧ 


ನಾಗನಗರಿಧರಿತ್ರಿಕೋಶವಿ- ೧೫/೧ 
ನಾಲಿಗೆಯು ನಾಸಿಕವು ನಯನಕ- ೯೧/೧ 
ನಿಗಮತತಿ ಕೈವಾರಿಸುತ ಪದ- ೨೧/೨ 
ನಿನ್ನಭಜಿಸಿದ ಸಾರ್ವಭೌಮರಿ- ೪೩/೨ 
ನಿನ್ನ ಸತಿಗಳುಪಿದ ದುರಾತ್ಮನ ೪೩/೧ 
ನಿನ್ನಸೂತ್ರದೊಳಾಡುವವು ಚೈ- ೬೯/೧ 
ನಿರುತ ಮಾಯೆಯು ದಾಸಿ ೨೫/೨ 
ನೀಗಿ ಎಲ್ಲವ ಬಿಸುಟು ಬೇಗದಿ ೮೬/೨ 
ನೀತಿಕೋವಿದರಾಲಿಸುವುದತಿ- ೧೦೩/೨ 
ನೀನೊಲಿಯೆ ತೃಣ ಪರ್ವತವು ೪೦/೨ 
ನೀರಮೇಲಣ ಗುಳ್ಳೆಯಂದದಿ ೭೫/೧ 
ನೀಲವರ್ಣ ವಿಶಾಲಶುಭಗುಣ- ೧೪/೧ 
ನೀ ಸಲಹಿದವನಲ್ಲವೇ ಕರು- ೫೬/೨ 
ನೀ ಸಲಹುವವನಲ್ಲವೇ ಕರು- ೬೩/೨ 
ನೂರುಕನ್ಯಾದಾನವನು ೧೦೬/೧ 


ನೆಂಟ ನೀನಿರ್ದಗಲಿದೊಡೆ ಒಣ- ೬೬/೨ 


೩೬೦ 


ಪ 
ಪಕ್ಷಿವಾಹನ ದೇವಸಂಕುಲ- ೮/೨ 
ಪಟ್ಟವಾರಿಂದಾಯ್ತು ಧ್ರುವನಿಗೆ ೪೧/೨ 
ಪಂಚಭೂತದ ಕಾಯದೊಳು ನೀ ೫೮/೧ 
ಪಂಟಿಸಿದ ಮದಮುಖರು ಕೆಲಕೆಲ- ೭೧/೧ 
ಪೇಳಲೆನ್ನ್ಗಳವಲ್ಲವೀಯಮ- ೯೦/೧ 
ಪೊಗಳಲಳವೇ ನಿನ್ನನಾಮವ ೨೧/೧ 
ಬ 
ಬಗೆಬಗೆಯ ನಾಮಾಂಕಿತದ ಜೀ- ೮೪/೨ 
ಬಗೆಬಗೆಯ ರತಿಕಲೆಗಳಲಿ ಕೂ- ೩೯/೨ 
ಬಣಗು ಕಮಲಜನದಕೆ ತಾನೇ ೬೨/೨ 
ಬದ್ದನಾದೆನು ಮಮತೆಯಲಿ ನೀ- ೭೬/೨ 
ಬರಿದಹಂಕಾರದಲಿ ತತ್ತ್ವದ ೧೦೦/೧ 
ಬಲಿಯ ಬಂಸಿ ಮೊರೆಯಿಡುವ ೩೦/೧ 
ಬಲು ಮೃಗವು ಮರ ಪಕ್ಷಿಕೀಟಕ ೫೭/೧ 
ಬಲ್ಲರಿಳೆಯೊಳು ಭಾಗವತರಾ - ೪೭/೨ 
ಬವರದಲಿ ಖತಿಗೊಂಡು ಗದೆ- ೩೫/೧ 
ಬಸಿರೊಳಗೆ ಬ್ರಹ್ಮಾಂಡಕೋಟಿಯ ೨೩/೨ 
ಬಳಸುವರು ಸತ್ಯವಿಗಳವರ- ೧೯/೨ 
ಬಂಟನಲ್ಲವೆ ನಾನು ದೀನರ ೭೧/೨ 
ಬಂದದನು ಉಡುಚಕ್ರದಲ್ಲಿಗೆ ೯೮/೨ 


ಬಾದರಾಯಣ ಪೇಳ್ದಭಾರತ- ೧೦೪/೧ 


ಬಾಣಬಾಹುಚ್ಛೇದ ರಾವಣ- ೧೩/೧ 
ಬಾಳಬೇಕೆಂಬುವಗೆ ನೆರೆ ನಿ- ೭೭/೨ 
ಬಿಗಿದರಕುತದ ರೋಮಕೂಪದ ೮೮/೧ 
ಬೀಗಮುದ್ರೆಗಳಿಲ್ಲದೂರಿಗೆ ೮೬/೧ 
ಬೀಜ ವೃಕ್ಷದೋಳಾಯ್ತು ವೃಕ್ಷಕಿ ೮೩/೧ 
ಬೀಡು ತೊಲಗಿದ ಬಳಿಕಲಾ ೮೫/೨ 
ಬೀಯವಾಗುವ ತನುವಿನಲಿನ- ೯೪/೧ 
ಬೇರೆ ಹೊಸತೊಂದಿಲ್ಲಉಣ್ಣದ ೮೧/೨ 
ಭ 
ಭಕ್ತಿಸಾರದ ಚರಿತೆಯನು ಹರಿ- ೧೮/೧ 
ಭಾಗವತರಾದವರ ಸಲಹುವ- ೨೬/೨ 


ಶ್ರೀಕನಕದಾಸವಿರಚಿತ ಹರಿಭಕ್ತಿಸಾರ 


ಭಾರಕರ್ತನು ನೀನು ಬಹು ಸಂ- ೫೩/೧ 


ಭಾವಜಾರಿಪ್ರಿಯ ನಿರಾಮಯ ೨/೨ 
ಭೇದಿಸದೆ ಜೀವಾತ್ಮತಾ ಸಂ- ೬೫/೨ 
ಭೋಗಭಾಗ್ಯವ ಬಯಸಿ ಮುಕ್ತಿಯ ೧೭/೨ 
ಎ 
ಮಗನ ಕೊಂದವನಾಳುವಂತಹ ೩೯/೧ 
ಮಡದಿಯಾರೀ ಮಕ್ಕಳಾರೀ ೭೦/೨ 
ಮಣ್ಣು ಮಣ್ಣಿನೊಳುದಿಸಲದರಲಿ ೯೩/೧ 
ಮಣ್ಣಿನಲಿ ಬಂಸಿದ ದೇಹವ ೯೩/೨ 
ಮರೆದು ಬಾಹಿರನಾದವನ ನೀ ೫೧/೨ 
ಮರೆದೆನಭ್ಯುದಯದಲಿ ನಿಮ್ಮನು ೫೧/೧ 


ಮಂಗಳಂ ಜಗದಾದಿಮೂರ್ತಿಗೆ ೧೧೦/೧ 
ಮಂಗಳಂ ದ್ರೌಪದಿಯ ಪೊರೆದಗೆ ೧೧೦/೨ 


ಮಂಗಳಂ ಸರ್ವಸ್ವತಂತ್ರಗೆ ೧೦೯/೨ 
ಮಂಗಳಂ ಸರ್ವಾದಿಭೂತಗೆ ೧೦೯/೧ 
ಮಂಗಳಾತ್ಮಕ ದುರಿತತಿಮಿರಪ- ೧೦/೧ 
ಮಾಯಮಂತ್ರದ ಕುಟಿಲಗುಣವ- ೩೭/೨ 
ಮಾರಪಿತ ಗುಣಹಾರ ಸರಸಾ- ೫/೨ 
ಮಾಸುರಕ್ಷದ ಮಡುವಿನಲಿನವ- ೫೬/೧ 
ಮಿಂಚಿದವರಿನ್ನುಂಟೆ ತಿಳಿಯೆ ಪ್ರ- ೫೮/೨ 
ಮುಕ್ಕಿಗಿದು ನೆಲೆದೋರುವುದು ೧೮/೨ 
ಮೂಲಕಾರಣ ವಿಮಲಯಾದವ- ೧೪/೨ 
ಮೂರುಗುಣ ಮೊಳೆದೋರಿತ- ೭೪/೧ 
ಮೂರುರೂಪೊಂದಾಗಿ ಪ್ರಳೆಯ- ೭೪/೨ 
ಮೃತ್ಯು ಬೆನ್ನಿನೊಳಿಹುದು ತಾವಿ- ೯೨/೨ 
ಮೇದಿನಿಯೊಳಿದನಾರು ಹೃದ- ೧೦೪/೨ 


ಮೇರುಮಂದರನಿಭಸುವರ್ಣವ ೧೦೭/೧ 
ಮೊದಲು ಕಡೆ ಮಧ್ಯಗಳ ಬಲ್ಲವ ೯೫/೨ 


ಮೊದಲು ಜನನವನರಿಯೆ ೯೫/೧ 
ಯ 

ಯಾದವೇಂದ್ರ ಯಶೋದನಂದನ ೭/೨ 

ಯುಕ್ತಿಯೊಳಗಿದನರಿತು ಮನದ ೭೩/೨ 

ಯೋಗಗಮ್ಯ ಭವಾಬ್ದಿವಿಷಧರ ೧೫/೨ 


ಪರಿಶಿಷ್ಟ- ೨: ಹರಿಭಕ್ತಿಸಾರ - ಪದ್ಯಾರ್ಧಾನುಕ್ರಮಣಿಕೆ 


ರ 
ರಾಗಲೋಭದಿ ಮುಳುಗಿ ೫೫/೨ 
ರಾಪುಮಾಡದೆ ಬಿಡನು ಯಮನು ೬೮/೨ 
ರಾಯ ರಘುಕುಲವರ್ಯ ಭೂಸುರ- ೨/೧ 


ಲ 
ಲೀಲೆಯಿಂದಿರುತಿರ್ದು ಕಡೆಯಲಿ ೯೧/೨ 
ಲೇಸ ಕಾಣೆನು ಜನನಮರಣದಿ ೬೩/೧ 
ಲೋಕದೊಳಗತ್ಯಕವೆನಿಸುವ ೧೦೮/೧ 

ವ 
ವನಜನಾಭ ಮುಕುಂದ ಮುರ- ೩/೨ 
ವರುಷ ನೂರಾಯುಷ್ಯವದರೊ- ೮೦/೧ 
ವಸುಮತಿಯ ಭಾರವನಿಳುಹಿ ೩೨/೨ 
ವಾರಣಗಳಿಂಟೆಸೆವ ನಗರಕೆ ೮೯/೧ 
ವಾಸುದೇವ ದಿನೇಶಶತಸಂ- ೧೧/೨ 
ವಿಗಡಯಮನಾಳುಗಳು ಬರುತಿರೆ ೮೮/೨ 
ವಿವರವೇನೋ ತಿಳಿಯೆ ನಿಮ್ಮಾ- ೩೫/೨ 
ವೀರರನು ಮೆಚ್ಚಿದಳೆ ಧರಣೀ ೫೨/೨ 
ವೀರರಾವಣನೊಡನೆ ಹೋರಿದ ೪೪/೧ 
ವೇದಗೋಚರ ವೇಣುನಾದವಿ- ೭/೧ 
ವೇದಶಾಸ್ತ್ರಪುರಾಣಪುಣ್ಯದ ೨೨/೧ 

ಶ 
ಶಕ್ಕಿಯೆಂಬುದು ಮಾಯೆ ಮಾಯಾ- ೭೩/೧ 
ಶಿರವ ಕೆಡಹಿಸಿ ಅವನ ತಂದೆಯ ೩೪/೨ 
ಶಿಲೆಯ ಸತಿಯಳ ಮಾಡಿ ತ್ರಿಪುರರ ೩೦/೨ 
ಶಿವಶಿವಾ ನೀ ಮಾಡಿದುಪಕಾ- ೪೫/೧ 
ಶಿಶುತನದ ಸಾಮರ್ಥದಲಿ ಕೆಲ- ೩೨/೧ 
ಶ್ರೀಪದಾಬ್ದದ ಸೇವೆಯಲಿ ನೆರೆ. ೬೪/೨ 
ಶ್ರೀಮದುತ್ನಹದೇವನುತ ಶ್ರೀ- ೧೬/೧ 


೩೬೧ 


ಶ್ರೀಯರಸ ಗಾಂಗೇಯನುತಕೌಂ- ೧/೧ 


ಶ್ರುತಿವಚನವಾಡುವುದು ಶರಣಾ- ೫೪/೨ 
ಸ 
ಸತ್ತವರಿಗಳಲೇಕೆ ತನ್ನನು ೯೨/೧ 
ಸತ್ತು ಹುಟ್ಟುವ ಹುಟ್ಟಿ ಹಿಂಗುವ ೬೦/ 
ಸಮರಮುಖದೊಳಗುಪಮೆಯಲಿ ೨೯/೨ 
ಸಾಗರನ ಮಗಳರಿಯದಂತೆಸ- ೨೬/೧ 
ಸಾಮಗಾನಪ್ರೇಮ ಕಾಂಚನ- ೬/೨ 
ಸಾರವಿಲ್ಲದ ದೇಹವಿದು ನಿ- ೯೬/೧ 
ಸಿರಿಯ ಸಂಪತ್ತಿನಲಿ ನೀ ಮೈ- ೪೮/೧ 
ಸಿರಿಯು ಕುಲಸತಿ ಸುತನು ಕಮ- ೨೫/೧ 
ಸುಗುಣರಿನ್ನಾರುಂಟು ಕದನವ ೨೮/೨ 
ಸುಮನಸರ ವೈರದಲಿ ಕೆಲವರು ೨೯/೧ 
ಸೇರಿಸಿದೆ ನಿನ್ನಂತೆ ಕೊಡುವ ಉ- ೪೪/೨ 
 ಸೋಜಿಗವ ನೀ ಬಲ್ಲೆನಿನ್ನೊಳು ೮೩/೨ 
ಸ್ನಾನ ಸಂಧ್ಯಾ ಧ್ಯಾನ ಜಪ ತಪ. ೬೭/೧ 
ಹ 
ಹಗೆಯರಿಗೆ ವರವೀವರಿಬ್ಬರು ೨೮/೧ 
ಹರಹರ ಅನಾಥರನು ಪಾಲಿಸಿ ೪೮/೨ 
ಹಲವು ಕರ್ಮಗಳಿಂದ ಮೂತ್ರದ ೫೯/೧ 
ಹಸಿವರಿತು ತಾಯ್ತನ್ನ ಶಿಶುವಿಗೆ ೨೩/೧ 
ಹಸ್ತಕಲಿತ ಸುದರ್ಶನದೊಳರಿ- ೨೭/೨ 
ಹಸ್ತಿವಾಹನನಾದಿಯಾದ ಸ- ೨೭/೧ 
ಹೂಡಿದೆಲು ಮರಮುಟ್ಟುಮಾಂಸದಲ೫/೧ 
ಹೆತ್ತ ಮಗಳನು ಮದುವೆಯಾದವ- ೪೬/೧ 
ಹೇಯವೀ ಸಂಸಾರವೆನ್ನದೆ ೭೮/೨ 


ಹೊತ್ತು ತಪ್ಪಿಸಿ ಕಾಮದಲಿ ಮುನಿ- ೪೬/೨ 
ಹೊದ್ದಿನಿಲುವುದೆ ದರ್ಪಣದ ಮೇ- ೭೬/೧ 


ಸೇತು 


ಶ್ರೀವ್ಯಾಸಮಧ್ಧಸಂಶೋಧನ ಪ್ರತಿಷ್ಠಾನ 


ನಂ. ೮೯/೨೪, ಪಾಜಕ, ೩ನೇ ಅಡ್ಡರಸ್ತೆ, ಮೌಂಟ್‌ ಜಾಯ್‌ ಎಕ್‌ಟೆನ್ಸನ್‌, ಹನುಮಂತನಗರ 


ದು 


೫೧ ಚಿ ಟ 


ಬ (1೧ 


ಸ ಗ್ನು ಭ್ಯ (2 ಅಸದಿ ಈ 1 
ಆ ಅಟ ಜಳ ಬಿಜೆ ರೆ ಸ ೧ಗ 


ಅ 


ಬೆಂಗಳೂರು- ೫೬೦೦೧೯ 
email : info@vyasamadhwa.org 
ಡಾ. ವ್ಯಾಸನಕೆರೆ ಪ್ರಭಂಜನಾಚಾರ್ಯರಿಂದ 
ಸಂಪಾದಿತ/ ಅನುವಾದಿತ/ಕೃತ/ ಪ್ರಕಾಶಿತ ಕೆಲವು ಗ್ರಂಥಗಳು 


ಕನ್ನಡ ಕೃತಿಗಳು 


ಶ್ರೀಮನ್ಮಹಾಭಾರತತಾತ್ವರ್ಯನಿರ್ಣಯ (ಅನುವಾದ, ವಿವರಣೆಗಳ ಸಮೇತ) 
ಶ್ರೀಮದ್ಭಗವದ್ಗೀತಾ (ಅನುವಾದ ಸಮೇತ) 

ಅಂಭೃಣೀ ಸೂಕ್ತಮ್‌ (ಶ್ರೀವಾದಿರಾಜರ ಟೀಕಾ ಹಾಗೂ ಅನುವಾದ) 
ಅಂಭ್ಛಣೀ ಸೂಕ್ತಮ್‌ (ಶ್ರೀರಾಘವೇಂದ್ರಸ್ವಾಮಿಗಳ ಟೀಕಾ ಹಾಗೂ ಅನುವಾದ) 
ಬಳಿತ್ತಾ ಸೂಕ್ತಮ್‌ (ಅನುವಾದ ಹಾಗೂ ವಿವರಣೆಗಳ ಸಮೇತ) 

ಸಂಗ್ರಹ ರಾಮಾಯಣ (ಕನ್ನಡ ಅನುವಾದ ಸಮೇತ) 
ಶ್ರೀಕೃಷ್ಣಾಮೃತಮಹಾರ್ಣವ (ಅನುವಾದ ಸಮೇತ) 

ಶ್ರೀರುಗ್ನಿಣೀಶವಿಜಯ (ಅನುವಾದ, ವಿವರಣೆಗಳ ಸಮೇತ) 
ಶ್ರೀರಾಮಾಮೃತಮಹಾರ್ಣವ (ಕನ್ನಡ ಅನುವಾದ ಸಮೇತ) 


- ಶ್ರೀಹರಿವಾಯುಸ್ತುತಿ (ಅನುವಾದ, ವಿವರಣೆಗಳ ಸಮೇತ) 

. ಸುಮಧ್ವವಿಜಯ (ಅನುವಾದ, ವಿವರಣೆಗಳ ಸಮೇತ) 

. ಪದ್ಯಮಾಲಾ (ಸಮಗ್ರದೇವಪೂಜಾ ಪದ್ಧತಿ) 

ಲ ಸಂಪ್ರದಾಯಪದ್ಧತಿ (ಅನುವಾದ ಸಮೇತ) 

. ಶ್ರೀಮಧ್ವಾಮೃತಮಹಾರ್ಣವ (ಅನುವಾದ ಸಮೇತ ) 

- ಮನುಸುಭಾಷಿತ (ಮನುಸ್ಪೃತಿಯಲ್ಲಿನ ಧರ್ಮಬೋಧಕಸೂಕ್ತಿಗಳ ಸಂಗ್ರಹ) 
. ವಿದುರನೀತಿ (ಅನುವಾದ ಸಮೇತ) 

. ಶ್ರೀರಾಘವೇಂದ್ರಸ್ತೋತ್ರ (ಅನುವಾದ, ವಿವರಣೆಗಳ ಸಮೇತ) 

- ಶ್ರೀಹರಿಕಥಾಮೃತಸಾರ (ಶ್ರೀಕಮಲಾಪತಿದಾಸರ ಟೀಕಾ ಸಮೇತ) 


ಶ್ರೀಹರಿಕಥಾಮೃತಸಾರ (ಅನುವಾದ, ವಿವರಣೆಗಳ ಸಹಿತ) 


. ತೀರ್ಥಪ್ರಬಂಧ (ಕನ್ನಡ ಅನುವಾದ ಸಮೇತ) 


ಸ್ತೋತ್ರಮಾಲಿಕಾ-೧ (ವೈಷ್ಣವರ ನಿತ್ಯ ಪಠನೀಯ ಸ್ತೋತ್ರಗಳ ಸಂಗ್ರಹ) 
ಸ್ತೋತ್ರಮಾಲಿಕಾ-೨ (ವಿಷ್ಣುಸ್ತೋತ್ರಮಾಲಿಕಾ) 

. ಸ್ತೋತ್ರಮಾಲಿಕಾ-೩ (ದಶಾವತಾರ ಸ್ತೋತ್ರಮಾಲಿಕಾ) 
ಸ್ತೋತ್ರಮಾಲಿಕಾ-೪ (ಸಂಕೀರ್ಣವಿಷ್ಣುಸ್ತೋತ್ರಮಾಲಿಕಾ ಭಾ-೧) 
ಸ್ತೋತ್ರಮಾಲಿಕಾ-೫ (ಸಂಕೀರ್ಣವಿಷ್ಣುಸ್ತೋತ್ರಮಾಲಿಕಾ ಭಾ-೨) 
ಸ್ತೋತ್ರಮಾಲಿಕಾ-೬ (ಸಹಸ್ರನಾಮಸ್ತೋತ್ರಮಾಲಿಕಾ) 
ಸ್ತೋತ್ರಮಾಲಿಕಾ-೭ (ಶ್ರೀಲಕ್ಷ್ಮೀಸ್ತೋತ್ರಮಾಲಿಕಾ) 


೨೮. 
೨೯. 
೩೦. 
೩೧. 
೩೨. 
೩೩. 
೩೪. 
೩೫. 
೩೬. 
೩೭. 
೩೮. 
೩೯. 
೪೦. 
೪೧. 
೪೨. 
೪೩. 
ಲ 
೪೫. 
೪೬. 
೪೭, 
೪೮. 
೪೯. 
೫೦. 
೫೧. 
೫೨. 
೫೩. 
೫೪. 
೫೫. 
೫೬. 
೫೭. 
೫೮. 
೫೯. 
೬೦. 
೬೧. 


ಸ್ತೋತ್ರಮಾಲಿಕಾ-೮ (ಶ್ರೀವಾಯುಸ್ತೋತ್ರಮಾಲಿಕಾ) ೧೭೦ 
ಸ್ಫೋತ್ರಮಾಲಿಕಾ-೯ (ತಾರತಮ್ಯಸ್ನೋತ್ರಮಾಲಿಕಾ) ೧೮೦ 
ಶ್ರೀವೇದವ್ಯಾಸಪೂಜಾವಿಧಿ ೩೫ 
ಶ್ರೀಪೂರ್ಣಪ್ರಜ್ಞವೈಭವ ಎ 
ಸ್ತುತಿಮಂಜರೀ ದ 
ಆದ್ಯಂತ ಶ್ಲೋಕಗಳು | - 
ಶ್ರೀಮಧ್ವನಾಮಾವಳಿ ದ 
ಶ್ರೀಜಯತೀರ್ಥಶ್ಲೋಕಮಾಲಾ ದ 
ಪದ್ಯಮಾಲಾ ( ಕನ್ನಡ ಅನುವಾದ ಸಮೇತ) 

ಶ್ರೀಮಧ್ವಾಚಾರ್ಯರ ಕಾಲನಿರ್ಣಯ ಎ 
ಶ್ರೀಹರಿಭಜನಕಲ್ಪದ್ರುಮ (ತಾರತಮ್ಯ ಕ್ರಮದಲ್ಲಿ ಶ್ರೀಹರಿಗುರುಗಳ ಭಜನಪದ್ಧತಿ) ಇ 


ಶ್ರೀವೇಂಕಟೇಶ ಪಾರಿಜಾತ ಎ 
ಶ್ರೀಹರಿದಾಸರ ಉಗಾಭೋಗಗಳು ಎ 
ಶ್ರೀಪುರಂದರದಾಸರ ಆಯ್ದಕೃತಿಗಳು ೬೦ 
ಶ್ರೀಲಕ್ಷ್ಮೀಭಜನಾಮೃತ | ೬೦ 
ಶ್ರೀಗುರು-ವರದ-ತಂದೆಗೋಪಾಲದಾಸರ ಕೃತಿಗಳು ೬೦ 
ತತ್ತ ಎಸುವ್ವಾಲಿ ದ 
ಭಜನಮಂಜರೀ ದ 
ಶ್ರೀಹರಿದಾಸಕೃತಿಮಂಜರೀ ಕ ದ 
ಮಹಾಭಾರತದ ಬೆಳಕು ತ 
ಭಾಗವತದ ಬೆಳಕು ೩೦ 
ಶ್ರೀಕೃಷ್ಣಜಯಂತೀವ್ರತ ೨೫ 
ಅಧಿಕಮಾಸ ೨೫ 
ಸದಾಚಾರ ವಿನೋದ ಭಾಗ-೧ (ವೈಷ್ಣವ ಸದಾಚಾರ ದೀಪಿಕಾ) ಎ 


ಸದಾಚಾರ ವಿನೋದ ಭಾಗ -೨ (ವೈಷ್ಣವ ಸದಾಚಾರ ದೀಪಿಕಾ) ಎ 
ಏಕಾದಶೀ ವ್ರತ (ಹಿರಿಮೆ, ಆಚರಣೆಯ ವಿಧಿವಿಧಾನಗಳ ಸಮೇತ) ೨೫ 
ಶ್ರೀವೇದವ್ಯಾಸದರ್ಶನ ( ಶ್ರೀವೇದವ್ಯಾಸಾವತಾರದ ಸಮಗ್ರ ಪರಿಚಯಾತ್ಮಕ ಕೃತಿ) ೬೦ 
ಶ್ರೀಪೂರ್ಣಪ್ರಜ್ಞದರ್ಶನ (ಆಚಾರ್ಯ ಶ್ರೀಮಧ್ವರ ಸಮಗ್ರ ಪರಿಚಯಾತ್ಮಕ ಕೃತಿ) ೧೧೦ 
ಶ್ರೀಜಯತೀರ್ಥದರ್ಶನ (ಶ್ರೀಜಯತೀರ್ಥರ ಸಮಗ್ರ ಪರಿಚಯಾತ್ಮಕ ಕೃತಿ) ೫೦ 
ಶ್ರೀಬ್ರಹ್ಮಣ್ಯತೀರ್ಥರು (ಶ್ರೀಬ್ರಹ್ಮಣ್ಯತೀರ್ಥರ ಪರಿಚಯಾತ್ಮಕ ಕೃತಿ) ಎ 
ಶ್ರೀವ್ಯಾಸರಾಜದರ್ಶನ (ಶ್ರೀವ್ಯಾಸರಾಜರ ಜೀವನ ಹಾಗೂ ಕೃತಿಗಳ ಪರಿಚಯ) ದ 
ಶ್ರೀವಿಜಯೀಂದ್ರದರ್ಶನ (ಜೀವನ ಹಾಗೂ ಕೃತಿಗಳ ಪರಿಚಯ) ಎ 
ಶ್ರೀರಘೂತ್ತಮತೀರ್ಥರು ೨೫ 
ಶ್ರೀರಾಘವೇಂದ್ರದರ್ಶನ ೬೦ 


೭೧. 


ಗೀತಾದರ್ಶನ 


೭೨. ಚಾತುರ್ಮಾಸ್ಯವ್ರತ 
೭೩. ಪವಿತ್ರ ತುಲಸೀ 
೭೪. ಶ್ರೀಜಯತೀರ್ಥರ ಮೂಲವೃಂದಾವನಸ್ಥಳ: ಮಳಖೇಡ 


೭೫. 
೭೬. 
೭೭. 
೭೮. 
೭೯. 
೮೦.ಬ್ರ 
೮೧. 
೮೨. 
ದ್ವ ಲತವಾಜ್ಞಯಕ್ಕೆ ಶ್ರೀರಾಘವೇಂದ್ರಮಠದ ಕೊಡುಗೆ 
. ಪೂರ್ಣಪ್ರಜ್ಞಪ್ರಶಸ್ತಿ 

- ಭಾರತಾಮೃತ 

- ಶ್ರೀಜಯತೀರ್ಥ ಸ್ತೋತ್ರಮಂಜರೀ 

. ಶ್ರೀವಾದಿರಾಜಸ್ತೋತ್ರಮಂಜರೀ 

. ಶ್ರೀರಾಘವೇಂದ್ರಸ್ತೋತ್ರಮಂಜರೀ 

. ಶ್ರೀಯಾದವಾರ್ಯಕೃತಿಮಂಜರೀ 

೦. ಶ್ರೀಸತ್ಯಧರ್ಮತೀರ್ಥಕೃತಿಮಂಜರೀ 

2 ಶ್ರೀವಿಷ್ಣುತೀರ್ಥಕೃತಿಮಂಜರೀ 

. ಪ್ರವಚನ ವಿನೋದ 

. ಪ್ರವಚನ ಭಾರತೀ 

. ಪರಿಮಳ (ಸಹಸಂಪಾದನೆ) 


ವಿವಾಹ ಚಂದ್ರಿಕಾ 

ಶ್ರೀಹೃಷೀಕೇಶತೀರ್ಥಕೃತ ಸಂಪ್ರದಾಯ ಪದ್ಧತಿ (ಶ್ರೀಪಾಜಕಕ್ಷೇತ್ರಮಾಹಾತ್ಮ್ಯ) 
ಶ್ರೀವಿದ್ಯೇಶತೀರ್ಥಕೃತ ಆಹಂ ಬ್ರಹ್ಮಾಸ್ಟ(ಅಹಂ ಬ್ರಹ್ಮಾಸ್ಮಿ ಶ್ರುತ್ಕರ್ಥ) 
ಉಡುಪಿ ಅಷ್ಟಮಠಗಳ ಗುರುಪರಂಪರೆ 

ತಪ್ಪಮುದ್ರಾಧಾರಣೆ 

ಹೃಸೂತ್ರನಾಮಾವಳಿ 

ಸರ್ವಮೂಲಸೌರಭ 

ಪಂಚಕನ್ಶೆಯರು 


ಸ ದ್ವೆ ಲತವಾಜ್ಞಯ ತರಂಗ 


೯೭. ಶ್ರೀರಾಘವೇಂದ್ರಸ್ವಾಮಿಗಳ ಅಮರ ಸಂದೇಶ ಭು 
೯೮. ಶ್ರೀನಾರಾಯಣಪಂಡಿತಾಚಾರ್ಯರ ಅಂಶಾವತಾರ - 
೯೯. ವ್ಯಾಸಭಾರತದ ಭೀಮಸೇನ ತ 
೧೦೦. ಮಹಾಭಾರತದಲ್ಲಿದ್ರೌಪದಿಯ ಪಾತ್ರ ಎ 


ENGLISH BOOKS 
1. Life and Works of Sri Madhwacharya 700 
2. Brahman, Supreme Being in Brahma Sutra’s 600 
3. Holi Pajaka 40 
4, Ekadasi Vrata 25 
5. Extracts from the Workshop 60 
6. Glimpses of Bhagavatam 30 
7. Gita Madhu 100 
8. Sadachara Vinoda 100 
9. Raghavendra Darshana 60 
SANSKRIT BOOKS 

೧. ಶ್ರೀಮನ್ನದ್ವಾಚಾರ್ಯರ ಸರ್ವಮೂಲಗ್ರಂಥಗಳು (ಸಂಸ್ಕೃತ) ೪೦೦೦ 
೨. ಶ್ರೀಮನ್ನಧ್ವಾಚಾರ್ಯರ ಸರ್ವಮೂಲಗ್ರಂಥಗಳು (ಕನ್ನಡ) ೨೦೦೦ 
೩. ಶ್ರೀಮನ್ಮಧ್ವಾಚಾರ್ಯರ ಸರ್ವಮೂಲಗ್ರಂಥಗಳು (ತೆಲುಗು) ೧೭೫೦ 
೪. ಮಹಾಭಾರತತಾತರ್ಯನಿರ್ಣಯ ( ಭಾವಪ್ರಕಾಶಿಕಾ; ಶ್ರೀವಾದಿರಾಜತೀರ್ಥರು) ೮೦೦ 
೫. ದ್ವಾದಶ ಸ್ತೋತ್ರ (ಎರಡು ವ್ಯಾಖ್ಯಾನಗಳೊಂದಿಗೆ) ೧೦೦ 
೬. ಅದಗ (ಶ್ರೀಮಧ್ವಾಚಾರ್ಯರ ಗೀತಾಭಾಷ್ಯ, ಶ್ರೀಪದ್ಧನಾಭತೀರ್ಥರ 

ಗೀತಾಭಾಷ್ಕಟೀಕಾ, ಶ್ರಿ ಶ್ರೀವಾದಿರಾಜತೀರ್ಥರ ಗೀತಾಲಕ್ಷಾಲಂಕಾರ) ೩೦೦ 
ಈ; ಶ್ರೀಮದ್ಭಗವದ್ಗೀತಾ (ಶ್ರೀಮಧ್ವಾ ಚಾರ್ಯರ ಗೀತಾಭಾಷ್ಟ ಮತ್ತು 

ಶ್ರಿ ಶ್ರೀನರಪರಿತೀರ್ಥರ ಗೀತಾಭಾಷ್ಯಟೀಕಾ) ೪೦೦ 
೮. ಶ್ರಿ ಮದ್ಭಗವದ್ಗೀತಾ (ಶ್ರಿ (ಶ್ರೀವಿದ್ಯಾ ಧಿರಾಜತೀರ್ಥರ ಮತ್ತು ಶ್ರೀರಾಘವೇಂದ್ರತೀರ್ಥರ 

ವ್ಯಾಖ್ಯಾ pe ಸಮೇತ) ೩೦೦ 
€. ತಂತ್ರಸಾರಸಂಗ್ರಹ (ಛಲಾರಿ ಶೇಷಾಚಾರ್ಯರ ಟೀಕಾ ಸಮೇತ) ೨೦೦ 
೧೦. ಶ್ರೀ ಸುಮತೀಂದ್ರತೀರ್ಥರ ಮಂತ್ರರತ್ನಕೋಶ ಈ 
೧೧. ಸುಮಧ್ವವಿಜಯ (ಮೂಲ-ಸಂಸ್ಕೃತ) ೨೫ 
೧೨. ಸ್ಫೋತ್ರಮಾಲಿಕಾ (ಸಂಸ್ಕೃತ) ೫೦ 
೧೩. ಶ್ರೀವ್ಯಾಸರಾಜರ ಈಶಾವಾಸ್ಯೋಪನಿಷದ್ಧಾಷ್ಯ ೩೫ 
೧೪. ಶ್ರೀವಾದಿರಾಜತೀರ್ಥರ ಪೂಜಾಕಲ್ಪ ೨೫ 
೧೫. ಶ್ರೀಸತ್ಯಾಭಿನವತೀರ್ಥರ ರಾಮಾಮೃತಮಹಾರ್ಣವ ೨೦೦ 


೧೬. ಶ್ರೀವಾದಿರಾಜತೀರ್ಥರ ರುಗ್ಬಿಣೀಶವಿಜಯ 
(ಶ್ರೀನಾರಾಯಣಾಚಾರ್ಯರ ವ್ಯಾಖ್ಯಾನ ಸಮೇತ) ೬೦೦ 


೧೭. ತೀರ್ಥಪ್ರಬಂಧ (ಶ್ರೀನಾರಾಯಣಾಚಾರ್ಯರ ವ್ಯಾಖ್ಯಾನ ಸಮೇತ) 
೧೮. ಸಂಗ್ರಹರಾಮಾಯಣ (ಶ್ರೀನಾರಾಯಣಪಂಡಿತಾಚಾರ್ಯರು) 
೧೯. 


೨೦. 
೨೧. 
ವಿಪಿ; 
೨೩. 


DN IESE CD 


೦ 


೧೧೯೫೪ ೫ ಧಿ 


ಶ್ರೀಪೂರ್ಣಪ್ರಜ್ಞವೈಭವಮ್‌ 

ಶ್ರೀಬ್ರಹ್ಮಸೂತ್ರವೈಭವಮ್‌ 

ಶ್ರೀವಾದಿರಾಜತೀರ್ಥರ ಸರಸಭಾರತೀ ವಿಲಾಸ 
ಶ್ರೀರಾಘವೆಂದ್ರತೀರ್ಥರ ತಂತ್ರಸಾರಮಂತ್ರೋದ್ಧಾರ 
ಅಂಶಾವತಾರ (ಶ್ರೀನಾರಾಯಣಪಂಡಿತಾಚಾರ್ಯರು) 


TAMIL BOOKS 


ಭಾವತಟ್ಟಿನ್‌ ಓಲಿಕದಿರ್ಗಲ್‌ 
ಪೂರ್ಣಪ್ರಜ್ಞದರ್ಶನ 

ಶ್ರೀಮದ್‌ ಭಗವದ್ಗೀತಾ 

ಗೀತಾ ಮಧು 

ಗೀತಾಮಾಹಾತ್ಮ್ಯಂ 

ಏಕಾದಶೀವ್ರತ 

ಲೈಫ್‌ ಆಫ್‌ ಶ್ರೀಜಯತೀರ್ಥ 
ಲೈಫ್‌ ಆಫ್‌ ಶ್ರೀರಘೂತ್ತಮತೀರ್ಥ 
ಅಧಿಕಮಾಸ 


. ತೀರ್ಥಪ್ರಬಂಧ 


TELUGU BOOKS 


ವ್ಯಾಸಭಾರತದ ಭೀಮಸೇನ 
ಜಾ ನವಜ್ಯೋತಿ ಮಧ್ವಾಚಾರ್ಯ 


(ತೆಲುಗು ಕೃತಿಗಳನ್ನು ಅನುವಾದಿಸಿ ಪ್ರಕಶಾನಪಡಿಸಿದವರು ಶ್ರೀಮತಿ ಗೋಪಿಕಾಪ್ರಸಾದ, 


ಹೈದರಾಬಾದ್‌) 


ಜನಸದ 


ವಿ.ಸೂ: ಬೆಲೆ ನಮೂದಿಸದ ಕೃತಿಗಳ ಪ್ರತಿಗಳು ತೀರಿವೆ. 


೦೧. 


೦೨. 
೦೩. 
೦೪. 
೦೫. 
೦೬. 
೦೭. 
೦೮. 
೦೯. 
೧೦. 
೧೧. 
೧೨. 


೦೧. 
0೨. 
೦೩. 
೦೪. 
೦೫. 
೦೬. 
೦೭. 
೦೮. 
0೯. 
೧೦. 
೧೧. 
೧೨. 


ಡಾ. ವ್ಯಾಸನಕೆರೆ ಪ್ರಭಂಜನಾಚಾರ್ಯರ 


(ಹರಿದಾಸಸಾಹಿತ್ಯವನ್ನು ಕುರಿತ) ಕೃತಿಗಳು 


ಪ್ರಕಾಶಿತ ಕೃತಿಗಳು 


ಲಕ್ಷ್ಮೀಭಜನಾಮೃತ 

(ಮಹಾಲಕ್ಷಿ ಕ್ಲಿಯನ್ನು ಕುರಿತ ಹರಿದಾಸರ ಕೃತಿಗಳ ಸಂಕಲನ) 
ಶ್ರೀಹರಿಕಥಾಮೃತಸಾರ (ಕನ್ನಡ ಅನುವಾದ ಸಮೇತ) 
ಶ್ರೀಹರಿಭಜನಕಲ್ಪದ್ರುಮ 

ಶ್ರೀಪುರಂದರದಾಸರ ಆಯ್ದಕ್ಕತಿಗಳು 
ಶ್ರೀಕನಕದಾಸರ ಹರಿಭಕ್ಕಿಸಾರ 

ಸಂತ-ಕವಿ-ಭಕ್ತ ಕನಕದಾಸರು 
ಶ್ರೀವಿಜಯದಾಸದರ್ಶನ 

ಶ್ರೀಜಗನ್ನಾಥದಾಸರ ತತ್ತ್ವಸುವ್ವಾಲಿಗಳು 
ಶ್ರೀಗುರು-ವರದ-ತಂದೆ ಗೋಪಾಲದಾಸರ ಕೃತಿಗಳು 
ಭಜನಮಂಜರೀ 

ಶ್ರೀಹರಿದಾಸರ ಉಗಾಭೋಗಗಳು 
ಶ್ರೀಹರಿದಾಸಕೃತಿಮಂಜರೀ 


ಪ್ರಕಟಣೆಗೆ ಸಿದ್ಧವಿರುವ ಕೃತಿಗಳು 


ಶ್ರೀಶ್ರೀಪಾದರಾಜರ ಸಮಗ್ರ ಕೃತಿಗಳು 

ಶ್ರೀವ್ಯಾಸರಾಜರ ಸಮಗ ಕೃತಿಗಳು 

ಶ್ರೀವಾದಿರಾಜರ ಸಮಗ್ರ ಕೃತಿಗಳು (ಎರಡು ಸಂಪುಟಗಳು) 
ಶ್ರೀಪುರಂದರದಾಸರ ಸಮಗ್ರ ಕೃತಿಗಳು (ಮೂರು ಸಂಪುಟಗಳು) 
ಶ್ರೀಕನಕದಾಸರ ಸಮಗ್ರ ಕೃತಿಗಳು (ಎರಡು ಸಂಪುಟಗಳು) 
ಶ್ರೀಮಹಿಪತಿದಾಸರ ಸಮಗ್ರ ಕೃತಿಗಳು 
ಶ್ರೀಪಸನ್ನವೇಂಕಟದಾಸರ ಸಮಗ್ರ ಕೃತಿಗಳು (ಎರಡು ಸಂಪುಟಗಳು) 
ಶ್ರೀವಿಜಯದಾಸರ ಸಮಗ್ರ ಕೃತಿಗಳು (ಐದು ಸಂಪುಟಗಳು) 
ಶ್ರೀಗೋಪಾಲದಾಸರ ಸಮಗ್ರ ಕೃತಿಗಳು 

ಶ್ರೀಜಗನ್ನಾಥದಾಸರ ಸಮಗ್ರ ಕೃತಿಗಳು (ಎರಡು ಸಂಪುಟಗಳು) 
ಶ್ರೀಮೋಹನದಾಸರ ಸಮಗ್ರ ಕೃತಿಗಳು 

ಶ್ರೀಪ್ರಾಣೇದಾಸರ ಸಮಗ್ರ ಕೃತಿಗಳು 


ತೇ ಶು ಶಸ 


೧೦೦.೦೦ 
೩೫೦.೦೦ 
೧೦೦.೦೦ 
೬೫.೦೦ 
೨೦೦.೦೦ 
೧೫೦.೦೦ 
೧೦೦.೦೦ 
೪೦.೦೦ 
೬೦.೦೦ 
೨೫.೦೦ 
೧೦೦.೦೦ 
೫೦.೦೦ 


ಕ್‌ ತ್‌ ಬ್‌ 
ಶ್ರೀವ್ಯಾಸಮಧ್ವ ಸಂಶೋಧನ ಪ್ರತಿಷ್ಠಾನ (ರಿ.) 
'Pajaka', 89/24, 111 Cross, Mount Joy Road, Hanumanthanagar, Bangalorc - 560019 
Website: www.vyasamadhwa.org Ph:26602802 — Email: info@vyasamadhwa.org 


ಸಂಸ್ಥೆಯ ಪ್ರಮುಖ ಯೋಜನೆಗಳು 


ಇ 


- ಪ್ರಾಚೀನ ಸಂಸ್ಕೃತ ಹಸ್ತಪ್ರತಿಗ್ರಂಥಗಳನ್ನು ಸಂಗ್ರಹಿಸಿ, ವ್ಯವಸ್ಥಿತವಾಗಿ ಸ೦ರಕ್ಷಿಸುವುದು; ಈಗಾಗಲೇ 


೨೦೦೦ಕ್ಕೂ ಹೆಚ್ಚು ಹಸ್ತಪ್ರತಿಗಳನ್ನು ಸಂಗ್ರಹಿಸಿ, ತನ್ನ "ಶ್ರೀಜಯತೀರ್ಥ ಸಂಸ್ಕೃತ ಹಸ್ತಲಿಖಿತ 
ಗ್ರಂಥಾಲಯದಲ್ಲಿ ಸಂರಕ್ಷಿಸುತ್ತಿದೆ. 


- ಶ್ರೀವ್ಯಾಸಮದ್ವರ ಕೃತಿಗಳ ಅನುವಾದ ಹಾಗೂ ವಿವರಣೆಗಳನ್ನೊಳಗೊಂಡ ಕೃತಿಗಳನ್ನು, 


ಹರಿದಾಸಸಾಹಿತ್ಯವನ್ನು ಪ್ರಕಾಶನಪಡಿಸುವುದು (ಐತರೇಯಪ್ರಕಾಶನ); ಈಗಾಗಲೇ ೪೦೦೦೦ 
ಪುಟಗಳಿಗೂ ಮೀರಿದ ಸಾಹಿತ್ಯವನ್ನು ಸಂಸ್ಕೃತ, ಕನ್ನಡ, ಆಂಗ್ಲ ಹಾಗೂ ತೆಲುಗು ಭಾಷೆಗಳಲ್ಲಿ ಪ್ರಕಾಶನ 
ಪಡಿಸಲಾಗಿದೆ. 

'ಶ್ರೀರಾಘವೇಂದ್ರ ವೇದಾ೦ತಪಾಠಶಾಲಾ' ಎಂಬ ಸಂಸ್ಥೆಯನ್ನೂ ಪ್ರಾರಂಭಿಸಿ, ಪ್ರತಿನಿತ್ಯ 
ಸರ್ವಮೂಲಗ್ರಂಥಗಳ ಪಾಠ-ಪ್ರವಚನ, ಸ್ತೋತ್ರಪಾಠ ಇತ್ಯಾದಿಗಳನ್ನು ಅನೇಕ ವರ್ಷಗಳಿಂದ ನಿರಂತರ 
ನಡೆಸುತ್ತಾ ಬಂದಿದೆ. 


. 'ಶ್ರೀವ್ಯಾಸಮಧ್ವಸೇವಾಪುರಸ್ಕಾರ ಯೋಜನೆ”: ಶ್ರೀವ್ಯಾಸಮದ್ದರ ಸೇವೆ ಸಲ್ಲಿಸಿದ ವೃದ್ಧ ವಿದ್ವಾಂಸರಿಗೆ 


ಪ್ರತಿತಿಂಗಳು ಮಾಸಿಕ ಗೌರವಧನವನ್ನು ಆಜೀವ ಸಲ್ಲಿಸುವುದು; ಪ್ರಕೃತ ೨೬ ವಿದ್ವಾಂಸರಿಗೆ ರೂ. 
೧೫೦೦/-ಗಳನ್ನು ಸಲ್ಲಿಸುತ್ತಿದೆ. 


. ಶ್ರೀವ್ಯಾಸಮದ್ದರ ಕೃತಿಗಳನ್ನು ಅಧ್ಯಯನ ಮಾಡುತ್ತ, ಲೌಕಿಕ ವಿದ್ಯೆಯ ವ್ಯಾಸಂಗ ಮಾಡುತ್ತಿರುವ 


ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಆರ್ಥಿಕಸಹಾಯ ನೀಡುವುದು. 

ಪ್ರತಿವರ್ಷ ಒಬ್ಬ ಶ್ರೇಷ್ಠ ಹಿರಿಯವಿದ್ವಾಂಸರಿಗೆ ರೂ. ೧೨,೦೦೦/-ಗಳ "ಶ್ರೀವ್ಯಾಸಮದ್ವ- 
ಸೇವಾಪ್ರಶಸಿ'. 
ಮಹಾಭಾರತತಾತ್ತರ್ಯನಿರ್ಣಯವನ್ನು ಪೂರ್ಣಕಂಠಪಾಠ ಒಪ್ಪಿಸುವ ವಿದ್ಯಾರ್ಥಿಗೆ ರೂ.೩೦,೦೦೦/- 
ಪ್ರಶಸ್ತಿ, ಸುಮದ್ವವಿಜಯವನ್ನು ಒಪ್ಪಿಸುವ ವಿದ್ಯಾರ್ಥಿಗೆ “ಶ್ರೀಮದ್ವಪ್ರಿಯ' ಪ್ರಶಸ್ತಿ, ಹಾಗೂ 
ಹರಿಕಥಾಮೃತಸಾರವನ್ನು ಒಪ್ಪಿಸುವ ವಿದ್ಯಾರ್ಥಿನಿಗೆ "ದಾಸಪ್ರಿಯ' ಪ್ರಶಸ್ತಿಪ್ರದಾನ. 


. ಶ್ರೀವ್ಯಾಸಮದ್ದರನ್ನು ಹಾಗೂ ಅವರ ಕೃತಿಗಳನ್ನು ಕುರಿತ ಸಂಶೋಧನಕೃತಿಗಳ ಪ್ರಕಾಶನಕ್ಕೆ ಆರ್ಥಿಕ 


ಸಹಾಯ. 


. ಯುವಜನತೆಯಲ್ಲಿ ತಾತ್ವಿಕಜಾಗೃತಿಯನ್ನು ಉಂಟು ಮಾಡಲು ಕಾಲಕಾಲಕ್ಕೆ ಶ್ರೀವ್ಯಾಸಮದ್ವರ ತತ್ವಗಳ ಬಗ್ಗೆ 


ಕಾರ್ಯಾಗಾರಗಳನ್ನು, ವಿಚಾರಸಂಕಿರಣಗಳನ್ನು ಮತ್ತು ವಿದ್ವದ್ಲೋಷ್ಠಿಗಳನ್ನು ಏರ್ಪಡಿಸುವುದು. 
ಅಪಾರವೆಚ್ಚದ ಈ ಎಲ್ಲ ಯೋಜನೆಗಳಿಗಾಗಿ ಪ್ರತಿಷ್ಠಾನವು ಯಾವುದೇ ರೀತಿಯ ದೇಣಿಗೆಯನ್ನು 


ಆಸ್ತಿಕಜನತೆಯಿ೦ದ ಸ್ವಾಗತಿಸುತ್ತದೆ. ರೂ.೧೫,೦೦೦/- ಹಾಗೂ ಅದಕ್ಕಿಂತ ಹೆಚ್ಚಿನ ಮೊತ್ತದ ದೇಣಿಗೆಯನ್ನು 
ನೀಡುವವರಿಗೆ ಸರ್ವಮೂಲಗ್ರಂಥಗಳು, ಮಹಾಭಾರತತಾತ್ತರ್ಯನಿರ್ಣಯ ಹಾಗೂ ಹರಿಕಥಾಮೃತಸಾರಗಳ 
ಅನುವಾದಗಳು ಸೇರಿದಂತೆ ಪ್ರತಿಷ್ಠಾನದ ಪ್ರಕಾಶನದಲ್ಲಿ ಲಭ್ಯವಿರುವ ಎಲ್ಲಾ ಗ್ರಂಥಗಳನ್ನು ಉಚಿತವಾಗಿ 
ನೀಡಲಾಗುವುದು. 


ವಿಶೇಷ ಸೂಚನೆ 


1. 


ದೇಣಿಗೆಗಳನ್ನು “ಶ್ರೀವ್ಯಾಸಮಧ್ವಸಂಶೋಧನ ಪ್ರತಿಷ್ಠಾನ(ರಿ.) "5/8/0110. 0472101031491, Canara Bank 


Hanumanthanagar Branch, ಬೆ೦ಗಳೂರು ಅಥವಾ "Sn Vyasa Madhwa Research Foundation (R), S{B A/c No. 


0472101044870, Canara Bank Hanumanthanagar Branch, ಬೆ೦ಗಳೂರು” -IFSC Code CNRB 0000472 ಈ 
ಹೆಸರಿಗೆ ನಗದು/ಚೆಕ್‌ /ಡ್ರಾಫ್ಟ್‌ ಮೂಲಕ ಸಲ್ಲಿಸಿ ಅಧಿಕೃತ ರಸೀತಿಯನ್ನು ಪಡೆಯತಕ್ಕದ್ದು. 


2. 


ಎಲ್ಲ ಬಗೆಯ ದೇಣಿಗೆಗಳಿಗೂ ೮೦ಜಿ ಅನ್ವಯ ಆದಾಯ ತೆರಿಗೆ ವಿನಾಯಿತಿ ಸೌಲಭ್ಯವಿರುತ್ತದೆ. 


